


ಶಿವಾನುಭವ. 
ಸಂಪು. ೩2. 
1೨37 





ಶಿವಾನುಭವ. 


ವರ್ಷ ೧೨] ಅಕ್ಟೋಬರ ೧೯೩೭. [ಸಂಚಿಕೆ ೧ 











ಹರಿಹರದೇವನು ಚಿತ್ರಿಸಿಬೆ ಚನ್ನಯ್ಯ. 


ಲೇಖಕರುಃ- ಶ್ರೀ ಚಂದ್ರಶೇಖರದೇವರು, ಅಡ್ಡೂರ. 
ಮುಕ್ಕಾಂ ಸರ್ವಭೂಷಣಮಠೆ ಬೆಂಗಳೂರ. 





ಕನ್ನಡ ವಾಜ್ಮಯದಲ್ಲಿ ಶಿವಶರಣರ ವಚನಗಳು ಉಚ್ಚತರಗತಿ 
ಯನ್ನು ಪಡೆದಿರುವಂತ್ಕೆ ಸರಳುಗಬ್ಬಗಳಾದ ಸೊಗಸುರಗಳೆಗಳೂ ಮೇಲ್ಮೆ 
ಯನ್ನು ಪಡೆದಿವೆ. ವಚನಗಳು ವಿಶ್ವವ್ಯಾಪಕವಾದ ವಿಶಾಲ ತತ್ವಗ 
ಳನ್ನು ತೋರುವಂತೆ ಸುಲಲಿತಗಳಾದ ರಗಳೆಗಳು ಸಹೃದಯರಿಗೆ ಅನ 
ನ್ಯವಾದ ಕಾವ್ಯಾನಂದದ ಸೊಬಗನ್ನುಣಿಸುವವು; ತಣಿಸುವವು. ಒಟ್ಟಿಗೆ 
ವಚನ-ರಗಳೆಗಳೆರಡೂ ನಮ್ಮ ಕನ್ನಡ ಸಾಹಿತ್ಯದೇವಿಗೆ ಹೆಚ್ಚು ಕಳೆ 
ಯನ್ನೂ ಕೀರ್ತಿಯನ್ನೂ ತಂದುಕೊಟ್ಟವೆಯೆಂದರೆ ಎನೂ ತಪ್ಪಾಗದು; 
ಯಾರೂ ಒಪ್ಪದಿರಲಾರರು. 

ರಗಳೆಗಾರರು ನಮ್ಮಲ್ಲಿ ಬಹಳವಾಗಿದ್ದಾರೆ. ಅವರಲ್ಲಿ ರಸವತ್ತಾ 
ಗಿಯೂ, ರಹಸ್ಯಪೂರ್ಣವಾಗಿಯೂ ಹಾಗು ರಮ್ಯವಾಗಿಯೂ ರಚಿಸಿದ 
ರಗಳೆಗಾರನೆಂದರೆ ಹರಿಹರದೇವನು. ಆದ್ದರಿಂದಲೇ ಆತನಿಗೆ "ರಗಳೆ 
ಯಕವಿ' ಯಂದು ಕರೆದಿರುವರು. ಆತನು ಕವಿಯಾಗಿ ಹಾಡಿದನು. 
ಖುಷಿಯಾಗಿ ಬೋಧಿಸಿದನು. ಶರಣನಾಗಿ ಭಕ್ತೆರಸವನ್ನು ಬೆರಿಸಿದನು. 
ಆತನ ರಗಳೆಗಳಲ್ಲಿ ಕನ್ನಡದೇನಿಯ ಸೊಂಪು, ಪೆಂಪು, ನುಣ್ಣುಗಳು 
ಬಹು ಸೊಗಸಾಗಿ ಚಿತ್ರಿಸಲ್ಪಟ್ಟವೆ. ಭಕ್ತಿರಸವಾಹಿನಿಯು ಕಥಾರೂಪ 
ತೀರಗಳನ್ನು ಮೀರ್ಕಿ ಶಬ್ದತರಂಗಗಳಿಂದ ಅತಿಮನೋಹರವಾಗಿ ಅಟ್ಟ 
ಹಾಸದಿಂದ ಹರಿದಿರುವದು. ಆತನ ರಗಳೆಗಳಲ್ಲಿ ಹೆಚ್ಚಿನ ವರ್ಣನೆಯ 


3 ಶಿವಾನುಭನೆ 


ಹಂಬಲವಿಲ್ಲ. ಮೆಚ್ಚದ ತೊಡಕುಗಳಿಗಿಂಬಿಲ್ಲ. ಬೇರೆ ಯಾವ ರಸೆ- 
ಭಾವಗಳಿಗೂ ಕೊರತೆಯಿಲ್ಲ. ಹರಿಹರದೇವನ ಈ ರಮ್ಯುರಗಳೆಗಳಿಂದ 
ಕನ್ನಡ ಸಾಹಿತ್ಯಕ್ಕಾದ ಉಪಕಾರಕ್ಕೆ ಉಸಮೆಯಿಲ್ಲ. ಅವನ್ನು ಪ್ರಕಟ 
ಸುವ ಕಾಯಕವ ಕೈಕೊಂಡ ಶ್ರೀಮಾನ್‌ ರಾ. ಸಾ. ಹಳಕಟ್ಟಿಯವರ 
ಕೀರ್ತಿಗೆ ಕೊನೆಯಿಲ್ಲ. ಅದಿರಲಿ. 


ಹರಿಹಠನ ರಗಳೆಯ ಕಾವ್ಯಗಳು ಹಳೆಯವೆಂದರೆ ಹಳೆಯವು; ಹೊಸ 
ವೆಂದರೆ ಹೊಸವು. ವಿಕೆಂದರೆ ಆತನ ಶೈಲಿಯೇ ಆ ತೆರನಾದುದು. ಆತನ 
ಆ ಶೈಲಿಯಲ್ಲಿ ನಾನೀನ್ಯವು ನರ್ತನನಾಡುತ್ತಿದೆ. ಅದೇ ರೀತಿಯಲ್ಲಿ ರಚಿ 
ಸಿದ ಆತನ ರಗಳೆಗಳಲ್ಲಿ “ಚನ್ನಯ್ಯಗಳ ಮಹಾತ್ಮೆ” ಯೆಂಬುದೊಂದು. 
ಅದನ್ನು ಆತನು ಕಾನೇರಿಯಂತೆ ಕಾವೇರಿ (ಕಾವು-ಏರಿ) ಹೆಣದಿರು 
ವನು. ಏಕೆಂದರೆ ಕಥಾನಾಯಕನಾದ ಚನ್ನಯ್ಯನಲ್ಲಿ ಅಂಥದೊಂದು 
ಅನೋ ಫಶಕ್ತಿಯಿತ್ತು, ಆನನ್ಯಭಕ್ತಿಯಿತ್ತು. ಅಂತೆಯೆ ಬಸವಣ್ಣನವರ 
ವಚನದಲ್ಲಿ ಚನ್ನಯ್ಯನನರಿಗೆ ಹೆಚ್ಚಿನ ಸ್ಥಾನ-ಮಾನಗಳು. ದೊರೆತಿವೆ. 
ಏಸಿಲ್ಸೆಂದರೂ ೩೦-೪೦ ವಚನಗಳು ಆ ಚನ್ನಯ್ಯಗಳ ಬಣ್ಣ ನೆಗೆ ಮೀಸ 
ಲಾಗಿವೆ. ಆತನ ವಿಷಯಕ್ಕೆ ಬಸವಣ್ಣನವರ ಮನವುಕ್ಕಿ ಮೆಯ್ಯುಬ್ಬಿ 
ಹಲನೆಡೆಯಲ್ಲಿ ಹೀಗೆ ಉದ್ಗಾರ ತೆಗೆದಿದ್ದಾರೆ. -- 


“ಸೂಳೆಗೆ ಹುಟ್ಟಿದ ಕೂಸಿನಂತೆ ಆರನಾದಡೆಯೂ ಅಯ್ಯಾ 
ಎನಲಾರೆನಯ್ಯಾ. ಚನ್ನಯ್ಯನೆಮ್ಮಯ್ಯನು. ಚನ್ನಯ್ಯನ ಮಗ 
ನಾನು. ಚನ್ನಯ್ಯನ ಮನೆಯ ದಾಸನ ಮಗ ನಾನು. ಚನ್ನಯ್ಯ 
ನೆನ್ನ ಮುತ್ತಯ್ಯುನಜ್ಞನಪ್ಪಯ್ಯ, ಅಯ್ಯಗಳ ಅಯ್ಯ ನಮ್ಮ ಮಾದಾರ 
ಚನ್ನಯ್ಯ, ಕುಲತಿಲಕ ನಮ್ಮ ಮಾದರ ಚನ್ನಯ್ಯ ಉನ್ನತ 
ಮಹಿಮ, ಉಮೇಶನಿಂದಧಿಕ. ಚಿಕ್ಕಯ್ಯ ಚನ್ನಯ್ಯಗಳೆತ್ತಿ ಮುದ್ದಾ 
ಡಿದರೆನ್ನ ಆನ್ದರಿಂದಲೇ “ವೇದಕ್ಕೆ ಒರೆಯ ಕಟ್ಟುವೆ. ಶಾಸ್ತ್ರಕ್ಕೆ: 
ನಿಗಳನಿಕ್ಕುನೆ. ತರ್ಕದ ಬೆನ್ನಬಾರನೆತ್ತುವೆ. ಆಗಮದ ಮೂಗ 
ಕೊಯ್ಯುವೆ ನೋಡಯ್ಯ. ಮಹಾದಾನಿ ಕೂಡಲಸಂಗಮದೇವ 
ಮಾದರ ಚನ್ನಯ್ಯನ ಮಗ ನಾನಯ್ಯ. ” 


ಎಂದು ಮುಂತಾಗಿ ಆ ಚನ್ನಯ್ಯಗಳ ಚನ್ನ ನಡೆಗೆ ಮೆಚ್ಚಿ ಮುದ್ದಿಕ್ಕಿ 
ನೇದಾಗಮಶಾಸ್ತ್ರಗಳ ಹಾದಿಯನ್ನೂ ಸಹ ಹೀಯಾಳಿಸಿರುವನು. ಇದೇನು? 


ಹೆರಿಹರಜೀವನು ಚಿತ್ರಿಸಿದೆ ಚೆನ್ನಯ್ಯ. a 


ಆ ನೇದಾಗಮಶಾಸ್ತ್ರಗಳಿಗಿಂತ ಮಾದಾರ ಚನ್ನಯ್ಯನ ನಡೆಯು ಮೇಲಾ 
ದುಡೆ? ಎಂದರೆ ಆತನೇ ಮತ್ತೊಂದು ವಚನದಿಂದ ಹೀಗೆ ಉತ್ತರಿಸಿ 
ರುವನು... 


“ನೇದ ನಡ ನಡುಗಿತ್ತು. ಶಾಶ್ರವಗಲಿ ಕೆಲಕೈ ಸಾರಿದುದಯ್ಯ. 
ತರ್ಕತರ್ಕಿಸಲರಿಯದೆ ಮೂಗುವಟ್ಟಿದ್ದಿತಯ್ಯಾ. ಆಗಮ ಹೊರ 
ತೊಲಗಿ ಅಗಲಿದ್ದಿತಯ್ಯ. ನಮ್ಮ ಕೂಡಲಸಂಗಯ್ಯನು ಚನ್ನ 
ಯ್ಯುನ ಮನೆಯಲುಂಡ ಕಾರಣ.” . 


ವೇದಾದಿಗಳು ಪರಬ್ರಹ್ಮನನ್ನು ಬಾಯ್ತುಂಬ ಹೊಗಳಿದನೆ ಹೊರತು 
ಪ್ರತ್ಯಕ್ಷ ತೋರಿಸಲಿಲ್ಲ. ಅವುಗಳಲ್ಲಿರುವದು ಶಬ್ದಬ್ರಹ್ಮನೇ ನಿನಹ ಸತ್ಯ 
ಬ್ರಹ್ಮನಲ್ಲ. ಆ ಶಬ್ದಬ್ರಹ್ಮದಲ್ಲಿ ತೊಡಕು-ತೊಳಲಿಕೆಗಳೇ ಹೊರತು ತೃಪ್ತಿ 
ಯಿಲ್ಲ. ನಮ್ಮ ಚನ್ನಯ್ಯ ಹಾಗಲ್ಲ. ಶಿವನನ್ನು ತನ್ನ ಮನೆಗೆಯೇ ಬರ 
ಮಾಡಿಕೊಂಡವನು. ತನ್ನ ಅಂಬಲಿಯ ಅದ್ವಿತೀಯ ರುಚಿಯನ್ನು ಹಃ! 
ಸಿದವನು. ಬೇಕಾದಾಗ ಬೇಡುವ ಭಕ್ತರಿಗೆ ತೋರಿಸಬಲ್ಲವನು. ಮಹ 
ದೇವನಿಗುಣಬಡಿಸಿ ವೇದಾದಿಗಳ ನಡೆಯನ್ನು ನಡುಗಿಸಿದನಲ್ಲದೆ ಬುಡ 
ಮೇಲು ಮಾಡಿದನು. ಅಂಥವನ ಮಗ ನಾನು ಎಂಬುದಾಗಿ ಎದೆತಟ 
ಎರಕುಗೊಂಡು ಚನ್ನಯ್ಯಗಳ ಪೆರ್ಮೆಕೂರ್ಮೆಗಳೆರಡನ್ನೂ ಸೊಗಸಾಗಿ ಸಾರಿ 
ರುವನು ಬೀರಿರುವನು. 


ಇನ್ನು ಹರಿಹರನತ್ತ ಹೊರಳೋಣ. ಹರಿಹರನಾದರೂ ಏನನ್ನ 
ವನು? 

“ವೇದದ ಡಂಗುರಂ ಹೆದರಿ ಸೈವೆರಗಾದವು. ಶಾಸ್ತ್ರಸಂಭ್ರಮಂ। 
ಸೋದವು ನಿಚ್ಚಲೋದುವ ಪುರಾಣದ ಮಾತಿನ ಮಾಲೆಯಲ್ಲ ಹಾ-। 
ಳಾದವು ನೇಮ ನಿತ್ಯ ಸುಸಮಾಧಿಗಳೆಂಬುವವೆಲ್ಲ ನುಚ್ಚನೂ-| 
ರಾದವು ಹಂಪೆಯಾಳ್ಬವರ ಚನ್ನನ ಕೂಡೊಲೆದುಂಡ ಕಾರಣಂ॥ ? 


“ನೇದ ನಡನಡುಗಿತ್ತೆಂಬ” ಆ ಬಸವಣ್ಣನವರ ವಚನವೋ? ಹರಿಹರ 
ದೇವನ ವೃತ್ತವೋ? ಎಂದು ಭ್ರಾಂತಿ ಬರುವಂತಿದೆ. ಇಲ್ಲಿ ಸ್ವಲ್ಪ 
ವಿಚಾರಿಸಿದರೆ ಚನ್ನನ ನಡೆಯೇ ಬಸವಣ್ಣನ ನುಡಿಯಾದಂತಿದೆ. ಬಸ 
ವೇಶ್ವರನ ವಚನನೇ ಹರೀಶ್ವರನ ವೃತ್ತವಾಗಿ ನಿಂತಂತಿದೆ. ನೋಡಿ 
ಎಂಥ ವಿಚಿತ್ರ! ಚನ್ನ ಚರಿತ್ರ!! ಇವೆಲ್ಲಕ್ಕೂ ಎಳ್ಳಷ್ಟು ವ್ಯೃತ್ಯಯವಿ 


೪ ಶಿವಾನುಭವ 


ಲ್ಲೆಂಬುಜಿ ತಾತ್ಸರ್ಯ. ಇಂತು ಮಹಾನುಭಾವನಾದ ಮಾದರ ಚನ್ನ 
ಯ್ಯನವರೊಲ್ಮೆಯ ಬಲ್ಮೆಯನ್ನು ಕವಿಯು ಎಂತು ಚಿತ್ರಿಸಿರುವನೆಂಬು 
ದನ್ನು ಫಿರೀಕ್ಸಿಸೋಣ. 

ಚೋಳರಾಜ್ಯವು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ರಾಜ್ಯ. ನಮ್ಮ 
ಕಲೆಗಳನ್ನು ಉಳಿಸಿ ಬೆಳಸಿದ ರಾಜ್ಯ. ಅದರಲ್ಲೂ ನಮ್ಮ ಪುರಾತನರೆಲ್ಲ 
ಅಲ್ಲಿಯೇ ಹುಟ್ಟಿ ಬೆಳೆದು ಬಾಳಿ ಬೆಳಕಿಗೆ ಬಂದ ರಾಜ್ಯ. ಅಂತೆಯೆ 
ಆ ರಾಜ್ಯವನ್ನು ಕನಿಯು ಇಂತು ಬಣ್ಣಿಸುತ್ತಾನೆ. ಆ ರಾಜ್ಯವು ಶಿವ 
ಭಕ್ತ ಸಂಕುಳಕೆ ಶಿವಭವನವಾಗಿತ್ತು. ಅಲ್ಲಿರುವ ಊರುಗಳೆಲ್ಲ ಶಿವಪುರ 
ಗಳಾಗಿದ್ದವು. ಅವುಗಳಲ್ಲಿರುವ ಜನರೆಲ್ಲ ಶಿವಭಕ್ತರಾಗಿದ್ದರು, ಹೀಗೆ 
ಎಲ್ಲ ಬಗೆಯಿಂದಲೂ ಶಿವಮಯವಾದ ಆ ದೇಶದಲ್ಲಿ ಎಲ್ಲಿನೋಡಿದರೂ 
ಬೆಳೆಯಿಲ್ಲದೆಡಿಯಿರಲಿಲ್ಲ ಜನವಿಲ್ಲದೂರಿರಲಿಲ್ಲ; ನೆಳಲತಂಪಿಲ್ಲದಿಂಪಿರ 
ಲಿಲ್ಲ. ಅದರೊಳಗೆ ಹರಭಕ್ತಿ ರಸದಂತೆ ಹರಿದಿಹುದು ಕಾವೇರಿ. ಅದರ 
ತೀರದೊಳು ಫಲಭರಿತ ಚಲುವ ವೃಕ್ಷಗಳ ರಾಜಿ; ಆ ರಾಜಿಯಲ್ಲಿ ಜನಿ 
ಸುವ-ತಪಿಸುವ ಯತಿಗಳ ಪಂಕ್ತಿ, ಆ ಪಂಕ್ತಿಯಲ್ಲಿ ಜನದರ್ಥವೆನಿಪ ಶಿವನ 
ಸಂಚಾರ. ಆದ್ದರಿಂದ ಅಲ್ಲಿರುವ ತರುಗಳು ಕಲ್ಪತರಗಳು, ಗಿರಿಗಳು 
ಹೇಮಗಿರಿಗಳು, ಅಲ್ಲಲೆವ ಧೇನುಗಳು ಕಾನುಧೇನುಗಳು. ಹೆಚ್ಚೇನು? 
ಆ ದೇಶ ಸರ್ವಸೌಂದರ್ಯನಿವಾಸ! ಶರ್ವ ಸೌಖ್ಯದ ಕೈಲಾಸ! ಅಂತಹ 

ಆ ದೇಶಮಂ ಪೊಗಳ್ತೊಡೆನ್ನಳವೆ ಸುರರಳವೆ? । 
ನೇದಮಯವಭವಮಯವಾದುದಕೆ ಪಡಿಯೊಳವೆ? ॥ 

ಎಂದು ಕವಿಕುಲತಿಲಕನಾದ ಹರಿಹರನೇ ಆ ದೇಶವನ್ನು ಪೊಗ 
ಳಲು ಎನ್ನೊಳವೆ? ಸುರರಳವೆ? ಎಂದು ಹೇಳಿರುವಲ್ಲಿ ನಮ್ಮಳವೆ? 

ಇಂತು ಅವರ್ಣನೀಯವಾದ ಚೋಳದೇಶವನ್ನು ಕರಿಕಾಲಚೋಳ 
ನೆಂಬರಸನು ಆಳುತ್ತಿದ್ದನು. ಆತನು ಹರಭಕ್ತ-ಗುರುಭಕ್ತ-ಚರಭಕ್ತ 
ನಾಗಿದ್ದನು. ಸತ್ಯಸಂಧನೆನಿಸಿದ್ದನು. ಆತನ ರಾಜಧಾನಿಯಲ್ಲಿ ಚನ್ನ 
ಯ್ಯನೆಂಬ ಮಾದಾರನಿದ್ದನು. ಈತನೇ ನಮ್ಮ ಕಥಾನಾಯಕನು. 
ಈತನು ನಿತ್ಯದಲ್ಲಿಯೂ ಹುಲ್ಲು ಹೊರೆಯನ್ನು ತಂದು, ಚೋಳನ 
ಕುದುರೆಗೆ ಹಾಕುವದೇ ಈತನ ಬಹಿರಂಗಕಾಯಕ, ಅಂತರಂಗದಲ್ಲಿ 
ಮಾತ್ರ ಲಿಂಗಭಕ್ತಿ. ಸದಾ ಲಿಂಗಾಭಿಮಾನಿ, ಲಿಂಗಾನುಭಾವಿ, ಲಿಂಗ 
ಪ್ರಾಣಿಯಾಗಿದ್ದನು. ಆತನದು ಹೊರಗೆ ಕುಲಾಚಾರ, ಒಳಗೆ ಶಿವಾ 


ಹರಿಹರದೇವನು ಚಿತ್ರಿಸಿದ ಚನ್ನಯ್ಯ. ೫ 


ಚಾರ. ತನುವು ಚೋಳನಿಗಾಳ, ಮನವು ಲಿಂಗದಿ ಮೇಳ. ವ್ಯಕ್ತದಿ 
ಮಾದಾರ, ಗುಪ್ತದಿ ಮಾಹೇಶ್ವರ. ಹೀಗೆ ಯಾರು ಅರಿಯದಂತೆ ಗುಪ್ತ 
ಭಕ್ತನಾಗಿದ್ದನು. ಇದರಿಂದ ಆಗಿನ ಕಾಲದಲ್ಲಿ ಶಿವಭಕ್ತರೆಂದು ಗೊತ್ತಾ 
ದರಿ ಯಾರೂ ತಮ್ಮ ಸೇವೆಗೆ ಹಚ್ಚಿಕೊಳ್ಳುತ್ತಿರಲಿಲ್ಲವೆಂದು ಗೊತ್ತಾ 
ಗುತ್ತದೆ. ಆದ್ದರಿಂದ ಚನ್ನಯ್ಯನ. ಜಾ ವರ್ತಿಸಿರಬೇಕು. ಹಾಗೆ 
ನಡೆದುದನ್ನು ಕನಿಯು ಇಂತು ಬಣ್ಣಿನನು-- 


«ಓಳಗೆ ಭಕ್ತಿಯ ಗುಂಪು, ಹೊರಗೆ ಜಾತಿಯ ಸೊಂಪು । 
ಒಳಗೆ ಮುಕ್ತಿಯ ನುಂಪು, ಹೊರಗೆ ಜನ್ಮದ ಪೆಂಪು॥ 
ತಿಲದ ತೈಲದ ತೆರದೆ, ಕಾಷ್ಮದಗ್ನಿಯ ತೆರದೆ । 

ನೆಲದ ಮಠರೆಯೊಳಗೆ ತೋರುವ ನಿಧಾನದ ತೆರದೆ, ॥ 
ಹೆರರರಿಯದಂತೊಳಗೆ ಲಿಂಗಾರ್ಚನೆಯೊಳಿರ್ಪ। 
ಅರಿವಂತೆ ಹೊರಗೆ ಕುಲಧರ್ಮ ಕರ್ಮದೊಳಿರ್ಪ ॥ 

ಆತನ ಶಿವಾರ್ಚನೆಯನೆಣಿಸಲೆನ್ನಳವಲ್ಲ | 

ಭೂತೇಶ್ವ ರಂಗೆ ಕೌತುಕಂ, ಉಳಿದವರ್ಗಳವಲ್ಲ॥ 


ಇಲ್ಲಿ ಒಡಮೂಡಿದ ರಸ ಭಾವಗಳನ್ನು ನೋಡಿ! ಈ ರಸ ಭಾವಗಳಿಲ್ಲದ 
ಸಾಹಿತ್ಯವು ಸಾಹಿತ್ಯವಲ್ಲ. ಅದು ಆತ್ಮವಿಲ್ಲದ ಶರೀರನಿದ್ದಂತೆ, ನಿರ್ಜೀವ 
ಸಾಹಿತ್ಯ. ಇಲ್ಲಿ ಹಾಗಿಲ್ಲ. ಚನ್ನಯ್ಯನಂತರಂಗವೇ ತಾನಾಗಿ ಹಾಡಿದ 
ಹರಿಹರನ ಈ ನುಡಿಗಳಲ್ಲಿ ರಸ ಭಾವಗಳು ತಾಂಡವವಾಡುತ್ತವೆ. ಓದು 
ಗರ ಹೃದಯಗಳೂ ನರ್ತಿಸುವಂತಿವೆ. ೩- ೪ನೇ ಪಂಕ್ತಿಗಳನ್ನು ಓದು 
ವಾಗ ಮಹಾಜೀವಿಯಕ್ಕನ ಮೂರನೆಯ ವಚನವು ಮಾರ್ಪಟ್ಟು ರಗಳೆ 
ಯಾಗಿ ಬಂದಿಲ್ಲಿ ಸೇರಿದೆಯೋ ಎಂಬಂತಿದೆ. ಕೊನೆಯ ಚರಣದಲ್ಲಿ 
ಚನ ಯ್ಯಗಳ "ಅಂತರಂಗದ ಅರ್ಚನೆಯ ಕಂಡರೆ ಕೃತ್ತಿವಾಸನಿಗೂ 
ಕೌತುಕ! ಇನ್ನು ಜಡ ದೃಷ್ಟಿಯುಳ್ಳ ಜಗದ ಜನರರಿವುದೆಂತು? 
ಎಂದು ವರ್ಣಿಸುವದರಿಂದ ಆತನ ವರ್ತನೆಯ ವೈಶಿಷ್ಟ್ಯವು ಎಂತಹ 
ದಿತ್ತೆಂದು ವ್ಯಕ್ತವಾಗುತ್ತದೆ; ಒಡೆದು ತೋರುತ್ತದೆ. 


ಹೀಗೆ ಗುಪ್ತವಾಗಿ ಗಿರೀಶನಿಗಾಪ್ತನಾಗಿ ಚನ್ನಯ್ಯನೊಂದು ದಿನ 
ಉದಯದೊಳೆದ್ದು ಕುಲಕರ್ಮಕನುಗುಣವಾಗಿ ಜೋಳರಸನ ಕುದುರೆಗೆ 
ಹುಲ್ಲು ತರಲು ಕಾನನಕ್ಕೆ ಹೊರಟು ದಾರಿಯಲ್ಲಿ 


೬ ಶಿವಾನುಭವ: 


"(ಕಂಡ ಚಲ್ಪಕ್ಸಿ ಮುಖದಿಂದ ಲಿಂಗಾರ್ಪಿತಂ | ಕೊಂಡನಾಲಿಗೆಯ 
ರುಚಿಯಿಂದಲರ್ಪಿತಂ ॥ 
ಕೇಳ್ಬ ಸವಿನುಡಿ ಕಿವಿಯ ಮುಖದಿಂದರ್ಪಿತಂ। ತಾಳ್ಗಗಂಧಂ ನಾಸಿಕದ 
ಮುಖದೊಳರ್ಪಿತಂ ॥ 

ಸೋಂಕಿದ ಮೃದುರ್ರವ್ಯವಂಗದಿಂದರ್ಷಿತಂ | ಮುಂಕೊಳಸಿ ನೆನೆದ 
ರುಚಿಮನದಿಂದವರ್ನಿತಂ” ॥ 
ಇಲ್ಲಿ ನೋಡಿ! ಕವಿಯು ಅತಿಗಾಢನಾದ ಅಧ್ಯಾತ್ಮಿಕ ವಿಚಾರವನ್ನು 


ಅ 

ಎಷ್ಟು ಸುಲಭವಾದ ಮಾರ್ಗದಿಂದ ತೋರಿಸುತ್ತಾನೆ. ಈ ಕವಿತೆಯಲ್ಲಿ 
ಒಂದು ಚಮತ್ಸಾರನಿದೆ. ಈ ಭಾವದಲ್ಲಿ ಒಂದು ಸ್ವಾರಸ್ಯವಿದೆ. ಇಲ್ಲಿ 
ಹೇಳಿದುದಕಿಂತಲೂ ಹೆಚ್ಚಿನ ಧರ್ಮವಿನ್ನಾವದಿದೆ? ಈ ಧರ್ಮದಿಂದಿ 
ರುವವರು ಕುಲಹೀನರಾಗಬಲ್ಲರೇ? ಎಲ್ಲ ವಿಷಯಗಳನ್ನು ತನಗೆಂದು 
ವಾಂಛಿಸದೆ ಲಿಂಗಕ್ಕರ್ಪಿಸುವ ಚನ್ನಯ್ಯನು ಮಾದಾರನೇ? ಕಂಡುದುದ 
ಶಿವಲಿಂಗಕ್ಕೆ, ಕೊಂಡುದುದ ಗುರುಲಿಂಗಕ್ಕೆ, ಕೇಳಿದುದ ಪ್ರಸಾದ ಲಿಂಗಕ್ಕೆ 
ಅರ್ಪಿಸುವಾತನು ಭವಿಯಾಗಬಲ್ಲನೆ? ಮೂಸಿದುದ ಆಚಾರ ಲಿಂಗಕ್ಕೆ, 
ಸ್ಪರ್ಶಿಸಿದುದ ಜಂಗಮಲಿಂಗಕ್ಕೆ, ನೆನೆದುದ ಮಹಾಲಿಂಗಕ್ಕೆ ಅರ್ಪಿಸಿದ 
ವನು ಶಿವಭಕ್ತನಾಗನೆ? ಎಲ್ಲವನ್ನೂ ಶಿವಾರ್ಪಣ ಮಾಡುವ ಆಚರಣೆ 
ಗಿಂತ ಬೇರೆ ವೀರಶೈವಾಚಾರಮುಂಟಿ? ಷಡಿಂದ್ರಿಯಗಳಲ್ಲಿಯೂ ಷಡ್ಲಿಂ 
ಗಗಳನ್ನು ಧಾರಣ ಮಾಡಿದ ಆ ಚನ್ನಯ್ಯನಿಗೆ ಅದಾವ ಷಟ್‌ಸ್ಥಲ 
ಬ್ರಹ್ಮಿಯು ಸಾಟಯಾಗುವನು? ಲಿಂಗಾಂಗಿಯಾದ ಅತನನ್ನು ಮತ್ತಾವ 
ವಿಷಯಗಳು ವಿಕಾರಗೊಳಿಸಬಲ್ಲವು? ಹಾಗು ಅದಾವ ಸ್ವರ್ಗ ಮೋಕ್ಷ 
ಮುಂತಾದ ಪದವಿಗಳು ಬಾಯ್‌ನೀರಕರಿಸಬಲ್ಲವು? ಇದೇ ಅಭಿಪ್ರಾ 
ಯವನ್ನೇ ಮಗ್ಗೆಯ ಮಾಯಿದೇವನು ಎಷ್ಟು ಸರಸಾಗಿ ಬಣ್ಣಿಸು 
ವನು ನೋಡಿ-- 

ಎಲ್ಲಿಯ ಮುಕ್ತಿಯಲ್ಲಿಯ ಪರಾ ಗತಿಯೆಲ್ಲಿಯ ಪಾರಲೌಕಿಕಂ | 

ನಿಲ್ಲು ಷಡಂಗಲಿಂಗ ಮುಖಖಂಡಿತಜೀವ ಶರೀರಯೋಗದಿಂ ॥ 

ಪಲ್ಲಟಿಮಾಗಿ, ಪೂರ್ವತನು ಪೋಗಿ, ನಿಜೈಕ್ಯ ನಿಶೇಷದಲ್ಲಿ ತಾಂ । 

ನಿಲ್ಲದೆ ನಿಂದವಂಗೆ ಪರಮಪ್ರಭುವೇ ಮಹದೈ ಪುರೀಶ್ವರಾ ॥ 
ಈತನ ಈ ಮಾತು ರತ್ನ ಮೌಕ್ತಿಕದಚ್ಚು. ಈತನ ಶತಕತ್ರಯವು ನಿಜ 
ವಾಗಿಯೂ ರತ್ನತ್ರಯ. ಈತನ ಈ ಕಾವ್ಯದಲ್ಲಿ ಗಂಗೆ-.ಯಮುನೆಗಳಂತೆ 


ಹರಿಹರದೇಳನು ಟತ್ರಿಸಿದ ಚನ್ನ ಯ್ಯ. ೭ 


ಧರ್ಮ-ಸಾಹಿತ್ಯಗಳೆರಡೂ ಕೂಡಿ ಹರಿದಿವೆಯೆಂಬುದಕ್ಕೆ ಇದೇ ಸಾಕ್ಷಿ 
ಲಿಂಗಭಕ್ತಿಯಿಂದ ದೇಹಧರ್ಮವಳಿದು ಲಿಂಗವೇ ತಾನಾದ ಶರಣನಿಗೆ 
ಮೋಕ್ಷ ಪರಾಗತಿ ಪರಲೋಕಗತಿ ಎಂಬಿವುಗಳೆಲ್ಲಾ ಯಾವ ಮಹಾ 
ಪದನಿಗಳು? ಕುಲಜಾತಿಗಳು, ಚತುರ್ವಿಧ ಪುರುಷಾರ್ಥಗಳು ಎಂಥವರ 
ಸೊತ್ತು !! ಅವೆಲ್ಲ ಆ ಲಿಂಗಭಕ್ತನಿಗೆ ತೃಣಪ್ರಾಯಗಳು ಎಂದು ಹೇಳು 
ವಲ್ಲಿ ಚನ್ನಯ್ಯಗಳಿಗೆ ಹೊಲೆತನವು ನಿಲ್ಲಬಹುಡಿ? ಇದಲ್ಲದೆ ವೀರ 
ಶೈವರಲ್ಲಿ ಚತುರ್ವರ್ಣಗಳುಂಟೆಂದು ಹೇಳಿ ತಮ್ಮ ಅಜ್ಞಾನವನ್ನು ಹೊರ 
ಗೆಡುವವರಿಗೆ ಏನನ್ನಬೇಕು? ಇದನ್ನು ಬೋಧಿಸುವದಕ್ಕಾಗಿಯೇ ಹರಿ 
ಹರನು ಆತನ ಲಿಂಗಪ್ರೇಮವನ್ನು ಈ ಬಗೆಯಾಗಿ ಬಣ್ಣಿಸಿರುವನು. 
ಇದರಿಂದ ಆತನಲ್ಲಿರುವ ವಿಷಯ ನಿರತಿ, ಲಿಂಗ ಪ್ರೀತಿಗಳು ಎಷ್ಟೊಂದು 
ಬಲಿತಿದ್ದವೆಂಬುದು ಗೊತ್ತಾಗುವದು. ಇದು ಅವನ ಲಿಂಗಪ್ರೇಮದ 
ಪರಮಾವಧಿ. ಆದರೂ ಇನಿತು ಮಾತ್ರಕ್ಕೆ ಅವನ ಲಿಂಗಪ್ರೇಮವು 
ಪೂರೈಸಲಿಲ್ಲ. ಇದೆಲ್ಲ ಬಟ್ಟಿಯ ಮಾತು. 


ಅಮೇಲೆ ಚನ್ನಯ್ಯನು ಕಾನನವ ಹೊಕ್ಕು ಕಾವೇರಿ ನದಿಯ 
ತೀರಕ್ಕೆ ಬರುವನು. ಆ ನದೀ ತೀರದಲ್ಲಿ ಮಗ ಮಗಿಪ ಮಲ್ಲಿಗೆಯ 
ಮಂಟಿಸವೊಂದು ಆತನ ಕಣ್ಣಿಗೆ ಬೀಳುವದು. ಅದರಲ್ಲಿ ತಣ್ಣೆಳಲನೆರ 
ಚುವ ಸೊಗಸಾದುದೊಂದು ತಾಣ. ಆ ಸ್ಥಾನಕ್ಕೆ ಬರುವನು. ನುಣ್ಮಳಲ 
ಕಟ್ಟಿಯ ಕಟ್ಟ ತಳಿರ ಹಸೆಯ ಹಾಸುವನು. ಹರುಷನೇರಿ ಕಣ್ಮನಗ 
ಳನ್ನು ಲಿಂಗದತ್ತ ತಿರುಗಿಸುವನು. ಮಿತ್ರನು ಮಿತ್ರನನ್ನು ಅಕ್ಕರೆಯಿಂದ 
ಕರೆಯುವಂತೆ ಕೈವೀಸಿ-- 


ಬಾರಯ್ಯಬಾರ ಶಿನಭಕ್ತ್ಕೈಕ ಸಿಂಧುನೆ | 
ಬಾರಯ್ಯಬಾರ ಕಾರುಣ್ಯರಸ ಸಿಂಧುವೆ॥ 

ಗುರುವೆ, ವರಗುರುವೆ, ಸದ್ದುರುವೆ, ಗುರುಲಿಂಗನೆ | 
ಭರದಲರ್ಚಿಷ ಜನದ ಮನದ ಸರ್ವಾಂಗನೆ ॥ 


ಎಂದು ಮೈಪುಳಕವೇರಿ, ನೇತ್ರಬಿಂದುಗಳೆಂಬ ಕುಸುಮಗಳುದುರಿ, 
ಸ್ನೇಹ ತೈಲ ಸುಗಂಧ ಬೀರಿ, ಕರೆವ ಈ ಸಂಬೋಧನಗಳು ಯಾರ ಮನ 
ಸ್ಪನ್ನು ಕರಗಿಸವು? ಈ ಇನಿದನಿಗೆ ಶಿನನು "ಓ' ಎನ್ನದೆ ಸುಮ್ಮನಿರ 
ಬಲ್ಲನೆ? ಹೀಗೆ ಭಕ್ತಿಯಿಂದ ಕರೆದು ಸಜ್ಜೆಯೊಳಗಿರ್ಸ ಶಿವಲಿಂಗಮಂ 


ಅ ಶಿವಾನುಭವ. 


ತೆಗೆದು, ಕರತಳದೊಳಿರಿಸಿ, ಕಣ್ತುಂಬ ಪರಿಕಿಸಿ, ತಿಳಿಯಗ್ಗಣಿಯನೆರೆದು, 
ಹೃದಯದಿಂಬೆರೆದು, ಆ ಲಿಂಗದೇವನಂ ಮತ್ತೆ ಮತ್ತೆ ಮೆಲುದನಿಯಿಂದ 
ಕರೆವನು. ಕರೆತಂದು ತಾ ರಚಿಸಿದ ತಳಿರ ಸಿಂಹಾಸನದ ಮೇಲೆ ಬಿಜ 
ಯಂಗೈಸುವನು. ಪರಿಮಳದ ತಿರುಳೆನಿಪ ಮೊಲ್ಲ ಮಲ್ಲಿಗೆಗಳನು ಕಂಪಿ 
ಡುವ ಸಂಪಿಗೆಗಳನು ಧರಿಸುವನು. ಮತ್ತೆ ಪಚ್ಚೆ ಪಡ್ಡಳೆಯಪೂಗಳನು, 
ಸುರಗಿ-ಸುರಹೊನ್ನೆ.ಸೇವಂತಿಗೆಯ ಕುಸುಮಗಳನು ಅಂದವಾಗಿ ಧರಿಸು 
ವನು. ಮೇಲೆ ಹೊಂಗೇದಿಗೆಯ ಸುತ್ತಲೂ ನಿಲ್ಲಿಸುವನು. ಈ ಬಗೆಯಾಗಿ 
ಸಿಂಗರಿಸಿ ಹೊಂಗಿ ಹೊರೆಯೇರಿ, ಮಮತೆ ಮಿತಿಮೀರಿ 


"ಅಡಿಗಡಿಗೆ ನೋಡಿ ಮಾತಾಡಿ ಮೈವೆರ್ಚುತುಂ। ಹಾಡಿತಣಿವುತೆ 
ಮತ್ತೆ ಮತ್ತೆ ಮಿಗೆಕೊರ್ಬುತುಂ ॥ 
ಪುಳಿಕಿಸುತೆ ಪುಟಿವೇರಿ ತವಕಿಸುತೆ ಮದವೇರಿ। ಎಳಿಸುತುಂ ದಳವೇರಿ 
ಬಳಸುತುಂ ಬಲ್ಬೇರಿ ॥ 
ನುಡಿಯುತುಂ ಗದುಗದುಸಿ, ಬೆಮರುತುಂ ಸಡಗರಿಸಿ | ನಡೆವುತುಂ 
ಡೆಂಡಣಿಸಿ, ಬೀಳುತುಂ ತರಹೆರಿಸಿ ॥ 
ಮೆಬ್ಲನೆಚ್ಚತ್ತು ಶಿನಲಿಂಗಮಂ ನಡೆನೋಡಿ । ಲಲ್ಲೆಗರೆವುತ್ತೆ ಸರಮ 
ಸ್ನೇಹಮಂ ಮಾಡಿ” | 


ಹೀಗೆ ಗಾಢವಾದ ಪ್ರೇಮದಿಂದ ಪೂಜೆ ಮಾಡುವವರಿಗೆ ಇಂತು ಕ್ರಿಯ 
ಗಳಾಗುವದು ಸಹಜ. ಚನ್ನಯ್ಯನು ಕೋಡುವ ನೋಟ, ಆಡುವ 
ಮಾತು, ಮಾಡುವ ಪೂಜೆ ಮುಂತಾದವುಗಳನ್ನು ನೆನಿಸಿಕೊಂಡರೆ ಆತನ 
ಕಣ್ಗಳಲಿ ಲಿಂಗಮೂರ್ತಿ, ವಾಕ್ಕಿನಲಿ ಲಿಂಗಕೀರ್ತಿ, ಚಿತ್ತದಲ್ಲಿ ಲಿಂಗ 
ಪ್ರೀತಿಗಳು ಎಷ್ಟೆಂದು ತುಂಬಿ ತುಳುಕುತ್ತಿದ್ದವೆ ವೆಂಬದನ್ನು ಯಾವ 
ಶಬ್ದಗಳಿಂದ. ಹೇಳೋಣ ! ಇನಿತು ಭಾವರತಿ ಬಲಿದು, ಬಂದಂತೆ ಬಗೆದು, 
ಪ್ರಟವೇರಿ ಬಲ್ಸೇರಿ, ದಳವೇರಿ, ಕಳೆಯೇರಿ, ಸಡಗರಿಸಿ-ತರಹರಿಸಿ, ಲಿಂಗ 
ಮೂರ್ತಿಯ ಪೂಜಿಸುವುದನು ನೋಡಿದರೆ ಆತನಿಗಾದ ಆನಂದ ಎಷ್ಟೆಂದು 
ಬಣ್ಣಿಸೋಣ!! 


ಆ ಅವಸ್ಥೆಯು ಬರಬೇಕಾದಕೆ ಸರ್ವೇಂದ್ರಿಯಗಳು ಶಿವನತ್ತ 
ಧಾವಿಸುತ್ತಿರಬೇಕು. ಇದಿಲ್ಲದೆ ಮನಸ್ಸಿನೊಳಗೊಂದಿಟ್ಟು ಮೇಲೆ ಮಾತ್ರ 
ಮಾಡುವ ಪೂಜೆ ಪೂಜೆಯಲ್ಲ. ಮತ್ತೊಬ್ಬರೊಡನಾಡುತ್ತ ಹೇಳುವ ಮಂತ್ರ 


ಹರಿಹರದೇವನು ಚಿತ್ರಿಸಿದ ಚನ್ನ ಯ್ಯ. ೯ 


ಮಂತ್ರವಲ್ಲ. ಮಗದೊಂದು ನೋಡುತ್ತ ಮಾಡುವ ಪೂಜೆಯೂ ಪೂಜೆ 
ಯಲ್ಲ. ಅವೆಲ್ಲವನ್ನೂ ತಡೆಯಬೇಕು; ಹ್ಯೂಹ ಕಟ್ಟ ಒಂದೆಡೆಗೆ ನಿಲ್ಲಿಸ 
ಬೇಕು. ಅಂದರೆ ಮನವು ಶಿವನನ್ನೇ ನೆನೆಯುತ್ತಿರಬೇಕು. ಬಾಯಿ 
ಭಾಲಾಕ್ಷನನ್ನೇ ಬಣ್ಣಿಸುತ್ತಿರಬೇಕು. ಕಣ್ಣು ಮುಕ್ಕಣ್ಣನನ್ನೇ ಕಾಣು 
ತ್ತಿರಬೇಕು. ಈ ತೆರನಾಗಿ ಮೈಮರೆತು, ಮನಬೆರೆತು ಅರ್ಚಿಸುವದೇ 
ನಿಜವಾದ ಲಿಂಗಾರ್ಚನೆ; ಅದೇ ನಿಜವಾದ ಲಿಂಗಭಕ್ತಿ; ಅದೇ ನಿಜವಾದ 
ಲಿಂಗೈಕ್ಯ. ಆದನ್ನೇ- 


“ಅಷ್ಟವಿಧಾರ್ಚ್ಜನೆಯ ಸೋಡಶೋಪಚಾರವ ಮಾಡುವದು. ಮಾಡಿದ 
ಪೂಜೆಯ 

ಶಿವತತ್ವಗೀತನ ಪಾಡುವದು. ಶಿವನ ಮುಂದೆ ನಲಿ 
ನಲಿದಾಡುವ 

ದಯ್ಯ. ಭಕ್ತಿ ಸಂಭಾಷಣೆಯ ಮಾಡುವದು.ನಮ್ಮ ಕೂಡಲಸಂಗಯ್ಯನ 
ಕೂಡುವದು. * 


ನೋಡುವದಯ 


py 


ಎಂದು ಭಕ್ತೆ ಭಾಂಡಾರಿಯಾದ ಬಸವಣ್ಣಿನೂ ಬಲು ಸೊಗಸಾಗಿ ಬಣ್ಣಿ 
ಸಿದ್ದಾನೆ. ಇದಕ್ಕೂ ನಮ್ಮ ಚನ್ನಯ್ಯಗಳ ಆಚರಣೆಗೂ ಯಾವ ಭೇದ 
ವಿಲ್ಲ. ಆತನ ಭಕ್ತೆಸರವಶತೆಗೆ ಪ್ರತಿಯಿಲ್ಲ. 
ಭಕ್ತಿಲಂಪಟಿನಾದ ಭಾಳಲೋಚನನು ಭಕ್ತಿ (ಪ್ರೇಮ) ದಿಂದಲ್ಲದೆ 

ಬೇಕೆ ಸಾಧ್ಯವಲ್ಲ. ಏಕೆಂದರೆ ಪರಮಾತ್ಮನು ಪ್ರೇಮಸ್ವರೂಪನಾಗಿದ್ದಾನೆ. 
"ಪ್ರೇಮವು ಪ್ರೇಮವನ್ನು ಹುಟ್ಟಿಸುತ್ತದೆ' ಎಂಬ ಆಂಗ್ಲೋಕ್ತಿಯಂತೆ 
ಪ್ರೇಮವೇ ಪರಮಾತ್ಮನನ್ನು ಪಡೆಯಲು ಪರಮ ಸಾಧನವು. ಅದೊಂ 
ದನ್ನು ಬಿಟ್ಟು ಆತನಿಗೆ ಅರ್ಪಿಸತಕ್ಕ ಬೇರೆ ಪದಾರ್ಥವೇ ಇಲ್ಲ. ಸರ್ವ 
ಭರಿತನಾದ ಶಿವನಿಗೆ ನಾವೇನು ಅರ್ಥಿಸಬೇಕಾಗಿದೆ? ಮಗುವು ಮಾತಿಗೆ 
ಅರ್ಸಿಸುವದೇನು? ಮಮತೆಯೊಂದನ್ನಲ್ಲವೇ? ಹಾಗೆ ಚನ್ನಯ್ಯಗಳು 
ಶಿವನಲ್ಲಿ ಶುದ್ಧ ಪ್ರೇಮವನ್ನಿಟ್ಟು ಸಂತಸದೆ ಬೀಗಿ, ಸಂಭ ಮದಿ ಕೂಗಿ, 
ಆ ಪ್ರೇಮದುದ್ರೇಕದಿಂದ ಮೆಲ್ಲನೆಚ್ಚತ್ತು-- 

ಹಸಿದೆಯ್ಯ ಎನ್ನ ಜೀವದ ಜೀವವೇ ಎಂದು । 

ಉಸಿರ ಸಿಂತೈಸುತೋವುತ್ತೆ ಹತ್ತಿರ ಬಂದು ॥ 

ಜಂಬೂಫಳಂ ಚೂತಫಳವನೊಲವಿಂ ಕರಂ | 

ಇಂಬಿಸಲ್ಲಾರೋಗಿಸಲ್ಕೊಟ್ಟ ನಂತರಂ ॥ 


೧೦ `` ಶಿವಾನುಭವ. 


"ಎನ್ನವನೆ, ಎನ್ನವನೆ' ಎಂದು ಕರೆವ ಕಣ್ಣಪ್ಪನ ನುಡಿಯಲ್ಲಿ ತೋರುವ 
ಒಂದು ಬಗೆಯ ಭಿನ್ನಭಾವವು "ಎನ್ನ ಜೀವದ ಜೀವವೇ? ಎಂದು 
ಸಂಬೋಧಿಸುವ ಚನ್ನಯ್ಯಗಳ ಈ ಚನ್ನುಡಿಯಲ್ಲಿ ತೋರುವದೇ? 
ಅಹಾ! ಎಂಥ ಜಾಣ್ಣುಡಿಯಿದು; ಎಂಥ ಐಕ್ಯಭಾವವಿದು. 


ಓ ದೇನ! ಪೂಜಿಸಿ ಪ್ರಸಾದವನ್ನು ಅರ್ಪಿಸಲು ಮರತೆ. ನಿಜ 
ವಾಗಿ ಹೆಸಿನೆಗೊಂಡಿರಬೇಕು ಎಂದು ಶಿವನೊಡಲವೇ ತಾನಾಗಿಹನೋ 
ಎಂಬಂತೆ "ಎನ್ನ ಜೀವದ ಜೀವನೇ, ಹಸಿದಯ್ಯ ಹಸದ್ಮಿ, ನಿಜವಾ 
ಗಿಯೂ ಹಸಿದಿರುವಿ. ಆನಂದಭರದಲ್ಲಿ ಅರ್ಪಿಸಲು ಮರೆತ ಮಹಾ 
ಪರಾಧಿ ನಾನು, ಎಂಬುವಂತೆ ಉಸಿರು ಹಿಡಿಹಿಡಿದು ಬಿಡುತ್ತ ಶಿವನ 
ಸಮೂಸಕ್ಕೈತಂದು "ಓ ತಂದೆ, ನಾ ಬಂದೆ, ನಿನಗಾಗಿ ನೀರಲ-ಮಾವಿನ 
ಫಲಗಳನ್ನು ತಂದೆ, ಇದೋ ತೆಗೆದುಕೋ' ಎಂದು ಆರೋಗಿಸಲು 


ಕೊಡುವನು. ಕೊಬ್ಬುದನ್ನು ಶಿವನು ಕೈಕೊಳ್ಳಲು ಆ ಚನ್ನಯ್ಯನು 
ಆನಂದಾತಿಶಯದಿಂದ-- ` 


ತೂಪಿರಿದು ಕಾಪಿಟ್ಟ ಕಣ್ಗಳೊಳಗೊತ್ತುತುಂ 1 
ಭಾಷು ಭಾಗ್ಯವೇ ಎಂದು ಕೊಂಡಾಡಿ ಹೆಚ್ಚುತುಂ ॥ 
ಕರುಣ ಪ್ರಸಾದಮಂ ಪ್ರೀತಿಯಿಂ ಕೈಕೊಂಡು | 
ಹರನ ಕಾರುಣ್ಯಮಂ ತಾನೊಚ್ಚತಂ ಗೊಂಡು ॥ 


ಇನಿತು ಹರುಷದಿಂ ಹೊರೆಯೇರಿ, ನೇಹದಿಂ ಕಳೆಯೇರಿ, ಕೊಂಡಾಡಿ. 
ಮುಂಡಾಡಿ, ಆ ಲಿಂಗಪ್ರಸಾದವನ್ನು ತಾನೂ ಕೈಕೊಂಡು, ಹರನ 
ಕಾರುಣ್ಯವ ಪಡೆದುಕೊಂಡು, ಬಾಹ್ಯಸ್ಮರಣೆಯಲ್ಲಿ-ಬನದ ಸಿರಿಯಲ್ಲಿ ಬಂದು 
ನಿಲ್ಲುವನು. ಕಾಯಕವು ನೆನಪಾಗಿ, ಕುದುರೆಗೆ ಹುಲ್ಲನ್ನು ಕೊಯ್ದು 
ಎತ್ತಿನ ಮೇಲೆ ಹೇರಿ, ಶಾನು ಶಿವಪೂಜೆಯಿಂದ ಸಂದಣಿಸ ಪುಳಕಮಂ 
ತನ್ನ ಮೈಯಲ್ಲಿ ಹೇರಿ, ನಡೆತಂದು ಚೋಳರಾಜನ ಅಶ್ವಶಾಲೆಯ 
ಮುಂದೆ ವೇಳೆಗೆ ಸರಿಯಾಗಿ ಹುಲ್ಲು ಹೊರೆಯನು ಚಲ್ಲಿ ಬಳಲಿ 
ಭರದಿಂದ ಮನೆಗೆ ಬಂದು ಕುಳ್ಳಿರುವದೇ ತಡ, ಮತ್ತೆ ಲಿಂಗಧ್ಯಾನ. 
ಇತ್ತ ಕಡು ಬಡನೆಯರಾದ ಆ ಚನ್ನಯ್ಯಗಳರಸಿಯರು ಶಿವನಿತ್ತುದನ್ನೇ 
ಭಕ್ತಿಯಿಂದ ಬೋನಮಂ ಮಾಡಿ, ತಂದುಣಬಡಿಸಲು, ಧ್ಯಾನಾಮೃತ 
ಮತ್ತರಾದ ಚನ್ನಯ್ಯಗಳು ಉಳ್ಳುದೇ ಅಮೃತನೆಂದು ಭಾನಿಸ್ಸಿ ಶಿವ 


ಹರಿಹರದೇಳನು ಟತ್ರಿಸಿದ ಚನ್ನಯ್ಯ. ದಿಗಿ 


ಲಿಂಗಕ್ಕೆ ಸುಖದಿಂದರ್ಹಿಸಿ ಆ ಲಿಂಗಸ್ರಸಾದವನ್ನು. ಪ್ರೀತಿಯಿಂದ ಕ್ಸ 
ಕೊಂಡು ತೃಪ್ತರಾಗುತ್ತಿದ್ದರು. 


ಈ ತೆರದೊಳವರುವತ್ತು ವರುಷಗಳುರುಳೆ ಹರನು ಗುಪ್ತ ಭಕ್ತನಾದ 
ನನ್ನೀ ಚನ್ನನನ್ನು ಧರೆಯೊಳದೆಂದು ಮೆಕೆಯಿಸಲಿ, ಮಹಾಪದವಿ 
ಯನೀಯಲಿ, ಎಂದು ಯೋಚನೆಯೊಳಗಾಗುವನು. ಇತ್ತ ಚನ್ನಯ್ಯ 
ಗಳು ಎಂದಿನಂತೆ ಹೊಲಕ್ಕೆ ಹೋಗಿ, ಹೊಳೆಯ ಧಡಕ್ಕೆ ಬಂದ್ಕು ಹರನ 
ಪೂಜೆಯ ಮಾಡಿ, ಹರುಷವೇರಿ ಆಡಿ-ಹಾಡಿ ಮೈಮರೆತಿರಲು ಒಮ್ಮೆಲೆ 
ಕಾಯಕದ ನೆನಪಾಗಿ ಎಚ್ಚತ್ತು ವೇಳೆಮಿಕ್ಯುವದೆಂದು ವೇಗದಿಂದ ವನ 
ದೊಳಗೆ ಹೋಗಿ, ಬೇಗ ಬೇಗ ಹುಲ್ಲೊಯ್ದು ಎತ್ತಿನ ಮೇಲೆ ಹೊರೆ 
ಹೇರಿ ಗಳಗಳನೆ ಹೊಡೆತಂದು ಅಶ್ವಶಾಲೆಯಲ್ಲಿ ಹುಲ್ಲು ಹೊರೆಯನಂ 
ಒಗೆದು, .ಸೊಂಪೇರಿ ಮನೆಗೆ ಬಂದು ಚಿತ್ತದೊಳ್‌ ಕೃತ್ತಿವಾಸನ ನೆನೆ 
ಯುತ್ತ ಕುಳ್ಳಿರಲು, ಅರಸಿಯರು ಅಂಬಲಿಯ ತಂದು ಎಡೆಬಡಿಸಿ, 
ಉಪ್ಪುಗಾಯಂ ಹೆಚ್ಚಿ, ಶಾಕಪಾಕಂಗಳಂ ನೀಡಿ ನಿಲ್ಲುತಿರ್ಕೆ ಅದನ್ನು 
ಚನ್ನಯ್ಯಗಳೊಲನಿಂದ ಲಿಂಗಾರ್ಪಿತವ ಮಾಡಿ, ಮನವಿಟ್ಟು ಕೈಯಿಟ್ಟು 
ಭಕ್ತಿರಸವನು ಬೆರಿಸಿ ಕೈಕೊಳ್ತಲ್ಲಿ ಆ ಅಂಬಲಿಯ ಸನಿ ಜಿಹ್ವೆಯಂ ಮುತ್ತಿ, 
ಶಿವಲಿಂಗಮಂ ತಾಗೆ ಅಮೃತದ ಸವಿಗಿಂತ ಅಂಬಲಿಯ ಸವಿ ನೂರ್ಪಾಲು 
ಸಾಸಿರಪಾಲು ಹೆಚ್ಚಾಗುವದು. ಆ ಸವಿಗೆ ಶಿವನು ಲವಲವಿಸಿ-- 


«ಕೊಂಡನೇನೆಂಜಬೆನಾಂ ಚನ್ನಯ್ಯನೊಂದಾಗಿ । 
ಉಂಡನಭವಂ ಸ್ವರ್ಗಮರ್ತ್ಯಕ್ಕೆನೊಸತಾಗಿ ॥ 
ಒಂದು ಸುರಿಯೊಳಗೆ ಕೈವಂದುದೇ ಶಿವನದಂ । 
ಮುಂದೆ ಸವಿದರ್ಪಿಸುವದಕ್ಕಿಲ್ಲ ಘನಪದಂ ॥ 
ಎಂದಂಜಿಕೊಂಡನಾಶಿವನು........ » | 


ಕವಿಯು ಚನ್ನಯ್ಯ ನಂಬಲಿಯ ಸವಿಯ ಘನತೆಯನ್ನು ಎಷ್ಟೊಂದು 
ಸೊಗಸಾಗಿ ಚಿತ್ರಿಸುವನು ನೋಡಿ! ಸ್ವರ್ಗ ಮರ್ತ್ಯಗಳೆರಡಕ್ಟೂ ಪೊಸ 
ತಾಗಿ ಹರನುಂಡ ಊಟವನು ಇನ್ನಾವ ಶಬ್ದಗಳಿಂದ ಬಣ್ಣಿಸೋಣ!! 
ಸಾಕ್ಸಾತ್‌ ಶಿವನೇ ಮನಸೋತ ಚನ್ನಯ್ಯನಂಬಲಿಯ ಸವಿಯನ್ನು 
ಹೀಯಾಳಿಸುನ ಸುಧಿಯಾವುದಿದೆ ಹೇಳಿ ನೋಡೋಣ !!! ಅಹಾ! ಭಕ್ತಿ 
ರಸದ ಸ್ಟಾದವೇ ಆ ತೆರನಾದುದು. ಆ ಸ್ವಾದಕ್ಕೆ ಮೂಲೋಕದಲ್ಲಿಯೂ 


೧೨ ಶಿವಾನುಭವ 


ಪ್ರತಿಯಿಲ್ಲ. ಆ ಸವಿಯನ್ನು ಶಿನನೊಮ್ಮೆ ಸುರಿದು, ಆ ಸುರಿತಕ್ಕೆ ಸರಿ 
ಯಾದ ತನ್ನ ಪದವನ್ನೇ ಕೊಟ್ಟು ಬಿಟ್ಟನಂತೆ. ಆ ಮೇಲೆ ಮತ್ತೊಮ್ಮೆ 
ಸುರಿಯಜೇಕೆಂದರೆ ಅದಕ್ಕೇನು ಕೊಡಲಿ, ಎಂದು ಅಂಜಿಕೊಂಡನಂತೆ. 
ಕೇಳಿ ಎಂತಹ ಮಾತಿದು. ನೋಡಿ ಭಕ್ತಿರಸದ ಭವ್ಯ ದಿವ್ಯ ಪ್ರಭಾವ 
ವನು. ಈ ತೆರನಾದ ಚನ್ನಯ್ಯಗಳ ಅಂಬಲಿಯ ಅನನ್ಯವಾದ ಅಮೃತದ 
ಸವಿಯನ್ನು ಸವಿದು ಸವಿಗಲಿತ ಶಿವನು, ಕಣ್ಣಸ್ಸನರ್ಪಿಸಿದ ಖಂಡ 
ಮಾಂಸಕ್ಕೆ ಮನನೆಳಿಸಡೆ ಭೂತಸಂಕುಳಕೆ ಹಂಚಿದನೆಂದು ಹೇಳುವಲ್ಲಿ 
ಆಶ್ಚರ್ಯವೇನು? 


ಪರಮಾತ್ಮನಲ್ಲಿ ಪ್ರೇನುವೊಂದನ್ನಿಡದೆ ಬೇರೆ ಬೇಕಾದಂಥ ನೇಮ 

ವನ್ನಿಟ್ಟುಗೊಂಡರೂ ಅವೆಲ್ಲ ವ್ಯರ್ಥ. ಅವುಗಳಿಂದ ದೇವಾನುಗ್ರಹ 

ವನ್ನು ಪಡೆಯಲು ಸಾಧ್ಯವಿಲ್ಲ. ಆತನಲ್ಲಿ ಕೇವಲ ಸಾತ್ವಿಕವಾದ ನಿರ್ಹೇ 

ತುಕವಾದ ಪ್ರೇಮ (ಭಕ್ತಿ) ವೊಂದಿದ್ದರಾಯಿತು. ಅದರೊಡಕೆ ಬೇಕಿ 

ಯಾವದನ್ನರ್ಪಿಸಿದರೂ ಅದು ಆತನಿಗೆ ಅನ್ಭುತ. ಅವನೇ ಆತನಿಗೆ 

ಪರಮ ಭಕ್ತ. 

«ಹಾಲ ನೇಮು, ಹಾಲಕೆನೆಯ ನೇಮ, ಕೆನೆಯ ತಪ್ಪಿದ ಬಳಿಕ 

ೆಚ್ಚಡಿಯ ನೇಮ. 

ಬೆಣ್ಣೆಯ ನೇಮ, ಬೆಲ್ಲದ ನೇಮ, ಅಂಬಲಿಯ ನೇಮದವರಾರನೂ 

ಕಾಣೆ. ಕೂಡಲ 

ಸಂಗನ ಶರಣರಲ್ಲಿ ಅಂಬಲಿಯ ನೇಮದಾತ ಮಾದಾರಚನ್ನಯ್ಯ.? 


ಮನವೊಂದಿಲ್ಲದೆ ಇಲ್ಲದ ನೇಮವ ಹಿಡಿದು, ಮಾಡಿ, ನೀಡಿ ಕೆಟ್ಟ ಹೋಗು 
ವವರೇ ಬಹಳ: ಇದ್ದುದ ವಂಚನೆಯ ಮಾಡದೆ, ಪ್ರತಿಫಲ ವಾಂಛಿಸದೆ, 
ಫ್ರೇಮಸರವಶರಾಗಿ ಶಿವನಿಗರ್ಪಿಸುವವರು ವಿರಳ. ಇಂಥವನು ನಮ 
ಮಾದರ ಚನ್ನಯ್ಯನೊಬ್ಬನಬ್ಲದೆ ಇನ್ನಾರನು ಕಾಣೆ ಎಂದು ಬಸವ 
ಣ್ಣನು ಚನ್ನಯ್ಯಗಳ ಮೇಲಣ ಪ್ರೇಮದ ಭರ ಹರಿಯದೆ ಮೇಲಿಂದ 
ಮೇಲೆ ಇನಿತು ಬಣ್ಣಿಸುವನು. 

“ಎನಗೆ ಗುರುವಿನ ಪ್ರಸಾದ. ನಿನಗೆ ಚನ್ನನ ಪ್ರಸಾದ. ಎನಗೆಯೂ 
ನಿನಗೆಯೂ ಸಮಯಾಚಾರ ಸರಿ. ಕೂಡಲಸಂಗಮಶೇವಾ ಕೀನೆನಗೆ 
ಚಿಕ್ಕ ತಮ್ಮ” ಚನ್ನನ ಪ್ರಸಾದಕ್ಕೆ ಪರಮಾತ್ಮನು ಎಷ್ಟೊಂದು ಮನಸೋತಿ 
ದ್ಹನೆಂಬುದು ಇದರಿಂದ ನಮಗೆ ಚೆನ್ನಾಗಿ ತಿಳಿದುಬರುತ್ತದೆ. ಇದಲ್ಲದೆ ಬಸ 


ಹರಿಹರದೇವನು ಚಿತ್ರಿಸಿದ ಚನ್ನಯ್ಯ. ೧೩ 


ವಣ್ಣನವರಿಗೆ ಪ್ರತಿಯೊಂದು ಮಾತಿಗೂ ಚನ್ನಯ್ಯನವರನ್ನು ಬಣ್ಣಿಸದಿದ್ದರೆ 
ಸಮಾಧಾನನಿದ್ದಿಲ್ಲ ಶಾಂತಿಯಿದ್ದಿಲ್ಲ. ಇದರಿಂದ ಚನ್ನಯ್ಯಗಳ ನಡ 
ತೆಯು ಬಸವಣ್ಣನವರ ಹೃದಯದಲ್ಲಿ ಎಷ್ಟೊಂದು ಆಳವಾಗಿ ಇಳಿದು 
ಮನೆನಾಡಿಕೊಂಡಿತ್ತಿಂಬುದು ವ್ಯಕ್ತವಾಗುತ್ತಿದೆ. 


ಹೀಗೆ ಶಿವನು ಚನ್ನನೊಡನೆ ಅಮೃತಪ್ರಾಯವಾದ ಅಂಬಲಿಯ 
ನುಂಡು ಸುಖದಿಂದಿರಲು ಸೂರ್ಯೋದಯವು ಸಮವನಿಸಿದೆ. ನಿತ್ಯ ನೇಮ 
ದಂತೆ ಜೋಳರಾಜನು ಸೂಜೆಗೈ ಯಲು ದೇವಾಲಯಕ್ಕೆ ಬಂದಿದ್ದಾನೆ. 
ದೇವರಿಗೆ ಕೈಮುಗಿದು ವಾಮಭಾಗದಿ ಕುಳಿತು, ಷೋಡಶೋಪಚಾರ 
ದಿಂದ-- ರಾಜೋಸಚಾರದಿಂದ ಪೂಜಿಸಿದ್ದಾನೆ. ಆಮೇಲೆ ಪ್ರದಕ್ಷಣೆಮಾಡಿ 
ಪೊಡಮಟ್ಟು, ನವವಸ್ತ್ರಗಳನ್ನೂ ನೂತನರತ್ನಗಳನ್ನೂ ತರಿಸಿ ಶಿವಲಿಂಗ 
ಕೃಲಂಕರಿಸಿ, ನೇಹದಿಂ ನೋಡಿ, ಮುದದಿಂ ಹಾಡಿ ನನಿನಲಿದು ರಾಜೋ 
ಪಚಾರದಿಂದಿಂತು ಎಡೆಬಡಿಸುವನು. ರನ್ನದಡ್ಡಣಿಗೆಗಳ ನೇಲೆ ಹೊನ್ನ 
ಹರಿವಾಣಗಳನಿರಿಸಿದ್ದಾನೆ. ದೇವಾನ್ನ-ದಿವ್ಯಾನ್ನ ಅಮೃತಾನ್ನಗಳನ್ನು 
ಬಡಿಸಿದ್ದಾನೆ. ಮೇಲೆ ಶಾಕಂಗಳನಿರಿಸಿ, ಹಸ್ಪಳಗಳನ್ನಿಟ್ಟು, ಚಲುಪಾಲ 
ಬಟ್ಟಿಲಗಳನಣಿ ಮಾಡಿದ್ದಾನೆ. ಕಂಪು ತುಪ್ಪ-ಕೆನೆನೊಸರು-ಸಕ್ಕರೆಗಳೆಲ್ಲ 
ವನ್ನು ಎಡೆಮಾಡಿ, ಜವನಿಕೆಯಿಂದ ಮುಚ್ಚಿ, ಬ ಮೃಡನೆ! ಶರಣಾ 
ಗತರಕ್ಷಕನೆ!! ಆರೋಗಿಸೆಂಬೊಲವಿಂದ ನಮಸ್ಕರಿಸಿ, ಜವನಿಕೆಗೆ ಕಿವಿ 
ಗೊಟ್ಟು ನಿಖುವನು. ಶಿವನು ತನ್ನ ಮುಂದಿರಿಸಿದ ರಾಜಾನ್ನಗಳನ್ನು 
ಸ್ವಲ್ಪೂ ಮುಟ್ಟದೆ ಸುಮ್ಮನಿರಲು ಎಂದಿನಂತೆ ಉಂಬ ಬಾಯ್ದನಿಯು 
ಇಂದೇಕೆ ಕೇಳಲೊಲ್ಲದು? ಎಂದು ಅರಸನು ಶಂಕಿಸಿ ಶೀಘ್ರದಿಂದ 
ಜವನಿಕೆಯ ತೆಗೆದು ನೋಡುವನು. ಶಿವನು ಎಷ್ಟೂ ಪರಕಿಸದಿ, ಲೆಕ್ಕಿ 
ಸದೆ, ಕಂಥಿಸದೆ. ಇರುವದನ್ನು ಕಂಡು ಕಳವಳಿಸಿ, ಶೆಟ್ಟಿ 
ನೆಂದು ಕೂಗಿ ಓ ಪಶುಷತಿಯೆ! ಇಂದೇಕೆ ಉಣಲೊಲ್ಲೆ! ಇಂದು ಅನು 
ಗ್ರಹಿಸದೆ ಕುಪಿಸಲು ಕಾರಣವೇನು? ನಿನ್ನೊಲುಮೆಯಿಲ್ಲದೆ ಈ ವಸು 
ಮತಿಯೂ ಈ ಅಸುಗಳೂ ಇದ್ದೇನು ಫಲ? ಎಂದು ನಿಂದಿಸಿಕೊಳ್ಳುತ್ತ 
ಕತ್ತಿಯನ್ನು ಹಿರಿದು ಕತ್ತನ್ನು ಕತ್ತರಿಸಿಕೊಳ್ಳಲು ಪ್ರಾರಂಭಿಸುವನು. 
ಇದನ್ನು ಶಂಕರನು ನೋಡಿ, ಓಹೋ! ವಿಚ:ರಮಿಲ್ಲದೆ ಇಂತು 
ಮಾತ್ಬುದೇ? ನಿನ್ನರಸುತನನೆನಗೆ ತೋರುವದೇ? ಬೇಡ ಬೇಡ. ಎಲೋ 


೧೪ ಶಿವಾನುಭವ. 


ಜೋಳಭೂನನೇ! ನಿನಗಿನಿತು ಸಹ ಸೈರಣೆಯಿಲ್ಲವಲ್ಲ! ನಾವು ಚನ್ನ 
ನೊಡನೆ ಉಂಡಿರುವೆವಾದ್ದರಿಂದ ನಮಗಿಂದು ಹಸಿವಿಲ್ಲ. 
ಕೇಳಂಬಕಳದ ಸವಿಯದನೇನನೆಂದಸೆಂ। ಚಜೋಳಾದಿಗಳ್‌ ಸಡೆಯರದ 
ನೆಂತು ಬಣ್ಣಿಪೆಂ॥ 
ಪಾಕದಿಂದಿಪ್ಪ ವಸ್ತುಗಳದಕೆ ಪಡಿಯಿಲ್ಲ। ಲೋಕದೋಳ್‌ ಕಾಣೆನಾಂ 
ಪೇಳ್ವೊಡಂ ಪ್ರತಿಯಿಲ್ಲ | 
ದೇವಾನ್ನ ದಿವ್ಯಾನ್ನವೆಂಬುದಂ ನೇಳಿಪುದು । ಭಾನಿಸುವೆಡಿನ್ನದಂ 


ಪೆಸರಿಡಲೈನರಿದು 1 
ಶ್ಸೀರ ಮಧುಗಳ ರುಚಿಯದಕ್ಕೆ ಕೇಳ್ಸರಿಯಿಲ್ಲ। ಹಾರಯಿಸಿ ಸವಿಯುಳ್ಳ 
ಸಕ್ಕರೆಯುಮೆಣೆಯಿಲ್ಲ॥ 

ಎಂದು ಶಿವನಾ ಲೀಗಡೊಳ್‌ ಪೊಕ್ಳನಾಕ್ಚಣಂ | ನಿಂದುಜೋಳಂ 
ಕೌತುಕಂಬಟ್ಟನಾಕ್ಷಣಂ | 


ಇದನ್ನು ಕೇಳಿ ಚೋಳಭೂನನು ಬೆರಗಾಗಿ ಬೆಚ್ಚಿ ಬಿದ್ದಿದ್ದಾನೆ. ಏನು? 
ಮಾದರ ಚನ್ನನ ಮನೆಯಲ್ಲಿ ಮಹಾದೇವನುಂಡನೇ? ಎಂದು ಚಿಂತೆ 
ಯಲ್ಲಿ ಮಗ್ನನಾಗುವನು. ಆಮೇಲೆ ಚಿಂತೆಯಿಂದೆಚ್ಚತ್ತು ಶಿನನಿಗುಣ 
ಬಡಿಸಿದ ಚನ್ನಶರಣನನ್ನು ಇಂತು ಕಂಡೆನೆ? ಅಯ್ಯೋ ಮುಂದೆ ಎಂತು 
ಕಾಣುವೆನು? ಹರುಷದಿಂದವನ ಚರಣಕ್ಕೆ ಎಂದು ಬಾಗಿ ಬೀಗುವೆನ.? 
ಎಂದು ಚೋಳನಿಗೆ ಚನ್ನಯ್ಯಗಳಲ್ಲಿ ಆದರಾತುರಗಳುಕ್ಕಿ ತಾನು ರಾಜ 
ನಾಗಿದ್ದರೂ ಕಾಲ್ನಡಿಗೆಯಿಂದ ಚನ್ನನನ್ನು ಹುಡುಕಲು ಹೊರಡುವನು! 
ಸುತ್ತಲೂ ಸೇವಕರು-ರಾಜಕುವರರು ನೆರೆದು ಬೆಂಬತ್ತಿದ್ದಾರೆ. ಜೋಳ 
ರಾಜನ ಮನದಲ್ಲಿ ಚನ್ನನ ಕೇರ್ತಿತುಂಬಿ, ಕಣ್ಣಲ್ಲಿ ಮೂರ್ತಿತುಂಬಿ 
ಹಾದಿಹಾದಿಯಲ್ಲಿ ನಿಂತವರನ್ನು ನೆರೆದವರನ್ನು ಕೇಳಹತ್ತಿದ್ದಾನೆ. ತನ್ನತ್ತ 


ಧಿ 


ಬಂದವರನ್ನು ಬರುವವರನ್ನು ಹೀಗೆ ಕೇಳಹತ್ತಿದ್ದಾನೆ-- 
ಸಕಲಗುಣ ಜಲಧಿ ಚನ್ನಯ್ಯನಂ ಕಂಡಿರೇ। ಅಳಳಂಕ ಚರಿತ ಚನ್ನ 
ಯ್ಯನಂ ಕಂಡಿರೇ ॥ 
ಎನ್ನಗತಿ ಎನ್ನಮತಿ ಚನ್ನನಂ ಕಂಡಿರೇ । ಎನ್ನ ನಿಧಿ ಎನ್ನಸುಧೆ ಚನ್ನನಂ 
ಕಂಡಿರೇ॥ 
ಶಿವನ ಸದ್ಭಕ್ತನಂ ಚನ್ನನಂ ಕಂಡಿರೇ। ಶಿವನಂತರಂಗಪೊಳಭಿನ್ನನಂ 


ಕಂಡಿರೇ ॥ 
ಗುರುಲಿಂಗಡೊಡನುಂಡ ಚನ್ನನಂ ಕಾಣಿರೇ | ಪುರಹರಂಗುಣಲಿತ್ತ 


ಚನ್ನನಂ ತೋರಿರೇ ॥॥ 


ಹರಿಹ£ದೇನನು ಚಿತ್ರಿಸಿದ ಚನ್ನಯ್ಯ. ೧೫ 


ಹೀಗೆ ಕೇಳಿಕೇಳಿದಂತೆ ಆತನ ಹೃದಯದಲ್ಲಿ ಉತ್ಕಂಠತೆಯು ಹೆಚ್ಚು 
ಹೆಚ್ಚುತ್ತ ಹೋಗಿದೆ. ಹೆಚ್ಚಾಗಿ ರೂಪುಗೊಂಡು ನರ್ತಿಸಹತ್ತಿದೆ. ಕೊನೆಗೆ 
ಚನ್ನನ ವಿರಹ ಸಂತಾಪವು ಶಬ್ದರೂಪಗೊಂಡು ಮುಖದಿಂದ ಮತ್ತೆ ನುತ್ತೆ 
ಈ ಪರಿ ಹೊರಬೀಳತೊಡಗಿದೆ-- 


ತೋರಿರೇ ಚಂದ್ರಮೆೌಲಿಯ ಭಕ್ತ ಚನ್ನನಂ ತೋರಿರೇ। ಷಡ್ವರ್ಗಕರ್ಣನಂ 
: ಚನ್ನನಂ ॥ 
ಚನ್ನನಂ ತೋರಿ ಎನ್ನಂ ಕಾಯ್ದುಕೊಳ್ಳಿರೇ । ಚನ್ನಯ್ಯ ನೆನ್ನಯ್ಯ 

ನಿರ್ದೆಡೆಯನರುಪಿರೇ ॥ 

ಚನ್ನಯ್ಯನಿರ್ನಗುಡಿಯಿದೇ ಎಂದು ತೋರಿರೇ । ಚನ್ನಯ್ಯ ಭಕ್ತನೆನ್ನ 
ಯ್ಯನಂ ತೋರಿರೇ ॥ 

ಅಯ್ಯೋ ಮಹಾದೇವ ಆಪ್ರೊಳ್ತು ಕಾಣ್ಣೆನೇ । ಅಯ್ಯೊಪದದ್ದಯವನೆಂ 

ದಪ್ಪಿಕೊಳ್ವೆನೇ॥ 


ಎಂದು ಮುಂತಾಗಿ ಚನ್ನಯ್ಯನ ಚಿಂತೆ ಜೋಳರಾಜನ ಚಿತ್ತವನ್ನೆಲ್ಲಾ 
ವ್ಯಾಪಿಸಿಬಿಟ್ಟಿತ್ತು. ಪ್ರತಿಕ್ಷಣವೂ ಚನ್ನನ ಚಿತ್ರವು ಕಣ್ಣಿಗೆ ಕಟ್ಟಿದಂತೂ 
ಗುತ್ತಿತ್ತು. ಪ್ರತಿಸೊಲ್ಲಿನಲ್ಲಿಯೂ ಚನ್ನನ ಮಹಿಮೆ-ಮೇಲ್ಮೆಗಳು ಹೊರ 
ಬೀಳುತ್ತಿದ್ದವು. ಸಾಲದೆ ಚಾರರನ್ನು ಹುಡುಕಲು ಮುಂಡೆ ಮುಂದೆ 
ಕಳುಹುವನು. ಆ ಚಾರರು ದೊಡ್ಡ ದೊಡ್ಡ ಕೇರಿಗಳಲ್ಲಿ ಹುಡುಕುತ್ತ 
ಚನ್ನನಿರುವ ಮನೆಯಾನುಸೆಂದು ಕೇಳುತ್ತ ಬರುತಿಶಲು ಕೆಲವರು 
ಒಂದೇ ಸ್ವರದಲ್ಲಿ ಇದೇ ಇದೇ ಎಂದು ತೋರುವರು. 


ಬಾಗಿಲ ಬಳಿಗೆ ಬಂದ ನೃಸಚಾರರನ್ನು ಕಂಡು ಒಳಗಿರುವ ಚನ್ನ 
ಯ್ಯನತಿಕಂದಿ ಕುಂದಿ ಇದೇನೆನುತ ಇಣಿಕಿ ನೋಡಿ -ಓ! ಅರಮನೆಯ 
ಚಾರರೇ? ಇವರೇಕೆ? ಎಂದು ಎದೆಗುಂದಿ ನಿಭುವಷ್ಟರಲ್ಲಿ ಎದುರಿಗೆ 
ಬರುವ ಅರಸನನ್ನು ಕಂಡು ಅತ್ಯಂತವಾಗಿ ಖತಿಗೊಂಡು ಹೇ ದೇವಾ! 
ಅರಸನೇಕೆ ಈ ತಿರುಕನ ಮನೆಗೆ? ಏನಿದ. ನಿನ್ನ ತಂತ್ರ! ಒಂದು ವೇಳೆ 
ಬಂದರೂ ಚಿಂತೆಯಿಲ್ಲ. ನನ್ನನ್ನು ನಿನ್ನ ಭಕ್ತನೆಂದರಿಯದಿರ್ದಡೆ ಬದು 
ಕುವೆನು. ಇಲ್ಲವಾದರೆಎಂತು ನಾ ಮುಂದೆ ನಾ ಬಾಳುವದು? ಶಿವಶಿನಾ! 
ರಾಜನು ಬಂದೇ ಬಿಟ್ಟನು. ಏತಕ್ಕಾಗಿಯೋ? ಏನಾಗುವದೋ? ಅನಿ 
ಚಾರದಿಂದ ಹೀಗೆ ಮಾಡುವದು. (ಹೇಳಿ ಕಳುಹುವದು) ಉಚಿತವೇ 


೧೬ ಶಿವಾನುಭವ 


ದೇವಾ! ಎಂದು ಚನ್ನಯ್ಯಗಳು ಚಿಂತಿಸುತ್ತಿರಲು ಚೋಳನ ಚಾರರು 
ಬಂದು ಗುಡಿಸಲವನ್ನು ಮುತ್ತುವರು; ಮುದದಿಂದ ಜಯಘೋಷವನ್ನು 
ಮಾಡುವರು, ಚನ್ನಯ್ಯಗಳನ್ನು ಕಂಡು ಚರಣಗಳಿಗೆ ಬಾಗುವರು. 
ಅಷ್ಟರಲ್ಲಿಯೇ ಉದ್ಭೋಹಿಸುವ ರಾಜಪುತ್ರರ ನಡುವೆ ಬರುವ ಸಮ್ಯಜ್ಜಾನಿ 
ಸತ್ಯಸ್ರಾಣಿಯಾದ ಜೋಳರಾಜನುೂ ಸರ್ಫತ್ತಿಯಿಂದಲ್ಲಿಗೆ ಗಳಗ 
ಳನೆ ಬಂದು-- 

ಭಕ್ತಿಗುಡಿಸಿರ್ದಗುಡಿಸಲೊಳಿರ್ಪನಂ ಕಂಡು | 

ಮುಕ್ತಿಮೂವಡಿಸಿ ಮುಂದಡಸಿರ್ದನಂ ಕಂಡು ॥ 

ಪುಳುಕಿಸುತೆ ಪುಟಿನೇರುತುರ್ಬತುಂ ಕೊರ್ಬುತುಂ | 

ಇಳಿವಶ್ರು ಜಲದಿಂದೆ ಮೂಡುತುಂ ಮುಳುಗುತುಂ ॥ 

ಎನ್ನೊಡೆಯನಿದನಿದನೆ ಚನ್ನಯ್ಯನೆಂದೆನುತ | 

ಎನ್ನಸುಧೆ ಇದನಿದನೆ ಚನ್ನಯ್ಯನೆಂದೆನುತ ॥ 

ಇಳುಪಿದಂ ಸರ್ವಾಂಗಮಂ ಚನ್ನನಂಫಿ)ಯೊಳಿ | 

ತೊಳತೊಳಗೆ ಮಣಿಮುಕುಟ ಕಾಂತಿನದ ಭೂಮಿಯೊಳ್‌ ॥ 

ಸ "ಪಾದಮಂ ಬಲ್ಫಿಡಿದು ಬಿಡೆನೆಂದು ಹೆಣಗುತಿರೆ.? 


ಇಲ್ಲಿ ಕೊಂಚ ವರ್ಣನೆಯು ಒಡೆದು ತೋರುನಂತಿದ್ದರೂ ನಿಜವಾಗಿಯೂ 
ಚೋಳರಾಜನು ಚನ್ನಯ್ಯನನ್ನು ಚನ್ನಾಗಿ ಪ್ರೀತಿಸುವನೆಂದು ತೋರು 
ವದು. ಏಕೆಂದರೆ ಸಹೋದ್ಯೋಗಿಗಳಲ್ಲಿ ಶ್ರೇಷ್ಠ ಪುರುಷರಲ್ಲಿ ಸ್ನೇಹಾ 
ದರಗಳು ಹುಟ್ಟುವದು ಸಹಜವಿದೆ. ಈ ಕಾರಣದಿಂದ ಜೋಳನಿಗೆ 
ಚನ್ನಯ್ಯಗಳಲ್ಲಿ ಒಲವು ಒಡಮೂಡಿ ಓಲಾಡಿ ಸರ್ವಾಂಗ ನಮಸ್ಕಾರ 
ಮಾಡಿ, ಕೊಂಡಾಡಿ ಓ ಎನ್ನ ಚನ್ನಯ್ಯ ಇನ್ನು ನಿನ್ನ ಪಾದವ ಬಿಡಲಾರೆ. 
ಬಡವನಿಗೆ ಭಾಗ್ಯದೊರೆತಂತಾಗಿದೆ. ಕುರುಡನಿಗೆ ಕಣ್ಬಂದಂತಾಗಿದೆ. 
ಎಂದು ಮುಂತಾಗಿ ಚೋಳರಾಜನು, ಭಕ್ತಿ ಬಲವನ್ನು ಮಾಡುವನು. 
ಆಗ ಚನ್ನಯ್ಯಗಳು--ಏನಯ್ಯ ಚೋಳಭೂಪಾಲ! ಸೂರ್ಯವಂಶದ 
ಮುಕುರ!! ನೀನಿಂತು ಬರುವುದುಚಿತವೇ? ಎನ್ನ ಕುಲ-ಜಾತಿಗಳನೆ 
ಣಿಸದೆ ಫೀನಿಂತು ಬರುವುದೆ? ಸೂರ್ಯವಂಶದವರು ಶೂದ್ರರ ಮನೆಗೆ 
ಬರುವದು ನ್ಯಾಯವೇ? ಪಾಲಕರು ಸೇವಕರ ಗುಡಿಸಲಿಗೆ ಬರುವದು 
ಅನ್ಯಾಯವಲ್ಲವೇ? ನೀವು ಮಡಿದರೆ ವೀರಸ್ವರ್ಗ; ಉಳಿದರೆ ಭುವನ 
ಭೋಗ. ನಿಮಗೆ ನರಕವೆಂಬುದಿಲ್ಲ. ಇಂಥ ನೀವು ಇಂತು ಬರುವಜಿ? 


ಹರಿಹರದೇನನು ಚಿತ್ರಿಸಿದ ಚನ್ನಯ್ಯ. ೧೭ 


ಬಂದರೂ ಚಿಂತೆಯಿಲ್ಲ. ಕಾಲ್ಸಿಡಿಯುವದೇ? ಲೋಕಕ್ಕಿದು ವಿಪರೀತ 
ವಲ್ಲನೇ? ಏನಿದೇನಿದು? ಎನುತ ಗದ್ಗದಿಸಿ ಕಂಪನಂ ಗೊಂಡು ಕೈವಿಡಿದು 
ತನ್ನ ಕಾಲಬಿಡಿಸಲು ಯತ್ನಿಸುವನು. ಏನು ಮಾಡಿದರೂ ರಾಜನು 
ಬಿಡದಿರುವದನ್ನು ಕಂಡು--ಓ ಚೋಳ ಭೂಪಾಲ! ನೀನೆನ್ನ ಕಾಲ್ಫಿಡ 
ದಿದ್ದರೆ "ನಿನಗೆ ನಿನ್ನಾಣೆ-ಎನ್ನಾಣೆ' ಎಂದು ಆಣೆಯಿಟ್ಟು, ಅಂಜಿಕೆಹಾಕಿ, 
ಬಿಡು, ಬಿಡು, ಬೇಗಬಿಡು, ಎಂದೆನಲು ಅದಕ್ಕಳುಕದೆ ರಾಜನಃ- 
ಎಲೆದೇವ | ದೇವನೊಲ್ಲನ ಕುಲಂ ಸತ್ಕುಲಂ | 
ಘನಮಹಿಮನೊಲ್ಲ ಜಾತಿಯೇಜಾತಿ ನಿರ್ಮಲಂ ॥ 
ಶರ್ವನೊಡನುಂಡ ನಿಮ್ಮಯ ಜಾತಿಗಾಂ ಸರಿಯೆ? | 
ಸರ್ವಜ್ಞ ನಿಮ್ಮ ಕೆರನಿಂಗೆನ್ನ ಶಿರ ಸರಿಯೇ? ॥ 
ಎಂದು ಉತ್ತರಿಸುವನು. ಇಲ್ಲಿ ಜೋಳನು ಹೇಳಿದ ಮಾತಿಗೂ ಬಸವ 
ಜ್ಞನ ವಚನಗಳಿಗೂ ಎಷ್ಟೊಂದು ಪೋಲ್ಮೆಯಿದೆ ನೋಡಿ-- 
"...ಕುಲವೇನೋ ಅವಂದಿರ ಕುಲವೇನೋ? ಸಕಲ ಜೀವಾತ 
ರಿಗೆ ಲೇಸನೇ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು.” 
6 ಹೊಲೆಯ ಮಾದಿಗ ಭಕ್ತನಾದಡೆ ಆತನ ಮನೆಯ ಸೊಣಗಂಗೆ 
ಪಂಚನುಹಾನಾಗ್ರೂದಿ ಸನ್ಮಾನನ ಮಾಡನೇ? ನೆಲನನುಫ್ಸ ಡಿಸಿ, 
ಉಫೆ, ಚಾಂಗು ಭಲಾ ಎಂದು? ಕುಲಕಧಿಕ ಹಾರುವಂಗೆ ಸಿದ್ಧಿಗೆಯ್ಯ. 
ಸಲೆ ನಿಮ್ಮ ಶರಣರ ಮಹಿಮೆ ಘನಕ್ಕೆ ಘನ. ಎಲೆ ಕೂಡಲಸಂಗಮ 
ದೇವ, ನಿಮ್ಮ ನಂಬದವ ಹೊಲೆಯ ? 
ನಿಮ್ಮ ಶರಣರ ಚರಣದ ಚಮ್ಮಾವುಗೆಗೆ ಪೃಥ್ವಿಸಮಬಾರದಯ್ಯಾ? 


«ಚತುರ್ವೇದಿಯಾದಕೇನು? ಭಗವ ಹೊಲೆಯ. ಶ್ವಸ 
ಚನಾದರೇನು? ಲಿಂಗವಿದ್ದ ವನೇ ವಾರಣಸಿ. ಆತನ ನುಡಿಗಡಣ ಲೇಸು. 
ಆತನ ನಡೆ ಜಗಕ್ಕೆ ಪಾವನ, ಆತನ ಪ್ರಸಾದವೆನಗಮೃತಸೇವನೆ.. 
ಕೂಡಲಸಂಗವ ದೇವನನರಿತು SE ನಡುದರ್ಶನಕ್ಕದಿಕ, 
ಜಗಕ್ಕೆ ಪಾವನ ನೋಡಾ!” ಇದಲ್ಲದೆ 

""ದೇವ ನಿಮ್ಮ ಪೂಜಿಸಿ ಚನ್ನನ ಕುಲ ಚನ್ನಾಯಿತ್ತು. ದೇವ 
ನಿಮ್ಮ ಪೂಜಿಸಿ ದಾಸನ ಕುಲ ದೇಸೆವಡೆಯಿತ್ತು. ದೇವ ನಿಮ್ಮಡಿಗೆರಗಿ 
ಮಡಿನಾಳಮಾಚಯ್ಯ ನಿಮ್ಮಡಿಯಾದ. ನೀನೊಲಿದ ಕುಲಕ್ಕೆ ನೀನೊಲಿದ 
ಹೊಲೆಗೆ ಮೇರೆಯುಂಟೇ ದೇವಃ | 


೧೮ ಶಿವಾನುಭವೆ. 


ಹೀಗೆ ಬಸವಣ್ಣನವರ ಅಭಿಪಾ ಶ್ರಾಯವನ್ನೇ ಇಲ್ಲಿ ಕವಿಯು ಚೋಳನೆ 
ಬಾಯಿಂದ ರಗಳೆ ರೂಪಾಗಿ ಹೇಳಹಚ್ಚಿದ್ದಾನೆ. ಅದಿರಲಿ. ಕಡೆಗೆ 
ಚಜೋಳನು--"ಎಮ್ಮ ಒವರಧಿಕರು, ನರರ 'ಅಧಿಕರು, ಎಂಬ ಬಸವನ 
ಣ್ಣನುಕ್ತಿ ಕ್ತಿಯನ್ನು ಭಕ್ತಿಯಿಂದ ಶಿರಸಾ ವಹಿಸಿ 


ಇಡೆ ನಿಮ್ಮ ಪದವಂ ಬಿಟ್ಟು ಬಾಕ್ಟಿನೇ? । 
ಮೃಡಮೂರ್ತಿಯಂ ಬಿಟ್ಟು ಸಂಸ್ಥ ತಿಜೊಳಾಳ್ವೆ ನೇ?॥ 
ಫಷ ಮಾತೇಕೆ ಶಿವನಲ್ಲಿಗೈತನ್ನಿೇ 
ಕುಲಗೋತ್ರದಿರವನೀಶ್ವ ರನೊಡನೆ ಪೇಳಿರೇ! ॥ 


ನಾನು ಮಾತ್ರ ನಿಮ್ಮ ಪಾದನದ್ಮನ ಬಿಡೆನು. ಬಿಟ್ಟು ಬದುಕುವದೆಂತು? 
ನಿನ್ನ ಪದವ ಬಿಟ್ಟಕಿ ಸಂಸ್ಕೃತಿಯು ಎನ್ನನು ಸೆರೆಯಾಳದೇ? ಹಲವು 
ಮಾತೇನು? ಇ ನಿಮಗೆ ಒಪ್ಪಿಗೆಯಾಗದಿದ್ದರೆ ಶಿವನೆಡೆಗೆ ಬನ್ನಿ. 
ಕುಲಗೋತ್ರದ ವಿಷಯಕ್ಕೆ ನಿಮ್ಮಭಿಮತವನ್ನು ಅವನೆದುರು ಸೇಳಬನ್ನ್ನಿ 
ಎಂದು ಸ ಕರೆಯುತಿರಲು ಚನ್ನಯ್ಯಗಳದಕೊಸ್ಸುವರು. ಚನ್ನ 
ಯ್ಯಗಳು ಒಪ್ಪಿದುದೇ ಜೋಳನಿಗೆ ಸಾಕಾಯಿತು. ಬಡತನದಿಂದೆತ 
ಅವ್ಭುತವ ನೀಡಿದಂತಾಯಿತು. ಉತ್ತಾ ್ಸಾಹೆಕ್ಕೆ ಮೇರೆಯಿ:ಲ್ಲದಾಯಿತು. 
ಆತನ ಉಲ್ಲಾಸವು ನೂರ್ಮಡಿ, ಸಾಸಿರಮಡಿ, ಕೋಟಿಮಡಿ ಹೆಚ್ಚಿ ತು. 
ತರಿಸಿದಾನೆಯ ಮೇಲೆ ಚನ್ನಯ್ಯಗಳನೇರಿಸಿದನು. ಊರಕೇ ಗಳಲ್ಲಿ 
ಗುಡಿಗಟ್ಟಿ ಶೃಂಗರಿಸಲು ಸಾರಿದನು. ಕ್ಷಣಕಾಲದಲ್ಲಿಯೇ ಎಲ್ಲೆಡೆಯ 
ಲಿಯೂ. ಸುದ್ದಿಯು ಹಬ್ಬಿತು. ಜನರು ಸೇರಿದರು. ಜಯಘೋಷನವಾಗಿ 
ಮೆರವಣಿಗೆಯು ಸಾಗಿತು. ಆಗ ಆನಂದಾತಿಶಯದಿಂದ ಚೋಳರಾಜನು-- 

«ಮುಂದೆ ತುರಗವನೇರಿ ಕೆಲಬಲಕೆ ತೋರುತುಂ | ಮಂದೈಸ 
ಪುಳಕದಿಂ ಬೆಳೆದು ದಳವೇರುತುಂ ॥ 

ಚನ್ನಯ್ಯನಂ ನೋಡಿ ನೋಡಿ ಕೆಯ್ಕುಗಿವುತುಂ | ಉನ್ನತಂ 
ಜ್ಞಾನಿ ಚೋಳಂ ಹೆಚ್ಚಿ ಹಿಗ್ಗುತುಂ ॥ 
ನಡೆತಂದುಮೃಡನಾಲಯದ ಮುಂದೆ ನಿಂದಿರ್ದು । ಕಡುನೇಹದಿಂ 
ಗಜದ ಮಗ್ಗಲತ್ತಂ ಸಾರ್ದು ॥ 
ಆನೆಯಿಂದಿಳುಫಿ ಮೆಲ್ಲನೆ ಬಂದು ಕೈಯ್ಗೊಟ್ಟು | ದಾನನಿಧಿ ಚನ್ನಂ 
ಸಂತಸದೆ ಮುಂದಿಟ್ಟು i 


ಹೆರಿಹರದೇಳನು ಏತ್ರಿಸಿದ ಚೆನ್ನಯ್ಯ. ದ೯ 


ಗಾಢವಾದ ಭಕ್ತಿಯ ಕೆಚ್ಚು ತುಂಬಿ ಇನಿತು ಉಲ್ಲಾಸ-ಉತ್ಸಾಹಗಳಿಂದ 
ಮೆರವಣಿಗೆಯ ಮುಗಿಸ್ಕಿ ಶಿವಾಲಯಕ್ಕೆ ಬಂದು, ಕುದುರೆಯಿಂದಿಳಿದು, 
ಆನೆಯ ಬಳಿಗೆ ಬಂದ್ಕು ಚನ್ನಯ್ಯಗಳಿಗೆ ಕೈಯ್ಗೊಟ್ಟು, ಮೆಲ್ಲಮೆಲ್ಲನೆ 
ಇಳುಹಿ, ಕರನಿಡಿದು ಶಿವಾಲಯದೊಳಗೆ ಕರೆದುಕೊಂಡು ಹೋಗುವನು. 
"ಭಕ್ತಜನ ಕಲಹಲೀಲಾಲೋಲ' ನಾದ ಶಿವನನ್ನು ತೋರುವನು. ಆ ಶಿವ 
ನನ್ನು ಕಂಡೊಡನೆ ಚನ್ನಯ್ಯಗಳಿಗೆ ಭಕ್ತಿಕೋಪವು ಹೆಚ್ಚಾಗಿ "ಓ ದೇವನೆ! 
ನೀನಿಂತು ದೂರುವದೇ? ಈಪರಿ ಚೋಳರಿಂದ ಹಿಡಿಸಿ ತರಿಸಲು ನಾನೇನು 
ತಪ್ಪುವತಾಡಿರುವೆನೆ? ಹೇಳಯ್ಯ. ನಿಮ್ಮನ್ನು ಪದವಿಯನ್ನಾದರೂ ಬೇಡಿ 
ದೇನೆ? ಅರಿಯದಂಬಲಿಯನರ್ನಿಸಿದರೆ ಇಂತರಿದು ಪೆರರಿಗೆ ದೂರುವದೆ? 
ಅಯ್ಯೋ! ಜಗಕ್ಕೆಲ್ಲ ಬೀರಿ ಗುರುವಾಯಿತೆನ್ನಭಕ್ತಿ. ವಾದಕ್ಕೆ ಅನಕಾಶ 
ವನ್ನು ತಂದಿಕ್ಕಿತೀ ಭಕ್ತಿ. ಇನ್ನಿಳೆಯೊಳಿರಲು ಎನಗೆ ಸಾಲದು ಶಕ್ತಿ. 
ಒಸ್ಸದು ಎನ್ನ ಮನ. ಸಾಕೀ ಗೌರವದ ಸಂಕೋಲೆ; ಬೇಡೀ ಶರೀರದ 
ಕೋಟಿಲೆ? ಎಂದನುತೆ ಅಲಗನೆತ್ತಿ ಕೊರಳಿಗೆ ಹಚ್ಚಲು ಶಿನಲಿಂಗದಿಂದ 
ಶಿವನೆದ್ದು ಚೆನ್ನಯ್ಯನ ಕೈನಿಡಿದು-ಓ! ಎನ್ನ ಚನ್ನಯ್ಯ! ವಿಚಾರಿಸದೆ 
ಇಂತು ಉದ್ಯಮಿಸುವರೇ? ಮರೆತು ಜೋಳನಿಗೆ ಪೇಳಿದುದು ತಪ್ಪೆ? 
ಇಷ್ಟಕ್ಕೆ ಇನಿತು ಕೊಪವನೇಕೆ? ಇನಿತು ತಾನವೇಕೆ? ಬೇಡ, ಬೇಡ ಈ 
ಆಸುರೀಕರ್ಮ. ಅರಿಯದೆ ಅರುಹಿದೆನು ಸೈರಿಸ್ಟೆ ಚನ್ನಯ್ಯ! ನಿನ್ನ 
ಮೇಲಣ ಪ್ರೇಮದಿಂದ ಪೇಳಿದೆನು. ಸೈರಿಸ್ಟೈ ಚನ್ನಯ್ಯ || ಎಂದು ಹಲವು 
ವಿಧವಾಗಿ ಹೇಳಿ, ಹೇಗೋ ಚನ್ನಯ್ಯಗಳಂ ಸಂತೈಸಿ, ಇತ್ತ. ಜೋಳ 
ಭೂಪಾಲನ ಕಡೆಗೆ ಹೊರಳಿ, ನೋಡಯ್ಯ ಚೋಳ ಭೂಪಾಲ! ಚನ್ನಯ್ಯ 
ನಾಡಂಬರನಿಲ್ಲದ ಗುಪ್ತಾರ್ಚನೆಯ ಶಕ್ತಿಯನು, ಆತನ ಅತಸ್ಯಿದರದ 
ಭಕ್ತಿಯ ಪ್ರಭಾವನನು. ನಾನು ಆಡಂಬರದ ರಾಜಸೂಜೆಗೆ ಒಲಿಯಂ 
ವನನಲ್ಲ. ಅಂತರಂಗದ ಅಮಿತ ಪ್ರೇಮಕ್ಕೆ ಒಲಿಯುನವನು. ನೀನರ್ಪಿ 
ಸಿದ ರಾಜಾನ್ನಗಳಿಗಿಂತಲೂ ಭಕ್ತಿರಸದಿಂದ ಬೆರೆದ. ಚನ್ನಯ್ಯನಂಬ 
ಲಿಯು ನನಗೆ ಹೆಚ್ಚು ಮಧುರವಾದುದು. ಏನು ಮಾಡಿದರಿಯೂ ನನ್ನ 
ನೆನಹು ಬಿಡದಿರುವವರೇ ನನಗೆ ಪರಮ ಪ್ರೀಯರು. ಇಷ್ಟೇ ಅಲ್ಲ 
"ಮಮಭಕ್ತಾ ಮಮಾಧಿಕಾಃ ” ಎಂದು ಹೇಳಿದ್ದಾದರೂ ಇಂಥವರಿಗಾ 
ಗಿಯೇ. ಹೀಗೆಂದು ಹೇಳುತ್ತ ನಿಂತ ಪರಮಾತ್ಮನಿಗೆ ಒಮ್ಮೆಲೆ ಭಾವೋ 
ದ್ರೇಕಗೊಂಡು, ಭಕ್ತಾಭಿಮಾನ ಹೆಚ್ಚಿ 


೨೦ ಶಿವಾನುಭವ 


ಭಾಪುಮಾದರ ಚನ್ನ ಪೂತುಮಾದರ ಚನ್ನ ಸೋಪಾಧಿಕಂಸುಗದ 
ಶೈವಮಾದರ ಚನ್ನ॥ 
ಗುಪ್ತಪೂಜೆಯ ಚನ್ನಗುರುತರಾಜ್ಞೆಯಚನ್ನ । ಆಪ್ತಗುಣ ನಿಧಿ ಚನ್ನ 
ಎನ್ನ ಭಕ್ತಿಯ ಚನ್ನ ॥ 


ಎಂದು ಮನದಣಿ ಕೊಂಡಾಡಿ, ಮುಂಡಾಡಿ, ಒಂದಾಗಿ ನಿಂತಿರಲು 
ಅನಿತರೊಳು ಪೂಮಳೆಗಳೆರಗುವವು. ದುಂದುಭಿಕಹಳೆಗಳು ಗಗನ 
ದೊಳು ಮೊಳಗುವವು. ನಂದೀಶ್ವರಾದಿ ಗಣಸಂದೋಹದೊಡನೆ ಪುಷ್ಪಕ 
ವಿಮಾನವು ಬಂದು ನಿಲ್ಲುವದು. ಬಂದ ಪುನ್ಪಕದೊಳಗೆ ಚನ್ನನಂ ಕುಳ್ಳಿ 
ರಿಸಿ, ಚೋಳನಂ ಬೀಳ್ಕೊಟ್ಟು, ಆಕಾಶಕ್ಕೆ ಹಾರಿ, ಕೈಲಾಸಕ್ಕೆ ಹೋಗಿ 
ಸಿಂಹಾಸನವನೇರುವನು. ಶೈಲಜಿಗೆ ಶರಣ ಚನ್ನಯ್ಯನಂ ಸಂತಸದಿ 
ತೋರುವನು. ಗಣಪದವಿಯನೀಯುವನು. 


ಶಿವನಿತ್ತ ಗಣಪದವಿಯನ್ನು ಪಡೆದು, ಮಾದರ ಚನ್ನಯ್ಯ 
ಮಾದೇವರೊಂದಾಗಿ, ಭಕ್ತ ಚನ್ನಯ್ಯ ಭೂತೇಶರೊಂದಾಗಿ- 


“ಕುಲತಿಲಕನೊಪ್ಪಿದಂ ಕುಲಹೀನನೊಫ್ಪಿದಂ । ಹೊಲೆಗಲಿಸಿ 
ಭಕ್ತರೊಳ್ಳೆಲಸಿರ್ಪನೊಸ್ಪಿದಂ ॥ 
ಉಲಿವವೇದಂಗಳ ಶಿಖಾರತ್ನನೊಸ್ಪಿದಂ | ಸಲೆಪೆಣಗಳ್ವಶರಣರ 
ಸುಖಾಂಬೋಧಿಯೊಸ್ಸಿದಂ ॥ 
ಚನ್ನನ ಮಹಾನಿಧಿ ಮಹಾದಾನಿಯೊಪ್ಪಿದಂ । ಚನ್ನಹಂಸೆಯ 
ವಿರೂಪಾಕ್ಷನಿಂತೊಪ್ಪಿದಂ॥? 


ಕೊನೆಗೆ ಚನ್ನಯ್ಯ ನೊಲ್ಮೆಯ ಪೆಕ್ಕೆಯು ಹರಿಹರನಿಂದ "ವೇದಶಿಖಾ 
ರತ್ನ” “ಶರಣಸುಖಾಂಬೋಧಿ” ಎಂಬ ಬಿರುದುಗಳನ್ನು ದೊರಕಿಸಿಯೇ 
ಬಿಟ್ಟಿತು. ನಿಜವಾಗಿಯೂ ಆತನ ಭಕ್ತಿಗೆ ಅಂಥದೊಂದು ಜೆಲೆಯುಂಟು. 
ಆತನ ಪ್ರೇಮರಸವು ಉಳಿದವರಂತೆ ಸಹೇತುಕವಾಗದೆ ಸಹಜವಾಗಿ 
ಹೃದಯದಿಂದ ಹೊರಟು ಹೃದಯಂಗಮವಾಗಿ ಹರಿದಿದೆ. ಅಂತೆಯೇ 
ಈ ರಗಳೆಯಲ್ಲಿ ಹರಿಹರದೇವನ ಘನವಾದ ಕಾವ್ಯಶೈಲಿಯೂ ಇನಿದಾದ 
ಭಕ್ತಿರಸವೂ ಎಡೆತಡೆಯಿಲ್ಲದೆ ಮನೋಹರವಾಗಿ ಸಾಗಿದೆ. «ಪೊಸಬಗೆ? 
"ಮೃದುಷದ' ಗಳು ಈತನ ಕಾವ್ಯದಲ್ಲಿರುವ ಉತ್ತಮ ಗುಣಗಳು. ಭಕ್ತಿ 
ಸೃಷ್ಟಿ-ಭಾವಪುಷ್ಟಿಗಳು ಮೆಚ್ಚಿ ತಲೆದೂಗುವಂತಹವು. ಇವುಗಳಿಂದಲೇ 


ಹರಿಹರದೇವನು ಚಿತ್ರಿಸಿದ ಚನ್ನಯ್ಯ. ೨೧ 


ಅವನ ರಗಳೆಗಳು ರಮ್ಯವಾಗಿನೆ, ಗಮ್ಯವಾಗಿವೆ. ಕಾವ್ಯದುನ್ನತಿಯೂ 
ಕತೆಯ ಉಜ್ವಲತೆಯೂ ಕಂಗೊಳಿಸುತ್ತವೆ. ಇದಕ್ಕೆ ಚನ್ನಯ್ಯಗಳ 
ಬಾವದಲ್ಲಿ ಸ್ಪತಃ ಭಕ್ತಿಬೀಜವಂಕುರಿಸ್ಕಿ, ಅದು ಬುದ್ಧಿಯಲ್ಲಿ ಪಲ್ಲವಿಸಿ, 
ನಿಷ್ಠೆಯಲ್ಲಿ ಕುಡಿವರೆದು, ಕೃತಿಯಲ್ಲಿ ಕಾಯಾಗಿ ಹಣ್ಣಾದುದೇ ಕಾರಣ. 
ಆ ಹಣ್ಣಿನ ರಸವೇ ಹರಿಹರದೇನನ ಈ ರಗಳೆ. ಅಂದಮೇಲೆ ಇದರಲ್ಲಿ 
ಇಷ್ಟೊಂದು ಸವಿ-ಸೊಬಗುಗಳಿರುವದೇನಾಶ್ಚರ್ಯ ! “ಕಾರಣಗುಣಾಃ 
ಕಾರ್ಯೇಷು ಸಂಕ್ರಾಮಂತಿ'' ಎಂಬ ಮಾತು ಇದರಿಂದಲೇ ಕೃತಾರ್ಥ. 
ಚೆನ್ನಯ್ಯಗಳ ನಿನಾನ್ಯಜ ನಿರುಸನು ಪ್ರೇಮವು ಭಕ್ತಕಲಹ ಪ್ರಿಯನಾದ 
ಶಿವನನ್ನು ತಪ್ಪಿಕನನ್ನಾಗಿ ಮಾಡಿರುವಲ್ಲಿ ಅದರ ಬಲ್ಮೆಯನ್ನು ಬರೆದು 
ಚಿತ್ರಿಸಲು ನಾವೆಷ್ಟರವರು? ಸಮರ್ಥರಾದ ಆ ಹೆರೀಶ್ವರ ಬಸವೇಶ್ವರರ 
ಬಾಯಿಂದಲೇ ಕೊನೆಗೊಮ್ಮೆ ಕೇಳಿ ತಣಿಯೋಣ ದಣಿಯೋಣ ಬನ್ನಿ! 


ಚನ್ನನನಿಧಿ, ಚನ್ನನ ಸುಧೆ । 

ಚನ್ನನ ಸಕಳಾಯು ಚನ್ನನಮೃತ ಸಮುದ್ರ. ॥ 
ಚನ್ನಂ ರಕ್ಷಿಸುಗೆನ್ನಂ । 

ಚನ್ನನ ಸುತನೆಂದು ಹಂಪೆಯ ವಿರೂಪಾಕ್ಷಂ ॥ 


ಡಾ ಹರೀಶ್ವರ 


“ನಡೆ ಚನ್ನ, ನುಡಿಚನ್ನ, ಎಲ್ಲಿ ನೋಡಿದಡೆ ಚನ್ನ. ಪ್ರಮಥ 
ರೂಳಗೆ ಚನ್ನ, ಪುರಾತನರೊಳಗೆ ಚನ್ನ. ಸವಿದು ನೋಡಿ ಅಂಬಲಿ ರುಚಿ 
ಯಾಯಿತ್ತೆಂದು ಕೂಡಲಸಂಗಮದೇವಂಗೆ ಬೇಕೆಂದು ಕೈದೆಗೆದ ನಮ್ಮ 
ಚನ್ನ. 

i ಬಸವೇಶ್ವರ 
ಚನ್ನಯ್ಯನೊಲ್ಮೆಯ ಪೆಕ್ಕಿಗೆ ಇನಕ್ಕಿಂತಲೂ ಮಿಕ್ಕಿನ ಬಣ್ಣಿನೆಯಿನ್ನುವುದು 
ಬೇಕು? ಅಮೃತ ಸಮುದ್ರದೆದುರಿಗೆ ತಂಬುಳಿಯ ರುಚಿಯೇ? ಬೇಡ ಬೇಡ 
ಇದಂ ಬಗೆದು ಈ ಬಡಲೇಖನಿಯನಿಲ್ಲಿಗೆ ನಿಲ್ಲಿಸುನೆ. ಬಸವೇಶ್ವರನ ಬಣ್ಣ 
ನೆಗೂ-ಹರೀಶ್ವರನ ಹೊಗಳಿಕೆಗೂ-ಸರಮಾತ್ಮನ ಪ್ರೀತಿಗೂ ಪಾತ್ರನಾದ ಓ 
ಚನ್ನಯ್ಯ ತಂದೆಯೇ! ತೋರು ಆ ಭಾವವ! ಬಾಗಿ ಬೇಡುವೆ. 

ಓಂ ಶಾಂತಿಃ 





೨೨ ಶಿವಾನುಭವ. 


“ದಾಶಿಮಯ್ಯಗಳ ಕಾಲನಿರ್ಣಯ? 
ಆೇಖಕ:- ಬಿ. ಶಿವಮೂರ್ತಿಶಾಸ್ತ್ರಿ ಕೇತ೯ನಕೇಸರಿ, ಕವಿರತ್ನ, 


ಹು ಲ್ಕುಂಟಿಮಠ, ತುಮುಕೂರು. 





ಮ ರಾ॥ ಶ್ರೀ. ಯಂ. ಆರ್‌. ಶ್ರೀನಿವಾಸಮೂರ್ತಿ ಬಿ. ಏ. ರವರು 
೧೯೩೧ನೇ ಇಸವಿಯಲ್ಲಿ “ಭಕ್ತಿ ಭಾಂಡಾರಿ ಬಸವಣ್ಣನವರು” ಎಂಬ 
ಪುಸ್ತಕವನ್ನು ಬರೆದು ಪ್ರಕಟಸಿದರು. ಅದರಲ್ಲಿ ಜೇಡರ ದಾಸಿಮಯ್ಯ, 
ಶಂಕರದಾಸಿಮಯ್ಯ ಎಂಬ ಪ್ರಾಚೀನ ಶಿವಶರಣರಿಬ್ಬರು ಬಸವೇಶ್ವರನ 
ಸಮಕಾಲೀನರಾಗಿರಬಹುದೆಂದು ಅವರು ತಿಳಿದು ವಾದಿಸಿದರು. ಅಲ್ಲಿಂ 
ದೀಚೆಗೆ ಕೆಲವರು ಅವರ ಈ ಬರೆಹವನ್ನೇ ಪ್ರಮಾಣವನ್ನಾಗಿ ಸ್ವೀಕರಿಸಿ 
ಲೇಖನ ಭಾಷಣಾದಿಗಳನ್ನೂ ಮಾಡಿದರು. ವೀರಶೈವಮತ ಚರಿತ್ರೆಯಲ್ಲಿ 
ಈ ದಾಸಿಮಯ್ಯಗಳಿಬ್ಬರ ಕಾಲನಿರ್ಣಯವು ಆತ್ಯಂತ ಮಹತ್ವದ್ದಾದು 
ದರಿಂದ ನಾನು ಐತಿಹಾಸಿಕ ದೃಷ್ಟಿಯಿಂದ ಈ ವಿಚಾರವನ್ನು ಚರ್ಚಿಸಿ 
ಮಃ ರಾ॥ ತ್ರೀನಿವಾಸಮೂರ್ತಿಗಳ ಅಭಿಪ್ರಾಯವು ಸಾಧುವಲ್ಲವೆಂದ್ಕೂ 
ಈ ಶರಣರಿಬ್ಬರೂ ಚಾಲುಕ್ಯ ಜಯಸಿಂಹನ ಕಾಲದವರೆಂದೂ ಸಮ 
ರ್ಥಿಸಿ ಶಿವಾನುಭವ ಸಂ. ೯ ಸಂ. ೬ ರಲ್ಲಿ “ಜೇಡರ ದಾಸಿಮಯ್ಯ, 
ಶಂಕರದಾಸಿಮಯ್ಯಗಳ ವಿಚಾರ” ಎಂಬ ಹೆಸರಿನಿಂದ ಒಂದು ಲೇಖ 
ನವನ್ನು ಬರೆದನು. ಈ ಲೇಖನವು ಸಂಯುಕ್ತ ಕರ್ನಾಟಕ ಶರಣಸಂದೇಶ 
ಮೊದಲಾದ ಪತ್ರಿಕೆಗಳಲ್ಲಿಯೂ ಪ್ರಕಟವಾಯಿತು. ಮರಾ ಶ್ರೀನಿ 
ಇಸಮೂರ್ತಿಗಳು ೧೯೩೬ ನೇ ಇಸವಿಯಲ್ಲಿ ಮುದ್ರಿಸಿರುವ “ಭಕ್ತಿ 
ಭಾಂಡಾರಿ ಬಸವಣ್ಣನವರು” ಎಂಬ ಗ್ರಂಥದ ದ್ವಿತೀಯ ಪೀಠಿಕೆಯಲ್ಲಿ 
ನನ್ನ ಶಿವಾನುಭವದ ಲೇಖನವನ್ನು ಖಂಡಿಸಿ ಮತ್ತೆ ತಾವು ಮೊದಲು 
ಬರೆದಂತೆ ಶಂಕರದ:ಸಿ, ದೇವರದಾಸಿಗಳಿಬ್ಬರೂ ಬಸವನ ಸಮಕಾಲೀ 
ನರೆಂದೂ ವಚನಕಾರ ದೇವರದಾಸಿಯೇ ಪುರಾಣ ಪ್ರಸಿದ್ಧ ದಾಸಿಯೆಂದೂ 
ನಿರೂಪಿಸಿದ್ದಾರೆ. ಪುನಃ ಪುನಃ ಎಷ್ಟು ವಿಚಾರಮಾಡಿ ನೋಡಿದರೂ 
ಅನರು ಹೇಳಿರುವ ಸಿದ್ಧಾಂತವು ಇತಿಹಾಸದ ಒರೆಗಲ್ಲಿನ ಮೇಲೆ 
ಉತ್ತೀರ್ಣವಾಗುವುದಿಲ್ಲವೆಂದು ತಿಳಿದು ನಿರ್ವಾಹವಿಲ್ಲದೆ ನಾನು ಅವರ 
ವಾದವು ಸಾಧುವಲ್ಲನೆಂಬದನ್ನು ತೋರಿಸಿ ಕೊಡಬೇಕಾಗಿದೆ. 


ದಾಸಿಮಯ್ಯ ಗಳ ಕಾಲನಿರ್ಣಯ, ಪತ್ತಿ 


ಮಃ ರಾ। ಶ್ರೀನಿವಾಸಮೂರ್ತಿಗಳ ಅಭಿಪ್ರಾಯಃ-- 


(ಗ) "ಶಂಕರದಾಸಿಗೂ, ಜೇಡರದಾಸಿಗೂ ಸಂಬಂಧಪಟ್ಟ ಕಥೆ 
ಪುರಾಣ ಗ್ರಂಥದಲ್ಲಿ ಬರುವುದರಿಂದ ಇವರಿಬ್ಬರಲ್ಲಿ ಯಾರೊಬ್ಬರು ಬಸ 
ವಣ್ಣನವರ ಸಮಕಾಲೀನರಾದಾಗ್ಲೂ ಇನ್ನೊಬ್ಬರೂ ಸಮಕಾಲೀನರಾ 
ಗುತ್ತದಷ್ಟೇ. ಈಗ ಶಂಕರದಾಸಿಯ ವಿಚಾರವನ್ನೇ ತೆಗೆದುಕೊಳ್ಳೋಣ. 


(೩) ಬಸವ ಪುರಾಣದ ೨೪ನೇ ಸಂಧಿಯಲ್ಲಿ ಕಿನ್ನರಿ ಬ್ರಹ್ಮಯ್ಯನ ಕಥೆ 
ಬರುತ್ತದೆ. ಈ ಕಿನ್ನರಿ ಬ್ರಹ್ಮಯ್ಯನು ಬಸವಣ್ಣನವರ ಸಮಕಾಲೀನ 
ನೆಂಬುದು ನಿರ್ವಿವಾದ ವಿಷಯ. ೨೯ನೇ ಸಂಧಿಯಲ್ಲಿ ಕಿನ್ನರಿ ಬ್ರಹ್ಮ 
ಯ್ಯನ ಗರ್ವಭಂಗನನ್ನು ಕಲಕೇತ ಬ್ರಹ್ಮಯ್ಯನು ಮಾಡುವ ಕಥೆ 
ಯಿದೆ. ಈ ಕಲಕೇತ ಬ್ರಹ್ಮಯ್ಯನು ಶಂಕರದಾಸಿಮಯ್ಯನ ಶಿಷ್ಯ 
ನೆಂದು ತಾನು ಹೇಳಿಕೊಂಡಿದ್ದಾನೆ. “ಶರಣ ಶಂಕರದಾಸಿಮಯ್ಯನ- 
ಚರಣಯುಗಳನನೋಲನವಿಸ ಕೆಂಕರಗೆ ಧನವಿಲ್ಲೆನಲು ಬಾರದು 
ಬಸವ ನಿಮ್ಮಾಣೆ.” ಈ ಮಾತುಗಳನ್ನು ಕಲಕೇತ ಬ್ರಹ್ಮಯ್ಯನು ಬಸವ 
ಣ್ಲನವರಿಗೆ ಹೇಳಿದ್ದು. 

(6) ಇದೇ ಕಲಕೇತ ಬ್ರಹ್ಮಯ್ಯನ ಕಥೆ ವೃಷಭೇಂದ್ರನಿಜಯದ 
೧೮ನೇ ಆಶ್ವಾಸದಲ್ಲಿ ಬರುತ್ತದೆ. ಅಲ್ಲಿ ಕಲಕೇತ ಬ್ರಹ್ಮಯ್ಯನು "ಶಂಕರ 
ದಾಸಯ್ಯನ ಭೃತ್ಯ ನಾಂ ಬಸವ” ಎಂದು ಹೇಳಿಕೊಂಡಿದ್ದಾನೆ. (ಏಪ್ಪಣೆಃ-.- 
ಪಾಲ್ಕುರಿಕೆ ಸೋಮನಾಥನ ಬಸವ ಪುರಾಣದಲ್ಲಿಯೂ ಇದೇ ವಿಷಯ 
ವನ್ನು ೧೫7ನೇ ಪುಟದಲ್ಲಿ ಹೇಳಿದೆ. ಪಾಲ್ಕುರಿಕೆ ಸೋಮನು ಭೀಮ 
ಕನಿಗಿಂತ ಹಿಂದಿನವನು.) ಇವುಗಳಿಂದ ಶಂಕರವಾಸಿಮಯ್ಯನು ಬಸ 
ವಣ್ಣನವರ ಸಮಕಾಲೀನನೆಂದು ಹೇಳಬಹುದಷ್ಟೇ. 


(6) ಮುಂದೆ ಬಸವ ಪುರಾಣದ ೮ನೇ ಸಂಧಿಯಲ್ಲಿ ಕಬ್ಬಲಿಗರೊ 
ಡನೆ ಪ್ರಸಾದ ವಿವಾದ ನಡೆಯುತ್ತದಷ್ಟೇ. ಈ ವಿವಾದಕ್ಕೆ ಬಸವಣ್ಣನ 
ವಕೊಡನೆ ಯಾರು ಯಾರು ಹೋಗಿದ್ದರೆನ್ನುವುದನ್ನು ಭೀಮಕವಿ ಹೇಳಿ 
ದ್ದಾನೆ. ಅದರಲ್ಲಿ “ದೇವರದಾಸಿ, ಶಂಕರದಾಸಿಮಯ್ಯನೂ? ಎಂಬ ಈ 
ಎರಡು ಹೆಸರುಗಳೂ ಇವೆ. 

(1) ಬಸವ ಪುರಾಣದ ೫೯ನೇ ಸಂಧಿಯಲ್ಲಿ ಪ್ರಸಾದ ವಿನಿಯೋಗ 
ವಾಗುತ್ತಿದ್ದಾಗ. “ ಮೀಸೆಗಳನಲುಗಾಡಿಸಿದಿರಾ ದಾಸಿದೇವ ” ಎಂದು 


೨೪ ಶಿವಾನಂಭವ 


ಹೇಳಿದೆ. ಅಲ್ಲದೆ ಪ್ರಸಾದ ಸೇವನೆ ಮಾಡಿದ ಶಿವಶರಣೆಯರ ಹೆಸರಿ 


4 


ನಲ್ಲಿ ದುಗ್ಗಳೆಯ ಹೆಸರನ್ನೂ ಹೇಳಿದೆ.” 


(0) ವೃಷಭೇಂದ್ರ ವಿಜಯದ ೪೦ನೇ ಅಶ್ವಾಸದಲ್ಲಿ ಬಸವಣ್ಣನವರೊ 
ಡನೆ ವಾದಕ್ಕೆ ಹೋದವರ ಹೆಸರುಗಳನ್ನು ಈ ರೀತಿ ಹೇಳಿದೆ. “ಉತ್ತ 
ಮಾಂಗದ ಕೇಶಿ ಜೆಡರದಾಸಿಯುಂ ಶಂಕರದಾಸಯ್ಯಂ ಸಂಕದ 
ಬಂಕಯ್ಯಂ.” 


(8) ಪ್ರಸಾದ ಸೇವನೆ ಮಾಡುತ್ತಿದ್ದಾಗ ಸುಗ್ಗಳೆ ಮತ್ತು ದುಗ್ಗಳೆ 
ಯರಿದ್ದಂತೆ ಹೇಳಿದೆ. 


(6) ಪ್ರಸಾದ ಸೇವನೆ ಮಾಡಿದವರಲ್ಲಿ “ಬಿನದಂಗೆಯ್ವುತ್ತೆ ಪೂಣ್ಬಂ 
ತಿರೆ ಸವಿದಪಫೀ ಢಕ್ಕೆಯ ಮಾರಂ” ಎಂದು ಢಕ್ಕೆಯ ಮಾರಯ್ಯನ 
ಹೆಸರನ್ನು ವೃಷಭೇಂದ್ರ ವಿಜಯದಲ್ಲಿ ಹೇಳಿದೆ. ಈ ಢಕ್ಕೆಯ ಮಾರ 
ಯ್ಯನು ಶಂಕರದಾಸಯ್ಯನ ಗರ್ವಭಂಗಮಾಡಿದ ಕಥೆ ವೀರಶೈವಾ 
ಮೃತ ಮಹಾ ಪುರಾಣದಲ್ಲಿಯೂ, ಪ್ರೌಢರಾಯನ ಕಾವ್ಯದಲ್ಲಿಯೂ 
ಇದೆ. ಸಂಕರದಾಸಯ್ಯನು ಜೇಡರದಾಸಯ್ಯನ ತವನಿಧಿಯನ್ನು ಅಸ 
ಹರಿಸಿ ಗರ್ವದಿಂದ ಬೀಗುತ್ತಿದ್ದನೆಂದೂ, ಆಗ ಢಕ್ಕೆಯ ಮಾರಿ ತಂದೆ 
ಶಂಕರದಾಸಯ್ಯನ ನೊಸಲ ಕಣ್ಣನ್ನು ಕಿತ್ತು ಬಾಯಿಗೆ ಹಾಕಿಕೊಂ 
ಡಂತೆಯೂ ವೀರಶೈವಾಮೃತ ಮಹಾಪುರಾಣದ ಕಾಂಡಲ, ಸಂಧಿ ೨, 
ಪದ್ಯ ೩೩-೩೪ ರಲ್ಲಿದೆ. ಪ್ರೌಢರಾಯನ ಕಾವ್ಯದ ೬ ನೇ ಸಂಧಿಯಲ್ಲಿ 
ಢಕ್ಕೆಯ ಮಾರಯ್ಯನು ಶಂಕರದಾಸಯ್ಯನ ನೊಸಲ ಕಣ್ಣನ್ನು ಕಿತ್ತು 
ನುಂಗಿದಾಗ ಶಂಕರದಾಸಿಯು ಬಂದು “ಶರಣ ನಿಮ್ಮಯ ಮಹಿಮೆ 
ಯರಿಯದಾದೆವುಯೆಂದು ಬಸವೇಶನ ಸಹಿತ ನುತಿಸೆ” ಎಂದು ಹೇಳಿದೆ. 
ಇವುಗಳೆಲ್ಲದರಿಂದ ಶಂಕರದಾಸಯ್ಯನು ಬಸವಣ್ಣನವರ ಸಮಕಾಲೀ 
ಯನೆಂದು ಸಿದ್ಧಿಸುವುದಷ್ಟೆ. ಹೀಗೆಯೇ ದುಗ್ಗಳೆ, ಸುಗ್ಗಳೆ ಮತ್ತು 
ದುಗ್ಗಳೆಯ ಪತಿಯೂ, ಸುಗ್ಗಳೆಯ ಗುರುವೂ ಆದ ಜೆ:ಡರದಾಸಯ್ಯ 
ಇವರೆಲ್ಲ ಬಸವಣ್ಣನವರ ಸಮಕಾಲೀನರೆಂದು ಸಿದ್ಧಿಸುವುದು. 


(11) ವಚನಕಾರ ದಾಸಿಮಯ್ಯ ನೇ ಬೇಕೆ ಪುರಾಣ ಕಥಿತನಾದ 


ದಾಸಿಮಯ್ಯನೇ ಬೇರೆಯೆಂದು ಇಬ್ಬರು ವ್ಯಕ್ತಿಗಳನ್ನು ಹೇಳುವುದಕ್ಕೂ 
ಕಾರಣಗಳಿಲ್ಲ. 


ದಾಸಿನುಯ್ಯಗಳ ಕಾಲನಿರ್ಣಯ. ೨೫ 


{a) ಜೇಡರದಾಸಯ್ಯನು ರಾಮನಾಥನನ್ನೇ ಇಷ್ಟ ಲಿಂಗವನ್ನಾಗಿ 
ಉಳ್ಳವನೆಂದು ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ದೇವರ ದಾಸ 


ಯ್ಯುನ ವಚನಗಳಲ್ಲಿ ಬರುವ ಅಂಕಿತವೂ ಅದೇ ಆಗಿದೆ. 


(6) ದುಗ್ಗಳೆಯನ್ನು ಮದುವೆಯಾಗುವುದಕ್ಕೆ ಮುಂಚೆ ದೇಸಿಂಗನ 
ಆಸ್ಥಾನದಲ್ಲಿ ಜೈನರನ್ನು ಭಂಜಿಸಿದನೆಂಬುವುದು ಪ್ರೌಢರಾಯನ ಕಾವ್ಯದ 
೪ನೇ ಸಂಧಿಯಲ್ಲಿ ಸ್ಪಷ್ಟವಾಗಿದೆ. (ಟಪ್ರಣೆ- ಈ ದೇಸಿಂಗನ ವಿಚಾ 
ರವನ್ನೂ, ದೇವರದಾಸಿಯ ವಿಚಾರವನ್ನೂ ದೇವಾಂಗ ಪುರಾಣದಲ್ಲಿ 
ಕಾಣಬಹುದಾಗಿದೆ. ಡಾ| ಸ್ಲೀಟ್‌ರವರು ಬಸವ ಪುರಾಣದಲ್ಲಿ ಬರುವ 
ದೇಸಿಂಗ ಎಂಬ ಹೆಸರನ್ನು ನೋಡಿ ಈ ದೇಸಿಯು ಕಲ್ಯಾಣದ 
ಚಾಲುಕ್ಯರ ಇಮ್ಮಡಿ ಜಯಸಿಂಹ (ಜಗದೇಕಮಲ್ಲ) ನಾಗಿರಬೇಕೆಂದು 
ಹೇಳಿದ್ದರಿಂದ ದೇವರದಾಸಿ ಕ್ರಿ. ಶ. ೧೦೪೦ ರಲ್ಲಿ ಇದ್ದನೆಂದೂ ಶಂಕರ 
ದಾಸಿಯು ಅದೇ ಕಾಲದಲ್ಲಿ ಇದ್ದಿರಬೇಕೆಂದೂ ಕೆಲವರು ಅಭಿಪ್ರಾಯ 
ಪಡಲವಕಾಶವಾಗಿದೆ. ದೇವಾಂಗ ಪುರಾಣದ ಅಷ್ಟನಿಂಶಾಧ್ಯಾಯದಲ್ಲಿ 
ದೇವರ ದಾಸಯ್ಯನ ಕಥೆಯನ್ನು ವಿಸ್ತಾರವಾಗಿ ಹೇಳಿದೆ... 
ಈ ದೇವರ ದಾಸಿಗೆ ಏಕೋರಾಮನೆಂಬ ಮಗನು ಹುಟ್ಟುವನು. ಮೇಲಿನ 
ಕಥೆಯಲ್ಲಿ ಬರುವ ದೇವರದಾಸಿ ದೇಶಿಂಗರ ವೃತ್ತಾಂತಕ್ಕೂ ವೀರಶೈನ 
ಪುರಾಣಗಳಲ್ಲಿ ಬರುವ ದೇವರದಾಸಿ, ದೇಶಿಂಗರ ವೃತ್ತಾಂತಕ್ಕೂ 
ಹೋಲಿಕೆ ಇರುವದನ್ನು ನೋಡಬೇಕಾಗಿದೆ. "೬.೬.೬೬, ಡೇವರದಾಸ 
ಯ್ಯನೆಂದೆಂಬ ಶರಣ ಹೊಟ್ಟಲ ಕೇರಿಯಲ್ಲಿ ಸುಗ್ಗೆಲ ದೇವಿಯರಿಗೆ ಗುರು 
ವಾಗಿರುತಲಿ ಸರಮತವ ಗೆಲಿದು ಉತ್ತರನಾಥ ಲಿಂಗವನು ವರ ಸುಪ್ರ 
ತಿಸ್ಕೆಗದೊಡನೆ ದೇಸಿಂಗ ಭೂವರನ ಭಕ್ತನ ಮುಂದೆ ವಿರಕ್ತಿಯಿಂದೆ 
ದೇಶಾಂತರವ ಚಲಿಸಿ ಬಳಿಕ” ಎಂದು ಹೇಳಿ ಆ ದೇವರದಾಸಿ ಮುದೇ 
ನೂರಿಗೆ ಬಂದು ಒಂಭತ್ತು ವರ್ಷದ ದುಗ್ಗಳೆಯನ್ನು ಮದುವೆಯಾ 
ದಂತೆ ಕವಿಯು ಬರೆದಿದ್ದಾನೆ. 

(೫0) ಇನ್ನು ಶೂನ್ಯಸಂಪಾದನೆಯ ವಿಚಾರವನ್ನು ಮಾಡೋಣ. 
ಶ್ರೀ. ಹಳಕಟ್ಟಿಯವರು ಮುದ್ರಿಸಿರುವುದು ಗೂಳೂರು ಸಿದ್ಧವೀರಣಾಚಾ 
ರ್ಯನ ಶೂನ್ಯಸಂಪಾದನೆ. ಆದರೆ ನಾನು ಉದಾಹರಿಸಿರುವ ವಚನ 
ಗಳು ಕೆಂಚನೀರಣ್ಣೊಡೆಯಾದಿಗಳು ರಚಿಸಿದ ಇನ್ನೂ ಮುದ್ರಿತವಾಗ 
ದಿರುವ ಹ. 4. 105 ಎಂಬ ನಂಬರುಳ್ಳ ಮೈಸೂರು ಓರಿಯಂಟಲ್‌ 


ಸಿಹಿ ಶಿವಾನುಭನ. 


ಲೈಬ್ರೆರಿಯಲ್ಲಿ ತೆಗೆದು. ಈ ವಿಚಾರವನ್ನು ಅಡಿ ಟನ್ಸಣೆಯಲ್ಲಿ ಸೂಚಿ 
ಸಿದ್ದೇನೆ. ಶೂ ಚ ನಾಲ್ಕೈದು. ಈ ವಿಷಯವನ್ನು ಸ 


ಪ್ರಬುದ್ಧ 
ಕರ್ನಾಟ ಸಂ. ೧೫, 


ಸಂ. ೪ ರಲ್ಲಿ ನಾನು ವಿವರಿಸಿದ್ದೇನೆ. ನಾನು 
ಉದಾಹೆರಿಸಿರುವ ವಚನಗಳೂ ಕೆಂಚವೀರಣ್ಣೊಡೆಯಾದಿಗಳು ಮಾತ್ರ 
ವಲ್ಲ ಸಿದ್ಧಲಿಂಗಯತಿಯ ಶೂನ್ಯಸಂಪಾದನೆಯನ್ಲಿಯೂ ಇನೆ. ನ 
ರಡೂ ಗೂಳೂರು ಸಿದ್ದ ವೀರನ ಶೂನ್ಯಸಂಪಾದನೆಗಿಂತ ಹಿಂಜಿ ರಚಿತ 
ವಾದುವು. ಆದುದರಿಂದ “ಶೂನ್ಯಸಂಪಾದನೆ ಆರ್ವಾಚೀನ ಗ 
ಗ್ರಂಥಕರ್ತೃವು ಅನುಭವಮಂಟಿಸದಲ್ಲಿ ಶಂಕರದಾಸಿಯ 
ಭರ್ತಿಮಾಡಲಿಕ್ಕಾಗಿ ಅವನ ವಚನಗಳನ್ನು ಹಾಕಿರಬೇಕೆಂದು ನಮ್ಮ 
ಅಭಿಪ್ರಾಯ ” ಯೆಂಬ ಶ್ರೀಯುತ ಶಾಸ್ತ್ರಿಗಳ ಅಭಿಪ್ರಾಯವು ಸಾಧು 
ವಾಗಿಲ್ಲವೆಂದು ಹೇಳಬೇಕಾಗಿದೆ. 


ಗ್ರಂಥ. ಆ 
"ಹೆಸರನ್ನು 


ಈ ವಚನಗಳಷ್ಟೇ ಅಲ, ಚೆನ್ನಬಸವೇಶ್ವರನು ಉಳುವೆಗೆ ಗಣ 
ಗಳು ಸಹಿತ ಹೊರಟಾಗ ಜೊತೆಯಲ್ಲಿ ಶಂಕರದಾಸಿಯೂ ಇದ್ದಂತೆ 
ಶೂನ್ಯಸಂಪಾದನೆಗಳಲ್ಲಿ ಹೇಳಿದೆ. ಬಸವಪುರಾಣಗಳಲ್ಲಿ ನಾನು ತೆಗೆ 
ಮತೋರಿಸಿದ ಅಭಿಪ್ರಾಯವನ್ನು ನೋಡಿದರೆ ಶಂಕರದಾಸಿಯು ಬಸವ 
ಣ್ಣನವರ ಸಮಕಾಲೀನನಾಗಿದ್ದುದು. ಆದುದರಿಂದಲೇ ಉಳುನೆಗೆ ಚೆನ್ನ 
ಬಸವೇಶ್ವರನ ಸಂಗಡ ಹೋಗಿದ್ದಿರಬಹುದಾದುದು ಅಸಂಭವವಾಗಿ 
ಕಾಣುವುದಿಲ್ಲ. ಇದು ವರೆಗೆ ಹೇಳಿದ ಆಧಾರಗಳಿಂದ ದೇವರದಾಸಯ್ಯ 
ಮತ್ತು ಜೇಡರದಾಸಯ್ಯ ಇಬ್ಬರೂ ಒಂದೇ ವ್ಯಕ್ತಿಯೆಂದೂ, ಪುರಾ 
ಣಕಥಿತನೂ ದುಗ್ಗಳೆಯ ಪತಿಯೂ, ಸುಗ್ಗಳೆಯ ಗುರುವೂ ಎಲ್ಲಾ 
ಒಬ್ಬನೇಯೆಂದೂ ಈ ದೇವರದಾಸಿ ಅಥವಾ ಜೇಡರದಾಸಿಯಿವರು ಬಸ 
ವಣ್ಣನವರ ಸಮಕಾಲೀನರೆಂದೂ ಸಿದ್ಧಿಸುವುದರಿಂದ ಪರಿಶಿಷ್ಟದಲ್ಲಿ ಕೊಟ್ಟ 
ರುವುವನ್ನು ನಾನು ಬವನಲಾಯಿಸಿಲ್ಲ. 


ಈ ಬಗ್ಗೆ ನನ್ನ ಸಮಾಧಾನ. 
ಇದು ವರೆಗೆ ಉದಾಹರಿಸಿದ ಮಃ ರಾ ಶ್ರೀನಿನಾಸಮೂರ್ತಿಗಳ 
ವಾದಕ್ಕೆ ನಾನು ಉತ್ತರ ಕೂಡುವುದಕ್ಕೆ ಮೊದಲು ನಾನು ಒಂದೆರಡು 
ಮಾತುಗಳನ್ನು ಹೇಳಬೇಕಾಗಿದೆ. 
ಅವರು ತಮ್ಮ ವಾದವನ್ನು ಸಮರ್ಥಿಸಲು ಪ್ರೌಢರಾಯನ ಕಾವ್ಯ, 
ವೀರಕೈವಮಹಾಪುರಾಣ ಬಸವ ಪುರಾಣ ಕೆಂಚನೀರಣ್ಣೊಡೆಯಾದಿ 


ದಾಸಿಮಯ್ಯ್ಕೆಗಳ ಕಾಲನಿರ್ಣಯ, ೨೭ 


ಗಳ ಶೂನ್ಯಸಂಪಾದನೆ, ವೃಷಭೇಂದ್ರವಿಜಯ ದೇವಾಂಗಪುರಾಣ ಇತ್ಯಾದಿ 
ಗ್ರಂಥಗಳನ್ನ ಆಧಾರವಾಗಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾವೊಂದು 
ಮಾತನ್ನು ನೆನಸಿನಲ್ಲಿಡಬೇಕಾಗಿದೆ. ಮಃ ರಾ| ಶ್ರೀನಿವಾಸಮೂರ್ತಿಗೆ 
ಳಂತಹೆ ನಾಗರಿಕರು ಪರಸ್ಸರ ನಿರೋಧಸ್ರಳ್ಳ ಈ ಪುರಾಣಗಳ ಮಾತಿಗೆ 
ಇದ್ದಕ್ಕಿದ್ದಂತೆಯೇ ಇತಿಹಾಸದ ಬೆಲೆಯನ್ನು ಕಟ್ಟುವುದು ಆಶ್ಚರ್ಯಕ 
ರವಾಗಿದೆ. ಇತರ ಮತದ ಪುರಾಣಗಳಲ್ಲಿರುವಂತೆ ವೀರಶೈವ ಪುರಾ 
ಇಗಳಲ್ಲಿಯೂ ಪರಸ್ಪರ ವಿರೋಧವಾದ ಚರಿತೆಗೆ ಸರಿಹೋಗದ ಸಂಗ 
ತಿಗಳೆಸ್ಟೋ ಇವೆ. ಉದಾಹರಣೆಗೆ ಚಿಕ್ಕನಂಜಾರ್ಯನು ತನ್ನ ರಾಘ 
ವಾಂಕನ ಕಾವ್ಯದಲ್ಲಿ ಹರೀಶ್ವರ, ಚಾಮರಸ, ರಾಘವಾಂಕ, ಕುಮಾರ 
ವ್ಯಾಸ ಇವರನ್ನೆಲ್ಲ ಒಂದೇ ಗದ್ದಿಗೆಯಲ್ಲಿ ಕುಳ್ಳಿರಿಸಿ ವಾದ ಮಾಡಿಸಿ 
ದ್ದಾನೆ. ಜೋರ ಬಸವಪುರಾಣದ ಶಂಕರ ಕವಿಯು ಬಸವೇಶ್ವರನ 
ಮಹಿನುಯನ್ನು ಹೆರೀಶ್ವರನಿಂದ ಚಾಮರಸನಿಗೆ ಹೇಳಿಸಿದ್ದಾನೆ. ರೇವಣ 
ಸಿದ್ಧ ಪುರಾಣದ ಬೊಮ್ಮರಸನು ರೇವಣಸಿದ್ಧೇಶ್ವರನನ್ನೂ ರಾಮಾಯ 
ಇದ ವಿಭೀಷಣನನ್ನೂ ಸಮಕಾಲೀನರೆಂದು ಹೇಳಿದ್ದಾನೆ. ಇದನ್ನೆಲ್ಲ 
ನಾವು ಚರಿತ್ರೆಯೆಂದು ನಂಬಲಾಗುತ್ತದೆಯೇ? ಈ ಪುರಾಣಗಳೆಲ್ಲ 
ಮುಖ್ಯವಾಗಿ ಶಿವಶರಣರ ಮಹಿಮೆಗಳನ್ನೂ ವೀರಶೈವ ಮತತತ್ವಗ 
ಳನ್ನೂ ವಿಸ್ತರಿಸಲಿಕ್ಟೆ ಬರೆಯಲ್ಪಟ್ಟಿವೆ. ಆದರೆ ಈ ಪ್ರರಾಣಗಳೆಲ್ಲ ಸುಳ್ಳೆಂದೂ 
ನನ್ನ ತಾತ್ಸರ್ಯವಲ್ಲ. ತತ್ರಾಪಿ ವೀರಶೈವ ಶರಣರ ಪ್ರರಾಣಗಳ ಕಥಾ 
ವಸ್ತುವು ಮೂಲದಲ್ಲಿ ಚರಿಕ್ರೆಯೇ ಆಗಿದೆ. ಇವುಗಳೆಲ್ಲ ಕವಿಗಳು 
ಮಾಡಿದ ಕಲ್ಪನಾಂಶವೂ ಉತ್ಪ್ರೇಕ್ಷೆಗಳೂ ಇವನ್ನು ಪುರಾಣಗಳನ್ನಾಗಿ 
ಮಾರ್ಪಡಿಸಿವೆ. ಆಮವರಿಂದ ಈ ಪುರಾಣಗಳಲ್ಲಿ ಚರಿತ್ರೆಗೆ ಸರಿಬರುವ 
ವಿಷಯಗಳು ಹೊರತಾಗಿ ಮಿಕ್ಕವನ್ನು ಗಮನಿಸುವುದು ಸಾಧುವಲ್ಲ. 


ಇನ್ನು ಶೂನ್ಯೈಸಂಪಾದನೆಗಳನ್ನು ಕುರಿತು ಒಂದು ಮಾತು ಹೇಳ 
ಬೇಕಾಗಿದೆ. ಈಗ ತಿಳಿದುಬಂದಿರುವ ಐದು ಶೂನ್ಯಸಂಪಾದನೆಗಳೂ 
ಬಸವೇಶ್ವರನ ಕಾಲಕ್ಕಿಂತ ಬಹಳ ಈಚಿನವು. ವಚನ ಗ್ರಂಥಗಳಲ್ಲಿಯೂ 
ಕವಿಗಳ ಕೈವಾಡ ನಡದಿದೆ. ನಾಟಿಕೀಯತೆಯಿದೆ. ವಚನಗ್ರಂಥಗಳು ತತ್ವ 
ಜ್ಞಾನದಿಂದ, ಸಾಹಿತ್ಯದೃಷ್ಟಿಯಿಂದ ಪ್ರಸಿದ್ಧವೇ ಹೊರತು ಚರಿತ್ರೆಯಿಂ 
ದಲ್ಲ.' ವಿಜಯನಗರದ ಕಾಲದ ಲಿಂಗವಂತ ಕವಿಗಳು ಪುರಾಣಕಥೆ 


೧೧ 


ಗಳಲ್ಲಿ ಮಾರ್ಪಾಟು ಮಾಡಿದಂತೆಯೇ ವಚನಗ್ರಂಥಗಳಲ್ಲಿಯೂ ಮಾರಾ 


೨೮ ಶಿವಾನುಭವ, 


ಟುಮಾಡಿದ್ದಾರೆ. ಶೂನ್ಯಸಂಪಾದನೆ ಗ್ರಂಥಗಳಲ್ಲಿಯೂ ಬದಲಾವಣೆ 
ನಡೆದಿದೆ. ಅಲ್ಲಮಪ್ರಭು ಮತ್ತು ಅಕ್ಕಮಹದೇವಿಯವರ ವಿವಾಹ ವಿಷ 
ಯವನ್ನು ಪ್ರಾಚೀನನಾದ ಹರೀಶ್ವರನು ಹೇಳಿದುದನ್ನು ಈಚಿನವರಾದ 
ಚಾಮರಸಾದಿಗಳು ಕೈ ಬಿಟ್ಟ ಅದಕ್ಕೆ ಬೇರೊಂದು ರೂಪನ್ನೇ ಕೊಟ್ಟಿ 
ದ್ಬಾನೆ. ಗುಮ್ಮಳಾಪುರದ ಸಿದ್ಧಲಿಂಗಯತಿಯಂತಹೆ ಉಗ್ರಪಕ್ಷದವರು 
ಕಡೆಗೆ ಹರಿಹರನನ್ನು ಶಪಿಸಿ ಅವನಿಗೆ ಭವಿತನವನ್ನು ಕೂಡ ಅನುಗ್ರ 
ಹಿಸಿದ್ದಾರೆ. ಈಚೇನ ಶೂನ್ಯಸಂಪಾದನೆಕಾರರು ತಮ್ಮ ಮನಬಂದಂತೆ 
ಬದಲಾವಣೆಯನ್ನು ಕೂಡ ಮಾಡಿದ್ದಾರೆ. 


ಮಃ ರಾ ಶ್ರೀನಿವಾಸಮೂರ್ತಿಗಳು ಪ್ರಬುದ್ಧ ಕರ್ನಾಟಿಕ ಸಂ. 
೧೫. ಸಂ. ೪ ರಲ್ಲಿ "ಶೂನ್ಯಸಂಪಾದನೆಗಳು' ಎಂಬ ಲೇಖನವನ್ನು ಬರೆದು 
ಈ ಗ್ರಂಥಗಳ ಮಾರ್ಪಾಟನ ವಿಚಾರವನ್ನು ಚರ್ಚಿಸಿ ಕಡೆಯಲ್ಲಿ "ಶೂನ್ಯ 
ಸಂಪಾದನೆಯ ಸಂಕಲ್ಪಗಳು ಸುಮಾರು ಐದು ಇರುವುದರಿಂದಲೂ 
ಅವುಗಳಲ್ಲಿ ವ್ಯತ್ಯಾಸಗಳನೇಕವಿರುವುದರಿಂದಲೂ ಇತಿಹಾಸದ ದೃಷ್ಟಿ 
ಯಿಂದ ನೋಡುವವರಿಗೆ ಈ ಬೆಳವಣಿಗೆ ಮತ್ತು ಮಾರ್ಪಾಟುಗಳು 
ಬಹಳ ಮುಖ್ಯವಾಗಿ ಕಾಣುವುವು. ಮೊದಲಿನ ಗ್ರ-ಥಗಳಲ್ಲಿದ್ದ ಕೆಲವು 
ಮುಖ್ಯವಾದ ವಚನಗಳಿಗೆ ಸಿದ್ದೆಲಿಂಗಯತಿಯ ಕೈಯಿಂದಲೂ ಸಿದ್ಧ 
ವೀರಣಾರ್ಯನ ಕೈಯಿಂದಲೂ ಬಹಿಷ್ಕಾರ ಕ್ರುಂಟಾಗಿದೆ. ಆದುದರಿಂದ 
ಸಿದ್ಧರಾಮನ ದೀಕ್ಷೆ ವಿಚಾರ, ಅಲ್ಲಮಪ್ರಭುವಿನ ವಿಕಾರ ಮುಂತಾ 
ದುವನ್ನು ವಿಮರ್ಶೆ ಮಾಡತಕ್ಕವರು ಹಿಂದಿನ ಶೂನ್ಯಸಂಪಾದನೆ ಗ್ರಂಥ 
ಗಳನ್ನು ನೋಡುವುದಾವಶ್ಯಕ. ಸಿದ್ಧಲಿಂಗಯತಿ ಮತ್ತು ಸಿದ್ಧವೀರಣಾ 
ರ್ಯರ ಗ್ರಂಥಗಳಲ್ಲಿ ಹೊಸದಾಗಿ ಸೇರಿಸಿರುವ ವಚನಗಳನ್ನು ಒರೆ 
ಹಚ್ಚಿ ನೋಡುವುದೂ ಅವಶ್ಯಕ.” ಎಂದು ಬರೆದಿದ್ದಾರೆ. ಈ ಮಾತು 
ಗಳೆಲ್ಲವೂ ನಮ್ಮ ವಾದಕ್ಕೆ ಸಹಾಯಕವಾಗಿಯೇ ಇನೆ. 

ಇತಿಹಾಸ ಸಂಶೋಧನೆಯಲ್ಲಿ ಆಧುನಿಕ ಗ್ರಂಥಗಳಿಗಿಂತಲೂ 
ಪ್ರಾಚೀನ ಗ್ರಂಥಗಳನ್ನೂ ಪುರಾಣಗಳಿಗಿಂತ ಶಾಸನಗಳನ್ನೂ ಹೆಚ್ಚು 
ಪ್ರಮಾಣಾರ್ಹವೆಂದು ನಂಬುವುದು ಎಲ್ಲರೂ ಒಸ್ಸಬೇಕಾದ ವಿಚಾರ. 
ಮತ್ತೊಬ್ಬರ ಪುರಾಣದಲ್ಲಿ ಒಬ್ಬ ಮಹಾತ್ಮನ ವಿಚಾರವನ್ನು ಪ್ರಾಸಂಗಿಕ 
ವಾಗಿ ತೆಗೆದುಕೊಂಡಿರುವುದಕ್ಕಿಂತಲೂ ಆ ಮಹಾತ್ಮನ ವಿಷಯವಾಗಿಯೇ 
ಹುಟ್ಟಿದ ಗ್ರಂಥವು ಆತನ ಚರಿತ್ರೆಗೆ ಹೆಚ್ಚು ಉಪಯುಕ್ತವಾದ ಸಾಧನ. 


ದಾಸಿಮಯ್ಯಗಳ ಕಾಲನಿರ್ಣಯ. ರ್ತಿ 


ಇದುವರೆಗೆ ನಾನು ಹೇಳಿದ ಸರ್ವಸಾಧಾರಣ ನಿಯಮಗಳನ್ನು ಒಪ್ಪಿ 
ದವರಿಗೆ ಮುಂದೆ ನಾನು ಹೇಳುವ ಸಮಾಧಾನಗಳು ಸಾಧುವೆನಿಸದಿರ 
ಲಾರವು. 

ಈ ಮುಂದೆ ಹೇಳಿರುವ ಶಂಕರದಾಸಿ ಮತ್ತು ದೇವರದಾ 
ಸಿಯ ಕಥೆಗಳಿಂದ ಇವರಿಬ್ಬರೂ ಬಸವೇಶ್ವರನಿಗಿಂತಲೂ ಪ್ರಾಚೀನರೆಂದು 
ಸಿದ್ಧವಾಗುತ್ತದೆ. 

ಭೀಮಕವಿ ಬಸಹ ಪುಖಾಣದ ಸಂಧಿ ೨೩ ಮತ್ತು ೫-. ಷಡಕ್ಷ 
ರದೇವನ ವೃಷಭೇಂದ್ರವಿಜಯ ಆಶ್ವಾಸ ೧೩ ಮತ್ತು ೩೫. ವ್ಯಾಸೋಕ್ತ 
ಬಸವಪುರಾಣ ಅಧ್ಯಾಯ ೨೪ ಹಾಗೂ ೩೨. ಕಂಚಿ ಶಂಕರಾರಾಧ್ಯನ 
ಸಂಸ್ಕೃತ ಬಸವೇಶವಿಜಯದ ಅಧ್ಯಾಯ ೧೨ ಮತ್ತು ೩೬. ಪಾಲ್ಕುರಿಕೆ 
ಸೋಮನಾಥನ ಆಂಧ್ರ ಬಸನಪುರಾಣದ ಆಶ್ವಾಸ ೪ ಮತ್ತು ೬. ಕ್ಸ 
ಕರ್ಣಾಟಕ ಭಾಷಾರತ್ನ ಪಿ. ಆರ್‌. ಕರಿಬಸವಶಾಸ್ರಿಗಳ ಬಸವೇಶ 
ವಿಜಯ ಅಧ್ಯಾಯ ೧೧ ಮತ್ತು ೩ಲೆ ಕೈ ವಿದ್ವಾನ್‌ ಎನ್‌. ಆರ್‌. ಕರಿ 
ಬಸವಶಾಸ್ತ್ರಿಗಳ ಬಸವರಾಜನಿಜಯದ ಅಧ್ಯಾಯ ೧೭ ಮತ್ತು ೪೦ 
ಎಂಬೀ ಸ್ಥಳಗಳಲ್ಲಿ ದಾಸಿಮಯ್ಯಗಳ ಕಥೆ ಬಂದಿದೆ. 

ಈ ಸಂದರ್ಭದಲ್ಲೆಲ್ಲ ಮಾಚಿದೇವನು ಬಸವೇಶ್ವರನಿಗೂ ಏಕಾಂತ 
ರಾಮಯ್ಯನು ಜಿನಭಕ್ತನಿಗೂ ಪೂರ್ವದ ಶಿವಶರಣರ ಕಥೆಗಳನ್ನು 
ಹೇಳುವ ದಾಟಿಯಲ್ಲಿ ಹೇಳಿದ್ದಾರೆ. ಈ ಕಥೆಗಳಲ್ಲೆಲ್ಲ ಶಂಕರದಾಸಿ, 
ದೇವಶವಾಸಿ, ಜಯಸಿಂಹ, ಸುಗ್ಗಲಾದೇವಿ, ಪೊಟ್ಟಲಕೆಕೆ ಎಂಬೀ ಹೆಸ 
ರುಗಳು ಬರುತ್ತವೆ. ಹೆರೀಶ್ವರನ ಶಂಕರದಾಸಿಮಯ್ಯ ರಗಳೆಯ ಕಥಾ 
ವಸ್ತುವನ್ನೆ ಬಸವೇಶ್ವರ ಷಟ್‌ಸ್ಥಲ ವಚನ ಕಥಾಸಾರ ಗ್ರಂಥಕರ್ತೃವೂ 
ಹೇಳಿದ್ದಾನೆ. 

ಚಾಲುಕ್ಯರಾಜರಲ್ಲಿ ಕ್ರಿ ಶ. ೧೦೦೮ ರಿಂದ ೧೦೪೦ ರ ವರೆಗೆ 
ಜಯಸಿಂಹನೆಂಬ ರಾಜನೊಬ್ಬನಿದ್ದಾನೆಂದೂ ಇವನಿಗೆ ಸುಗ್ಗಲಾಜೀವಿ 
ಯೆಂಬ _ರಾಣಿಯೊಬ್ಬಳಿದ್ದಾಳೆಂದ, ಈ ಅರಸನು ಪೊಟ್ಟಲಕೆರೆಯಲ್ಲಿ 
ರಾಜ್ಯ ಭಾರಮಾಡುತ್ತಿದ್ದಾನೆಂದೂ ಇವನು ಆನಂಕರ ರಾಜ್ಯಭಾರ ಮಾಡಿದ 
ಆಹವಮಲ್ಲ ಸೋಮೇಶ್ವರನು ಕ್ರಿ. ಶ. ೧೦೫೩ ರಲ್ಲಿ ಕಲ್ಯಾಣಪಟ್ಟಣ 
ವನ್ನು ಕಟ್ಟಿಸಿದನೆಂದೂ ಚರಿತ್ರೆಯು ಹೇಳುತ್ತದೆ. ಇದರಿಂದ ಕಲ್ಯಾ 
ಣಕ್ಕಿಂತ ಮೊದಲು ಪೊಟ್ಟಿಲಕೆರೆಯೇ ರಾಜಧಾನಿಯಾಗಿತ್ತೈಂದು ಸಿದ್ಧ 


೩೦ ಶಿವಾನುಭವ. ೩ 
ವಾಗುತ್ತದೆ. ಸೊಟ್ಟಿಲಕೆಕೆಗೆ ಜಯಸಿಂಹನ ಆಸ್ಥಾನಕ್ಕೆ ದೇವರದಾಸಿ, 
ಶಂಕರದಾಸಿಗಳು ಹೋಗಿದ್ದರೆಂಬುದನ್ನು ಕನ್ನಡ, ಸಂಸ್ಕೃತ, ತೆಲುಗು 
ಬಸವಪುರಾಣಗಳಿಲವೂ ಹೇಳುತ್ತನೆ. ಒಂದೆರಡುಕಡೆ ಪೊಟ್ಟಲಕೆರಕೆಯನ್ನೇ 
ಕಲ್ಯಾಣವೆಂದು ಕವಿಗಳು ಭ್ರಮಿಸಿ ಹೇಳಿದ್ದ ರೂ ನಾನು ಹಿಂದೆ ಹೇಳಿದ 
ಚಾರಿತ್ರಿಕ ಪ್ರಮಾಣದಿಂದ ಇದು ಸ್ಪಷ್ಟವಾಗುತ್ತ ತ್ತದೆ. ಬಸವವುರಾಣಗ 
ಳಲ್ಲಿ ಈ ಭಾಸ ಕಥೆಗಳನ್ನು ಹೇಳುವ ಮಾಚಿದೇವ ಮತ್ತು 
ಏಕಾಂತದ ರಾಮಯ್ಯಗಳು ಈ ಕಥೆಗಳು ತಮ್ಮ ಕಾಲಕ್ಕೆ ಹಿಂದಿನ 
ವೆಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದುದರಿಂದ ಈ ಕವಿಗಳ ಅಭಿಪ್ರಾ 
ಯದ ಪ್ರಕಾರ ದಾಸಿಮಯ್ಯಗಳು ಬಸವನಗಿಂತ ಹಿಂದಿನವರೆಂದು ಸಿದ್ಧ 
ವಾಗುತ್ತದೆ. ಈ ನಮ್ಮ ಅಭಿಪ್ರಾಯವನ್ನು ಸಂಸ್ಕೃತ ಬಸವಪುರಾಣ 
ಕಾರರು. ಸಮರ್ಥಿಸಿದ್ದಾರೆ. 

ಶ್ಲೊಃ ಏನಮಾ ಭಾಷ್ಯ ಬಸವಂ ಮಾಚಾಖ್ಯೋ ಭಕ್ತ ಸತ್ತಮಃ। 
ಕುರ್ರಾಣಸ್ವನ್ಮತಸ್ಥೆ ಪಿರ್ರಂ ವಕ್ತುಂ ಸಮುಪಚಕ್ರಮೇ॥ 


ಬಸವೇಶ ಮಹಾಬುದ್ಧೇಶ್ಛ 'ಣುಷ್ಟೇಮಾಂ ಕಥಾಂ ಸರಾಂ। ಸುರ 


ಮೈ € ಶಂಕರ ನಾನಾ ಮುಡಿಗಣಾವೃತೇ | ಲ ಸೀಚ್ಛ ೦ಕರದಾ 3ಸಾಖ್ಯ 


ಶಿವಭಕ್ಕೋನವ್ನ ನೈಢವ್ರ ತಃ ॥ 
(ವ್ಯಾ. ಬ. ಷು. ಆ. ೨೪.) 
ಪುರಾ ಪೊಟ್ಟಚರ ಗ್ರಾಮೋ ಚಾರ್ವಾಕೋಭೂನ್ಮಹಾ ಮತಾಂ (ಪಂ 
ಚವಿಂಶತಿಸಾಹಸ ಚಾರ ಶಪರಿವಾರಿತಃ ॥ 


ತದ್ಗಾ್‌ಮೇ ಬಲ್ಲಹೋ ನಾಮರಾಜಾ ಜೈನಕುಲೋದ್ಪನಃ । ತಸ್ಯ 
ರಾಜ್ಞಾ ಸುರುರಭೂತ “ಸ್ವಯಾ ಚೈನ ಶಿಖಾಮಣಿಃ॥ 


ಸಿಂಗಬಲ್ಲಹ ಭೂ ಸುರಂದರಸಮ ಶ್ರಿಯಾಂ । ತಸ್ಯಾಸೀರ್ತಿಸು 
ಗ್ಗಲಾಜೀವೀ 1 ತ್ರೈಲೋಕ್ಯ ಸುಂದರೀ ॥ ಪಟ್ಟಿಣೇ ಜಯಸೀಹಾ 
ಖ್ಯಃ ಪೊಟ್ಟಿ ಲಚ್ಚ್ರೇರ:ನಾಮನಿ । ಬಭೂವ ಕೋನಿ ಭೂಪಾಲೋ ಭೂಸಾ 
ಬನುರುತತ್ತನ ಮಃ। ತಸ್ಯ ಸುಗ್ಗಲಾದೇವೇತಿಸರ್ವ ಸೌಭಾಗ್ಯ ಸುಂದರೀ 
ಶ್ಲಾಭಸ್ಯಾ ಮಹಾದೆ ವಿರಾಗ ॥ 
(ಸಂ. ಬ. ವಿ. ಅ. ೩೪.) 
ಈ ಪುಣಣಕಾರರ ಅಭಿಪ್ರಾಯದಂತೆ ದಾಸಿಮಯ್ಯ ಗಳಿಬ್ಬರೂ 
ಬಸವೇಶ್ವ ರನಗಿಂತಲೂ ಹಿಂದಿನವರೆಂದು ಸಿದಿ ಿಸುವುದಿಲ್ಲನೇ? 


ದಾಸಿಮೆಯ್ಯಗಳ ಕಾಲನಿರ್ಣಯ, ೩೧ 


(ನಗಿ ದೇವರದಾಸಿ ಶಂಕರದಾಸಿಮಯ್ಯಗಳು ಸೀ ರೇಣುಕಾಚಾರ್ಯ 
ಶ್ರೀ ಬಸವೇಶ್ವರ ಶ್ರೀ ತೋಂಟದಾರ್ಯರಂತೆ ವೀರಶೈವ ವಿಭೂತಿಗಳಾ 
ದುದರಿಂದ ಈ ಮಹಾತ್ಮರಿಬ್ಬರ ಬಗ್ಗೆ ಲಿಂಗವಂತ ಕವಿಗಳು ದೇವರ 
ದಾಸಿಮಯ್ಯನ ಪುರಾಣ, ಶಂಕರದಾಸಿಮಯ್ಯ ಪುರಾಣ ಎಂಬ ಹೆಸರಿ 
ನಿಂದ ಸ್ವತಂತ್ರ ಕಾವ್ಯಗಳನ್ನೇ ಬರೆದಿದ್ದಾರೆ. ಹರೀಶ್ವರನು "ಶಂಕರ 
ದಾಸಿಮಯ್ಯನ ರಗಳೆ” ಎಂಬ ಒಂದು ಕಾವ್ಯವನ್ನೇ ಬರೆದಿದ್ದಾನೆ. ಇವನು 
ದೇವರದಾಸಿಮಯ್ಯನ ರಗಳೆಯನ್ನೂ ಬರೆದಿರಬಹುದೆಂದು ತೋರುತ್ತದೆ. 
ಆನಕೆ ಅದು ಇನ್ನೂ ನಮಗೆ ಸಿಕ್ಕಿಲ್ಲ. 

ಶಾ. ಶ. ೧೭೬೪ ರಲ್ಲಿ ವಿರೂಪಾಕ್ಷಕನಿ ಎಂಬುವನು ""ದೇವರದಾ 
ಸಿಮಯ್ಯನ ಪುರಾಣ” ಎಂಬ ಗ್ರಂಥವನ್ನು ಬರೆದಿದ್ದಾನೆ. ಇದರ 
ಮೂಲ ಸಂಸ್ಕೃತದಲ್ಲಿತ್ತೆಂದು. ಅವನು ಹೇಳುತ್ತಾನೆ. ಈ ಸಂಸ್ಕೃತದ 
ಗ್ರಂಥ ನಮಗೆ ಸಿಕ್ಕಿಲ್ಲ. ಈ ಕನ್ನಡ ಪುರಾಣವು ರಾವಸಾಹೇಬ 
ಪಿ. ಜಿ. ಹಳಕಟ್ಟ ವಕೀಲರ ಕಡೆಗಿದೆ. ಈ ಗ್ರಂಥವು ಕನಿಚರಿತೆಕಾರ 
ರಿಗೆ ಸಿಕ್ಕಂತೆ ತೋರುವುದಿಲ್ಲ. ಇದು ಷಟ್ಟದೀಕಾವ್ಯ, 

ಈ ಗ್ರಂಥದಲ್ಲಿ ದೇವರದಾಸಿಯ ಚರಿತ್ರೆ ವಿಸ್ತಾರವಾಗಿ ಬಂದಿದೆ. 
ದೇವರವಾಸಿ, ದುಗ್ಗಳೆ, ಶಂಕರದಾಸಿ, ಜಯಸಿಂಹ, ಸುಗ್ಗಲಾದೇವಿ, 
ಪೊಟ್ಟಲಕೆರಿ ಹೆಸರುಗಳು ಮಾತ್ರ ಬಂದಿವೆ, ಬಸವೇಶ್ವರನ ಹೆಸರಾ 
ಗಲಿ ದಾಸಿಮಯ್ಯಗಳು ಬಸವ ಯುಗದವರೆನ್ನುವ ಯಾವ ವಿಚಾರ 
ವಾಗಲಿ ಇದರಲ್ಲಿ ಬಂದಿಲ್ಲ. ಆದುದರಿಂದ ಈ ಪುರಾಣ ಕಥೆಯು ಚರಿ 
ತ್ರೆಗೆ ಹೊಂದಿಕೆಯಾಗಿದೆ. 

ಹಂಪೆಯ, ಹರೀಶ್ಚರನು ನಾವು ಹಿಂದಿ ಹೇಳಿದ ಎಲ್ಲ ಗ್ರಂಥಕಾ 
ರರಿಗೂ ಪ್ರಾಚೀನನೆಂಬುದು ಸಿದ್ಧಾಂತವಾಗಿದೆ. ಇವನ ಶಂಕರದಾಸಿ 
ಮಯ್ಯ ರಗಳೆಯಲ್ಲಿಯೂ ಈ ಗ್ರಂಥದ ಆಧಾರದ ಮೇಲೆ ಪಂಡಿತ 
ಮಲ್ಲಿಕಾರ್ಜುನನಿಂದ ತ್ರ. ಶ. ೧೬೮೭ ರಲ್ಲಿ ಬರೆಯಲ್ಪಟ್ಟಿರುವ ಕನಿ 
ಚರಿತ್ರೆಯಲ್ಲಿ ಉಕ್ತವಾಗಿರುವ ಶಂಕರದಾಸಿಮಯ್ಯನ ಪುರಾಣ ಎಂಬ 
ಗ್ರಂಥದಲ್ಲಿಯೂ ಶಂಕರದಾಸಿಯು ಬಸವನ ಸಮುಕಾಲೀನನೆಂಬ ಅರ್ಥದ 
ಯಾವ ಕಥೆಯೂ ಹೇಳಲ್ಪಟ್ಟಿಲ್ಲ. 

ನಾನು ಸಿಮವರೆಗೆ ಸೂಚಿಸಿರುವಲ್ಲಿ ಪುರಾಣಗಳ ಕಥೆಗಳೂ ಈ 
ದಾಸಿಮಯ್ಯಗಳು ಬಸವನಗಿಂತಲೂ ಹಿಂದಿನವರೆಂಬುದನ್ನೇ ಸಮರ್ಥಿ 


4೨ ಶಿವಾನುಭವ: 


ಸುತ್ತವೆ. ಹಾಗೂ ಮಃ ರಾ ಶ್ರೀನಿವಾಸಮೂರ್ತಿಗಳು ಸೂಚಿಸುವ 
ಕಥೆಗಳಿಗೆ ವಿರೋಧವಾಗಿವೆ. 

೧. ಶಂಕರದಾಸಿಮಯ್ಯ ರಗಳೆ (ಹೆರೀಶ್ವರ). 
ಶಂಕರದಾಸಿಮಯ್ಯ ಪುರಾಣ (ಪಂಡಿತ ಮಲ್ಲಿಕಾರ್ಜುನ ಕನಿ) 
ದವ ಯ್ಯ ಪುರಾಣ. ವಾನ ಇತ್ತ ಕನಿ) 
ಬಸವೇಶ್ವರ ಷಟ್‌ಸ್ಥ ನಲ ವಚನ ಕಥಾ 

ಎಂಬೀ ನಾಲ್ಕು ಗ್ರಂಥಗಳಲ್ಲಿ ಬರುವ ಟೆ ಕಥೆಯೂ 
ಶ್ರೀಯುತ ಶ್ರೀನಿವಾಸಮೂರ್ತಿಗಳಿಗೆ ಪ್ರತಿಕೂಲವಾಗಿಯೂ ಚರಿತ್ರೆಗೆ 
ಸಮಂಜಸವಾಗಿಯೂ ಇವರು ಬಸವನಗಿಂತ ಹೀದಿನನರೆಂಬುದನ್ನು 
ಹೇಳತಕ್ಕುವಾಗಿಯೂ ಇವೆ. 

(812) ಇನ್ನು ಕೆಲವು ಇತಿಹಾಸಕಾರರ ಅಭಿಪ್ರಾಯಗಳ ಮೇಲಿ 
ನಿಂದ ಈ ದಾಸಿಮಯ್ಯಗಳು ಬಸವನಗಿಂತಲೂ ಪ್ರಾಚೀ "ನರೆಂಬುದನ್ನು 
ಸಿದ್ಧಮಾಡಬೇಕಾಗಿದೆ. 

ವಿದ್ವಾಂಸರ ಅಭಿಪ್ರಾಯಗಳು. 

(೧ ಜೇಡರದಾಸಯ್ಯನು ೧೦೪೦ ಇವನು ಜೈನರನ್ನು ಜೈಸಿ 
ತನ್ನ ಶಿಷ್ಯೆಯಾದ ಸುಗ್ಗಲಾದೇವಿಯ ಗಂಡ ಜಯಸಿಂಹರಾಜನನ್ನು 
(ದೇಸಿಂಗ) ವೀರಕ್ಷೆ ಕೈವನನ್ನಾಗಿ ಮಾಡಿದಂತೆ ತಿಳಿಯುತ್ತದೆ. ಬ್ರಹ್ಮ 
ಶಿವನು (ಸು. ಈ ಈ ಕವಿಯ ಹೆಸರನ್ನು ಹೇಳುವುದರಿಂದ ಇವನು 
ಅವನ ಕಾಲಕ್ಕೆ ಹಿಂದೆ ಇದ್ದಿರಬೇಕು. ಆಸಿ ಈ ರಾಜನು 
೧೦೧೮ ರಿಂದ ೧೦೪೨ ರ ವರೆಗೆ ರಾಜ್ಯವಾಳಿದ ಚಾಲುಕ್ಯ ರಾಜನಾದ 
೧ನೇ ಜಯಸಿಂಹನಾಗಿರಬೇಕು. (ಕನ್ನಡ ಕವಿಚಂತ್ರೆ. ೧ನೇ ಭಾಗ) 

ಮೇಲೆ ಹೇಳಿರುವ ಬ್ರಹ್ಮಶಿವನು ತನ್ನ ಸಮಯ ಪರೀಕ್ಷೆಯೆಂಬ 
ಗ್ರಂಥದಲ್ಲಿ ಜೇಡರದಾಸಯ್ಯನ ಹೆಸರನ್ನು ಎತ್ತಿದ್ದಾನೆಂದು ಕೈಃ ಆರ್‌ 
ನರಸಿಂಹಾಚಾರ್ಯರು ಹೇಳಿದ್ದಾ ರಷ್ಟೆ. ಇವರು ಈ ಕವಿ ಕ್ರಿ. ಶ. ೧೧೨೫ 
ಎಂದು ಹೇಳಿದ್ದಾರೆ. ಆದರೆ ಡಾ|| "ವೆಂಕಟಸ ಸುಬ್ಬಯ್ಯನವರು “ಕೆಲವು 
ಕನ್ನಡ ಕವಿಗಳ ಜೀವನ ಕಾಲ ವಿಚಾರ” ಎಂಬ ಗ್ರಂಥದಲ್ಲಿ ಈ ಬ್ರಹ್ಮ 
Kl; ಕವಿಯು ಇನ್ನೂ ಹಿಂದಿನವನೆಂದು ಹೇಳಿದ್ದಾರೆ. "ಆದುದರಿಂದ 

ಬ್ರಹ್ಮಶಿವನೂ ಕೂಡ ಕ್ರಿ. ಶ. ೧೦೬೦--೧೦೬೫ ಕಿಂತ ಈಜೆಗೆ 
ಇ. ಚಕ್ರವರ್ತಿ ಕ್ರೈರೋಕೃನಲ್ಲ ಆಹವಮಲ್ಲನ ಆಳಿಕೆಯಲ್ಲಿ 


೫ ಓಟ 


ದಾಸಿಮಯ್ಯಗಳನಿರ್ಣಯಕಾಲ. ಪಿಷ 


ಎಂದರೆ ಕ್ರಿ. ಶ. ೧೦೬೫--೧೦೬೮ ರಲ್ಲಿ ತನ್ನ ಗ್ರಂಥವನ್ನು ಬರದಿರ 
ಬೇಕು. (ಕೆ. ಕ. ಜೀ. ಪು. ೨೦೭) ಈ ಬ್ರಹ್ಮಶಿನನ ಪ್ರಾಚೀನತೆಯು 
ಜೇಡರದಾಸಿಮಯ್ಯನ ಪ್ರಾಚೀನತೆಗೆ ಸಹಾಯಕವಾಗುತ್ತದೆಯಲ್ಲನೇ? 


(೧) ದೇವರದಾಸಿಮಯ್ಯನು ಕ್ರಿ. ಶ್ರ. ೧೦೦೮ ರಿಂದ ೧೦೫೦ ರ 
ವರೆಗೆ ಆಳಿದ ಚಾಳುಕ್ಯರಾಜನಾದ ಜಯಸಿಂಹನ ಕಾಲದಲ್ಲಿದ್ದನೆಂಬುದು 
ಈಗ ಸ್ಪಷ್ಟವಾಗಿರುತ್ತದೆ. ಪೆಫ್ಲೀಟಿಸಾಹೇಬರು ಇಂಡಿಯನ್‌ ಆಂಟಿ 
ಕ್ಚಯರಿನ ೧೯ ರಲ್ಲಿ ಈತನು ಜಯಸಿಂಹನ ಕಾಲಕ್ಕಿರಬಹುದೆಂದು 
ಊಹಿಸಿದ್ದಾರೆ. (ದೇವರದಾಸಿಮಯ್ಯನ ನಚನಗಳ ಪೀಠಿಕೆ ರಾವಸಾಹೇಬ 
ನಿ. ಜಿ. ಹಳಕಟ್ಟಿಯವರು) 

(6) ಇನ್ನು ಸ್ವತಃ ಲಿಂಗಧಾರಿಗಳಾಗಿದ್ದು ವೀರಶೈವರ ಆಚರ 
ಣೆಯನ್ನು ಪ್ರಸಾರ ಮಾಡಲು ಹೆಣಗಾಡಿದವರಲ್ಲಿ ನಮಗೆ ಗೊತ್ತಿದ್ದ 
ಮಟ್ಟಗೆ ಜೇಡರದಾಸಿಮಯ್ಯನವರೊಬ್ಬರು. ಇವರ ಬಗ್ಗೆ ಬಸನೇಶ್ವ 
ರನ ವಚನಗಳಲ್ಲಿ ಮೇಲಿಂದಮೇಲೆ ಉಲ್ಲೇಖವಿದೆ. ಬಸವ ಪುರಾಣ 
ದಲ್ಲಿಯೂ ಇತರ ವೀರಶೈವ ಪುರಾಣಗಳಲ್ಲಿಯೂ ಇವರ ಚರಿತ್ರವು 
ಬಂದಿದೆ. ಅದರೊಳಗಿನ ಕೆಲವು ವಿಚಾರಗಳು ಶಿಲಾಶಾಸನದಿಂದ ಪ್ರಸ್ಥಿ 
ತವಾಗುವವು. ಕ್ರಿ. ಶ. ೧೧೪೮ ರಲ್ಲಿ ಹುಟ್ಟಿದ ಗೊಬ್ಬೂರು ಶಿಲಾಶಾಸ 
ನದಲ್ಲಿ ಜೇಡರದಾಸಿಮಯ್ಯಗಳ ಹೆಸರಿದೆ. ಡಾ| ಫ್ಲೀಟಿರಂಥ ಪಾಶ್ಚಾತ್ಯ 
ವಿದ್ವಾಂಸರೂ ಕೂಡ ದಾಸಿಮಯ್ಯನು ಐತಿಹಾಸಿಕ ಪುರುಷನೆಂದು 
ಒಪ್ಪಿಕೊಂಡಿದ್ದಾರೆ. ಕ್ರಿ. ಶ. ೧೦೦೮ ರಿಂದ ೧೦೪೨ ರ ವಕೆಗೆ ಆಳಿದ 
ಚಾಳುಕ್ಯ ಚಕ್ರವರ್ತಿ ಜಗದೇಕಮಲ್ಲ ಜಯಸಿಂಹನ ಕಾಲದಲ್ಲಿ ದಾಸಿ 
ಮಯ್ಯಗಳಿದ್ದರೆಂದು ತೋರುವುದರಿಂದ ಇವರು ಬಸವಣ್ಣನವರಿಗಿಂತಲೂ 
ನೂರಾರು ವರ್ಷ ಹಿಂದಿನವರು. ನಮಗೆ ಗೊತ್ತಿದ್ದ ವೀರಶೈವ ಐತಿ 
ಹಾಸಿಕ ಪುರುಷರಲ್ಲಿ ಇವರೇ ಮೊದಲನೆಯವರೆನ್ನಬಹುದು. ಆದುದ 
ರಿಂದ ವೀರಶೈವ ಇತಿಹಾಸವನ್ನು ಇವರ ಕಾಲದಿಂದ ಅಂದರೆ ೧೧ನೇ 
ಶತಮಾನದಿಂದಲೇ ಆರಂಭಿಸಬೇಕಾಗುತ್ತದೆ. (ಶಿವಾನುಭವ ಸಂ. ೬ 
ಸಂ. ೫ ಡಾ. ಎಸ್‌. ಸಿ. ನಂದೀಮಠ ಎಂ. ಎ. ಫಿ. ಎಚ್‌. ಡಿ.). 


(4) ವಃ ಫ್ಲೀಟಸಾಹೇಬರು “ /)/16*ಡ165 of Canarese 


Districts ” ಎಂಬ ಗ್ರಂಥದ ೪೫ನೇ ಪುಟದಲ್ಲಿ ಪೋಟಲಕೆರೆಯ 
ವಿಷಯವಾಗಿ ಬರೆದಿರುವುದೇನಂದರೆ ಕ್ರಿ. ಶ. ೧೦೧೬ ರಿಂದ ೧೦೪೦ ರ 


೩೪ ಶಿವಾನುಭವ. 


ವಕಿಗೆ ಆಳಿದ ಚಾಲುಕ್ಯ ವಂಶದ ಮೂರನೇ ಜಯಸಿಂಹನು ದೇವರ 
ದಾಸಿಮಯ್ಯನಿಂದ ವೀರಶೈವ ದೀಕ್ಷೆಯನ್ನು ಹೊಂದಿದನು. (ಶ್ರೀ. ಬಸವ 
ಚರಿತ್ರೆ ಹರ್ಡೆಕರ ಮಂಜಪ್ಪನವರು) 


(0) ಈ ಗ್ರಂಥದಲ್ಲಿ ಪ್ರತಿಪಾದಿತರಾದ ಶಿವಶರಣರಲ್ಲಿ ಮಾಚಿದೇವ 
ಕೆನ್ನರೀಬ್ರ ಹ್ಮಯ್ಯ ಮುಸುಟಿಚೌಡಯ್ಯ ಕಲಿಕೇತಬ್ರಹ್ಮಯ್ಯ ತೆಲುಂಗು 
ಜೊಮ್ಮಯ್ಯ , ಸುರಗಿಚೌಡಯ್ಯ, ದಸರಯ್ಯ, ಕದಿರೆರೇಮಯ್ಯ, ಏಕಾಂ 
ತದರಾಮಯ್ಯ ಮೊದಲಾದವರು ಬಸವೇಶ್ವರನ ಕಾಲದಲ್ಲಿದ್ದವರು. 
. ಬಾಹೂರು ಬೊಮ್ಮಯ್ಯದೇವ, ಶಂಕರದಾಸಿ,, ಸಿರಿಯಾಳಶೆಟ್ಟ, ಹಲಾ 
ಯುಧ ಮೊದಲಾದವರೆಲ್ಲರೂ ಬಸವೇಶ್ವರನಿಗಿಂತಲೂ ಮೊದಲಿಗರು. 
(ಬಸವರಾಜ ಫಿಜಯ ಕೈಃ ವಿದ್ವಾನ್‌ ಎನ್‌. ಆರ್‌. ಕರಿಬಸವಶಾಶ್ರ್ರಿ) 


(೧) ಕೈ॥ ಎಂ. ಎಂ. ಕಲ್ಯಾಣಶೆಟ್ಟ ಬಿ. ಎ. ರವರು "ವೀರಕೈೈ 
ವಾಚಿಸ್ಥಿತಿ' ಎಂಬ ಮರಾಠಿ ಗ್ರಂಥದಲ್ಲ ಈ ದಾಸಿಮಯ್ಯನು ಜಯ 
ಸಿಂಹನ ಕಾಲದವರೆಂದು ಅಭಿಪ್ರಾಯಪಟ್ಟಿದ್ದಾರೆ. ಅವರ ಮಾತುಗಳನ್ನೇ 
ಮುಂದೆ ಉದಾಹರಿಸಿದ. “ mia ಕತ RA ೫೫ 
amas aaa IAAT get ೫೧ ನೇಡ. (a Fac 
AHA AACA ATR qe aca deka Aiea 
Rad ೫೮ FE ate ಇತ AE’ (flaidt ಗನ 
ಕ್ರ?) 

(೪) ವೀರಶೈವ ಇತಿಹಾಸದಲ್ಲಿ ದೇವರದಾಸಿಮಯ್ಯನು ಬಸವ 
ಣ್ಣನಿಗಿಂತ ಸುಮಾರು ೧೨೦ ವರ್ಷ ಮೊದಲೂ ಶೈವರ ಕಾಲದಿಂದ 
ಈಚಿಗೂ ಬರುತ್ತಾನೆ. ಈತನನ್ನು ಜನರು ದೇವರದಾಸಿಮಯ್ಯ ಜೇಡರ 
ದಾಸಿಮಯ್ಯ ನೆಂದು ತಿಳಿದುಕೊಂಡಂತೆ ತೋರುತ್ತದೆ...... ಪುರಾಣ 
ಗಳಲ್ಲಿ ದೊರೆಯುವ ದಾಸಿಮಯ್ಯನು ದೇವರದಃಸಿಯಾಗಲಿ ಜೇಡರ 
ದಾಸಿಯಾಗಲಿ ಆತನು ಕ್ರೆ. ಶ. ೧೦೦೮ ರಿಂದ ೧೦೫೮ ರ ವರೆಗೆ ಆಳಿದ 
ಚಾಲುಕೃರಾಜನಾದ ಜಯಸಿಂಹನ ಹೆಂಡತಿ ಸುಗ್ಗಲೆಗೆ ಗುರುವಾಗಿ 
ದ್ವನೆಂದು ತಿಳಿದುಬರುತ್ತದೆ. ಮತ್ತು ಜೈನರನ್ನು ವಾದದಲ್ಲಿ ಸೋಲಿಸಿ 
ಜಯಸಿಂಹನನ್ನು ಶೈವನನ್ನಾಗಿ ಮಾಡಿದನೆಂದೂ ಬರೆದಿದೆ. ಈ ಹೇಳಿಕೆ 
ಯನ್ನು ಕ್ರಿ. ಶ. ೧೧೨೫ ರಲ್ಲಿದ್ದ ಬ್ರಹ್ಮತಿವನು ತನ್ನ ಗ್ರಂಥದಲ್ಲಿ ಸಮ 


ದಾಸಿಮುಯ್ಯೆಗಳ ಕಾಲನಿರ್ಣಯ, 4೫ 


ರ್ಥಿಸಿದ್ದಾನೆ. (ನೀವ ಮತಾಚಾರ್ಯರ ಕಾಲನಿರ್ಣಯೂ ಮ ಕರ್ಲ 
ಮಂಗಲಂ ಶ್ರೀಕಂಠಯ್ಯನನರು.) 

(1) ಸಾಲ್ಕುರಿಕೆ ಸೋಮನಾಥ ಕವಿಯ ಆಂಧ್ರ ಬಸವ ಪುರಾ 
ಣವನ್ನು ತಿದ್ದಿ ಪ್ರಕಟಸಿದ ವಿದ್ವಾನ ವೇಟೂರು ಪ್ರಭಾಕರ ಶಾಸ್ತ್ರಿಗಳು 
ತಾವು ಆ ಗ್ರಂಥಕ್ಕೆ ಬರೆದಿರುವ ವಿದ್ವತ್ಸೂರ್ಣವಾದ ಪೀಠಿಕೆಯಲ್ಲಿ ದೇವರ 
ದಾಸಿ ಶಂಕರದಾಸಿಗಳು ಬಸವನಿಗಿಂತ ಹಿಂದಿನವರೆಂದು ಅಭಿಪ್ರಾಯ 
ಪಟ್ಟಿದ್ದಾರೆ. ಅನರ ಬರಹವನ್ನು ಇದ್ದಕ್ಕಿದ್ದಂತೆ ಉದ್ದರಿಸಿದ್ದೇನೆ. 

“ಪ್ರಾಚೀನ ಭಕ್ತಲುಃ-- ಪಶ್ಚಿಮ ಚಾಳುಕ್ಯರಾಜಯಿನ ಜಗದೇಕ 
ಮಲ್ಲುಂಡು (ಈತಂಡೆರೆಂಡುವ ಜಯಸಿಂಹವಲ್ಲಭುಂಡು ದೇಸಿಂಗುಂಡು 
ಸಿಂಗಬಲ್ಲಡೆಂಡು ಅನಧಿಷೆರ್ಕೊನಂಬಡಿನವಾಂಡು ನೀ ಕಂಡೆ)........ 
ಸಿಂಗಬಲ್ಲಹುನಿ ಭಾರೈಯೇ ಸುಗ್ಗಳದೇವಿ ಈಮೆ ಶೈವಮತಸ್ಥರಾಲು 
ಜೇಡರದಾಸಯ್ಯ ಈಮೆಗುರುಂಡು ತನ ಮಾಹಾತ್ಮ್ಯಮುನು ಬ್ರಕಟಂಚಿ 
ಜೇಡರದಾಸಯ್ಯ ಸಿಂಹೆಬಲ್ಲಹುನಿ ಶೈವನಿಂಗಾ ಜೇಸೇನು ಪೊಟ್ಟಿಚಿರವು 
ಕೋಲಿಪಾಕಯನು ಪುರಮುಲಂತರಿ ರಾಜ್ಯಸ್ಥಾನ ಮುಲುಗಾ ಶಾಸನಮು 
ಲಂದುಂಗಲಮ. ಪೊಟ್ಲಚೆರುವುಲೋನೆ ಜೇಡರದಾಸಯ್ಯ ಮಹಾತ್ಮ್ಯ 
ಮುನು ಬ್ರಕಟಂಜೆಯಕ್ಕಡಿ ಜೈನಮತ ಮುಲನೆಣ್ಣೊರಿಂಟನಿ ಜೇಡಂಗೊ 
ಟ್ರಂಚೇಸು. ಅಪ್ಸಡು ರಾಜುಡೋಸಕ್ಕಡಿ ಜೈನರೆಲ್ಲರು ಗೂಡ ಶೈವಮತ 
ಮವಲಂಚಾಚಿರಿ ಪೊಟ್ಟಿಚೆರುವು ಬಳ್ಳಾರಿ ಮಂಡಲಮುಂ ದೊಗಲದು 
(ಆಂಧ್ರ ಬಸವ ಪುರಾಣ ಪೀಠಿಕೆ ಪುಟ ೬೧--೬೨) 

ಇದುವರೆಗೆ ನಾನು ಉದಾಹರಿಸಿದ ಪುರಾಣ ಮತ್ತು ಚರಿತ್ರಾ 
ಧಾರಗಳಿಂದ ಪುರಾಣ ಪ್ರಸಿದ್ಧವಾದ ಶಂಕರದಾಸ್ಕಿ ಹೇವರದಾಸಿಮಯ್ಯ 
ಗಳು ಬಸವೇಶ್ವರನಿಗಿಂತಲೂ ಪೂರ್ವಿಕರೆಂಬುದು ಸಿದ್ಧಾಂತವಾಗುತ್ತದೆ. 


ವಚನಕಾರ ದಾಸಿಮುಯ್ದ. 

(10) ರಾವಸಾಹೇಬ ಹಳಕಟ್ಟಿಯವರು ಪ್ರಕಟಿಸಿರುವ ದೇವ 
ರದಾಸಿಮಯ್ಯನ ವಚನಗಳು” ಎಂಬ ಗ್ರಂಥವು ಸ್ವತಂತ್ರವಾಗಿ ಸಿಕ್ಕಿಲ್ಲ. 
ರಾಮನಾಥಾ ಎಂಬ ಅಂಕಿತವುಳ್ಳ ಬೇರೆ ಬೇರೆ ಸಂಗ್ರಹ ಗ್ರಂಥಗಳ 
ಲ್ಲಿಯ ವಚನಗಳನ್ನು ಕೂಡಿಸಿ ಅವರು ಈ ಗ್ರಂಥವನ್ನು ಪ್ರಕಟಸಿದ್ದಾರೆ. 
ಈ ವಚನಕಾರ ದಾಸಿಮಯ್ಯನು ತನ್ನದೊಂದು ವಚನದಲ್ಲಿ ಡೋಹರ 


೩೬ ಶಿವಾನುಭವ, 


ಕಕ್ಕಯ್ಯನ ಹೆಸರನ್ನು ಹೇಳಿದ್ದಾನೆ. ಕಾರಣ ಬಸವನ ಸಮಕಾಲೀನ 
ನಾದ ಡೋಹರಕಕ್ಕಯ್ಯನ ಹೆಸರನ್ನೆತ್ತಿದ ದಾಸಿಮಯ್ಯನು ಬಸವ 
ಯುಗದವನೇ ಆಗಿರಬೇಕೆಂಬುದನ್ನು ಒಪ್ಪಿ ಕೊಳ್ಳಲೇಬೇಕಾಗಿದೆ. ಪುರಾಣ 
ಪ್ರಸಿದ್ಧ ದಾಸಿಮಯ್ಯನು ರಾಮನಾಥನ ಭಕ್ತನಾದ ಮಾತ್ರಕ್ಕೇ ಆ ಅಂಕಿತ 
ದಿಂದ ಅವನು ವಚನಗಳನ್ನು ಹಾಡಿರುವನೆಂಬುದಕ್ಕೆ ಆಧಾರನಿಲ್ಲ. ಈ 
ವಿಚಾರವನ್ನೆಲ್ಲ ನಾನು ನನ್ನ ಶಿವಾನುಭವದ ಹಿಂದಿನ ಲೇಖನದಲ್ಲಿ 
ವಿಸ್ತರಸಿರುವೆನು. 
ನೀರಶಂಕರದಾಸಿ 

ಪುರಾಣದ ದೇವರದಾಸಿಯ ಸಮಕಾಲೀನನಾದ ಮಯೂರ ಪುರದ 
ಶಂಕಂದಾಸಿಯು ಬಸವನ ಸಮಕಾಲೀನನೆಂಬುದಕ್ಕಂತೂ ಯಾವ 
ಚಾರಿತ್ರಿಕ ಕಾರಣಗಳೂ ಇಲ್ಲ. ಮ ರಾ। ಶ್ರೀನಿವಾಸಮೂರ್ತಿಗಳು 
ಕೊಟ್ಟಿರುವ ಪ್ರಮಾಣಗಳಿಗೆ ವಿರೋಧವಾಗಿ ಆಯಾ ಪುರಾಣಗಳಲ್ಲಿಯೇ 
ಕಥೆಗಳಿವೆಯಾದುದರಿಂದ ಅವು ಬಲವತ್ತರ ಪ್ರಮಾಣಗಳಲ್ಲ. 
ಬಸತ ಪುರಾಣಗಳಲ್ಲಿ ವೀರಶಂಕರದಾಸಿಯೆಂಬ ಶರಣನ ಕಥೆ 
ಯೊಂದಿದೆ. ಇವನು ನಾವು ಇದುವರೆಗೆ ಹೇಳಿದ ನವಿಲೆಯ ಶಂಕರ 
ದಾಸಿಗಿಂತಲೂ ಭಿನ್ನನಾಗಿದ್ದಾನೆ. ಈ ವೀರಶಂಕರದಾಸಿಯು ಬಸವೇ 
ಶ್ವರನ ಸಮೀಪಕಾಲೀನನಾಗಿದ್ದರೂ ಇರಬಹುದು. ಇವನನ್ನೇ ಪ್ರಾಚೀನ 
ಶಂಕರದಾಸಿಯೆಂದು ಭ್ರಮಿಸಿದ್ದರಣ ಕೆಲವು ಪುರಾಣಕಾರರು ಭ್ರಮಿ 
ಸಿರಬಹುದು. ಇವನ ಕಥೆಯ ಮೇಲಿನಿಂದ ಇವನು ಲಿಂಗವಂತನಾಗಿ 
ದ್ವನೆಂದು ತೋರುತ್ತದೆ. 

ನಾನು ಇದುವರೆಗೆ ಉದಾಹರಿಸಿರುವ ಆಧಾರಗಳಿಂದ ಪುರಾಣ 
ಪ್ರಸಿದ್ಧ ದಾಸಿಮಯ್ಯಗಳೇ ಬೇರೆ, ವಚನಕಾರ ದೇವರದಾಸಿಯೇ 
ಬೇರೆ ಎಂಬುದು ಸ್ಪಷ್ಟವಾಗಿದೆ. ಹಲವು ಮಂದಿ ಇತಿಹಾಸ ಪಂಡಿ 
ತರು ನನ್ನ ಹೇಳಿಕೆಗೆ ಬೆಂಬಲವಾಗಿದ್ದಾರೆ. ಬ್ರಹ್ಮಶಿನನು ದಾಸಿಮ 
ಯ್ಯನ ಹೆಸರನ್ನೆತ್ತಿರುವುದೂ ಪ್ರಾಚೀನನಾದ ಹರೀಶ್ವರನು ಶಂಕರದಾ 
ಸಿಮಯ್ಯನ ರಗಳೆಯಲ್ಲಿ ಇತಿಹಾಸಕಾರರಿಗೆ ಅನುಕೂಲವಾಗಿ ಹೇಳಿರು 
ಭ್ರದೂ ನಮ್ಮ ವಾದವನ್ನು ಸಮರ್ಥಿಸುತ್ತವೆ. 

ಆದ್ದರಿಂದ ಭಕ್ತಿಭಂಡಾರಿ ಬಸವಣ್ಣನವರು ಎಂಬ ಗ್ರಂಥದ ಪುನ 
ರ್ಮುದ್ರಣದಲ್ಲಿಯೂ ಮ ರಾ. ಶ್ರೀನಿವಾಸಮೂರ್ತಿಗಳು ತಮ್ಮ ಹಿಂದಿನ 


ದಾಸಿಮಯ್ಯಗಳ ಕಾಲನಿರ೯ಯೆ. 4೭ 


ವಾದವನ್ನೇ ಸಮರ್ಥಿಸಿರುವುದು ಸಮಂಜಸವಾಗಿಲ್ಲವೆಂದು ನಾವು 
ಮತ್ತೊಮ್ಮೆ ಹೇಳಬೇಕಾಗಿದೆ. 

ಪುರಾಣ ಕಥಿತ ಶಂಕಠದಾಸಿ ದೇವರದಾಸಿಮಯ್ಯಗಳು ಬಸವನ 
ಸಮಕಾಲೀನರೆಂಬುವಲ್ಲಿ ಮತ್ತೊಂದು ಪ್ರತಿಬಂಧಕನಿದೆ. ಏನಂದರೆ 
ಜಯಸಿಂಹ, ಸುಗ್ಗಲಾದೇನಿ, ಶಂಕರದಾಸ್ಸಿ ದೇವರದಾಸಿ, ಪೊಟ್ಟಲ 
ಕೆಕೆ ಎಂಬೀ ಹೆಸರುಗಳು ಪ್ರಾಯೇಣ ಇವರ ಕಥೆಗಳಲ್ಲೆಲ್ಲಾ ಬರು 
ತ್ತವೆ. ಬಸವೇಶ್ವರನ ಕಾಲದಲ್ಲಿ ಪೊಟ್ಟಲಕೆಕೆಯೆಂಬ ರಾಜಧಾನಿಯಿ 
ದ್ಹುದಾಗಲಿ ಜಯಸಿಂಹನು ಸುಗ್ಗಲೆಯರೆಂಬ ರಾಜರಾಣಿಯಿದ್ದುದಾ 
ಗಲಿ ಚರಿತ್ರೆಯಿಂದ ಸಿದ್ಧವಾಗುವುದಿಲ್ಲ. ಆದಕಾರಣ ದಾಸಿಮಯ್ಯಗ 
೪ಬ್ಬರೂ ಪ್ರಾಚೀನರೆಂದು ತಾನಾಗಿಯೇ ಸಿದ್ಧವಾಗುತ್ತದೆ. ಕ್ಯ. ಶ್ರ 
೧೦೬೫ ರಲ್ಲಿದ್ದ ಬ್ರಹ್ಮಶಿವನು ತನ್ನ ಗ್ರಂಥದಲ್ಲಿ ದೇವರ ದಾಸಿಮಯ್ಯನ 
ಹೆಸರನ್ನು ಹೇಳಿರುವುದರಿಂದಲೂ (ಈ ಬ್ರಹ್ಮಶಿನ ಪೊಟ್ಟಲಕೆಕೆಯವನು) 
ಕ್ರಿ. ಶ. ೧೧೪೮ ರಲ್ಲಾದ ಗೊಬ್ಬೂರು ಶಿಲಾಶಾಸನವು ದೇವರದಾಸಿಮ 
ಯ್ಯನ ಪ್ರಾಚೀನತೆಯನ್ನು ಹೇಳುತ್ತಿರುವುದರಿಂದಲೂ ಈ ದಾಸಿಮಯ್ಯ 
ಗಳು ಪ್ರಾಚೀನರೆಂಬ ವಾದವೇ ವಿಶೇಷವಾಗಿ ಸಮರ್ಥಿಸಲ್ಪಡುತ್ತಿದೆ. 


ಷಲ ಶಿವಾನುಭವ, 


ಆಳಿದ ಮಹಾಪ್ರಭಂಗಳಾದ ರಾಜರ್ಷಿ ಈ ಮುಮ್ಮಡಿ ಕೃಷ್ಣರಾಜ ಒಡೆಯ 
ರವರ ಸ್ಮಾರಕೋತ್ಸನದ ನಿಮಿತ್ತವಾಗಿ ರಚಿಸಿದ 


ಸ್ಮಾರಕ ಪದ್ಯಾವಳಿ. 


ಅಂಕಾರಾ 





ಶಾ। ವಿ। ವೃ 
ಶ್ರೀನಂದೀಶ್ವರ ಭೃಂಗಿವೀರ ವೃಷಭಸ್ಸಂದಾದಿ ಸಂಸೇವಿತಃ। 
ಸಾನಂದಾತ್ರಿ ಸರಾಶರಾದಿ ಮುನಿಕೃತ್ಸಂಜಾತ ಸಂಶೋಭಿತಃ ॥ 
ಶ್ರೀನಾಗೇಂದ್ರ ವಿಭೂಷಣಾಂಚಿತತನುಶ್ಶ್ರೀ ಪಾರ್ಚತೀನಾಯಕಃ | 
ನಾನಾ ಶಾಸ್ತ್ರನಿನುತ್ಯಸಾರ ಮಹಿಮೋ ಭೂಪಂ ಸದಾ ರಕ್ಷತು ॥೧॥ 
ಕಂದ॥ ಮುನ್ಮುಡಿಯ ಕೃಷ್ಣರಾಜಂ | 
ನಮ್ಮಾ ಕರ್ಣಾಟ ರತ್ನ ಸಿಂಹಾಸನದೊಳ್‌ ॥ 
ಸಮ್ಮದದಿಂ ಶೋಭಿಸಿದಂ । 
ಬೊಮ್ಮ ನಿಜಪದ್ಮಪೀಠದೊಳ್‌ ರಾಜಿಸವೊಲ್‌ ॥೨॥ 
ಯಾದವ ವಂಶಲಲಾಮಂ ॥ 
ಮಾಧವನಪಂಾವತಾರನನುಪಮ ಶೂರಂ ॥ 
ಭೂಧವಲೋಕೋದ್ಧಾರಂ। 
ವೇದವಿದಂ ಕೃಷ್ಣಭೂಸನಸಹೃತತಾಪಂ ॥॥೩ 
ಶಾ। ವಿಃ ವೈ 
ಆವಾತಂ ವಿಬುಧಸ್ತುತಂ ಪರತರ ಶ್ರೀಕೃಷ್ಣವಂಶೋದ್ಸವಂ । 
ದೇವಾಧೀಶ ಮಹೇಶ ಭಕ್ತಿನಿರತಂ ಸನ್ಮಾರ್ಗ ಸಂಶೋಭಿತಂ | 
ಆವಾತಂ ಘನವೇದ ಶಾಸ್ತ್ರ ಕವಿತಾ ವಿದ್ಯಾವಿನೋದಾಸ್ಪದಂ । 
ದೇವಂ ಮುಮ್ಮಡಿ ಕೃಷ್ಣರಾಜನನಿಶಂ ರಕ್ಸಿಕ್ಕೆ ಭಕ್ತಾಳಿಯಂ ॥೪ 
ಕಂದ॥ ಕನ್ನಡ ಸಂಸ್ಕೃತ ಭಾಷೆಯೊ । 
ಳುನ್ನತ ಗುಣಭರಿತಮೆನಿಸ ಪಲವು ಸತ್ಯಾವ್ಯಗಳಂ ॥ 
ಚಿನ್ನಿಂ ವಿರಚಿಸಿ ಬುವಿಯೊಳ್‌ | 
ಕನ್ನಡ ಸಾಹಿತ್ಯ ಶರಧಿಗುಡುಪತಿಯೆನಿಸಂ ॥೫॥ 
ಉಭಯ ಕನಿ ಲಿಂಗರಾಜಂ | 
ಪ್ರಭು ಕೃಷ್ಣೇಂದ್ರಂಗೆ ಅಳಿಯನೆನಿಪಾ ಕತದಿಂ ॥ 


ಸ್ಮಾರಕೆ ಪದ್ಯಾವಳಿ. ರ್ತಿ 


ಅಭಯಪ್ರದನಾವಿದ್ವತ್‌ ] 
ಪ್ರಭುತಾಂ ಧಾರಿಣಿಯೊಳಕ್ಕುಮನುಸಮಮಹಿಮಂ ॥೬॥ 
ಉ. ಮಾ। ವೃ 
ನೋಡದ ದೈವಮಿಲ್ಲಮೆಲೆಭೂಮಿಪ ನಿನ್ನಯ ದಿವ್ಯನೇತ್ರದಿಂ | 
ಪಾಡದ ಕಾಲಮಿಲ್ಲ ಪರಮೇಶ್ವರ ಕೀರ್ತನವಂ ಸುಜಿಹ್ಹೆಯಿಂ॥ 
ನೀಡದ ದಾನಮಿಲ್ಲ ನಿಜ ಹಸ್ತದೆ ಭೂಸುರಜಂಗಮಾಳಿಗಂ | 
ಕೂಡಿದೆಯಲ್ತೆ ನೀನದರ ಸತ್ಸಲದಿಂ ವರಮೋಕ್ಷ ಲಕ್ಷ್ಮಿಯಂ nel 
ಚಂ। ಮಾ| ವೃಃ 
ಮನುಮುನಿಯಿಂದ್ರ ಚಂದ್ರ ದಿಗಧೀಶ ಗಿರೀಶ ನರೇಶರೆಂಬರಂ । 
ತನನಮದೆಂದು ತಾಂ ಕುಣಿಸಿ ಕಾಡಿಸಿ ಬಾಡಿಸಿ ಮೈಮೆನೆತ್ತನಂ॥ 
ಮನಸಿಜನಂ ಮಹಾಬಲನನಳ್ಳಿಸಿ ಒಳ್ಳಿಸಿ ಬೂದಿಗೆಯ್ದನಂ । 
ಚನುಮಯನಂ ಮಹೀಶ ಮರು! ಕಟ್ಟಿದೆ ನಿನ್ನಯ ಭಕ್ತಿಪಾಶದಿ? ॥೮॥ 
ಶಾಃ ನಿ। ವೃಃ 
ಚಾಮೇಂದ್ರಾತ್ಮಜ ನಿನ್ನ ದಿವ್ಯಯಶಮಂ ಪಾಡುತ್ತಿರಲ್‌ ಕೆನ್ನರರ್‌। 
ಶಿೀನುದ್ರಧವ ವಂಶ ವರ್ಧನರೆನಿಸ್ಟಾ ಚಿಕ್ಕದೇವಾದಿಗಳ್‌ ॥ 
ಪ್ರೇಮಂ ಮಿಕ್ಕುಕೆ ಕೇಳ್ದ ಪರ್‌ ನಯನದೊಳ್‌ ಸುಖ್ಯಾಶ್ರುವಂಬೀ 


ರುವರ್‌ । 
ಕಾಮದ್ವಿಟ್‌ಪದ ಭಕ್ತ ಸಗ್ಗದೆಡೆಯೊಳ್‌ ದೇವರ್ಕಳಾನಂದಿಪರ್‌ ॥೯॥ 
ಮಃ ವಿಃ ವೃಃ 
ನರನೆಂದುಂ ವರಭೋಗಿಯೆಂದು ಕೆಲಬರ್‌ ಗಾಂಪರ್‌ದಲು 
ದ್ಭೋಷಿಸರ್‌ । 


ನರಕೇ ಭೂಪತಿ? ಭೋಗಿಯೇ ಶಿವಶಿವಾ ಸರ್ವಸ್ಪಮಂ ಪಾರ್ವತೀ ॥ 
ಪರಮೇಶರ್ಕಳಿಗೊಪ್ಪಿಸಿರ್ದ ಮಹಿಮಂ ಶ್ರೀಕೃಷ್ಣ ಸ್ಸ ಭೂ ಮಾಶ್ವ ರಂ | 
ನರನಲ್ಲಂ ವರಭೋಗಿಯಲ್‌ ವ.ರಿಯಲ್‌ ಶ್ರೀಕೃಷ್ಣಯೊ ೋಗೀಕ್ತಿ ರಂ॥೧೦॥ 
ಕಂದ। ಜಯಮಕ್ಕೆ ಕೃಷ್ಣನೃನತಿಗೆ | 
ಜಯಮಕ್ಕೆಮ ವೀರ ಧೀರ ಯುವರಾಜಂಗಂ ॥ 
ಜಯಚಾಮೇಂದ್ರಂಗಂ ಮೇಣ್‌ | 
ಜಯಮಾಗುಗೆಯಾದವಾನ್ವಯನಕ್ಗೆಲ್ಲರಂ 17೧॥ 


ಕೀರ್ತ ನಕೇಸರಿ ಬಿ. ಶಿವಮೂರ್ತಿ ಶಾಸ್ತ್ರ ಹುಲಕುಂಟನುಕ 
ತುಮಕೂರು. 


೪೦ ಶಿವಾನುಭವ. 


ಸಮಾಜಸುಧಾರಣೆಯ ರೀತಿ. 
(ಲೇಃ-- ಆನ್ನದಾನೀಕ್ಷರ ವಿರಕ್ತಮಠ.) 


ಹಿಂದೆ ವೈಭವದಲ್ಲಿದ್ದ ನಮ್ಮ ವೀರಕೈನ ಸಮಾಜವು ಇಂದು 
ಆಧೋಗತಿಗಿಳಿದಿದೆ. ಅಧೋಗತಿಗೆ ಕೆಲವು ಕಾರಣಗಳಿವೆ. ಅವುಗಳಲ್ಲಿ 
ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣದ ಅಭಾವವೂ ಒಂದು ಕಾರಣವಾ 
ಗಿದೆ. ಜ್ಞಾನ ಮತ್ತು ಶಕ್ತಿಗಳನ್ನು ಜಿ ಬೆಳಸಿಕೊಂಡು ಶೀಲಬಲಸಂಸಪನ್ನ 
ರಾಗಿ ಸಮಾಜೋದ್ಧಾರ ಕಾರ್ಯಗಳಲ್ಲಿ ಉತ್ಸುಹದಿಂದ ದುಡಿಯುವ 
ಸದುದ್ದೇಶದಿಂದ ಢಾರ್ನ್ಮಿಕ ಶಿಕ್ಷಣ ಹೊಂದುವ ವಾತಾವರಣವು ನಮ್ಮ 
ಸಮಾಜದಲ್ಲಿ ಇಲ್ಲನೇದೇ ಹೇಳಬಹುದು. 

ತಾನು ಜ್ಞಾನಿಯಾಗಿ ಸಮಾಜದಲ್ಲಿ ಜ್ಞಾನಪ್ರಸಾರ ಮಾಡಿ ದುಃಖ 
ಗಳನ್ನು ಕಳೆಯುವದು ಉಂ ಕರ್ತವ್ಯವಾಗಿದೆಯೆಂದೇ ನಮಗೆ 
ತಿಳಿವಳಿಕೆಯಾಗಬೇಕಾಗಿದೆ. ನಿತ್ರ ಕರ್ತವ್ಯದ ಅರಿವುಳ್ಳವರಕೊಡನೆ 
ಸಹಕರಿಸಿ ಕಾರ್ಯಸಾಗಿಸ ಹ ಅತ್ಮ ್ಯಗತ್ಯವಾ ಗಿದೆ. 

ಶಕ್ಯನಿದ್ದಲ್ಲಿ ಚಾ ಜಾಜ್‌. ಏರ್ಪಡಿಸಿ ತುಲನಾತ್ಮಕ 
ರ ಸಃ ತತ್ರ ವಿವೇಚನೆಗಳನ ನ್ನು ಪ್ರಾರಂಭಿಸಬೇಕಾಗಿದೆ. ಆದರೆ ಆ ತುಲ 

ಇತ್ಮಕ ಅಭ್ಯಾಸದಿಂದ ಕೇವಲ ತಾರ್ಕಿಕ ವೃತ್ತಿಬೆಳೆದರೆ ಉಸಯೋ 
ಸ ಆ ತುಲನಾತ್ಮಕ ದೃಷ್ಟಿಯಿಂದ ಬುದ್ಧಿಯು ವಿಶಾಲವಾಗಿ ಭಾವ 
ನೆಯು ಮಾ ಧಾರ್ಮಿಕ ಸಹಿಷ್ಣುತೆಯು ಲಭ್ಯವಾಗಬೇಕು. 
ನಮ್ಮ ಧರ್ಮದಲ್ಲಿ ನಿಷ್ಠೆಯು ಬೆಳೆಯಬೇಕು. ಸಂಸ್ಕೃತದಲ್ಲಿಯ ಉದಾತ್ತ 
ತತ್ವಗಳನ್ನು ಬಕ ಸೀತು ಆದರೆ ಕೇವಲ ಪ್ರಾಚೀನ ಸಂಸ್ಕೃತ 
ಶ್ಲೋ ಕ-ಮೂತ್ರ- -ತಂತ್ರಾದಿಗಳಿಂದ ಸಮಾಜೋದ್ಧಾರವಾಗಲಾರದು. ಆಭ್ಯಾ 
ಸಮ :ಡಲಗಳೆ ಅನುಭವಮಂಟಿಸ ಎಂದು “ಕರೆದರೂ ಅಡ್ಡಿಯಿಲ್ಲ 

ಈ ಕಾಲದಲ್ಲಿ ಇಂಥ ಆನುಭವಮಂಟಪಗಳಿಂದ ಜಾತಿಭೇದದ 


ಬಂಧನ, ನಾನಾದೇವತೋಪಾಸನೆ, ಮೌಢ್ಯತೆ ಇತ್ಯಾದಿ ಕಲ್ಪನೆಗಳನ್ನು 
ದೂರಮಾಡಬಹುದ್ದು 


ಧಾರ್ಮಿಕ ಜ್ಞಾನವನ್ನೂ, ಶಿಕ್ಷಣವನ್ನೂ ಪ್ರಸಾರಗೊಳಿಸುವ ವಿದ್ಯಾ 
ಲಯಗಳೇ ಈ ಮಂಟಪಗಳು. ಧರ್ಮಾತ್ಮತೆಯ ಪ್ರದರ್ಶನಾಮಂದಿರ 


ಸಮಾಜಸುಧಾರಣೆಯ ರೀತಿ. ೪೧ 


ಗಳೇ ಈ ಮಂಟಪಗಳು. ಪ್ರಪಂಚವನ್ನು ಶಿವಮಯ ಅಥನಾ ಕಲ್ಯಾ 
ಣಮಯವಾಗಿ ಮಾಡುವ ಧುರೀಣರ ರಂಗಸ್ಥಳಗಳೇ ಈ ಮಂಟಪಗಳು, 
ಈ ಅಭ್ಯಾಸ ಮಂಡಲ ಅಥವಾ ಅನುಭವಮಂಟವಪಗಳಲ್ಲಿ ಎಲ್ಲ ವಚನ 
ಗ್ರಂಥಗಳನ್ನು ಸಂಗ್ರಹಿಸಬೇಕು, ಬೇರೆ ಬೇರೆ ಧರ್ಮ-ಮತಗಳ ಉದಾತ್ತ 
ತತ್ವಗಳನ್ನು ಬೋಧಿಸತಕ್ಕ ಗ್ರಂಥಗಳನ್ನು ಶೇಖರಿಸಬೇಕು. ಪ್ರಾಚೀನ 
ತಾಡವಾಲಿಯ ಗ್ರಂಥಗಳನ್ನು ಸಂಗ್ರಹಿಸಬೇಕು. 

ಅನುಭವಮಂಟಪವು ರಿಜವಾದ ಶಿವಯೋಗಮಂದಿರವೇ ಆಗಿದೆ. 
ಅನುಭವದ ಆತ್ಮನೀರರಿಂದ ಧರ್ಮದ ದಿವ್ಯತೇಜಸ್ಸು ಪ್ರಕಾಶವಾಗಿ 
ಸಮಾಜೋದ್ಧಾರವಾಗುವಡು. ಕೇವಲ ನಿಚಾರವಾದಿಗಳಿಂದ ತಾರ್ಕಿಕ 
ವಾಗ್ಮಿಗಳಿಂದ, ಮಿಥ್ಯಾಚಾರಿಗಳಿಂದ, ಡಂಭಾಚಾರಿಗಳಿಂದ ಎಂದಿಗೂ 
ಸಮಾಜೋದ್ಧಾರವಾಗುವದಿಲ್ಲ 


ಸ್ವಯಂಸೇವಕರನ್ನು ತಯಾರಿಸಲಿಕ್ಕೂ, ಸಮಾಜದಲ್ಲಿಯ ಅನಿಷ್ಟ 
ರೂಢ-ಕಲ್ಪನೆಗಳನ್ನು ತೆಗೆದುಹಾಕಲಿಕ್ಕೂ, ಸೇವಾಮಂದಿರಗಳನ್ನು ಸ್ಥಾಸಿ 
ಸುವದು ಅತ್ಯಗತ್ಯವಾಗಿದೆ. ಸಮಾಜದ ಉನ್ನತಿಗಾಗಿ ಸಕಲ ರೀತಿಗ 
ಳಿಂದ ಸದಾ ದುಡಿಯತಕ್ಕ ಕೆಲಸಗಾರರಿಲ್ಲದೆ ಸಮಾಜ ಸುಧಾರಣೆಯಾ 
of 106049) ಆಚರಣೆಯಲ್ಲಿ ತಂದು ಉದ್ಯೋಗದ ಕೀಳು-ಮೇಲು 
ಕಲ್ಪನೆಯನ್ನು ತೆಗೆದುಹಾಕಬೇಕು. ಒಳಪಂಗಡಗಳಲ್ಲಿ ವಿಕೇಕರಣವ 
ನ್ಹುಂಟುಮಾಡಬೇಕು. ವರ್ಣ, ಜಾತಿ, ಆಶ್ರಮ ಇತ್ಯಾದಿಗಳ ಕಲ್ಪನೆ 
ಗಳಿಂದ ದೂರನಿರಬೇಕು. ಅಸ್ಪೃಶ್ಯೋದ್ಧಾರ, ಶುದ್ಧಿಸಂಘಟನೆ, ಮುಂತಾದ 
ಇರ್ಯರಳನ್ನು ಸಾಗಿಸಬೇಕು. 

ಸಂಕುಚಿತ-ಮಡಿ-ಮೈಲಿಗೆಯ ಕಲ್ಪನೆಗಳನ್ನು ತೆಗೆದುಹಾಕಬೇಕು. 
ನಮ್ಮ ಹಿಂದಿನ ಕೆಲವು ಶರಣರಂತೆ ಶಕ್ಯವಿದ್ದರೆ ಪರದೇಶಗಳಲ್ಲಿಯೂ 
ನಮ್ಮ ಸಂಸ್ಕೃತಿಯನ್ನು ಹರಡಬೇಕು. 

ಕನ್ನಡ ಭಾಷೆಗೂ, ಪ್ರಚಾರಕ್ಕೂ ಹೆಚ್ಚು ಮಹತ್ವಕೊಡುವದು 
ಕನ್ನಡಿಗರಾದ ನಮಗೆ ಭೂಷಣಾಸ್ಪದವೂ ಶ್ರೇಯಸ್ಥುರವೂ ಆಗಿದೆ. 

ವೀರಶೈವ ಸಮಾಜದಲ್ಲಿ ಯಾವದಾದರೊಂದು ಪಕ್ಷವನ್ನು ಎತ್ತಿ 
ಹಿಡಿಯುವದು ಕಲ್ಯಾಣಕ್ಕೆ ಕಂಟಿಕವೆಂದು ತಿಳಿದು ಅಖಿಲ ವೀರಶೈವ 


೪೨ ಶಿವಾನುಭವ. 


ಸಮಾಜದ ಕಲ್ಯಾಣಕ್ಕಾಗಿ ದುಡಿಯುವದೇ ಸೇವಾಮಂದಿರದೆ ಧ್ಯೇಯ 
ವಾಗಿರುವದು. 


ಸಮಾಜದ ಸಲುವಾಗಿ ಸತ್ತಂಥ ಸೇವಕನು ಸತ್ತರೂ ಜೀವಂತ 
ನಾಗಿದ್ದಂತೆಯೇ ಸರಿ. ಅಂಥವರ ಸ್ಮಾರಕಗಳನ್ನು ಮಾಡಬೇಕು. ಕೇವಲ 
ಸ್ವಾರ್ಥದ ಸಲುವಾಗಿ ಬದುಕಿರುವ ಮನುಷ್ಯನು ಜೀವನ್ಮೃತನೇ ಸರಿ. 
ಆಧುನಿಕರು ಕೇವಲ ಸರಕಾರಿ ನೌಕರಿಗಳಿಗಾಗಿ ಆಶೆಸಡುವದು, ಬಿರುದು, 
ಅಧಿಕಾರ, ದರ್ಜೆ, ಧನ, ಕೇರ್ತಿಗಳಿಗಾಗಿ ಡಿ. ಎಲ್‌. ಬಿ. ಕೌನ್ಸಿಲ 
ಅಸೆಂಬ್ಲಿಗಳಲ್ಲಿ ಮೆಂಬರರಾಗುವದು, ನಮ್ಮ ಸಕಲ ಸಮಾಜದ ಕಲ್ಯಾ 
ಣಕ್ಕೆ ಕಾರಣವಾಗಲಾರದು. ರ್ಮದ ಸಹಾಯವಿಲ್ಲದೆ ಸಮಾಜದಲ್ಲಿ 
ಚೈತನ್ಯವನ್ನುಂಟುಮಾಡಲು ಶಕ್ಯವಿಲ್ಲ. ನಾವೆಲ್ಲರೂ ಉಜ್ವಲ ಧರ್ಮಾ 
ಭಿಮಾನ ತಾಳಲಿಕ್ಕೆಬೇಕು. ಶ್ರೀ. ಬಸವಾದಿ ಪ್ರಮಥರಲ್ಲಿಯೂ, ರೇಣು 
ಕಾದ್ಯಾಚಾರ್ಯರಲ್ಲಿಯೂ, ವಚನಶಾಸ್ರದಲ್ಲಿಯೂ, ಲಿಂಗದಲ್ಲಿಯೂ, 
ನಾವು ವಿಶ್ವಾಸವಿಡಲಿಕ್ಕೆ ಜೇಕು. ಬಸವನು ಶರಣಮಾರ್ಗಡ ಚಾಲಕನು. 
ಶರಣ ಮಾರ್ಗವು ಸರ್ವಾರ್ಪಣಯೋಗವು, ಸಮನ್ವಯಯೋಗವು ಅಥವಾ 
ಪೂರ್ಣಯೋಗವು. ಶರಣಮಾರ್ಗವು ಭುಕ್ತಿ-ಮುಕ್ತೆ ಪ್ರದಾಯಕವು. 
ವಚನಶಾಸ್ತ್ರವು ಧರ್ಮಗ್ರಂಥವು, ಲಿಂಗನ ನಮ್ಮದೈವತವು. ಶಿವಭಕ್ತರ 
ನೋವೇ ಲಿಂಗದ ನೋವು. ವಚನಶಾಶ್ರಕ್ಕೆ ಸಮ್ಮತವಿದ್ದ ವೇದಾ 
ಗಮ ಪುರಾಣಗಳಲ್ಲಿಯ ಎಲ್ಲ ಉದಾತ್ತ ವಿಚಾರ ಕಲ್ಪನೆ, ಭಾನನೆಗ 
ಳನ್ನು ಸಂಗ್ರಹಿಸಿ ಅಖಿಲ ವೀರಶೈವ ಸಮಾಜಕ್ಕೆ ಮಾನ್ಯವಾದ ಪ್ರಮಾಣ 
ಗ್ರಂಥವನ್ನು ರಚಿಸುವದು ಶಕ್ಯವಿದೆ. 

ವೀರಫ್ಸೆವ ವೀರರ, ಮಹಾತ್ಮರ, ಶರಣಿಯರ ಹಬ್ಬಗಳನ್ನು ಆಚ 
ರಣೆಯಲ್ಲಿ ತರಬೇಕು. ಜಯಂತಿಗಳನ್ನು ಮಾಡಬೇಕು. ಆ ಧರ್ಮ 
ವೀರರ ಪೂಜೆಯನ್ನು ಪ್ರಾರಂಭಿಸಬೇಕು. ಅವರ ಚರಿತ್ರೆಗಳನ್ನು ತಿಳಿದು 
ಪ್ರಸಾರಗೊಳಿಸಿ ಆ ರೀತಿಯಲ್ಲಿ ಸ್ವಲ್ಪಾದರೂ ನಾವು ತಯಾರಾಗಬೇಕು. 

ಶಕ್ತಿವರ್ಧಕ ವ್ಯಾಯಾಮಗಳಿಂದ ಶಕ್ತಿಯನ್ನು ಬೆಳಿಸಬೇಕು. ಬಾಲ್ಯ 
ವಿವಾಹದ ಅನಿಷ್ಟರೂಢಿಯನ್ನು, ದುರ್ವ್ಯಸನಗಳನ್ನು ದೂರಗೊಳಿಸಬೇಕು. 
ವೀರಶೈವ ಅನೆಗೌಲ್ಯವಾಜ್ಮಯವನ್ನು ಬೆಳಕಿಗೆ ತರಲು ಸಮಾಜದ ಮುದ್ರ 
ಣಾಲಯಗಳು ಸ್ಥಾಸನೆಯಾಗಬೇಕು. ಕ್ರಿಸ್ತೀ ಮಿಶನರಿ ಮತ್ತು ಆರ್ಯ 
ಸಮಾಜಗಳಂತೆ ಚಿಕ್ಕ ಚಿಕ್ಕ ಗ್ರಂಥಗಳನ್ನು ಪ್ರಸಾರಗೊಳಿಸಬೇಕು. 


ಸವತಾಜಸುಧಾರಣೆಯ ರೀತಿ, ೪೩ 


ಸ್ವಯಂಸೇವಕರು ಸೇವಾವಂದಿರಗಳಿಂದ ತಂಡೋಪತಂಡವಾಗಿ 
ಹೊರಬಿದ್ದು ಪ್ರಚಾರ ಮಾಡುವ ಸುಂದರ ನೋಟಿವು ಕಣ್ಣಿಗೆ ಬೀಳ 
ಬೇಕು. ವರ್ತಮಾನಪತ್ರ, ಮಾಸಿಕಸತ್ರಗಳನ್ನು ಹೊರಡಿಸಿ ಸಂಘಟನೆ 
ಯನ್ನುಂಟುಮಾಡಬೇಕು. 


ಅಲ್ಲಲ್ಲಿಯ ತರುಣಸಂಘಗಳೊಡನೆ ಸಕ್ರಿಯ ಸಹಾನುಭೂತಿಯನ್ನು 
ತೋರಿಸುತ್ತ ಕೆಲಸಸಾಗಿಸಬೇಕು. ಎಷ್ಟೋ ಪ್ರಸಂಗಗಳಲ್ಲಿ ಆಶ್ರಮಾ 
ದಿಗಳಿಗಿಂತಲೂ ತರುಣಸಂಘಗಳಲ್ಲಿ ಹೆಚ್ಚು ಪಾವಿತ್ರ್ಯವಿರುವ ಸಂಭ 
ವನಿದೆ. 

ಸ್ವಾತಂತ್ರ್ಯ, ವಿಚಾರ ವಿಮರ್ಶೆ ಮುಂತಾದ ಗುಣಗಳಿಂದ ಯುಕ್ತ 
ವಾದ ಇಂಗ್ಲೀಷ ಭಾಷೆಯನ್ನೂ, ಹಿಂದು ಸಂಘಟನೆಗೆ ಅನುಕೂಲವಾದ 
ಹಿಂದಿಯನ್ನೂ ಈ ಕಾಲದಲ್ಲಿ ಕಲಿಯುವದು ಅತ್ಯಗತ್ಯವಾಗಿದೆ. 


ಈ ವಿಚಾರದಲ್ಲಿ ನಾವು ಜಾಗರೂಕರಾಗಿರಬೇಕು. ಪಾಶ್ಚಾತ್ಯ 
ಸಂಸ್ಕೃತಿಯು ತನ್ನ ಭೌತಿಕ ಸುಖ-ಸಾಮ್ರಾಜ್ಯದಿಂದ ನಮ್ಮ ಪುರಾತನ 
ಹಿಂದೀ ಸಂಸ್ಕೃತಿಯ ನೈತಿಕ ಆದರ್ಶವನ್ನು ತಳ್ಳಿಹಾಕಿ ಪಾರತಂತ್ರ್ಯ, 
ಹೇಡಿತನಗಳನ್ನು ನಮ್ಮಲ್ಲಿ ಉತ್ಪನ್ನ ಮಾಡಲು ಬಹುಮಟ್ಟಿಗೆ ಕಾರಣ 
ವಾಗಿದೆ. 
ಪ್ರಪಂಚದಲ್ಲಿ ಈಗ ಮೂರು ಶಕ್ತಿನಳು ಅದ್ಭುತಕಾರ್ಯ ಮಾಡ 
ಹತ್ತಿವೆ. (೧) ಕೂಲಿಕಾರರ ಶಕ್ತಿ. (೨) ತರುಣರ ಶಕ್ತಿ. (೩) ಸ್ತ್ರೀಯರ 
ಶಕ್ತಿ. ನಮ್ಮ ಸಮಾಜದ ರೈತರ ಮತ್ತು ಕೂಲಿಕಾರರ, ತರುಣರ, 
ಮತ್ತು ಪ್ರೀಯರ ಶಕ್ತಿಗಳನ್ನು ಸಮಾಜೋದ್ಧಾರಕ್ಕಾಗಿ ಬೆಳಿಸಿ ಹೇಗೆ 
ಉಪಯೋಗಿಸಬೇಕೆಂಬುದೊಂದು ಮಹತ್ವದ ಪ್ರಶ್ನೆಯೇ ಆಗಿದೆ. ಧರ್ಮ 
ಗುರುಗಳು, ಮುಂದಾಳುಗಳು, ಪಂಡಿತರು ಇತ್ತ ಲಕ್ಷ ಪೂರೈಸಿದರೆ ಈ 
ಪ್ರಶ್ನೆಯು ಬಿಡಿಸಲ್ಪಡಬಹುದು. ಸಮಯಭೇದ ಮಾಡುವ ವಿರಕ್ತರಿಂ 
ದಲೂ, ಬ್ರಾಹ್ಮಣ್ಯವಕ್ನು ಪ್ರತಿಪಾದಿಸುವ ಪಂಚಾಚಾರ್ಯರಿಂದಲೂ 
ಸಮಾಜದ ಸರ್ವಾಂಗೀಣ ಸಮ್ಮುನ್ನತಿಗೆ ಬಾಧೆ ತಟ್ಟುತ್ತದೆ. 


G 


ಸೇವಾದಲವಿಲ್ಲದೇ ಮಹಾಸಭೆಯಿ?ಂದಲೂ ಯಾವ ಕಾರ್ಯಗಳೂ 
ಆಗುವಂತಿಲ. ಮಹಾಸಚಿಯವರಾಗಲ್ಲೀ ಶಿರಸಂಗಿ ಫಂಡಿನವರಾಗಲೀ, 
ಒಂದು ಉದ್ಯೋಗ ಮಂದಿರವನ್ನಾದರೂ ಸ್ಥಾಪಿಸಬಾರದೇ? 


೪೪ ಶಿನಾತುಭನ, 


ಒಟ್ಟಾಗಿ, ಅನುಭವಮಂಟಪ ಸೇವಾದಲ ಉದ್ಯೋಗ ಮಂದಿರ 
ಗಳಿಲ್ಲದೇ. ದುಡಿಯುವವರ ತರುಣರ ಸ್ತ್ರೀಯರ ಶಕ್ತಿತ್ರಯಗಳ ಸಹಾ 
ಯವನಿಲ್ಲದ ಧರ್ಮಗುರುಗಳ ಪಂಡಿತರ ಮುಂದಾಳುಗಳ ಪ್ರೋತ್ಸಾ 
ಹವಿಲ್ಲದೇ, ವೀರಶೈವ ಸಮಾಜದ ಸರ್ವಾಂಗಸುಂದರ ಪ್ರಗತಿಯಾಗು 
ವದು ಸಾಧ್ಯವೇ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಆಧುನಿಕ ವಿದ್ವಾಂಸ 
ರಾದ ತರುಣರ ಬಳಗವು ತಯಾರಾದರೆ ಸಮಾಜವು ಎಷ್ಟೋ ಮುಂದು 
ವರಿಯಬಹುದು. ಆದರೆ ತರುಣರೇ, ನಾವು ಯಾವ ಪಾರ್ಟಿಯಲ್ಲಿಯೂ 


ಸೇರದೇ ಅಖಿಲ ಸಮಾಜದ ಕಲ್ಯಾಣವನ್ನೇ ದೃಷ್ಟಿಸಥದಲ್ಲಿಟ್ಟು ಕೊಂಡು 
ದುಡಿಯೋಣ! 


ಶೀ ವೀ1ಶೈವ ಧರ್ನುಕ್ಷೇತ್ರದಲ್ಲಿ ಸ್ತ್ರೀಯರಿಗಿರತಕ್ಕ ಧಾಮಿ೯ಕಸ್ವಾತಂತ್ರ್ಯ ೪೫ 


ಶ್ರೀ ವೀರಶೈವ ಧರ್ಮಸ್ಷೇತ್ರದಲ್ಲಿ ಸ್ತೀಯರಿಗಿರತಕ್ಕ 
ಧಾರ್ಮಿಕ ಸ್ವಾತಂತ್ರ್ಯ. 
(ಅಕ್ಕನುಹಾದೇನಿಯ ಸೇನಾಸಮಾಜದಿಂದ.) 


(ಲೇಖಕರು; ಎವರ್‌. ರಾಜೇಶ್ವರಿದೇನಿ ಬೆಂಗಳೂರು ಸಟ.) 


ye ಹಾ 


ಪ್ರಸಂಚದಲ್ಲಿ ಜಗದ್ದಿತಾರ್ಥವಾಗಿಯೂ ಮತ್ತು ಮತೋದ್ಭ್ಧಾರ 
ಕ್ಯಾಗಿಯೂ ಮಹಾತ್ಮರು ಮತ್ತು ಶರಣರು ಜನಿಸುವರೆಂಬುದು ಎಲ್ಲ 
ರಿಗೂ ತಿಳಿದ ವಿಷಯವೇ ಆಗಿದೆ. ಹೀಗೆ ನಮ್ಮ ವೀರಶೈವ ಮತೋ 
ದ್ಧಾರಕ್ಕಾಗಿ ಅವತರಿಸಿದವರಲ್ಲಿ ಅಣ್ಣ ಬಸವಣ್ಣ, ಚನ್ನಬಸವಣ್ಣ, ಅಲ್ಲ 
ಮಪ್ರಭುದೇವ ಮತ್ತು ಉಡುತಡಿಯ ಶ್ರೀ ಜಗಜ್ಯೋತಿ ಮಹದೇವಿ 
ಯಕ್ಕಗಳು ಮುಖ್ಯರಾದವರು. 


ವೀರಶೈವರಲ್ಲಿ ಶ್ರೀಪುರುಷರೆಂಬ ಜಚೇಧನಿಲ್ಲ. ಪ್ರತಿಯೊಬ್ಬ ಪುರು 
ಷನಿಗಿರುವಂತೆಯೇ ಶ್ರೀಗೂ ಧಾರ್ಮಿಕ ವಿಚಾರದಲ್ಲಿ ಸಂಪೂರ್ಣ ಹಕ್ಕಿದೆ. 
ಆದರೆ ಇತರ ಮತಗಳಲ್ಲಿ ಶ್ರ್ರೀಯರಿಗೆ ಧಾರ್ಮಿಕ ವಿಚಾರದಲ್ಲಿ ವೀರ 
ಶೈವರಲ್ಲಿರುವಷ್ಟು ಸ್ವಾತಂತ್ರ್ಯವಿಲ್ಲೆಂದು ಸ್ಪಷ್ಟವಾಗಿ ಹೇಳಬಹುದು. 
ಉದಾಹರಣಾರ್ಥವಾಗಿ ಅದ್ವೈತಮತ ಸ್ಥಾಪಕನಾದ ಶಂಕರಾಚಾರ್ಯರು 
“ದ್ವಾರಂ ಕಿಮೇಕಂ ಸರಕಸ್ಯ ನಾರೀ ಎಂದು ತಮ್ಮ ಮಣಿರತ್ನಮಾಲೆ 
ಯಲ್ಲಿ “ನರಕದ ದಾರಿ ನಾರಿ” ಎಂದು ಹೇಳಿದ್ದಾರೆ. ಆಹಾ! ಎಂತಹ 
ಉಪಮೆಯಿದು, ಎಂಥ ಸನ್ಮಾನವಿದರಲ್ಲಿ! ಪ್ರೀಯರಿಗೆ ಇಂತಹ ಮಹಾ 
ಪುರುಷರಿಂದಲೇ ಇಷ್ಟೊಂದು ಸನ್ಮಾನ ದೊರೆತಿರುವಾಗ, ಮಿಕ್ಕವರ ಮಾ 
ತೇನು? ಅವಧೂತನಗೀತೆಯಲ್ಲಿ *ಕೇನೈಷಾ ನಿರ್ಮಿತಾ ನಾರೀ? ಈ 
ಸ್ರೀ ಜಾತಿಯನ್ನು ನಿರ್ಮಾಣ ಮಾಡಿದವರಾರು? ಎಂದು ಹುಟ್ಟಿಸಿದ 
ಭ್ರ ಹ್ಮನನ್ನೇ ಆಕ್ಲೇಪಿಸಿದ್ದಾರೆ. ಹೀಗೆ ಸ್ತ್ರೀಯರನ್ನು ಕಸದಂತೆ ಕಡೆ 
ಮಾಡಿರುವ ಉದಾಹರಣೆಗಳಿಗೆ ಲೆಕ್ಕವಿಲ್ಲ. ಈ ಕೀಳುಭಾವನೆಯನ್ನು 
ಕಿತ್ತುಹಾಕಿ ಸ್ರೀ ಸ್ವಾತಂತ್ರ್ಯವನ್ನು ಸ್ಥಾಪಿಸಿದ ಕೀರ್ತಿಯು ಬಸವಾ 
ತಿವಶರಣರದು. ಸ್ವಾತಂತ್ರ್ಯವೆಂದರೆ ತಾನು ಬೇಕಾದ ಹಾಗೆ ಮನೆ 
ಮಕ್ಕೆ ಬೀದಿ ಬೀದಿ ತಿರುಗುವುದಕ್ಕಲ್ಲ; ಮನಬಂದಂತೆ ಮಾತನಾಡು 


೪೬ ಶಿವಾನುಭವ, 


ವುದಕ್ಸಲ್ಲ, ಆತ್ಮನಿಕಾಸಕ್ಕಾಗಿ. ಅದಾಗಬೇಕಾದರೆ, ಧಾರ್ಮಿಕ ನಿಚಾ 
ರದಲ್ಲಿ ಅಂದಕೆ ಆತ್ಮಸಾಧನೆಯ ವಿಷಯದಲ್ಲಿ ಮಾನವ ಜನ್ಮಕ್ಕೆಲ್ಲ 
ಒಂದೇ ರೀತಿಯಾದ ಸಮಾನತೆ ಮತ್ತು ಸಂಪೂರ್ಣ ಸ್ವಾತಂತ್ರ್ಯತೆ 
ಅತ್ಯವಶ್ಯಕ. 


ವಾಚಕರೇ! ಧಾರ್ಮಿಕ ಸಮಾನತೆ ಅಂದರೆ ಏನು? ಎಂದು 
ನೀವು ಪ್ರಶ್ನಿಸಬಹುದು. ಅದಕ್ಕೆ ಇಷ್ಟು ಉತ್ತರ ಹೇಳಲು ನಾನು 
ಸಿದ್ಧಳಿದ್ದೇನೆ. ವೀರಶೈವರಲ್ಲಿ ಹೆಣ್ಣೇ ಹುಟ್ಟಲಿ, ಗಂಡೇ ಹುಟ್ಟಲಿ, 
ಗಂಡುಮಗುವಿಗೆ ಶ್ರೀಗುರುವಿನಿಂದ ಲಿಂಗಧಾರಣೆ (ಲಘುದೀಕ್ಷೆ) ಯನ್ನು 
ಮಾಡಿಸುವ ಹಾಗೆಯೇ ಹೆಣ್ಣುಮಗುವಿಗೂ ಮಾಡಿಸುತ್ತಾರೆ. ಒಂದು 
ವೇಳೆ ಯಾರಾದರೂ ಅಜ್ಞಾನದಿಂದ ಹೆಣ್ಣುಮಕ್ಕಳಿಗೆ ಶಿವದೀಕ್ಷೆ ಮಾಡಿ 
ಸದಿದ್ದರೆ, ಅವರು ವೀರಶೈವ ಪಥಕ್ಕೆ ಸಲ್ಲರು. ಅವರ ಭಕ್ತಿಯು ದೇವ 
ರಿಗೆ ಮುಟ್ಟು. ಅಂಥಹವರನ್ನು ಕುರಿತು «ಗಂಡ ಶಿವಲಿಂಗ ದೇವರ 
ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ. ಗಂಡ ಕೊಂಬುದು ಪಾದೋ 
ದಕ ಪ್ರಸಾದ. ಹೆಂಡತಿ ಕೊಂಬುದು ಸುರೆ ಮಾಂಸ. ಭಾಂಡಭಾಜನ 
ಶುದ್ಧವಿಲ್ಲದವರ ಭಕ್ತಿ ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ 
ಕೂಡಲಸಂಗಮದೇವಾ. ? ಎಂದು ಬಸವಣ್ಣನವರು ಬಹುವಾಗಿ ಟೀಕಿ 
ಸಿದ್ದಾರೆ. ಆದರೆ ಇತರ ಮತಗಳಲ್ಲಿ ನೋಡಿ. ಗಂಡುಮಗುವಿಗೆ ಮಾತ್ರವೇ 
ಉಪನಯನ ಸಂಸ್ಕಾರವನ್ನು ಮಾಡುವರು; ಶ್ರೀಗೆ ಮಾಡುವದಿಲ್ಲ. 
ಇದರ ಉದ್ದಿಶ್ಯ ಹೆಂಗಸಿಗೆ ಮೋಕ್ಷಕ್ಕೇ ಅಧಿಕಾರವಿಲ್ಲವಂತೆ. ಇದು 
ಎಂತಹ ಅನ್ಯಾಯ! ಇನ್ನು ಸ್ವಾತಂತ್ರತೆಯ ವಿಷಯ. ಪ್ರತಿಯೊಬ್ಬ 
ನೀರಶೈವನೂ ಗುರು ಕೊಟ್ಟಿ ಇಷ್ಟಲಿಂಗವನ್ನು ಸದಾ ತನ್ನ ಎದೆಯ 
ಮೇಲೆ ಧರಿಸಿರುವುದರಿಂದ ಆ ದೇವನನ್ನು ನೋಡಬೇಕೆಂಬ ಇಚೆ 
ಯುಂಟಾದಲ್ಲಿ ಯಾವಾಗ ಬೇಕಾದರೂ, ತಾನು ನಿಂತಿರಲಿ, ಮಲಗಿರಲಿ 
ಕೂತಿರಲ್ಲಿ ನೋಡಿ, ಪಾಡಿ, ನಲಿದಾಡಿ ಹಿಗ್ಗಿ ಆನಂದಪಡಬಹುದು. 
ಆದರೆ ಇತರ ಮತದವರಿಗಾದರೋ ಈ ತೆರನಾದ ಅನುಕೂಳತೆ ಇಲದ 
ಕಾರಣ, ಅವರು ಆ ಜೀವನ ದರ್ಶನ ಮಾಡಬೇಕೆಂಬ ಇಚ್ಛೆಯುಂಟಾ 
ದಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಅರ್ಚಕನು ಬಂದಮೇಲೆ 
ಅವನು ಹೇಳುವ ಮಂತ್ರಗಳಿಗೆ ಇವರು ಹೂವನ್ನು ಧರಿಸಿ ಕಟ್ಟನ 
ಪೂಜೆ ಮಾಡಿ, ನೋಡಿ, ಪಾಡಿ ಆನಂದಿಸಬೇಕು. ವಾಚಕರೇ! 


ಶ್ರೀ ನೀರಶೈನ ಧರ್ಮಕ್ಷೇತ್ರದಲ್ಲಿ ಸ್ತ್ರೀಯೆರಿಗಿರತಕ್ಕ ಧಾವಿ೯ಕಸ್ವಾತಂತ್ರ್ಯ ೪೭ 


ನೋಡಿ! ಇನೆರಡರಲ್ಲಿ ಯಾವುದಕ್ಕೆ ಧಾರ್ಮಿಕ ವಿಚಾರದಲ್ಲಿ ಹೆಚ್ಚು 
ಸ್ವಾತಂತ್ರ್ಯನಿದೆ ಎಂದು? ಈ ಧಾರ್ಮಿಕ ಸ್ವಾತಂತ್ರ್ಯದ ವಿಷಯದಲ್ಲಿ 
ನಮ್ಮ ಶರಣರ ಅಭಿಪ್ರಾಯವೇನೆಂದರೆ, ““ಪ್ರೀಯಾದರೇನು? ಪುರುಷ 
ನಾದರೇನು? ಬಾಹ್ಯದಲ್ಲಿ ಭೇದನೇ ಹೊರತು ಆತ್ಮನಲ್ಲಿ ಭೇದನಿಲ್ಲ 
ವೆಂಬುದೇ ಅವರ ಮುಖ್ಯ ಧ್ಯೇಯನಾಗಿದ್ದಿತು. ಹೀಗೆ ವೀರಶೈವ 
ಸಮಾಜದಲ್ಲಿ ಪ್ರೀಯರಿಗೆ ಧಾರ್ಮಿಕ ವಿಚಾರದಲ್ಲಿ ಎಷ್ಟು ಸ್ವಾತಂತ್ರ್ಯ 
ವಿತ್ತೆಂಬುದನ್ನು ನಿದರ್ಶಿಸಲು ಉಡುತಡಿಯ ಶ್ರೀ ಜಗಜ್ಜೋತಿ ಮಹದೇ 
ವಿಯಶ್ಚಗಳ ಜೀವನವೇ ಸಾಕ್ಷಿಯಾಗಿದೆ. 

ಪರಮಪವಿತ್ರಳಾದ ಮಹದೇವಿಯಕ್ಕಗಳ ಚರಿತ್ರೆ ಮತ್ತು ವಚ 
ನಾಮೃತಗಳು ಎಷ್ಟೋ ಹಳೆಯ ಗ್ರಂಥಗಳಲ್ಲಡಗಿದ್ದರೂ ಬೆಂಗಳೂರಿ 
ನಲ್ಲಿರುವ ನಾವು ಯಾರೂ ಆ ಚರಿತ್ರೆಯನ್ನು ನೋಡಿರಲಿಲ್ಲ; ಪ್ರಚು 
ರಕ್ಕೆ ತಂದಿರಲಿಲ್ಲ; ಮತ್ತು ಅವಳ ವಚನಾಮೃತಗಳನ್ನು ಓದಿರಲಿಲ್ಲ. 
ಒಂದೆ ೧೩ನೇ ಶತಮಾನದಲ್ಲಿ ಸ್ತ್ರೀ ಸ್ವಾತಂತ್ರ್ಯವನ್ನು ತಂದು ಕೊಟ್ಟ 
ಬಸವಣ್ಣನಿಗೆ ಬಂದ ಅಗ್ರತಾಂಬೂಲವು ಇಂದು ಶ್ರೀ ಸರ್ಪಭೂಷಣ 
ಮಠಾಧ್ಯಕ್ಷರೂ ಮತ್ತು ಪ್ರಣವ ಸ್ತರೂಪಿಗಳೂ ಆದ ಶ್ರೀ ಮಹದೇವ 
ಸ್ವಾಮಿಗಳು ಬೆಂಗಳೂರಿಗೆ ದಯಮಾಡಿಸಿ, ಅಕ್ಕನ ವಚನಾನೃುತ 
ಮತ್ತು ಬಸವಾದಿ ಶಿವಶರಣರ ವಚನ ವಾಜ್ಮಯವನ್ನು ಎಲ್ಲರಿಗೂ 
ಬೋಧಿಸಿ, ಇಡೀ ಬೆಂಗಳೂರಿನ ಪ್ರೀ ಪುರುಷರನ್ನು ಉದ್ದಾರ ಮೂಡು 
ವುದರ ಮೂಲಕ, ಇಂದು ಇವರಿಗೆ ಸಬ್ಲಬೇಕಾಗಿದೆ. ಇಂದು ನಮ್ಮನ್ನು 
ನಾವು ತಿಳಿದುಕೊಂಡು ಅಜ್ಞಾನದಿಂದ ಎಚ್ಚತ್ತಿದ್ದು ಈ ಮಹಾನುಭಾ 
ವರಿಂದಲೇ. ಎಚ್ಚತ್ತಿರುವುದಿಷ್ಟೇ ಅಲ್ಲ; ಎದ್ದು ಸಮಾಜಸಂಘಟತ 
ರಾಗಿ ಈ ಲೇಖನಪ್ರಪಂಚದಲ್ಲಿ ಕಾಲಿಡಬೇಕಾದರೂ ಆ ಮಹಾತ್ಮರ 
ಆಶೀರ್ವಾದ ಬಲದಿಂದಲೇ ಎಂದು ಹೇಳಲು ನಮಗೆ ಹೇರಳ ಹರ್ಷ 
ವೆನಿಸುತ್ತದೆ. ಇದಕ್ಕಾಗಿ ಈ ಪುಣ್ಯ ಶ್ಲೋಸಿಗಳು ನಮ್ಮೆಲ್ಲರಿಗೂ ಆದ 
ರ್ಶಮಹನೀಯರಾಗಿದ್ದಾರೆ. 

ಅಕ್ಕನವರನ್ನು ನಿಷ್ಕೆಯಲ್ಲಿಯೂ ಮತ್ತು ದಿವ್ಯ ಜ್ಞಾನದಲ್ಲಿಯೂ 
ಮಾರಿದವರು ಯಾರೂ ಇರಲಿಲ್ಲ. ಇದಕ್ಕೆ ಚನ್ನಬಸವಣ್ಣನವರ ಒಂದು 
ವಚನ ನಿದರ್ಶನವಾಗಿದೆ. ಅದೇನೆಂದರೆಃ - « ಅಜಕೋಟ ವರುಷದ 
ವಕಿಲ್ಲರೂ ಹಿರಿಯರೆ? ಹುತ್ತೇರಿ ಬೆತ್ತ ಬೆಳೆದ ತನಸ್ಪಿಗಳೆಲ್ಲರೂ ಹಿರಿ 


೪೮ ಶಿವಾನುಭವ. 


ಯಕೆ ? ನಡುಮುರಿದು, ತಲೆನಡುಗಿ, ನೆರೆ ತೆರೆ ಹೆಚ್ಚಿ, ಮತಿಗೆಟ್ಟು 
ಒಂದನಾಡಹೋಗಿ ಓಂಭತ್ತುನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೆ? 
ಆನುವರಿದು ಘನವ ಬೆರಸಿ ಕೂಡಲ ಚನ್ನಸಂಗಯ್ಯುನಲ್ಲಿ ಬೆರಸಿ ಬೇರಾಗ 
ದಿಫ್ಸ ಹಿರಿಯತನ ನಮ್ಮ ವ:ಹೆದೇವಿಯಕ್ಕನಿಗಾಯಿತ್ತು” ಮತ್ತು ಇದೇ 
ವಿಷಯದಲ್ಲಿ ಶ್ರೀಮಾನ್‌ ಜಿ. ಸಿ. ವೀರಪ್ಪ 2. 4. 1. 1. B. 
ಇವರು ಭಾಷಾಂತರ ಮಾಡಿರುವ,” « 716 Teachings of Lovd 
ಔasava ” ಎಂಬಲ್ಲಿನ ಒಂದು ವಚನದಲ್ಲಿ ನಿಜವಾದ ಜ್ಞಾನಿಗಳು 
ಯಾರೆಂದು ಹೇಳಿದುವುದೇನೆಂದರೆ-- 41 ಗಸಿ! 10 vead sacved 
books, all that do speak well ave not wise, wise ts he 
that believeth in Goa and sevveth mankind ” ಅಂದರೆ 
ದೊಡ್ಡ ದೊಡ್ಡ ಗ್ರಂಥಗಳನ್ನು, ವೇದಪುರಾಣಗಳನ್ನು ಓದುವವರೂ 
ಮತ್ತು ಒಳ್ಳೆ ವಾಚಾಳಿತನದಿಂದ ಅಂದರೆ ಎಲ್ಲರ ಮನಸ್ಸನ್ನು ಒಲಿಸಿ 
ಕೊಳ್ಳುವಂತೆ ಮಾತನಾಡುವವರೂ ಜ್ಞಾನಿಗಳಲ್ಲ. ಆದರೆ ಯಾರು 
ಭಗವಂತನಲ್ಲಿ ಸಹಜವಾದ ನಂಬಿಕೆ, ಭಕ್ತಿ, ಪ್ರೇಮವನ್ನಿಡುತ್ತಾರೋ 
ಮತ್ತು ಯಾರು ಸಮಾಜಸೇವೆಯನ್ನು ನಿಶ್ಚಲವಾದ ಭಕ್ತಿಯಿಂದ ಮಾಡು 
ವರೋ ಅವರೇ ನಿಜವಾದ ಜ್ಞಾನಿಗಳು ಎಂದು ಹೇಳಿರುತ್ತಾರೆ. ಇದ 
ರಿಂದ ಅಕ್ಕಗಳು ತುಂಬಾ ಚಿಕ್ಕವರಾಗಿದ್ದಾಗ್ಳ್ಯೂ ದಿವ್ಯ ಜ್ಞಾನಾನುಭ 
ವದಲ್ಲಿ ವಯೋವೃದ್ಧರಿಗಿಂತಲೂ ಎಷ್ಟು ಹಿರಿಯರಾಗಿದ್ದಾರೆಂಬುದು ಇದ 
ರಿಂದ ಗೊತ್ತಾಗುತ್ತದೆ. ಆದಕಾರಣ ಹುಟ್ಟಿನಿಂದ ಹೆಣ್ಣುಗಂಡಾದರೂ 
ಜ್ಞಾನದಿಂದ ಹೆಣ್ಣುಗಂಡಿಲ್ಲ. ಊಟದಲ್ಲಿರುವಂತೆ ಧರ್ಮದಲ್ಲಿಯೂ 
ಎಲ್ಲರಿಗೂ ಸಮಾನ ಹಕ್ಕಿದೆ. ಎಲ್ಲರಲ್ಲಿರುವ ಆತ್ಮನು ಒಬ್ಬಷೇ. ಆತ 
ನಿಗೆ ಜಾತಿರೂಪಗಳಿಲ್ಲ. ಆತನ ಉದ್ಧಾರ ಮಾಡಿಕೊಳ್ಳುವ ಮಾರ್ಗವು 
ಎಲ್ಲ ಪ್ರೀ ಪುರುಷರಿಗೂ ಸಮಾನವಾದುದು. ಪ್ರೀಯರಿಗೂ ಧಾರ್ಮಿಕ 
ದಲ್ಲಿ ಹಕ್ಕಿದೆ ಎನ್ನುವುದಕ್ಕೆ, “ ಶರಣಸತಿ ಲಿಂಗಸತಿ' ಎಂಬ ನನ್ಮು 
ಉಚ್ಚತತ್ವನೇ ಸಾಕ್ಷಿ, ಶಿವನ ವಿಷಯದಲ್ಲಿ ಜೀವರೆಲ್ಲರೂ ಸತಿಯರು. 
ಅಂದಮೇಲೆ, «ನ ಸ್ರೀ ಸ್ವಾತಂತ್ರ್ಯಮರ್ಹತಿ ” ಎಂಬ ಸ್ವಾರ್ಥಿಗಳ 
ಮಾತು ಹೇಗೆ ನಿಲ್ಲುವುದು?» 


ಅಕ್ಕಗಳ ಪ್ರತಿಯೊಂದು ವಚನವು ಅತ್ಯಂತ ಮಧುರವೂ ಮತ್ತು ಭಾನ 
ಗರ್ಭಿತವೂ ಆಗಿರುತ್ತವೆ. ಇದು ಚಕ್ಕಬಸವಣ್ಣನವರ ಒಂದು ವಚನದಿಂದ 


ಶ್ರೀ ನೀ:ಶೈವ ಧರ್ಮಕ್ಷೇತ್ರದಲ್ಲಿ ಸ್ತ್ರೀಯೆರಿಗಿರತಕ್ಕ ಧಾಮಿ೯ಕಸ್ವಾತಂತ್ರ್ಯ ೪೯ 


ಗೊತ್ತಾಗುತ್ತದೆ. ಅದೇನೆಂದಕೆ, “ಅದ್ಯರ ಅರವತ್ತು ವಚನಕ್ಕೆ ದಣ್ಣಾ 
ಯಕರ ಇಪ್ಪತ್ತು ವಚನ....ಕೈ, ಪ್ರಭುದೇವರ ಹತ್ತು ವಚನ....ಕೈ, 
ಅಜಗಣ್ಣನ ಐದು ವಚನ....ಕೈೈ ಕೂಡಲ ಚನ್ನಸಂಗಯ್ಯನಲ್ಲಿ ಮಹೆ 
ದೇವಿಯಕೃಗಳ ಒಂದು ವಚನ ನಿರ್ವಚನ.” ಅಂದರೆ ಆದ್ಯರ ಅರ 
ವತ್ತು ವಚನಗಳಲ್ಲಡಗಿರತಕ್ಕ ಅದೇ ಭಾವಾರ್ಥವನ್ನು, ಅಕ್ಕನು ಒಂದೇ 
ವಚನದಲ್ಲಿ ಹೇಳಬಲ್ಲವರಾಗಿದ್ದರು. ಶ್ರ್ರೀಯರು ಪ್ರಕೃತಿಯಿಂದ ಅಬಲೆ 
ಯರೆಂದು ಅಸವಾದ ಬಂದರೂ, ಬುದ್ಧಿಯಿಂದ ಅಬಲೆಯರಲ್ಲ; ಧಾರ್ಮಿಕ 
ಸ್ವಾತಂತ್ರ್ಯದಿಂದ ಅಬಲೆಯರಲ್ಲ, ಆತ್ಮೋನ್ನತಿಯಲ್ಲಿ ಅಬಲೆಯರಲ್ಲ, 
ಎಂಬುದು, ಈ ಅಕ್ಕನ ಮೇಲಣ ಸ್ತುತಿಯಿಂದ ಗೊತ್ತಾಗುತ್ತದೆ. ಇಲ್ಲ 
ದಿದ್ದಕೆ, ಆದ್ಯರ ಅರವತ್ತು ವಚನಗಳಲ್ಲಿರುವ ಅನುಭವವನ್ನು ಒಂದೇ 
ಒಂದು ವಚನದಲ್ಲಿ ತುಂಬಿ ಹೇಳುವ ಅಪ್ರತಿಮಶಕ್ತಿಯು ಅಕ್ಕನವರಿಗೆ 
ಬರಬಾರದಾಗಿತ್ತು. ಆದ್ದರಿಂದ ಆತ್ಮೋನ್ನತಿಗಾಗಿ, ಧಾರ್ಮಿಕದಲ್ಲಿ 
ನಮಗೂ ಸ್ವಾತಂತ್ರ್ಯದ ಪಟ್ಟವಿದೆ. 


ಅಕ್ಕಗಳಿಗೆ ಆಚಾರನಿಚಾರಾದಿಗಳಲ್ಲಿ ಶ್ರದ್ಧೆ, ಲಿಂಗಪೂಜೆಯಲ್ಲಿ 
ನಿಷ್ಠೆ, ಭಕ್ತಿಯಲ್ಲಿ ಉಜ್ವಲ, ಇವು ಬಾಲ್ಯದಲ್ಲಿ ಅಂಕುರ ರೂಪದ 
ಲ್ಲಿದ್ದು ದಿನದಿನವೂ, ಇಮ್ಮಡಿ ಮುಮ್ಮಡಿಯಾಗಿ ಬೆಳೆದು ಫಲಿಸಿರು 
ತ್ತವೆ. ಪ್ರೇಮದ ಭಾವಸಮಾಧಿಯಲ್ಲಿ ಲಿಂಗನೊಡನೊಂದಾಗಿ ಕೂಟ 
ದಲ್ಲಿ ಸಂತಿಸ್ಕಿ ವಿಯೋಗದಲ್ಲಿ ದುಃಖಿಸಿ, ಕೊರಗಿ ಕಾತರಿಸುವುದು ಅಕ್ಕ 
ನಿಗೆ ಸ್ವಾಭಾವಿಕವಾಗಿತ್ತು. ಹೇಗೆಂದರೆ, “ಬಂದಹನೆಂದು ಬಟ್ಟೆಯ 
ನೋಡಿ ಬಾರದಿರ್ದೊಡೆ ಕರಗಿ ಕೊರಗಿದೆನವ್ವಾ!. ತಡವಾದಡೆ ಬಡ 
ವಾಜಿ ತಾಯೆ. ಚನ್ನಮಲ್ಲಿಕಾರ್ಜುನನ ಒಂದಿರುಳಗಲಿದೊಡೆ ತೆಕ್ಕೆ ಸಡ 
ಲಿದ ಜಕ್ಕಿವಕ್ಕಿಯಂತಾದೆನವ್ವಾ.? ಇದರಿಂದ ಅಕ್ಕಗಳಿಗೆ ಪರಮಾತ್ಮ 
ನಲ್ಲಿ ಎಷ್ಟು ನಿಷ್ಠೆ ಮತ್ತು ಪ್ರೀತಿ ಇತ್ತೆಂಬುದು ಗೊತ್ತಾಗುತ್ತದೆ. 


ಕೌಶಿಕರಾಜನ ಬಲವಂತದಿಂದ ಸಂಸಾರಕ್ಕೆಳೆಯಲ್ಪಟ್ಟಾಗ, ಅವರು 
ವಿಷಯಾಭಿಲಾಷೆಗೊಳಪಡದೆ, ಭವಬಂಧನವನ್ನು ಬಿಡಿಸಲು ಪರಮಾ 
ತ್ಮನನ್ನೇ ಮರೆಹೊಕ್ಕರು. ಹೇಗೆಂದಕ್ಕೆ “ತೆರಣಿಯ ಹುಳು ತನ್ನ ಸ್ನೇಹ 
ದಲ್ಲಿ ಮನೆಯ ಮಾಡಿ ತನ್ನ ನೂಲು ತನ್ನ ಸುತ್ತಿ ಸಾವ ತೆರನಂತೆ ಮನ 
ಬಂದುದ ಬಯಸಿ, ಬೇವುತ್ತಿದ್ದೇನೆ. ಅಯ್ಯಾ! ಎನ್ನ ಮನದ ದುರಾ 
ಶೆಯ ಮಾಣಿಸಿ ನಿಮ್ಮತ್ತ ತೋರಾ ಚನ್ನಮನುಲ್ಲಿಕಾರ್ಜುನಾ.” ಅಂದರೆ 


೫೦ ಶಿವಾನುಭವ, 


ಜೇಡರಹುಳು ತನ್ನ ಅಂಟಿನಿಂದ ಬಲೆಯನ್ನು ಮಾಡ್ಕಿ ಅದಕ್ಕೆ ಸಿಕ್ಕಿ 
ಕೊಂಡ ಕ್ರಿಮಿಕೀಟಾದಿಗಳನ್ನು ತಿಂದು ಜೀವಿಸುತ್ತದೆ. ಕೊನೆಗೆ ಅದೇ 
ಬಲೆಯಲ್ಲಿ ಸಿಕ್ಕಿಕೊಂಡು ಹೇಗೆ ಪ್ರಾಣವನ್ನು ಹಾಳುಮಾಡಿಕೊಳ್ಳು 
ವುಜೋ, ಹಾಗೆ ಸಂಸಾರದಲ್ಲಿನ ಅಲ್ಪಸುಖದ ವಿಷಯಾಭಿಲಾಷೆಗೊಳ 
ಪಟ್ಟು, ಕೊನೆಗೆ ಅದೇ ವಿಷಯೂಭಿಲಾಷೆಗಳಿಂದಲೇ ದುಃಖಗೀಡಾಗುವೆ 
ವೆಂಬುದನೃರಿತು ಅಕ್ಕಗಳು ಸಂಸಾರದಿಂದ ಪಾರಾಗಲು ಎಷ್ಟು ದೈನ್ಯ 
ದಿಂದ ಪರಮಾತ್ಮನಿಗೆ ಮೊರೆಯಿಡುತ್ತಿದ್ದರೆಂಬುದು ಇದರಿಂದ ಗೊತ್ತಾ 
ಗುತ್ತದೆ... ಈ ವಚನದಿಂದ ನಮಗೆ ಬೋಡೆಯಾಗುವುದೇನಂದರೆ, 
ನಾವು ಕೇವಲ ಜಡವಸ್ತುಗಳಂತೆ, ಪುರುಷರ ಭೋಗದ ಬೊಂಬೆಗಳಾ 
ಗಬಾರದು. ಕೇವಲ ಯಾವಾಗಲೂ ವಿಷಯ ವ್ಯಾಸಂಗದಲ್ಲಿಯೇ 
ಅಂದರೆ ೪ ಮಕ್ಕಳನ್ನು ಹಡೆದು ಸಾಕುವದೇ ನಮ್ಮ ನಿರ್ದುಷ 
ಧ್ಯೇಯವಲ್ಲ. ಹಗಲಿರುಳು ಮನೆ ಮಡಿಕೆ ಕುಡಿಕೆ ತಿಕ್ಕುವುದೇ ನಮ್ಮ 
ಜೀವಿತವಲ್ಲ. ನಾವೂ ಮನುಷ್ಯರು, ನಮಗೂ ಮನುಷ್ಯತ್ವವಿದೆ. ಆದ 
ಕಾರಣ ನಮ್ಮ ಉದ್ಧಾರಕ್ಕಾಗಿ ಸ್ವಲ್ಪ ಕಾಲವನ್ನಾದರೂ ಲಿಂಗಪೂಜೆ, 
ಜಂಗಮಸೇವೆಯಲ್ಲಿ ಕಳೆಯಬೇಕು; ಮನಶ್ಶಾಂತಿಯನ್ನು ಪಡೆಯಬೇಕು. 


ತ್ರೀ ಬಸವಣ್ಣನವರ ಶಿವಾನುಭವ ಮಂಟಪದಲ್ಲಿ ಶರಣರಂತೆಯೇ 
ಶರಣೆಯರೂ ಪ್ರವೇಶಿಸಲು ಅಧಿಕಾರವಿತ್ತು. ಇದು ಮಾತ್ರವೇ ಅಲ್ಲದೆ 
ಧಾರ್ಮಿಕ ವಿಚಾರದಲ್ಲಿಯೂ ಮತ್ತು ಆತ್ಮಸಾಧನೆಯ ವಿಷಯದ 
ಲ್ಲಿಯೂ ಅವರವರ ಅನುಭವವನ್ನು ತಿಳಿಸಲು ಮತ್ತು ಚರ್ಚೆಮಾ 
ಡಲು ಸಂಪೂರ್ಣ ಅಧಿಕಾರವಿತ್ತು. ಇದಕ್ಕೆ ಸಾಕ್ಷಿ, ಶಿವಾನುಭವ 
ಮಂಟನದಲ್ಲಿ ಪ್ರಭುದೇವರಿಗೂ ಮತ್ತು ನಮ್ಮ ಅಕ್ಕಗಳಿಗೂ ನಡೆದ 
ಸಂವಾದದಿಂದ ಆದು ಗೊತ್ತಾಗುತ್ತದೆ. ಮಹಾದೇವಿಯು ನಿರ್ವಾಣ 
ದಿಂಹ ಶಿವಾನುಭವ ಮಂಟಪವನ್ನು ಪ್ರಷೇಶಿಸಿದ್ದನ್ನು ಪ್ರಭುದೇವರು 
ನೋಡಿ, “ಅವ್ವಾ! ಉದಮದದ ಯೌವ್ವನವನೊಳಕೊಂಡು ಸತ್ತಿ ನೀ 
ಇತ್ತಲೇಶಕ್ಕೆ ಬಂದೆಯವ್ವಾ? ಸತಿ, ಎಂದರೆ ಮುನಿವರು ನಮ್ಮ ಶರ 
ಣರು; ನಿಮ್ಮ ಪತಿಯ ಕುರುಹು ಹೇಳಿದರೆ, ಬಂದು ಕುಳ್ಳಿರು ಅಲ್ಲ 
ದಿಕೆ ತೊಲಗು ತಾಯೆ.” ಅಂದಕ್ಕೆ ನಿಮ್ಮ ನಿಜನಾದ ಪತಿಯ ಗುರು 
ತನ್ನು ಹೇಳಿದರೆ, ನಿಮಗೆ ಇಲ್ಲಿ ಅವಕಾಶವುಂಟು. ಅಲ್ಲವಾದರೆ, ಅಲ್ಲಿಂದ 
ಹೊರಟು ಹೋಗು ಎಂದರು. ಅದಕ್ಕೆ ಅಕ್ಕಗಳು, «ಹರನೇ ನೀ 


ಶ್ರೀ ವೀರಶೈವ ಧರ್ಮಕ್ಷೇತ್ರದಲ್ಲಿ ಸ್ತ್ರೀಯೆರಿಗಿರತಕ್ಕೆ ಧಾಮಿ೯ಕಸ್ವಾತಂತ್ರ್ಯ ೫೧ 


ನೆನಗೆ ಗಂಡನಾಗಬೇಕೆಂದು ಅನಂತಕಾಲ ತಪಸಿದ್ದೆ ನೋಡಾ. ಹಸೆಯ 
ಮೇಲಣ ಮಾತ ಬೆಸಗೊಳ್ಳಲಟ್ಟಿದರೆ, ಶಶಿಧರನ ಹತ್ತಿರಕ್ಕೆ ಕಳುಹಿದ 
ರೆಮ್ಮನರು. ಭಸ್ಮನನೆ ಪೂಸಿ, ಕಂಕಣವನೇ ಕಟ್ಟಿದರು. ಚನ್ನಮಲ್ಲಿ 
ಕಾರ್ಜುನಯ್ಯ ನನಗೆ ನೀನಾಗಬೇಕೇದು.” ಇದರಿಂದ ಅಕ್ಕಗಳು ಚಿಕ್ಕಂ 
ನಿಂದಲೂ "ಶರಣ ಸತಿ, ಲಿಂಗಪತಿ” ಎಂಬ ತತ್ವವನ್ನು ಚನ್ನಾಗಿ 
ಅರಿತಿದ್ದು ಅದರಂತೆ ನಡೆಯುತ್ತಿದ್ದರೆಂಬುದು ಗೊತ್ತಾಗುತ್ತದೆ. ಆಕೆಗೂ 
ಪರಮಾತ್ಮನಿಗೂ ವಿವಾಹ ಸಂಬಂಧವು ಹೇಗಾಯಿತೆಂದರೆ, "ಗುರುವೇ 
ತೆತ್ತಿಗನಾದ, ಲಿಂಗವೇ ಮದುವಳಿಗನಾದ, ಆನು ಮದುವಳಿಗೆಯಾ 
ದೆನು, ನಸುಧೆಯ ಭಕ್ತರೆಲ್ಲರೂ ನಿಬ್ಬಣಿಗರಾದರು. ಕೊಟ್ಟರು ಸಾದ್ಭ 
ಶವಸ್ಸ ವರನ ನೋಡಿ. ಇದು ಕಾರಣ ಚನ್ನಮಲ್ಲಿಕಾರ್ಜುನ ಗಂಡ 
ನೆನಗೆ. ಈ ಶೋಕದ ಗಂಡಂದಿರೆನಗೆ ಸಂಬಂಧವಿಲ್ಲವಯ್ಯಾ" ಎಂದು 
ಹೇಳಿದ್ದಾರೆ. ಹೀಗೆ ಪ್ರಭುದೇವರು, ನಿಮ್ಮ ಪತಿಯಾರು? ಎಂದು 
ದಕ್ಕೆ, ಇದುವರೆವಿಗೂ ಹೇಳಿದ ಉತ್ತರಗಳಿಂದ ಚನ್ನಮಲ್ಲಿಕಾರ್ಜು 
ನನೇ ತನ್ನ ಪತಿ ಎಂದ ಹಾಗಾಯಿತು. ಈ ಲೋಕದ ಗಂಡಂದಿರೆ 
ನಗೆ ಸಂಬಂಧವಿಲ್ಲೆಂದು ಏತಕ್ಕಾಗಿ ಹೇಳಿದರೆಂದರೆ, ಅವರು, ಈ 
ಲೋಕದ ಮಾನವನಿಗೂ ಮತ್ತು ಪರಮಾತ್ಮನಿಗೂ ಇದ್ದ ತಾರತಮ್ಯ 
ವನ್ನು ಚನ್ನಾಗಿ ಅರಿತಿದ್ದರು. ಹೇಗೆಂದರೆ, «"ಸಾವಿಲ್ಲದ್ಮ ಕೇಡಿಲ್ಲದ, 
ರೂಹಿಲ್ಲದ, ಚಲುವ: ಗಾನೊಲಿದೆನವ್ವಾ! ಎಡೆ ಇಲ್ಲದ ಕಡೆ ಇಲ್ಲದ 
ತೆರಹಿಲ್ಲದ ಕುರುಹಿಲ್ಲದ ಚಲುವಂಗಾನೊಲಿದೆನೆಲೆ ಅವ್ವಾ! ನೀನು 
ಕೇಳಾ ತಾಯೆ. ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚಲುಷಂಗೊ 
ಲಿದೆ ನಾನು. ಕುಲಸೀಮೆ ಇಲ್ಲದ ನಿಸ್ಸೀಮ ಚಲುನಂಗೆ ನಾನೊಲಿದೆ. 
ಇದು ಕಾರಣ, ಚನ್ನಮಲ್ಲಿಕಾರ್ಜುನ ಗಂಡನೆನಗೆ. ಈ ಸಾವ ಕೆಡುವ 
ಗಂಡರನೊಯ್ದು ಒಲೆಯೊಳಗಿಕ್ತು.” ಎಂದು ಹೇಳಿದ್ದಾರೆ. ಅಕ್ಕಗಳು 
ಇಪರಿಂದ ನಮಗೆ ಲಿಂಗಪತಿಯೊಜ್ಬನಿರುವನು. ಆತನನ್ನು ನೀವೆಲ್ಲರೂ 
ಮಕೆತಿರುನಿರಿ. ಆತನ ಉಸಚಾರಕ್ಕಾಗಿ ಸ್ವಲ್ಪ ಕಾಲವನ್ನಾದರೂ ಕಳೆ 
ಯುವುದಿಲ್ಲ. ಆತನೇ ನಮಗೆ ನಿಜವಾದ ಸುಖವನ್ನು ಕೊಡಬಲ್ಲನು. 
ಈ ಲೋಕದ ಪತಿಗಳು ಸ್ವಾರ್ಥಿಗಳು. ಸಾವುಳ್ಳವರು. ಆತನು ಮ್ಯತ್ಯುಂ 
ಜಯನು. ಆತನನ್ನು ಪಡೆಯುವುದೇ ನಮ್ಮ ಧ್ಯೇಯನೆಂದು ತಿಳಿ 
ಹೇಳಿದ್ದಾರೆ. 


೫೨ ಶಿವಾನುಭವ. 


ಹೀಗೆ ಆ ಪರಮಾತ್ಮನನ್ನೇ ಪತಿಯನ್ನಾಗಿ ಆರಿಸಿಕೊಂಡ ಮೇಲೆ 
ತಮ್ಮ ಸರ್ವ ಸುಖ ದುಃಖಗಳೆಲ್ಲವನ್ನೂ ಆ ಪರಮಾತ್ಮನಿಗೆ ಅರ್ಪಿಸಿ 
ದರು. *ನಚ್ಚುಗೆ ಮನ ನಿನ್ಮುಲ್ಲಿ. ಮಚ್ಚುಗೆ ಮನ ನಿಮ್ಮಲ್ಲಿ. ಸಲು 
ಗೆಗೆ ಮನ ನಿಮ್ಮಲ್ಲಿ. ಸೋಲುಗೆ ಮನ ನಿಮ್ಮಲ್ಲಿ. ಅಳಲುಗೆ ಮನ 
ನಿಮ್ಮಲ್ಲಿ. ಬಳಲುಗೆ ಮನ ನಿಮ್ಮಲ್ಲಿ. ಕರಗುಗೆ ಮನ ನಿಮ್ಮಲ್ಲಿ. ಕೊರ 
ಗುಗೆ ಮನ ನಿಮ್ಮಲ್ಲಿ. ಎನ್ನ ಪಂಚೇಂದ್ರಿಯಂಗಳು ಕಬ್ಬಿಣ ಉಂಡ 
ನೀರಿನಂತೆ ನಿಮ್ಮಲ್ಲಿ ಬೆರಸುಗೆ ಚನ್ನಮಲ್ಲಿಕಾರ್ಜುನಾ.” ಹೀಗೆ ತಮ್ಮ 
ಸರ್ವ ಸುಖದುಃಖಗಳೆಲ್ಲವನ್ನೂ ಸರಮಾತ್ಮನಿಗೆ ಅರ್ಪಿಸಿದರು. ಇನ್ನು 
ಪಂಚೇಂದ್ರಿಯಗಳು, ಕಣ್ಣು, ಮೂಗು, ಕೆವಿ, ನಾಲಿಗೆ, ಚರ್ಮ ಇವು 
ಗಳ ಯಾವತ್ತೂ ಕ್ರಿಯೆಗಳು, ರೂಪು, ರಸ್ತ, ಗಂಧ, ಸ್ಪರ್ಶ, ಶಬ್ದ 
ಈ ಯಾವತ್ತು ಪರಮಾತ್ಮನಿಗೆ ಅರ್ಪಿಸಿದ ಪಂಚನಿಷಯಗಳು, ಬಿಸಿ 
ಯಾದ ಕಬ್ಬಿಣವನ್ನು ನೀರಲ್ಲಿ ಅದ್ದಿ ತೆಗೆದರೆ ಅದಕ್ಕೆ ಅಂಟಿಕೊಂಡಿದ್ದ 
ನೀರು ಹೇಗೆ ಅದರಲ್ಲಿಯೇ ಅದ್ಭಶ್ಯವಾಗುವುದೋ ಹಾಗೆ ಪರಮಾತ್ಮನ 
ಲ್ಲಿಯೇ ಲಯವಾಗುವುವು, ಎಂಬುದೇ ಆಕೆಯ ಭಾವವು. ನಮ್ಮ 
ಭಾವವು ಇಂದ್ರಿಯ ಸುಖಕ್ಕಾಗಿ ಧಾವಿಸುತ್ತದೆ. ಜನನ ಮರಣಗಳನ್ನು 
ಉಡಿಯಲ್ಲಿ ಕಟ್ಟಿಕೊಳ್ಳಲು ಹೆಣಗುತ್ತದೆ. ಮನಸ್ಸನ್ನು ಕೇವಲ ಸಂಸಾ 
ರದಲ್ಲಿರಿಸಿ ಪರ್ವತ ಪ್ರಾಯವಾದ ದುಃಖವನ್ನು ಹೊತ್ತು ನಿಲ್ಲಲು ಸಾಹಸ 
ಮಾಡುತ್ತೇವೆ. ಇದೆಲ್ಲವೂ ನಮ್ಮ ಮನೋದೌರ್ಬಲ್ಯವು; ನಾವು ಪುರು 
ಷರ ಪರತಂತ್ರವಾದ ಫಲವು. ಅದಕ್ಕಾಗಿ ನಾವಿನ್ನು ನಮ್ಮಿಂದ್ರಿಯಗ 
ಳನ್ನು ಮನಸ್ಸನ್ನು, ಲಿಂಗಸತಿಗಾಗಿ, ಕೊಂಚ ಕಾಲವಾದರೂ ಮಾಡಿ 
ಕೊಳ್ಳಬೇಕು. ಅದೇ ಶಾಶ್ವತ. 


ಹೀಗೆ ಪಂಚೇಂದ್ರಿಯಗಳು ಪರಮಾತ್ಮನಲ್ಲಿ ಬೆರೆದ ಬಳಿಕ ಇನು 
ಭವನೆಲ್ಲಿಯದು? ಹೇಗೆಂದರೆ, «ಲೋಕದ ಜೇಷ್ಟೆಗೆ ರವಿ ಬೀಜನ್‌ 
ದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ. ಎನಗುಳ್ಳ ದೊಂದು 
ಮನ. ಆ ಮನ ನಿಮ್ಮಲ್ಲಿ ಒಡವೆರೆದ ಬಳಿಕ ಎನಗೆ ಭವವುಂಟೀ 
ಚನ್ನಮಲ್ಲಿಕಾರ್ಜುನಾ.” ಯಾವತ್ತು ಮಾನವ ಮೊದಲಾಗಿ ಸಕಲ 
ಜೀವಿತ ಪ್ರಾಣಿ ಕ್ರಿಮಿಕೀಟಾದಿಗಳ ಪ್ರಾಪಂಚಿಕ ಮ್ಯವಹಾರವೆಲ್ಲ ಸೂರ್ಯಾ 
ಸ್ತಮಾನವನ್ನೇ ಅನುಸರಿಸುತ್ತವೆ. ಅಂದರೆ ಎಲ್ಲವೂ ಸೂರ್ಯೋದಯ 
ದಿಂದ, ಅಸ್ತಮಾನದ ವರೆಗೂ ವ್ಯವಹಾರ ನಡೆಸಿ ದಣಿದು, ಸೂರ್ಯಾ 


ಶ್ರೀನೀರಶೈನ ಧರ್ನುಕ್ಷೇತ್ರದಲ್ಲಿ ಸ್ತ್ರೀಯರಿಗಿರಳಕ್ಕ ಧಾರ್ಮಿಕ ಸ್ವಾತಂತ್ರ್ಯ ೫೩ 


ಸ್ತಮಾನದಲ್ಲಿ ವಿಶ್ರಾಂತಿ ಹೊಂದುವುವು. ಇದರಿಂದ ಪ್ರಾನಂಚಿಕ ವ್ಯವ 
ಹಾರಕ್ಕೆಲ್ಲ ಸೂರ್ಯನೇ ಹೇಗೆ ಮೂಲನೋ, ಹಾಗೆ ಇಂದ್ರಿಯಗಳ 
ಚೇಪ್ಟೆಗೆ ಮನವೇ ಮೂಲ. ಇರತಕ್ಕ ಒಂದು ಮನ, ಬೇರೆ ಬೇಕೆ 
ಇಂದ್ರಿಯಗಳಲ್ಲಿ ಸೇರಿ, ಬೇಕೆ, ಬೇರೆ ಕ್ರಿಯೆಯನ್ನು ಮಾಡುತ್ತಿರುತ್ತದೆ. 
ಇನ್ನು ಈ ಮತ ಪರಮಾತ್ಮನಲ್ಲಿ ಲೀನವಾದ ಮೇಲೆ ಇನ್ನು ಭವನೆಲ್ಲಿ 
ಯದು? ಇಲ್ಲ. ಏಕೆಂದರೆ, "ಮನಯೇವ ಮನುಷ್ಯಾಣಾಂ, ಕಾರಣಂ, 
ಬಂಧನೋಕ್ಷಯೋಃ'' ಅಂದರೆ ಮನಸ್ಸು ಪಾರಮಾರ್ಥಿಕದಲ್ಲಿದ್ದಕೆ ಮೋಕ್ಷ 
ವುಂಟಾಗುವುದು; ಅದಲ್ಲದೆ ಲೌಕಿಕದಲ್ಲಿದ್ದರಿ ಭವವುಂಟಾಗುವುದು. 
ನಮ್ಮ ಪ್ರಕೃತಿಯು ಪುರುಷತಂತ್ರವಾದರೂ ಮನಸ್ಸು ಮಹಾದೇವನ 
ಮಂತ್ರಧ್ಯಾನದಲ್ಲಿರಬೇಕು. ಇಂದ್ರಿಯಗಳಲ್ಲಿ ಮನವೇ ಮುಖ್ಯವಾದು 
ದರಿಂದ, ಅದೊಂದನ್ನು ಆತನಿಗೆ ಕೊಟ್ಟರಾಯಿತು. ಆಗ ನಮ್ಮ 
ಸಂಸಾರವೆಲ್ಲ ಸಸಾರವಾಗುವುದು;, ನಮ್ಮ ಜೀವಿತವು ಸಫಲವಾಗುವುದು. 
ನಾವಲ್ಲದೆ ನಮ್ಮ ಕುಲವೂ ಉದ್ಧಾರವಾಗುವುದು. 


ಹೀಗೆ ಮನಸ್ಸು ಪರಮಾತ್ಮನಲ್ಲಿ ಲೀನವಾದ ಮೇಲೆ ಭವನೆಲ್ಲಿ 
ಯದು? ಇಲ್ಲ. ಇನ್ನು ಅದೇ ಮನ ಇನ್ನಾವ ತುಚ್ಛಪ್ರಾಸಂಚಿಕ 
ಭೋಗಕ್ಕೆಳಿಸುವುದು? ಯಾವುದಕ್ಕೂ ಎಳಿಸುವುದಿಲ್ಲ. ಹೇಗೆಂದರೆ, 
«"ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು? ಕೊಳನಲ್ಲದೆ 
ಕಿರಿವಳ್ಳಕ್ಕೆಳಿಸುವುದೇ ಹಂಸೆ? ಮಾಮರ ತಳಿತಲ್ಲದೆ ಸ್ವರಗೈಯ್ವುದೆ 
ಕೋಗಿಲೆ? ಪರಿಮಳವಿಲ್ಲದ ಪುಷ್ಪಕ್ಕೆಳಿಸುವುದೇ ಭೃಮರ? ಎನ್ನ 
ದೇವ ಚನ್ನಮಲ್ಲಿಕಾರ್ಜುನನಲ್ಲದೆ ಅನ್ಯಕ್ಕೆಳಿಸುವುದೇ ಎನ್ನ ಮನ? 
ಹೀಗೆ ಚನ್ನಮಲ್ಲಿಕಾರ್ಜುನನಲ್ಲಿ ಬೆಕೆಯುವುದೇ ಆಕೆಗೆ ಸ್ವಾಭಾವಿಕ. 
ಅದನ್ನು ಬಿಟ್ಟು, ಆಕೆಯ ಮನ ಪರಮಾತ್ಮನನ್ನಲ್ಲದೆ ಅನ್ಯಕ್ಕೆಳಿಸದು, 
ಎಂದುದಕ್ಕೆ ಪ್ರಭುದೇವರು ಆಕೆಯನ್ನು ಪರೀಕ್ಷಿಸಬೇಕೆಂಬ ಉದ್ದೇಶ 
ದಿಂದ ಇಷ್ಟಾದರೆ ಸಾಲದು; ನಿನಗೆ ಪುರುಷನ ಧೈರ್ಯ ಸಾಹಸವಿ 
ದ್ದರೆ ಮಾತ್ರವೇ ಶಿವನು ನಿನಗೆ ಒಲಿಯುವನು ಎಂದುದಕ್ಕೆ ಅಕ್ಕಗಳು, 
«(ಕಾಮನ ಗೆಲಿಜೆನು ಬಸವಾ ನಿಮ್ಮ ದಯದಿಂದ. ಸೋಮಧರನ ಹಿಡಿ 
ತಪ್ಪೆನು ಬಸವಾ ನಿಮ್ಮ ಕೃಪೆಯಿಂದ. ನಾಮದಲ್ಲಿ ಹೆಂಗುಸೆಂಬ ಹೆಸ 
ರಾದಕೇನು? ಭಾವಿಸಲು ಗಂಡು ರೂಪು. ಬಸವಾ ನಿಮ್ಮ ದಯ 
ದಿಂದ ಅಕಿ ಕಾಮಿ ಚನ್ನಮಲ್ಲಿಕಾರ್ಜುನಯ್ಯಂಗೆ ತೊಡರಸಿಕ್ಕಿ ಎರಡು 


೫೪ ಶಿವಾನುಭವ. 


ವರಿಯದೆ ಕೂಡಿದೆನು ಬಸವಾ ನಿಮ್ಮ ಕೃಪೆಯಿಂದ. ಇದು ಅಕ್ಕಗಳ 
ದಿವ್ಯ ಆತ್ಮ ತೇಜಸ್ಸನ್ನೂ ಮತ್ತು ನಾನೆಂಬುದಿಲ್ಲದ ನಿರಹಂಕಾರತ್ವ 
ನನ್ನೂ ತೋರಿಸುತ್ತದೆ. ವಾಚಕರೇ! ಹೀಗೆ ಇಷ್ಟು ಭೀರುತನದ ಮತ್ತು 
ಸಮಂಜಸವಾದ ಉತ್ತರ ಹೇಳಬೇಕಾದರೆ ನಮ್ಮ ಶರಣರು ಧಾರ್ಮಿಕ 
ವಿಚಾರದಲ್ಲಿ, ಅವರಿಗಿನ್ನೆಷ್ಟು ಸ್ವಾತಂತ್ರ್ಯ ಕೊಟ್ಟಿರಬೇಕೆಂಬುದನ್ನು ನೀವೇ 
ಊಹಿಸಿ. ಆದ್ದರಿಂದ ನಾವು ಕೇಳುವುದು ಸಮಾಜ ಸ್ವಾತಂತ್ರ್ಯವಲ್ಲ. 
ಅದು ಬೇಕಾಗಿಯೂ ಇಲ್ಲ. ನಮಗೆ ಬೇಕಾದುದು ಅಕ್ಕನು ಶಿವಾನು 
ಭವ ಮಂಟಪದಲ್ಲಿ ಪಡೆದ ಧರ್ಮ ಸ್ವಾತಂತ್ರ್ಯ. ಅದಕ್ಕಾಗಿ ನಮ 


b 
ಜೀವನವು ಇನ್ನೂ ಮುಂದೆ ಧಾವಿಸಬೇಕು. 


ಹೀಗೆ ಯಾವ ಅಸಾಧಾರಣ ಪುರುಷನಿಗೂ ಸುಲಭಸಾಧ್ಯವಲ್ಲದ 
ನಿಜೈಕ್ಯವನ್ನು ಮಹಾವೇವಿಯಕ್ಕಗಳು ಸುಲಭ ಸಾಧ್ಯಪಡಿಸಿಕೊಂಡರು, 
ಇದೇ ರೀತಿಯಲ್ಲಿಯೇ, ಲಿಂಗಮ್ಮ, ನೀಲಮ್ಮ, ನಾಗಮ್ಮ ಮೊದ 
ಲಾದ ಶಿವಶರಣೆಯರು ಭಕ್ತಿ, ಜ್ಞಾನ, ವೈರಾಗ್ಯಗಳಲ್ಲಿ ಪುರುಷರನ್ನು 
ಸಹ ಬಾರಿಸಿ ಮುಂದುವರೆದಿದ್ದಾರೆ. ಇದನ್ನೆಲ್ಲ ಅರಿತೇ ನಮ್ಮ ಶರ 
ಣರು ಧಾರ್ಮಿಕ ವಿಚಾರದಲ್ಲಿ ಸ್ತ್ರೀಯರಿಗೆ ಸಂಪೂರ್ಣ ಸ್ವಾತಂತ್ರ್ಯ 
ವನ್ನು ಕೊಟ್ಟಿದ್ದರು. ಲೋಕದಲ್ಲಿ, ಬೀಜದಲ್ಲಿ ಮರವಾಗುವ ಶಕ್ತಿ 
ಹೇಗಿದೆಯೋ ಹಾಗೆಯೇ ಮಾನವ ಜನ್ಮಕ್ಕೆಲ್ಲ ತಾನು ಶಿವನಾಗುವ 
ಶಕ್ತಿ ಇದೆಯೆಂದು ಶಾಸ್ತ್ರಗಳು ಕೂಡ ಹೇಳುತ್ತಿದ್ದರೂ, ಇತ್ತೀಚೆಗೆ 
ಪುರುಷರು ಹಲವು ಸ್ವಾರ್ಥಗಳ ಮೂಲಕ, ಆ ಹಕ್ಕನ್ನು ತಾವೇ ಇಟ್ಟು 
ಕೊಂಡು, ಶ್ರೀ ಜನ್ಮವು ಇದಕ್ಕೆ ಅನರ್ಹವಾದುದೆಂದು ಹೇಳುವಲ್ಲಿ 
ಯಾವದೋ ಒಂದು ಬೇರೆ ಉದ್ದೇಶವಿದ್ದಂತೆ ತೋರುತ್ತದೆ. ತಾನೇ 
ನಾದರೂ ಪಾಪಕಾರ್ಯವನ್ನು ಮಾಡಿ ಯಾವುದೋ ಒಂದು ವ್ಯಕ್ತಿ 
ಯಿಂದ ಅವಮಾನ ಅನರ್ಥಗಳನ್ನು ಪಡೆದಿದ್ದಿರಬಹುದು. ಅದಕ್ಕಾಗಿ 
ಇಡೀ ಸ್ತ್ರೀ ಸಮಾಜವನ್ನೇ ನಿಂದಿಸುವುದೆಂದರೆ, ಧರ್ಮದೂರರನ್ನು 
ಮಾಡುವುದೆಂದರೆ, ಎಂತಹ ಅನ್ಯಾಯ? ತಾನು ಕೆಟ್ಟಾದರೆ ಜನಾಂ 
ಗವೇ ಕೆಟ್ಟಾಕಬಹುದು. ಹೀಕೆ ಹರಿಹಾಯುವುದು ತೀರ ಅಸಮಂಜ 
ಸವಾದುದು. 


ಇದಕ್ಕೆಲ್ಲಾ ಸ್ತ್ರೀಯರಲ್ಲಿನ ಮನೋ ದುರ್ಬಲತೆಯೇ ಮೂಲ. 


ಆದುದರಿಂದ ತಾಯಿಗಳೇ! ತಂಗಿಸಳೇ! ಮತ್ತು ಸರ್ವ ಶ್ರೀ 


ನೀರಶೈನ ಧರ್ನಕ್ಷೇತ್ರದಲ್ಲಿ ಸ್ತ್ರೀಯರಿಗಿರತಕ್ಕ ಧಾವಿರ೯ಕ ಸ್ವಾತಂತ್ರ್ಯ ೫೫ 


ಸಮುದಾಯವೇ ತಮಗೆಲ್ಲ, ನಾನು ಒತ್ತಿ ಒತ್ತಿ ಹೇಳುವುದೇನೆಂ 
ದಶ, ನಮ್ಮಲ್ಲಿ ಆತ್ಮ ಬಲವು ಸಂಪೂರ್ಣವಾಗಿ ಲೋಪವಾಗಿರುವುದರಿಂ 
ದಲೇ ಸಮಾಜದಲ್ಲಿ ನಾವು ಯಾವ ರೀತಿಯಿಂದಲೂ ತಲೆಯೆತ್ತುವಂ 
ತಿಲ್ಲ. ಇದರಿಂದಲೇ ಹಿಂದೂ ಸ್ತ್ರೀಯರ ರೋಮ ರೋಮಗಳೂ ಪರಾ 
ಧೀನತೆಯ ಶ್ಶಂಕಲೆಯಿಂದ ಬಂಧಿಸಲ್ಪಟ್ಟಿವೆ. ಇದಕ್ಕಾಗಿ ಮನೋ ದುರ್ಬ 
ಲತೆಯೇ ಮೂಲವಾದುದರಿಂದ, ನಾವೆಲ್ಲರೂ ವೀರ ನಾರಿಯರಾಗಿ 
ಲೋಕದಲ್ಲಿ ಬಾಳಬೇಕು. ಅಂದರೆ ಅಕ್ಕಗಳಂತೆ ನಿರ್ನಾಣಹೊಂದಿ 
ಕೇಹಲ ಪಾರಮಾರ್ಥಿಕವನ್ನು ಸಾಧಿಸಬೇಕೆಂದಲ್ಲ. ಆದರೆ ಸಂಸಾರ 
ದಲ್ಲಿಯೇ ಇದ್ದು ಅಕ್ಕಗಳಂತೆ, ಆಚಾರ ವಿಚಾರಾದಿಗಳಲ್ಲಿ ಶ್ರದ್ಧೆ, ಲಿಂಗ 
ಪೂಜೆಯಲ್ಲಿ ನಿಷ್ಠೆ, ಭಕ್ತಿಯಲ್ಲಿ ಉಜ್ವಲ, ಪ್ರಾಚಿದಯೆ, ಜಂಗಮದಾ 
ಸೋಹ, ಗುರುಹಿರಿಯಠ ಸೇವೆ ಇವುಗಳನ್ನು ದಿನದಿಫವೂ ಬೆಳೆಸುತ್ತಾ 
ಹೋಗಿ, ಮನೋ ನಿನ್ರಹ ಮಾಡಿಕೊಂಡು ಲೌಕಿಕ ಪಾರಮಾರ್ಥಿಕ 
ವನ್ನು ಸಾಧಿಸಿ, ನೀರನಾರಿಯರಾಗಿ, ಜಗತ್ತಿದಲ್ಲಿ ಬಾಳಿ, ಈ ಲೇಖನ 
ವನ್ನು ಸಾರ್ಥಕ ಗೊಳಿಸುವಿಕೆಂದು, ಲೇಖಕಿಯಾದ ನಾನು ತಮ್ಮೆಲ್ಲ 
ರನ್ನೂ ಹೃತ್ಪೂರ್ವಕವಾಗಿ ಪ್ರಾರ್ಥಸಿ ನನ್ನೀ ಚಕ್ಕ ಲೇಖನನನ್ನು 
ಮುಗಿಸುತ್ತೇನೆ. 


ಪ್ರಮಥರ ಸೂಜೆ. 





ಶಿವಲಿಂಗ ಪೂಜೆಯಿಂದ ಭಕ್ತಿದೊರಕೊಂಬುದು; ಮುಕ್ತಿದೊ 
ರಕೊಂಬುದು. " ಶಿವಲಿಂಗಸೂಜೆಗೆ ಸರಿಯೊಂದಿಲ್ಲ' ವೆಂದು ಪುರಾ 
ತನರು ಶಿವಲಿಂಗಸೂಜೆಯ ಮಾಡಿ ಶಿವನೊಳಗಾದರು. ಇದನರಿತು 
ಮತ್ತೇಕೆ ಮರೆನಿರಿ ಮರುಳ ಮಾನವರುಗಳಿರಾ ! ನಿಜಗುರು ಸ್ವತಂತ್ರ 
ಸಿದ್ಧಲಿಂಗೇಶ್ವರನ ಪೂಜೆಯ ಮಾಡಿರಣ್ಣಾ! 
ಲಿಂಗಪೂಜೆಯಿಂದ ಭಕ್ತಿ 
ಲಿಂಗಪೂಜೆಯಿಂದ ಮುಕ್ತಿ 
ಲಿಂಗಪೂಜೆಗೊಂದು ಸಾಟಿಯಿಲ್ಲ ಜಗದೊಳು ॥ ೧॥ 


೫೬ 


ಶಿವಾನುಭವ. 


ಶಿವನ ಪೂಜೆಗೆಂದು ಸಕಲ । 

ನವನವಪ್ರಸೂನಗಳನು | 

ಜವದಲಾಯ್ಡುಕೊಯ್ದು ಭಕ್ತಿಯಿಂದತರುವರು ॥೨॥ 
ಪುಷ್ಪಧರಿಸಿ ಬೆಳಗನೆತ್ತಿ । 

ಧೂಪವಿಕ್ಕಿ ರುಚಿಯನಿತ್ತು । 

ಪಾಪವುರುಳಿಹರುಷವೇರಿ ಮೀರಿನಲಿದರು RAN 
ಪೂಜೆಮಾಡಿ ನೋಡಿ ನಲಿದು । 

ತೇಜಗೊಂಡು ಕೂಡಿ ಶಿವನ | 

ಓಜೆಯಿಂದಲಾಡಿ ಪಾಡಿ ಹರಿಸಿ ಹರುಷದಿಂ ,೪॥ 
ಶಿವನೆ, ಶಿವನೆ, ಶಿವನೆ, ಎನುತ । 

ಭವನೆ, ಭರ್ಗ, ಭೀಮನೆನುತ । 

ಶಿವನ ಸವಿಯ ನಾಮದಿಂದ ಹಿಗ್ಗಿ ಹೆಚ್ಚಿದರ್‌ ॥೫; 
ಇಂದುಶೇಖರಂಗೆ ನಮಿಸಿ । 

ತಂದೆ, ತಾಯ್ಕೆ ಬಂಧು ನೀನು 

ಎಂದು ನೇಹದಿಂದ ನಲಿದು ನಚ್ಚಿ ನುಡಿದರು ॥೬॥ 
ಸೊಂಪುಸೊಗಸಿ ಲೀಲೆಯಿಂದ । 

ಕಂಪುಬೀರಿ ಯೋಗದಿಂದ। 

ತಂಸುದೋರಿ ಶಾಂತಿಯಿಂದ ಶಿವನ ಯಜಿಸಿದರ್‌ ॥೭॥ 
ಭಕ್ತಿಭಾವದಿಂದ ನಿರುತ । 

ಯುಕ್ತಕಾಯ ಕಂಗಳಿಂದ | 

ಮುಕ್ತಿಮಾರ್ಗವರಿದು ಭರದಿ ಶಿವನ ಭಜಿಸಿದರ್‌ ॥೮॥ 
ಕಾಮ ಕೋಪಗಳನು ಹುರಿದು 

ಪ್ರೇಮ ಪಾಶಗಳನು ಹರಿದು । 

ಸೋಮಸೂಜೆಯಲ್ಲಿ ಬೆರೆದು ಮೃಡನ ತಣಿಸಿದರ್‌ ೪೯] 
ನಿತ್ಯನೇಮಯುಕ್ತರೆನಿಸಿ । 

ಸತ್ಯಮನದಧನದರೆನಿಸಿ । 

ಸ್ತುತ್ಯವಾದ ಶಿವನ ಪೂಜೆ ಸತತ ಮಾಡಿದರ್‌ ॥೧೦॥ 
ಇಂತು ಶಿವನ ಪೂಜೆ ಮಾಡಿ । 

ಕಂತು ಹರನ ಜವದಿ ಕೂಡಿ। 

ಶಾಂತಿರಸದ ಸವಿಯ ಸವಿದು ಸತತ ಸುಖಿಸಿದರ್‌॥೧೧! 


ರಾಘವಾಂಕನ ಪಾತ್ರಸೃಷ್ಟಿ. ೫೭ 


ಅರಿದಿದನ್ನು ಮತ್ತದೇಕೆ | 
ಮರೆನೆರಯ್ಯ ಮರುಳ ಜನರೆ | 
ಕೆಕಿ ಸ್ವತಂತ್ರ ಸಿದ್ಧಲಿಂಗ ಪೂಜೆ ಮೂಡಿರೈ (೧೨ 


ಶೀ ಚಂದ್ರಶೇಖರ ದೇನರು ಆಡೆಸ್ನರ. 





ರಾಘವಾಂಕನ ಪಾತ್ರಸೃಸ್ಟಿ. 

(ನೇ. ಎಂ. ಶರಭಯ್ಯ ಕನ್ನಡ ಪಂಡಿತ ಬೋರ್ಡ ಹೈಸ್ಕೂಲ 
ಮು. ಎವಿನ್ಮಿಗನೂರು ಸಾ. ಬಳ್ಳಾರಿ) 
(ಹಿಂದಿನಿಂದ ಮುಂದೆ ಸಾಗಿದ್ದು) 


ವಿಶ್ವಾಮಿತ್ರ-— ನುಹಾಖಯಸಿ, ಬ್ರಹ್ಮೆಯಸಿ. ವಸಿಷ್ಕನ ಮೇಲಣ: 
ದ್ವೇಷ ಬುದ್ಧಿಯಿಂದ ಹರಿಶ್ಚಂದ್ರನಿಗೆ ಅನಿಮಿತ್ತ ವೈರಿಯಾಗಿ ಸತ್ಯಭಕ್ತ 
ನಾದ ಅರಸನನ್ನು ಕಷ್ಟಕ್ಕಿಡಲು ಪರಿಪರಿಯಾದ ಕುಟಲ ತಂತ್ರಗಳನ್ನು 
ಹೂಡುವನು. ಈ ಚಂಡ ಕರ್ಮದಿಂದ ಬ್ರಹ್ಮಯಸಿ ಪದವಿಯಿಂದ 
ಕ್ರೂರ ಮಾನವ ಪದವಿಗೆ ಇಳಿಯುವನು. ಧೀರೋದಾತ್ತನಾದವನು 
ಅಸೂಯ ಅಸಹನೆಗಳಿಂದ, ಚಂಡ ವೃತ್ತಿಯಿಂದ, ಆತ್ಮಶ್ಲಾಘಾಸರತ್ವ 
ದಿಂದ, ಮಂತ್ರಾದಿ ಬಲಗಳ ಮೋಸಗಳಿಂದ, ಸುಲಭ ಕ್ರೋಧಾದಿ 
ಗುಣ ಸಮುದಾಯಗಳಿಂದ ಧೀರೋದ್ಧತನಾಗುವನು. ಈ ಕಾವ್ಯದಲ್ಲಿ 
ಕವಿಯು ರುದೆನಾಯಕನ ಚಿತ್ರವನ್ನು ಭಾಷೆಯಿಂದ, ವೃತ್ತಿಯಿಂದ 
ಉನ್ನತಿಯ ತುದಿಗೇರುವಂತೆ ಚಿತ್ರಿಸಿದ್ದಾನೆ. 

ಇಂದ್ರನು « ಇಕ್ಸ್ಟಕು ವಂಶದಲ್ಲಿ ಸತ್ಯವಂತರಾರೆಂದು ವಸಿ 
ಸ್ಮರನ್ನು ಕೇಳುವನು. « ಹರಿಶ್ಚಂದ್ರನು ವುಹಾ ಸತ್ಯಶಾಲಿಯೆಂದು ” 
ಖುಷಿಯ ಉತ್ತರ. ಅಲ್ಲೇಯಿದ್ದ ವಿಶ್ವಾಮಿತ್ರನು " ತೀವಿದೊಡ್ಡೋಲ 
ಗದ ನಡುವೆ ತನ್ನಂ ಮೊದಲೊ | ಳೋವಿ ನುಡಿಸದ ಕೋಪವೊಂದಾ 
ವಸಿಷ್ಠಮುಸ । ಯಾವುದಂ ಪೇಳ್ದದನಲ್ಲೆಂಬ ಭಾಷೆಯೆರಡಖಿಳ ಜೀವಾ 
ವಳಿಯಲಿ ॥ 

ಭಾನಿಸಡೆ ಕುಂದನಲ್ಲಡೆ ಲೇಸ ಕಾಣದಿಹ । ಭಾವ ಮುಪ್ಪುರಿ 
ಗೊಂಡು ಕುಡಿನರಿದು ಕಡುಗೋಪ | ವಾವರಿಸಿ ಕೌಸಿಕಂ ನಿಂದು ನಿಲ್‌ 
ನುಡಿಯಬೇಡೆಂದು ಜರೆದಿಂತೆಂದನು । 


೫೮ ಶಿನಾನುಭವ. 


ಮತ್ತು 

" ಬೇಸರದೆ ಕೇಳ್ವ ದೇವೇಂದ್ರನುಂಟಿಂದು ಆಕಟಕಟಿ ಇಂತು ಬೇಸ 
ರದೆ ಸೊರಹುವರೆ ವಾಸಿಷ್ಠ? ರಾಶಿ ಹೊನ್ನುಂಟು ಅಧಿಕನಹನ್‌? 
4 ಸತ್ಯಲೇಶವಂತವನಾಸ್ರ ದೇಶದೋಳ್‌ ಕೇಳ್ದರಿಯೆ' * ಆನಿನ್ನ ಹರಿಶ್ಚಂ 
ದ್ರನು ವರುಣನಿಗೆ ಮಗನನ್ನು ಬಲಿಕೊಡುವುದಾಗಿ ಮಾತು ಕೊಟಿ 
ತಪ್ಪಿ ಶುನಸ್ಸೇನನನ್ನು ತಂದು ನರಮೇಧಯಾಗ ಮಾಡಿದ ಕೊಟ್ಟ 
ಮಾತಿಗೆ ತಪ್ಪಿದ ಭ್ರಷ್ಟ'ಎಂದು ಅಸೂಯೆ ಅಸಹನೆಗಳ ಚಂಡ 
ವೃತ್ತಿಯಿಂದ ಹರಿಶ್ಚಂದ್ರ ವಶಿಷ್ಠರನ್ನು ಕೊರಚಾಡುವನು. 


ವಸಿಷ್ಠನ ಪ್ರತಿ ಮಾತುಗಳಿಗೆ ವಿಶ್ವಾಮಿತ್ರನು ಮನದೊಳತಿ 
ಮುಳಿದು- " ನಿಲ್ಲು ಆಡದಿರು ಬಾಯಿ ಹಿರಿದು:ಟೆಂದು ” "ವನಧಿ ಸರಿ 
ಯಂತ ಧರೆಗರಸುತ. ಅದರೊಳಂ ಧನವುಳ್ಳ ಶಿಷ್ಕನಾಗಿಹನು. ನಿನ್ನ 
ಗತಿ ವಿಪುಳ ಧನವಾರಾಧಿಸುವಂತವನ್‌. ಅಂತಲ್ಲದಾತ ನಾರಯ್ಕೆಯೊ 
ಳಗಿರ್ಪೆ. ನೀನೆ ಎನಿತಾಗಲಿಸಿ ಬಣ್ಣಿಸಲ್‌ ಒನ್ಸದಯ್ಯ? ಮುನಿಯ 
ಬೇಡ! ಆತ ಹುಸಿದನಾದಡೆ ನಿನ್ನನೇಗೆಯ್ಯ ಬಹುದು? ಎನ್ನುವನು. 

ವಿಶ್ವಾಮಿತ್ರನ ಆತ್ಮ ಶ್ಲಾಘನೆ--ಸಿಡಿಲು ಹೊಡೆನಡೆ ಹಿಡಿದ ಕೊಡೆ 
ಕಇವದೇ ಮುನಿದು! ಪೊಡವಿ ನುಂಗ:ವೊಡೆ ಮನೆ ತಾಂಗುವುದೆ ಕವಿದುಹೆ। 
ಗ್ಗಡಲುಕ್ಕೆ ಜಗವ ಮೊಗೆವಡೆ ಮೆಳೆಗಳಡ್ಡ ಬಹವೇ ಹೇಳು ಮುಧಿಪ 
ನಿನ್ನಃ॥ ಬಡಬೋಧೆ ಗೀಧೆಗಳು ರಕ್ಷಿಸುವುವಲ್ಲನಾಂ । ಕಡುಮುಳಿದ 
ಬಳಿಕಲೇಗುವವು ನೀಹೇಳದಿ । ರ್ದಡೆ ಮದನ ಹರನಾಣೆ ಹೋಗೆಂದು 
ಕೌಶಿಕಂ ಜರೆದನು ನಸಿಷ್ಕಮುನಿಯ ॥ ” ಪ್ರಕುತಿಯು ಭೀಕರವಾಗಿ 
ಧಾವಿಸಿದಕೆ ಆದರ ಮುಂದೆ ಕೃತ್ರಿಮ ದಾಟಿನೇ? ನಾನು ಪ್ರಕುತಿಯಂತೆ 
ಉತ್ಕೃಷ್ಟ, ನಿನ್ನ ಬೋಧೆಗಳು ಕೃತ್ರಿಮುದಂತೆ ನಿಕೃಷ್ಟವೆಂದು ನಿಶ್ವಾಮಿ 
ತ್ರನ ಅಹಂಕಾರದ ಧ್ವನಿ. (ಪದ್ಯವಾದಲೂ ಸಂದರ್ಭೋಟಚಿತನಾದ 
ಶಬ್ದ ಜಾಲಗಳಿಂದ ಸುಂದರವಾಗಿ ಹೆಣೆಯಲ್ಲಿಟ್ಟಿದೆ.) ಕೌಶಿಕನು ಅರ 
ಸನನ್ನು ಸತ್ಯಭ್ರಷ್ಟನನ್ನಾಗಿ ಮಾಡಲು ಮೋಸ ಮಾಯೆಗಳಿಗೆ ಕ್ಸ 
ನೀಡುವನು. ಆತನಿಂದ ಪ್ರೇರಿತರಾದ ಖುಷಿಗಳು ಹರಿಶ್ಚಂದ್ರನಕ್ಷಿಗೆ ಬಂದು 
ಸುವರ್ಣಯಾಗ ಮಾಡಿಸುತ್ತಿರುವರು. ವಿಶ್ವಾಮಿತ್ರನು ಯಜ್ಞಕ್ಕೆ ಬಹು 
ಧನದ ರಾಶಿಯನೀಯಿಸಿಕೊಂಡು ಅದನ್ನು ಅರಸನ ಭಂಡಾರದಲ್ಲಿಟು 
ಹೋಗುವನು. ತನ್ನ ಮನಸ್ಸಿನಲ್ಲಿ ತಾನಿರುವ ಆಶ್ರಮಕ್ಕೆ ಬರಮಾಡಿಕೊಂಡು 


ರಾಘವಾಂಕನ ಪಾತ್ರಸೃಸ್ಟಿ ೫೯ 


ಅರಸನ ಸತ್ಯದ ಬಲುಹ ನೋಡಬೇಕೆಂಬ ಕುಹಕೋಪಾಯವನ್ನು 


ನೆನೆದು ತನ್ನನ್ನು ತಾನೇ ಮೆಚ್ಚ ತಲೆದೂಗುವನು. 
ಆಕುಟಿಲೋಪಾಯ ಈ ನ ನಾಟಕ. 


"ಕಣ್ಮುಚ್ಚುತಂ 
ಮನವೊಳುತ್ತತ್ತಿ ಮಂತ್ರವ ಮಂತ್ರಿಸಿದ ಜಲವನೊಸೆದು ಜೆಸೆ 
ದೆಸೆಗೆ ತಳಿದು । 


ವಿನಯದಿಂ ನೋಡ ನೋಡಲು ದಿಕ್ಕು ಧರಣಿತೆ । 

ಕೃನೆತೀನಿ ನಿಂದ ನಾನಾ ಪಕ್ಷಿ ಮೃಗಕುಲಕೆ 

ಕೊನೆವೆರಳನಲುಗಿ ತಲೆಮೂಗಿ ಕೈನೀಸಿದಂ ದೇಶಮಂ ಗೊಳಿಡಿಸಲು। 
ಇನ್ನು ಕೇಳಬೇಕಾದುದೇನು? ಹರಿಶ್ಚಂದ್ರನ ರಾಜ್ಯದಲ್ಲಿ ಎಲ್ಲಿ ನೋಡಿ 
ದರೂ ಖಗವಮೃಗಗಳ ಹಾವಳಿಯೇ ಹಾವಳಿ. * 

ವಿಶ್ವಾಮಿತ್ರನು ಹರಿಶ್ಚಂದ್ರನ ಹೊಡತದಿಂದ ನೊಂದ ತನ್ನ ಘೋರ 
ಮಾಯಾ ಭೀಕರ ವರಾಹನನ್ನು ನೋಡಿ--" ಹೆಂದಿಯಂ ಕಾಣುಹ 
ತಡಂ ಕೋಪಗಿಚ್ಚು ಭುಗಿ। ಲೆಂದು ಜನ ಜಾರಿ ತಪತಗ್ಗಿ ಮತಿಗತ 
ವಾಗಿ ಸಂದ ಯೋಗಂ ಹಿಂಗಿ ದಯೆದಾಂಟಿ ಥೀತಿ ಬೀತಾನಂದವಅತು 
ಹೋಗಿ ॥ ಹಿಂದೆ ನೆನೆದುರಿದೆದ್ದು ತ ಭೂಸನಿಂದು ನಾನಾಯ್ತು 
ತಾನಾಯ್ತು ಸ ಸ ಎಂದು ಹೂಂಕಃರ 
ಸಾಕಲು ಯತಿಗೆ ಹೊರೆಯಾದ. ಹಸಾತ ಹೊಲತಿಯರು ಜನ್ಮ 
ತಾಳುವರು. ದುರ್ಮಂತ್ರ ಬಲವಂತನು ಅವರಿಗೆ "ಜನನ ಸತಿ ಹರಿಶ್ಚಂದ್ರ 
ಬಂದು ನಮ್ಮಯ 'ಸೋವನದೊಳ್ಳೆದನೆ? ನೀವು ಸರ್ವ ಬುದ್ಧಿ 
ಗಳೊಳಾತನ ಮರುಳು ಮಾಡುತಿರಿ ಹೋಗಿ ಎಂದು ಅನ್ಸ ಣೆ ಕೊಡುವನು” 

ಗಾಣತಿಯರು ರಾಜನಿಂದ ಒದಿಸಿಕೊಂಡು ವಿಶ್ವಾಮಿತ್ರನಲ್ಲಿಗೆ 
ಬಂದು ಗೋಳಿಡುವರು. ಆಗ ನಿಶ್ವಾಮಿತ್ರನು-- « ವಡಬಾಗ್ನಿ ಜಡೆ 
ವೆತ್ತುದೋ ಸಿಡಿಲು ಹೊಸ ಭಸಿತ । ಏಡಕಲಿತುದೋ ಕಾಡಕಿಚ್ಚು 
ಕೃಷ್ಣಾಜಿನವ । ನುಡಕಲಿತುದೋ ಪ್ರಳೆಯವಹ್ನಿ ತಸ ಮಿರ್ದುದೋ 
ಭಾಳಲೋಚನಕೋಸಪ ॥ ಕಡುಗಿ ಮನೆಯಾಯ್ತೋ ಹೇಳೆನೆ ಕಣ್ಣಕಡೆ 
ತೋರ । ಗಿಡಿಗೆದರೆ ಮೀಸೆಗೂದಲು ಹೊತ್ತಿ ಹೊಗೆಯೆ ಬಿಜು । ನುಡಿ 
ಗಳುರಿಯುಗುಳೆ ವಿಶ್ರಾಮಿತ್ರನುರನಣಿಸಿ ಬಂದನವನೀಶನೆಡೆಗೆ' (ಎಂತಹ 


೬೦ ಶಿವಾನುಭವ. 

ಭೀಷಣ ದೃಶ್ಯ? ಶಬ್ದಗಳಿಂದಲೇ ರುದ್ರಮೂರ್ತಿಯೆ ಉಗ್ರ ರೂಪವನ್ನು 
ವಾಚಕರ ಮನಸ್ಸಿನ ಮೇಲೆ ಸ್ಥಾಯಿಯಾಗಿ ನಿಲ್ಲುವಂತೆ ಕೊರೆದ 
ಕನಿಯ ಚಾತುರ್ಯ ಸ್ತುತ್ಯವಾದುದು.) ಎಲೋ ಹರಿಕ್ಚಂದ್ರ! ಸಂಚ 
ಭೂತಗಳು ಸೂರ್ಯ ಚಂದ್ರಾದಿಗಳು ನನ್ನ ಭಯದೀದ ಗದಗದನೆ 
ನಡುಗಿ ಮೇರೆ ಮೀರದಂತೆ ನಡೆಯುತ್ತಾರೆ . ಇಂದ್ರನು ಕೂಡ ಅತಿ 
ಅನಾವೃಷ್ಟಿಯಿಲ್ಲದೆ ಮಳೆ ಸುರಿಸುವನು. ನೀನು ಸೊಕ್ಕಿನಿಂದ ವನ 
ಪ್ರವೇಶ ಮಾಡಿ ಅದನ್ನು ಕೆಡಿಸಿ, ಖಗಮೃಗಗಳನ್ನು ನಾಶಮಾಡಿಜಿಯೆ 
ನ್ನುತ್ತ ವಿಶ್ವಾಮಿತ್ರನು ಕರಾಳನಾಗುವನು. ಸಜ್ಜನರಲ್ಲಿ ಇಲ್ಲದುದನ್ನಾ 
ಕೋಪಿಸಿ ಪೀಡಿಸುವುದು ದುಷ್ಟರ ನೈಸರ್ಗಿಕ ಸ್ವಭಾವ. ದುಷ್ಟರಲ್ಲಿ ಇಲ್ಲದ 
ಡಂಭ, ಜಂಭ, ಅಹಂಕಾರಗಳು ನೆಲೆನಿಂತಿರುವವೆಂಬುದಕ್ಕೆ ನಿಶ್ವಾನಿ 
ತ್ರನೇ ಸಾಕ್ಷಿ ದರ್ಪ ಭೂಯಿಷ್ಟವಾದ ವಿಶ್ವಾಮಿತ್ರನ ಆಡಂಬರದ, 
ಭೀಮಾ ಪರಾಕ್ರಮದ, ತಪಶ್ಶಕ್ತಿಯ, ಮಾತುಗಾರಿಕೆಯ ಕಕೋರತೆ 
ನೋಡಿರಿ. 


" ಹಂದೆ ಸಂಪದಮೊಳುಶೆಗರ್ವದಿಂ ಮೆರೆದ ಸಂಕ್ರಂದನ ಸಿರಿಯ 
ನೀರೊಳಗೆ ನೆರಹಿದ ಮುನಿಪನಂದವಂ ಮಾಡುವೆನು? " ಹರನ ಹಣೆ 
ಗಣ್ಣ ಹಗ್ಗಿಯನು ಹಗೆಗೊಂಬಂದದಿಂ ಇಂದೆನ್ನ ಹಗೆಗೊಂಡೆ? ' ಬಿಟ್ಟ 
ಬೀಡೆಲ್ಲಮಂ ಕೊಂದು ಕೂಗಿಡಿಸಿ ನೆಕಿಸುಟ್ಟು ಬೊಟ್ಟಿಡುವೆನ್‌ ಆರೆಂ 
ದಿರ್ದೆ.? « ನಿನ್ನ ಗುರು ಹೇಳನೇ ತನ್ನ ಸುತರಳಲತಿಣ್ಣವನು' "ಎನ್ನ 
ಬಸುರಿಂ ಮೂಡಿರ್ದ ಕನ್ನೆಯರ ಚನ್ನೆಯರನಬಲೆಯರ ಗಾಣಗಾತಿ 
ಯರಂ ಅರಿದರಿದಿಂತು ಸಾಯಸದೆ ಬಡಿವಕೆ?? « ಅವದಿರಂ ಹೊಡೆದ 
ಕೈಗಳಂ ಕಡಿನೆ.? " ನಿನ್ನಂ ನಚ್ಚಿ ಮಲೆತ ದೇಶವನುರುಹಿ ಸುಡು 
ವೆನ್‌? ಆಆ ದೇಶಕ್ಕೆ ಜತವಾಗಿ ಬಂದ ಮುನಿಯಂ ಮುರಿವೆನ್‌? 
€ ಮುನಿಯನು ಹಿಡಿದು ಕದನಕ್ಕೆ ಬಂದಮರರಂ ಕೆಡಹಿ ಹುಡುಕು 
ನೀರಡುವೆನ್‌ ? " ಎನ್ನಳವನರಿಯಾ' "ಎಲವೋ ನಿನ್ನ ಕೋಡು ಕೊರೆ 
ಯದೆ ಬರಿದೆ ಬಿಟ್ಟಪೆನೆ?? ಎನ್ನುತ್ತ ಕೆರಳುವನು. ಹರಿಶ್ಚಂದ್ರನು 
ಬೇಡಿಕೊಳ್ಳಲು "ಎನ್ನ ಕುಮಾರಿಯರ ಮದುವೆಯಾಗು. ಎಲ್ಲಾ ನಿರೋ 
ಧಮಂ ಬಿಡುವೆನ್‌' ಎನ್ನುವನು. ಚಕ್ರವರ್ತಿಯು ಖುಷಿಯ ಕಾಟಕ್ಕೆ 
ತಾಳದೆ ರಾಜ್ಯವನ್ನೇ ಬಿಟ್ಟು ಕೊಡುವನು. ಮತ್ತು ಮರಳಿ ಕಾಟ 
ಕಸ್ಳಾರಂಭ. « ನನ್ನ ದಕ್ಷಿಣೆ ದ್ರವ್ಯ ಕೊಡು.” * ನನ್ನ ರಾಜ್ಯದಲ್ಲಿರ 


ರಾಘನಾಂಕನ ಪಾಶ್ರಸೃಷ್ಟಿ ೬೧ 


ಬೇಡ ” ವೆಂದು. `ರಾಜನು ತನ್ನ ನಿಷ್ಕೆ ಬಿಡದಿರಲು--ಚಿಂತೆಗೊಳಗಾ 
ಗುವನು. ಚಡಪಡಿಸುವನು. ಮೂಗಿನ ಮೇಲೆ ಬೆರಳಿಟ್ಟು ತಲೆಯ 
ನೊರೆವನು. ತಲೆ ಕ.ಟ್ವಿಕೊಳ್ಳುವನು. ತಪಸ್ಸಿನ ಅರ್ಧಭಾಗ ಹೋಗು 
ವದು. ವಸಿಷ್ಠನಿಗೆ ಗೆಲುವಾಗುವದು. ದೇವಲೋಕದ ಮನ್ನಣೆ ನನ್ನಿಂದ 
ದೂರ ಸಾರುವುದೆಂದು ತಳಮಳಗೊಳ್ಳುವನು. " ಇವನನ್ನು ಇಲ್ಲಿಗೇ 
ಬಿಡುವನೇ ” ಎಂದು ಉತ್ಸಾಹಗೊಳ್ಳುವನು. ನಿನ್ನ ರಾಜ್ಯ ಸಂಪತ್ತಿಯ 
ನ್ನೊಪ್ಪಿಸು ಬಾರೆಂದು ಅರಸನನ್ನು ಸಟ್ಟಣಕ್ಕೆ ಕರೆತಂದು ಸಮಸ್ತ ರಾಜ 
ಸಂಸತ್ತಿಯನ್ನು ಒಂದೊಂದಾಗಿ ವಿವರಿಸಿ ಅರಸನಿಗೆ ಲೋಭ 
ವುಂಟುಮಾಡಲಿಚ್ಛಿಸುವನು. ಅವನು ಸತೃಚ್ಯುತನಾಗದಿರಲು ಮುನಿಯ 
ಮೋಸ ಮಾಯೆಗಳೆಲ್ಲಾ ಮಾಯವಾಗಿಯೇ ಹೋಗುವವು. 

ತೆಅಕಾರನಾದ ನಕ್ಷತ್ರಕನಿಗೆ ಕೌಶಿಕನು ಬೋಧಿಸುವ ನೀತಿ ಹೇಗಿ 
ವೆಯೋ ನೋಡುವ... 

« ನೊಡುವೊಡವೆ ಬರಲಿ ಬಾರದೆ ಕೆಡಲಿ ಕಾನನದ , ನಡುವೆತ 
ಗಹಿನಲಿರಿಸಿ ಕೆಲವು ದಿನವುಸವಾಸ । ಬಡಿಸಿರ್ದು ಕೆಲವು ದಿನ ದೇಹ 
ವನುವಲ್ಲೆಂದು ನೆವವೊಡ್ಡಿ ಕೆಲವು ದಿವಸ|| ನಡೆವಾಗ ದಾರಿ ತಪ್ಪಿಸಿ 
ತಿರಿಪಿ ಕೆಲಬ್ರ ದಿನ । ಪಡಿಯಬೀಯಕ್ಕಾಣೆಯಿಟ್ಟಂತು ಕೆಲವು ದಿನ। 
ಕೆಡಿಸಿ ನುಡಿದವಧಿಯಾಯ್ಕೆಂದು ಧರೆಯರಿಯೆ ನೃಪನಂ ಹುಸಿಕನೆನಿಸೆಂ 
ದನು” ॥ ಮತ್ತು « ಕರುಣಿಸದಿರನುಗೊಡದಿರಗಲದಿರು ಅನುಸರಿಸ । ದಿರು 
ಬಟ್ಟಿ ಯೂರಲೆಡೆಗೆಯ್ಯದಿರು ಕಡೆಗಾವ । ಪರಿಯೊಳಾವಾವನಿಗ್ರಹ ನಿರೋ 
ಧಾಯಾಸವಡಸುವಂದದಿ ಮಾಳ್ಬುದು ॥ ಗುರುಭಕ್ತನಾದಡತಿ ಬುದ್ಧಿ 
ಯುಳ್ಳವನಾದ | ಡರಸನಂ ಕೆಡಿಸಿಹುಸಿತೋರ್‌ + (ಎಂದಡೆ) 

ನ-ಎನಗವಂ ಕರಗುವನೆ ದೇವ (ಎನೆ) 

ನಿ- ನೇಮಕ್ಕೆ ನೀಪಿರ್‌. ಆನ್‌ ಬಂದು ಕಾಡುವೆನ್‌ + (ಎಂದನು) 

ಹೇಗಿದೆ, ಕುಟಲೋಪದೇಶ- ಮಹೇಂದ್ರಜಾಲದ ಚರಮಸೀಮೆ-- 

«« ಬಿಸಿಲಾಗಿ, ಬಿರುಗಾಳಿಯಾಗಿ, ಕಲುನೆಲನಾಗಿ, ವಿಷಮಾಗ್ನಿ 
ಯಾಗಿ ನಾನಾ ಕ್ರೂರ ಮೃಗವಾಗಿಮಸಗಿ? ಘೋರಾರಣ್ಯವಾಗಿ ಕವಿನ 
ಭೂತ ಭೇತಾಳರಾಗಿ ಗರ್ಜಿಸಿ” % ಹಸಿವು ನೀರಡಿಕೆ ನಿದ್ರಾಲಸ್ಯವಾಗಿ 
ಸಂದಿಸಿ” ಹೊಕ್ಕಲ್ಲಿ ಹೊಕ್ಕು ಮುನಿಯು ಅರಸನನ್ನು ಕಷ್ಟ ಪಡಿಸು 
ವನು. ಅರಸನು ಈ ಎಲ್ಲ ಕುತ್ತಗಳಿಂದ ನಿವಾರಕನಾಗಿ ಕಾಸಿಯನ್ನು 
ಸೇರುವನು. ವಿಶ್ಫಾನಿತ್ರನಿಂದ ಪ್ರೇರಿತರಾದ ಅಗ್ನಿ-ಯಮರು, ವಿಪ್ರ 


೬೨ ಶಿವಾನುಭವ, 


ಚಾಂಡಾಲ ವೇಷಧಾರಿಗಳಾಗಿ ಮಾರಿಕೊಳ್ಳುವ ಅರಸನ ಸತಿ ಪುತ್ರ 
ರನ್ನೂ--ಅರಸನನ್ನೂ ಕೊಂಡು ಕೊಳ್ಳುವರು. ಅವರು ಕೊಡುವ ಕೋಟ 
ಲೆಗೆ ಮಿತಿಯಿಲ್ಲ ಮೇರೆಯಿಲ್ಲ. - 

ಮುನಿಯು ಮೋಸ ಮಾಯೆಗಳ ಬಲೆಬೀಸಿ ಅರಸು ಸಿಂಹವನ್ನು 
ಕೆಡಹಲು ನೋಡುವನು. ಕುಟಲ ಮಾಯೆಗಳನ್ನು ಹೂಡಿ ನನ್ನ ಉದ್ದೇ 
ಶವು ನೆರವೇರುವುದೆಂಬ ಭರವಶದಲ್ಲಿ ಚಲ್ಲಾಟವಾಡುತ್ತಿರುವಾಗ ಅರ 
ಸನು ದೃಢಮನಸ್ಸಿನವನಾಗಿ ಮಾಯೆಯಿಂದ ಫಿವೃತ್ತನಾಗಲು ಸಖೇ 
ದಾಶ್ಚರ್ಯದಿಂದ ಸ್ವಲ್ಪಕಾಲ ಸುಮ್ಮನಿದ್ದು ಕೂಡಲೇ ಮತ್ತೊಂದು 
ರೀತಿಯಿಂದ ವಿಜೃಂಭಿಸಿ ಮೇಲೆ ಬೀಳುವನು. ಉಪಾಯವು ಕುದು 
ರಡೆ ಕೆಳಗುರುಳುವನು. ಒಂದು ಬಗೆಯಿಂದ ರಾಘವಾಂಕನು ಅತಿ 
ಚಮತ್ಕಾರವಾದ ಜಟ್ಟಿಕಾಳಗವನ್ನೇ ತನ್ನ ಗ್ರಂಥದಲ್ಲಿ, .ಚಿತ್ರಿಸಿದ್ದಾ 
ನೆನ್ನುವಂತೆ ಕಾಣುತ್ತದೆ. 

ಲೋಹಿತಾಶ್ವನಿಗೆ ಮರಣವನ್ನುಂಟುಮಾಡಿ ಅರಸ ಅರಸಿಯರ 
ಹೃದಯವನ್ನು ಚ:ರ್ಚುವನು. ಅವರದೆರಿಂದ ಪರಿತಪಿತರಾಗುವರು. 
ಆ ದುಃಖಕ್ಕೆ ಕಡೆಯೇ ಇಲ್ಲದಂತಿರಲು, ರಾಜನು ಮಿಂಚಿನ ವೇಗದಿಂದ 
ತನ್ನ ಕರ್ತವ್ಯದ ಕಡೆಗೆ ಹಾರುವನು. ದುಡ್ಡು ತರಲು ಚಂದ್ರಮ 
ತಿಯು ಒಡೆಯನ ಮನೆಗೆ ತೆರಳುತ್ತಿರಲು ಖುಷಿ, ತನ್ನ ಮಾಯಾ 
ಶಕ್ತಿಯಿಂದ ಕಾಶೀ ರಾಜಪುತ್ರನನ್ನು ಚೋರರಿಂದ ಕೊಲ್ಲಿಸಿ ಯಾವ 
ಸಾಪವನ್ನರಿಯದ ಚಂದ್ರಮತಿಯ ಉಡಿಲಲ್ಲಿ ಪುತ್ರಹತ್ಯಾ ( ಕಾಶೀ 
ರಾಜಪುತ್ರ ಹತ್ಯಾ) ದೋಷವನ್ನು ಕಟ್ಟುವನು. ಇವಳ ತಲೆ ಹೊಡೆ 
ಸುವುದಾಗಿ ರಾಜನ ಅಸ್ಸಣೆ. ಭಟರು ವಧಸ್ಥಾನಕ್ಕೆ ದೇವಿಯನ್ನು 
ತರುವರು, ಈ ಕ.ರ್ಯ ಹರಿಶ್ಚಂದ್ರನ ಪಾಲಿಗೆ ಬೀಳುವುದು. ಅವನು 
ಅದಕ್ಕೆ ಸಿದ್ಧನಾಗೇ ನಿಂತ. " ನನ್ನ ಪುತ್ರಿಯರನ್ನು ವಿನಾಹವಾಗು 
ನಿನಗೆ ಮಂಗಳವನುಂಟುಮಾಡುನೆನೆ” ೦ಬ ಸೊಲ್ಲು ಖುಷಿ ಬಾಯಿ 
ಯಿಂದ ದೂರಾಗಲಿಲ್ಲ. ದೂಂದರೇನು ದೂರಾಗದಿದ್ದರೇನು. ಕೌಶಿ 
ಕನು ಸೋತನು. ತನ್ನ ತನಸ್ಸಿನ ಅರ್ಧ ಫಲವನ್ನು ಕಳಕೊಂಡನು- 
ಸತ್ಯದ ಮುಂದೆ ಮಿತ್ಥ್ಯದ ಹೆಮ್ಮೆಯೆ? 

ವಸಿಷ್ಠ ಬ್ರಹ್ಮಯಷಿ. ಬ್ರಹ್ಮಯಸಿಗೆ ತಕ್ಕ ಗುಣಸಂಪತ್ತಿಗೆ ವಸಿ 
ಷನ ಚಾರಿತ್ರ್ಯವೇ ಉದಾಹರಣೆಯಾಗಿದೆ, ಎಂದರೆ ಅತ್ಯುಕ್ತಿಯಬ್ಲ. 


ರಾಘವಾಂಕನ ಪಾತ್ರಸೃಷ್ಠಿ. ೬4 


ವಸಿಷ್ಕನಿಗೆ ಕಾವ್ಯರಂಗದಲ್ಲಿ ಸ್ಥಳ ಅಷ್ಟರಲ್ಲೇ ಅವನ ಗುರು 
ತ್ವಕ್ಕೆ ತಕ್ಕ ಸ್ಥಾನವು ನಿರ್ಮಿಸಲ್ಪಟ್ಟಿದೆ. ಅದು ಬಹು ಮನೋಜ್ಞವಾ 
ಗಿದೆ. ರಾಘವಾಂಕನ ವಸಿಷ್ಕನು ಒಂದು ಬಗೆಯ ಧೀರ, ಶಾಂತ ಪ್ರಕೃ 
ತಿಗೆ ಯೋಗ್ಯವಾಗುವ ಕ್ರಮಪ ಸ್ರಧಾನ ಪುರುಷ. ಪ್ರಸನ್ನಾತ್ಮ, ಕ್ಲೇಶ 


ಸಹಿಷ್ಣು, ದ್ವಿಜೋತ್ತಮ. 


ವಿಶ್ವಾಮಿತ್ರನು ಇಂದ್ರಸಭೆಯಲ್ಲಿ ಕಠೋರ ವಾಕ್ಯಗಳನ್ನಾಡಿದರೆ 
ವಸಿಷ್ಠನು "ನಾ ಸೊರಹಿಪಾತನೆ' "ಅವನಧಿಕನಲ್ಲವೆ? "ಹೊನ್ನಮಾತೀ 
ಸಭೆಯೊಳೇಕೆ, ಸತ್ಯನೆ ಹೇಳ್‌' ಎನ್ನುವನು. ಬ್ರಹ್ಮತೇಜಸ್ಸಿನಲ್ಲಿ ತನ 
ಸ್ಸಿನಲ್ಲಿ ಕಡಿಮೆಯಿಲ್ಲದವನಾದರೂ ಕೌಶಿಕನ ಬಿರುಮಾತಿನಿಂದಾದ ಮನಃ 
ಕ್ಲೇಶವನ್ನು ದೂರತಳ್ಳಿ ಧೀರತನದಿಂದ ಶಾಂತರೀತಿಯಿಂದ ಉತ್ತರಕೊ 
ಡುವನು. ವಸಿಷ್ಕನ ಮಾತುಗಳು ತಂಪಿಡಿದು ಬೀಸುವ ಮನೋಜ್ಞ 
ಮಾರುತನಂತೆ. ಮೇಘದಬ್ಬರದಿಂದ ಸಿಡಿಲು ಮಿಂಚುಗಳಿಂದ ಕೂಡಿ 
ಬೀಸುವ ಬಿರುಗಾಳಿಯಂತೆ ಕೌಶಿಕನ ಮಾತುಗಳು. 


ವಾದವು ಅಧಿಕವಾಗಲು- “ ಶೃತಿಮತಕುಲಾಚಾರ ಧರ್ಮ 
ಮಾರ್ಗಂ ಮಹಾ। ಪ್ರತವನುಷ್ಠಾನ ಗುರುವಾಜ್ಞೆ ಲಿಂಗಾರ್ಚನೋ। 
ನ್ನತತಸಪಂ ಬ್ರಹ್ಮಂ ಕರ್ಮಂ ಬೆಳೆದ ಪುಣ್ಯವೊಳಗಾದವಂ ತೊಆಕಿದು 
ಕಳೆದು॥ ಸತಿಯನುಳಿದ ದಿಗಂಬರನಾಗಿ ಮುಕ್ತಕೇ। ಶಿತನಾಗಿ ನರಕ 
ಪಾಲದೊಳು ಸುರೆಯೆರೆದು ಕುಡಿ। ಯುತ ತೆಂಕಮುಖನಾಗಿ ಹೋಹೆಂ 
ಹರಿಶ್ಚೇದ್ರ ಮದು ಹುಸಿಯಂ ನುಡಿದಡೆ ॥ 


ಇದು ವಸಿಷ್ಠನ ಪ್ರತಿಜ್ಞಾ ವಾಕ್ಯ. ಶೃತಿ ಮುತ, ಕುಲಾಚಾರ 
ಧರ್ಮಾದಿಗಳಲ್ಲಿ ಶ್ರದ್ಧೆ, ನಿಷ್ಠೆ, ಅನುರಾಗ, ಮುಂತಾದವು ವಸಿಷ್ಕನಲ್ಲಿ 
ಉಜ್ವಲಿಸ ಭು ಇಷ್ಟು ಸಾಕು ಈತನು ಪರಮನಾವನ ನಚರಿತನೆನ್ನು 
ವುದಕ್ಕೆ. ವಸಿಷ್ಠ ವಿಶ್ವಾಮಿತ್ರರ ಪ್ರತಿಜ್ಞೆಗಳ ಬಹಳ ಅಂತರವಿದೆ. ನಾನು 
ಸೋತಕಿ Pe ಹರಿಶ್ಚಂದ್ರನಿಗೆ ಕೊಡುವೆನು. ಇಂದ್ರ 
ಈರೇಳ್ಸಾರಿ ಹುಟ್ಟಿ ಹುಟ್ಟಿ ಬರುವ ವರಿಗೂ ಸ್ವರ್ಗಕ್ಕೆ ಹೋಗದಿರೆ 
ಕೆಂದು ವಿಶ್ವಾಮಿತ್ರನ ಪ್ರತಿಜ್ಞೆ. ಈ ಜಿದ್ದಿನಲ್ಲಿ ಮಹತ್ವ ಕಡಿಮೆ. ಇಂದ್ರ 
ಲೋಕಕ್ಕೆ ಹೋದರೂ ಬಂದೀತು, ಬಿಟ್ಟಿರೂ ಬಂದೀತು. ಮಹಾಮಹಿ 
ಮನಾದವನಿಗೆ ಸ್ವರ್ಗದ ಹಂಗೇನು? ತಪಸ್ಸಿನಲ್ಲಿ ಅರ್ಧ ಕೊಟ್ಟಕಿ ಉಳಿ 


೬೪ ಶಿವಾನುಭವ, 


ದರ್ಧದಿಂದ ಹೋದುದನ್ನು ಸಂಪಾದಿಸಿ ತನಸ್ಸಿನ ಫಲವನ್ನು ಅಖಂಡ 
ವಾಗಿ ಮಾಡಬಹುದು. ಹರಿಶ್ಚಂದ್ರನು ಹುಸಿದುದಾದರೆ ವಸಿಷ್ಠನಿಗೆ 
ಬ್ರಹ್ಮ ಖುಷಿ ಪದವಿ ಮರಳಿ ಸಿಕ್ಳುವುದಕ್ಳವಕಾಶವೇಯಿಲ್ಲ 


ww 


ರಾಜನು ಸುಳ್ಳಾಡಲು ನಿನ್ನ ಖಯಷಿತನನೇ ಹೋಗುವುದು. 
ಮೊದಲೇ ಅವನಿಗೆ ಎಚ್ಚರಿಕೆ ಕೊಡು ಎಂದು ವಿಶ್ವಾಮಿತ್ರನೆನ್ನಲು, 
ವ-- ತರಣಿ! ತೇಜೆಂಗೆಡದಿರು. ಅಗ್ನಿ! ಬಿಸುಪಾರದಿರು.! 
ಸರಸಿರುಹವೈರಿ! ತಂಪ ಬಿಡದಿ೦.. ಎಲೆಲೆ ಮಂ। 
ದರವೆ! ಚಲಿಸದಿರ್‌+ಎಂದು ಬೋಧಿಸಲೇಕೆ? ನಿಜವಳಿ 
ನವೆ? ಸುಮ್ಮನಿರಲು॥ 
ವರಹರಿಶ್ಚಂದ್ರ! «ಸತ್ಯಂಗೆಡದಿರ್‌' ಎಂದು ಜೋ | 
ಸರಿಸುವಂತಾಗಿ ಹುಸಿಯುಂಟಿ? ಕೊಂಡೆಯವೆ--ಎನಗೆ | 
ಹಿರಿಯತನ ಕೆಟ್ಟು ಇಂತು ನುಡಿಯಲಿಹುದೆ...... ॥ 


ವಿ ನೀ ಹೇಳದಿರ್ದಡೆ ಮದಹರನಾಣೆ 

ವ-- ಕುಲವ ನಾಲಿಗೆಯರುಹಿತೆಂಬ ನಾಣ್ಣುಡಿಗೆ.ಇಂದು ನೆಲೆ 
ಯಾಯ್ದಲಾ!---ಬ್ರಹ್ಮೈಖುಷಿಯಾದಡೆ4ಒಳಗೆ ನಿರ್ಮಳವಿರ್ಪುದಯ್ಯ.-- 
ನೀರಾಜ ಯುಪಿ ಕೋಪಿ ಸಡೆ, ದಟ್ಟಿಸದೆ, ಕೆಡೆನುಡಿಯದೆ - ನಿಲಲೆಂತು 


ವಿ- ಎನ್ನ ನೀನೀಗ ಹೆಪ್ಪಳಿಸದಾಡಿದೆ ನ 
ವ-- ಅಹುದಹುದು. ನಿನ್ನಲಿಹ ನೆಲೆಯಾಡಿತು. 


ಕಂಡದ್ದಾಡಿದರೆ ಕೆಂಡದಂತಹ ಕೋಪ.-ವಿಶ್ನಾ ಮಿತ್ರನಿಗೆ ಮರ್ಮೋ 
ದ್ಭಾಟನೆಯಾದಂತಾಗಿ ಕೊಚ್ಚಿಗೇಳುವನು. ನ ವಸಿಷ್ಠನ ಸರಳ 
ಮಾತಿನ ಸರಣಿ ಉನಡೇಶನರಿಗೆ ಒಸ್ಸುವಂತಹದು. 


( ಮುಂದೆ ಸಾಗುವದು. ) 


R NB 2554 


ಶಿವಾನುಭವ. 


ಸಂಪಾದಕ 


ರಾ॥ ಸಾ| ಫ. ಗು. ಹಳಕಟ್ಟಿ. 


ಬಿ. ಐ. We ಎಲ್‌.ಬಿ; 
ವಿಜಾಪುರ. 


೧೯೩೬. 


ಸಂಪುಟ ೧೨ ) ನೊವೆಂಬರ ( ಸಂಚಿಕೆ ೨ 


ವಿಷಯಾನು ಕ್ರಮ:ಣಿಕೆ. 





ವಿಷಯ p ಲೇಖಕರು ಪುಟಿ 
ಶ್ರೀ ನಿಡುಮಾಮಿಡಿ ಮಠದ "ವಿಜ ಎಂ. ಜಿ. ನಂಜುಂಡಾರಾಧ್ಯ ೬೫-೭೧ ' 
ಇತಿಹಾಸ. ಸಿದ್ಧಗಂಗಾ ಗುರುಕುಲ. 
ಸ್ರೀ ಶಿಕ್ಷಣ. pe ಶ್ರೀಮತಿ ಬಿ. ಬಸವರಾಜದೇವಿ ೭೨-೭೮ 
ಬೆಂಗಳೂರು. 


೨ ಸ್ಕಾ ವರಲಿಂಗ ಮತ್ತು ತೆ ವಿ॥ ಎಸ್‌. ಬಿ. ಮಸಳಿ. ಹೆಡ್‌ “೭೮-೮೫ 
ಇಷ್ಟಲಿಂಗ. ಮಾಸ್ತರ ಆಹೇರಿ, ತಾ| ಪಡಾಧ್ಯಳ: 
6 ರಾಘವಾಂಕನ ಪಾತ್ರಸೃಷ್ಟಿ./' ವೇ. ಎಂ pe ಕನ್ನಡ ೮೬-೯೪ 


€ ಶ್ರೀಕರಭಾಷ್ಯ ವಿಮರ್ಶವು. ಮಿ ಸಿದ್ಧ ರಾಮಕ್ಪ ದುಂಡಪ್ಪ ಸಕ್‌ ೯೫ ೧೦೭ 
ಬಿ. ನ ಎಲ್‌. ಎಲ್‌. ಹುಬ್ಬಳ್ಳಿ 


ಓ ಕಿತ್ತೂರ ಸಂಸ್ಥಾನದ 4” ಶ್ರೀಯುತ ಕಲ್ಮೇಶ್ವರ, ೧೦೭--೧೫ 
ಇತಿಹಾಸ ಚೆನ್ನೆ ಮಲ್ಲಪ್ಪ 'ಜೈಲಹೊಂಗಲ. 
7 ಮಹಾಜೀವಿಯಕ್ಕಗಳ ಜಂ ಶ್ರೀ ಸೆ. ಹಾ. ಶಿನಮೂರ್ತಿಯವರು ೧೧೬-೧೨೬ 
ಮದುವೆ. ಶಿನಯೋಗನುಂದಿರ. 
ಇ ಶ್ರೀ. ಹಾನಗಲ್ಲ ಸ್ವಾಮಿ 1 ೭-೧೨೮ 
ಗಳನರು ರಚಿಸಿದ ಎಡ 
ಗಬ್ಬಗಳು. 








ಇದನ್ನು ವಿಜಾಪುರದಲ್ಲಿ ಇದರ ಸಂಪಾದಕರಾದ ರಾ|। ಸಾ| ಫ. ಗು. ಹಳಕಟ್ಟಿ 
ವ " 
ಇ (i ತಮ್ಮ “ಹಿತಚಿಂತಕ ಪ್ರೀೀಟಂಗ ಪ್ರೆಸ್ಸಿ ನಲ್ಲಿ ಮುದ್ರಿಸಿದರು. 
೨ತ್ತು ಅವರು ವಿಜಾಪುರದಲ್ಲಿ ತಮ್ಮ ೧೬೨೦ (ಅ) ಮನೆಯಲ್ಲಿ 
ಪಸಿದಿಸಿದರು. ” 


ಶಿವಾನುಭವ. 


ರ್ಷ ೧೨] ನನ್ಹಂಬರ ೧೯೩೭ [ಸಂಚಿಕೆ ೨ 














ಶೀ ನಿಡುಮಾಮಿಡಿ ಮಠದ ಇತಿಹಾಸ, 


(ಲೇಖುಕ:- ಎಂ. ಜಿ ನಂಜುಂಡಾರಾಧ್ಯ "ರಾಷ್ಟ್ರಭಾಷಾವಿಶಾರದ' 
ಸಿದ್ದಗಂಗಾ ಗುರುಕುಲ.) 





ಶ್ರೀ ನಿಡುಮಾಮಿಡಿ ಮಠವು ವೀರಶೈವ ಮತಾಚಾರ್ಯರ ಮುಖ್ಯ 
ಪೀಠಗಳಲ್ಲೊಂದಾಗಿದೆ. ಇದು ಜಗದ್ಗು ರು ಸಂಡಿತಾಚಾರ್ಯ ಸೂರ್ಯ 
ಸಿಂಹಾಸನದ ಪರಂಪರೆಯಲ್ಲಿ ನಡೆದು ER ಇದರ ಶಾಖೋಪಶಾಖೆ 
ಗಳು ಭರತಖಂಡದ ನಾನಾಭಾಗಗಳಲ್ಲಿರುತ್ತವೆ. ಈ ಸಿಂಹಾಸನಾಧೀರ 
ಕರಕಮಲ ಸಂಜಾತರಾದ ಅನೇಕ ಮೂರ್ತಿಗಳು ತಮ್ಮ ಮಯಿ 
ಮಾಶ್ರಭಾವಗಳಿಂದ ರಾಜಾಧಿರಾಜರಿಂದ ಸನ್ಮಾನಿತರಾಗಿ ವಿಖ್ಯಾತಿ 
ಯನ್ನು ಪಡೆದ ಕುರುಹುಗಳು ಇತಿಹಾಸದಲ್ಲಿ ಕಂಡುಬರುತ್ತವೆ. ಇವ 
ರಲ್ಲಿ ಅನೇಕರು ೬.1 ಶಾಸ್ತ್ರಕಾರರೂ ಆಗಿಹೋಗಿದ್ದಾರೆ. 
ಇವರಿಂದ ರಚಿತವಾದ ಗ್ರಂಥಗಳ ಶೋಧನೆಗಳು ನಡೆಯುತ್ತಿವೆ. ಈ 
ಮಠದ ಇತಿಹಾಸವು, ವೀರಕೈವ ಸಮಾಜದ ಐತಿಹಾಸಿಕ ಹಾಗೂ 
ಸಾಮಾಜಿಕದ ಅನೇಕ ತೊಡಕುಗಳನ್ನು ಸಡಲಿಸಿ, ಬಹುಕಾಲದಿಂದಲೂ 
ಗುರು-ಲಿಂಗ-ಜಂಗಮರು ಹೇಗೆ ಏಕಸೂತ್ರತೆಯಿಂದ ಸ ಸಮಾಜೋದ್ಧಾರ 
ಕಾರ್ಯಗಳನ್ನೆಸಗುತ್ತಿದ್ದರೆಂಬುದನ್ನು ತ ಕಾನ ಒಂದು ಆದರ್ಶ 
ಚಿತ್ರವಾಗಿದೆ. ಈ ಪೀಠಾಧಿಪತಿಗಳು ಹಿಂದೆ ಮಾಡಿರುವ ಮಹತ್ಕಾರ್ಯ 
ಚ ಇಂದಿನ ಪೀಠಾಧಿಕಾರಿಗಳ ಹಾಗೂ ವಿರಕ್ತಮೂರ್ತಿಗಳ ಕಾರ್ಯ 
ಗೌರವವನ್ನು ಸೂಚಿಸಲು ಬಲವಾದ ನಿದರ್ಶನವಾಗಿನೆ. ಸಾಮಾನ್ಯ 


೬೬ ಶಿನಾನುಭವ- 


ವಾಗಿ ವೀರಶೈವರಲ್ಲಿ ಮಠಗಳೇರ್ಪಟ್ಟುದು ಇದೇ ಉದ್ದೇಶದಿಂದಲೇ 
ಎಂಬುದು ಅನೇಕ ಐತಿಹಾಸಿಕ ನಿದರ್ಶನಗಳಿಂದ ಸಿದ್ಧವಾಗಿದೆ. ಅನಾ 
ದಿಕಾಲದಿಂದ ಸಾವಿರಾರು ಜನ ಮಹಾನುಭಾವರು " ವಸ ಸುಧೈೈವ 
ಕುಟುಂಬಕಂ) ಎಂಬ ಸವಳು ಟು ಮಾಡಿ ವಿಶ ವನ್ನೇ 
ತಮ್ಮ ವಿಶಾಲವಾದ ಪ್ರೇಮವೆಂಬ ಬಾಹುಪಾಶದಿಂದ ತಬ್ಬಿ ಕೊಂಡದ್ದ 
ರಿಂದಲ್ಲವೇ ಈ ಯುಗದಲ್ಲಿ ವೀರಶೈವದ ಅಸ್ತಿತ್ವವು ತುತ 
ಇರಲಿ. 

ಸದ್ಯದಲ್ಲಿ ಈ ಮಠದಲ್ಲಿ ಉಪಲಬ್ಧವಾಗುವ ಕೆಲವು ಆಧಾರಗ 
ಳಿಂದ ಅರಿಯಬಹುದಾದ ನಾಲ್ಕಾರು ವಿಷಯಗಳನ್ನು ವಾಚಕರ ಅವ 
ಗಾಹನೆಗಾಗಿ ಇಲ್ಲಿ ವಿವರಿಸುವುದು ಉಚಿತನೆನಿಸುತ್ತದೆ. 

ಈ ಮಠದ ಕೇದ ಸ್ಥಾನವು ಎಸವುದಲ್ಲಿ ಕೋಲಾರ ಜಿಲ್ಲಾ ಬಾಗೆ 
ಪಲ್ಲಿ ತಾಲ್ಲೂಕಿಗೆ ಸೇರಿದ ಗೂಳೂರು ಗ್ರಾಮದ ಕೆರೆಯ ದಂಡೆಯಲ್ಲಿ 
ರುತ್ತಡೆ. ಈ ಪೀಠದ ಮೂರನೆಯ ಪೀಠಾಧೀಶ್ವರರಾದ ಶ್ರೀ ಜಗದ್ಗುರು 
ಚಂದ್ರಗುಂಡ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳವರು ದೇಶ 
ಸಂಚಾರಾರ್ಥವಾಗಿ ದಯಮಾಡಿಸಿ, ಇತಿಹಾಸದಲ್ಲಿ ಪ್ರಸಿದ್ಧವಾದ 
ರಾಜೇಂದ್ರ ಚೋಳ (೧೦೧೨--೧೦೪೫) ನ ಉದ್ಯಾನವನದಲ್ಲಿ ಶಿವಾ 
ರ್ಚನೆಯನ್ನು ಮಾಡುತ್ತಿದ್ದರೆಂದೂ, ಶಿವಾರ್ಜನೆಯಾದ ನಂತರ ಶಿವ 
ನಿಗೆ ನೈವೇದ್ಯಕ್ಕಾಗಿ ಅಲ್ಲಿದ್ದ ತೆಂಗಿನ ಮರವನ್ನೇ ಭಿಕ್ಷೆ ಬೇಡಿದಾಗ ಆ 
ಮರವು ಬಗ್ಗಿ ಫಲಗಳನ್ನು ನೀಡಿ ಮೊದಲಿನಂತಾಯಿತೆಂದೂ ಇದನ್ನು 
ಚಾರರ ಮೂಲಕ ಅರಿತ ಟೋಳ ರಾಜೇಂದ್ರನು ಶ್ರೀ ಸ್ವಾಮಿಯವರ 
ಶಿಷ್ಯನಾಗಿ ಅವರ ಉಪದೇಶ ಪ್ರಭಾವದಿಂದ ತನಗೆ ಬಹಳ ಕಾಲ 
ದಿಂದಿದ್ದ ಬ್ರಹ್ಮಹತ್ಯ ದೋಷದಿಂದ ವಿಮುಕ್ತನಾದನೆಂದ್ಕೂ ಇದರ 
ಜ್ಞಾಪಕಾರ್ಥವಾಗಿ ಶ್ರೀಯವರಿಗೆ ಅಲ್ಲಿಯೇ ಒಂದು ಬೃಹನ್ಮಠನನ್ನು 
ಕಟ್ಟಿಸಿಕೊಟ್ಟನೆಂದೂ ಅಲ್ಲಿರುವ ಪಂಡಿತಾರಾಧ್ಯ ಚರಿಕ್ರೆಯಲ್ಲಿ ವಿಶದ 


೧ ಹಿಂದಿನ ಹೆಸರು "ಗುಯಲೂರಕು? 
೨ ಆಂಧ್ರದಲ್ಲಿ ಪ್ರಸಿದ್ಧನಾದ ಪುಲ್ಲ ಕವಿಯು ಬರೆದನೆಂದು ಈ ಗ್ರಂಥದಲ್ಲಿಕುವ ಅಂಕ 
ತದಿಂದ ತಿಳಿಯಬಹುದಾಗಿದೆ. ಇದಲ್ಲದೆ ಕರ್ನಾಟಿಕಾಂಧ್ರ ಕವಿತಾವಿಶಾರದನಾದ ಇಡಗೂರು 


ಕುಪ್ರಕವಿಯೂ ಅಪ್ಪಪ್ಪನೆಂಬನನೂ ಇವೇ ವಿಷಯವನ್ನು ಮನೋಹರವಾಗಿ ನರ್ಣಿಸಿದ್ದಾಕಿ, 
ಇವು ಕನಿಚರಿತೆಕಾರರಿಗೆ ಸಿಕ್ತಿರುವದಿಲ್ಲ 


ಥೀ ನಿಡುಮಾಮಿಡಿ ಮಠದ ಇತಿಹಾನಪೆ. ೬೭ 


ವಾಗಿ ವರ್ಣಿತವಾಗಿದೆ. ಈಗಲೂ ಸಹ ಆ ಮಠದಲ್ಲಿಯೂ ಸುತ್ತು 
ಮುತ್ತಿನ ಪ್ರದೇಶಗಳಲ್ಲಿಯೂ ಸಹ ಜೋಳ ಪ್ರತಿಷ್ಕಿತನಾದ ಅಕೇಕ 
ಹೇವಾಲಯಗಳೂ ಕುರುಹುಗಳೂ ದೊರೆಯುತ್ತವೆ. 


ನಿಡುಮಾಮಿಡಿ ಎಂಬುದು ಅನಂತಪುರಂ ಜಿಲ್ಲಾ ಪೆನುಗೊಂಡೆ 
ಈ ತಾಲೂಕಿನಲ್ಲಿ ಅರಣ್ಯ ಮಧ್ಯ ಪ್ರದೇಶದಲ್ಲಿ 'ಮನೋಹರಳಾದ 
ಪ್ರಕೃತಿದೇವಿಯಿಂದ ಪೂಜಿಸಲ್ಪಡುವುದಾಗಿ ಯೋಗಾಭ್ಯಾಸಿಗಳಿಗೆ ಯೋಗ್ಯ 
ಸ್ಥಾನವಾಗಿ ರಂಜಿಸುತ್ತಿದೆ. ಅದರ ಸಮೀಪದಲ್ಲಿಯೇ ಸುವರ್ಣನತೀ 
ಎಂಬ ಪುಣ್ಯ ನದಿಯು ಪ್ರವಹಿಸುತ್ತಿರುವುದರಿಂದ ಈ ಪ್ರದೇಶವು ಅತ್ಯಂತ 
ಮನೋಹರವಾಗಿದೆ. ಆದುದರಿಂದಲೇ ಈ ಸ್ಥಾನವು ಈ ಸೀಠಪರಂಸ 
ರೆಯ ಮೂರ್ತಿಗಳಾದ ಶ್ರೀ ಕರಿಬಸವದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿ 
ಗಳ ತಪೋನುಷ್ಕಾನಾದಿಗಳಿಗೆ ಉಚಿತವಾಗಿ ತೋರಿರಬಹುದು. ಅಲ್ಲಿ 
ರುವಾಗ್ಗೆ ಪೆನುಗೊಂಡೆಯ ಅರಸರು ದರ್ಶನಾರ್ಥವಾಗಿ ಬಂದರೆಂದೂ 
ಅವರಿಗೆ ಆಶೀರ್ವದಿಸಲು ಫಲವಿಲ್ಲದಿರಲು ಇವರು ತಮ್ಮ ಮಹಿಮಾ 
ಪ್ರಭಾವದಿಂದ ಒಂದು ಒಣಗಿದ ಮಾವಿನ ಮರನನ್ನು ಚಿಗುರಿಸಿ, 
ಕುಸುಮಿಸಿ, ಫಲಿಸುವಂತೆ ಮಾಡಿ ಅದೇ ಮಾವಿನ ಫಲಗಳನ್ನು ಆಶೀ 
ರ್ವಾದ ಮಾಡಿ ರಾಜನಿಗೂ ಅನನ ಯಾವತ್ತೂ ಪರಿವಾರಕ್ಕೂ ಕೊಟ್ಟ 
ತೃಪ್ತಿಪಡಿಸಿದರೆಂದೂ, ಇದರಿಂದ ಸಂತುಷ್ಟನಾದ ರಾಜನು ಒಂದು 
ದೊಡ್ಡ ಮಠವನ್ನು ಕಟ್ಟಿಸಿಕೊಟ್ಟ ಬೇಕಾದ ಬಿರುದಾವಳಿಗಳನೂ 
ಮಾನ್ಯಮಿರಾಶೆಗಳನ್ನೂ ಕೊಟ್ಟಿರುವುದಾಗಿ ಪುಲ್ಲಕನಿಯು ವರ್ಣಿಸು 
ತ್ತಾನೆ. ಮತ್ತು ಮತ್ತೊಬ್ಬ ಕವಿನರ್ಯನು ಇದೇ ಪವಾಡವನ್ನು ಈ 
ರೀತಿಯಾಗಿ ವರ್ಣಿಸಿದ್ದಾನೆ. 


ಪದ 
ಒಣಗಿದಂಥಾ ಚೂತ ವೃಕ್ಷವನು 
ಕ್ಷಣದೊಳಗೆ ಚಿಗುರಿಸಿ 
ಘನಫಲಂಗಳ ಭಕ್ತ ಜನಗಳಿಗೆ 
ಗಣನೆಯಿಲ್ಲದೆ ಕೊಟ್ಟು ಜಗದಲಿ 
ಘನಮಹಿಮನೆನ್ನುತೆ ಮೆರೆದ ದೇವಗೆ. 


ಮಂಗಲಂ ಮಹಮಹಿಮಜಗದಾಯಯತಿ ಪುಂಗವರ್ಯೆ। ಮಂಗಲಂ॥ 


೬೮ ಶಿನಾನುಭನ. 


ಈ ರೀತಿಯಾದ ಅನೇಕ ಪವಾಡಗಳನ್ನು ವರ್ಣಿಸುವ ಕೀರ್ತನೆ 
ಗಳೂ ಹಾಡುಗಳೂ ಆ ಪ್ರದೇಶ ಜನರಲ್ಲಿ ವಾಡಿಕೆಯಲ್ಲಿರುತ್ತವೆ. 


ಆ ಮಠದ ಹತ್ತಿರವಿರುವ ಒಂದು ಸ್ತಂಭದಲ್ಲಿ ಒಂದು ಶಿಲಾಶಾ 
ಸನವು ಉಪಲಬ್ಧನವಾಗುತ್ತದೆ. ಇದನ್ನು ಮೇಲೆ ಹೇಳಿದ ಆರಸನೇ ತ್ರೀ 
ಸ್ವಾಮಿಗಳವರಿಗೆ ಬರೆದು ಕೊಟ್ಟಿದ್ದಾಗಿರಬೇಕೆಂದು  ಊಹಿಸಬಹುದಾ 
ಗಡ. ಇದರಲ್ಲಿ ಕಾಲ ಮುಂತಾದವುಗಳು ಇದ್ದಂತೆ ಕಾಣುವುದಿಲ್ಲ. 
ಅದರ ಸ್ವರೂಪವು ಈ ರೀತಿಯಲ್ಲಿದೆ. 


“....ಶುಭಮಸ್ತು ಕಾಳಯುಕ್ತಿ ಸಂವತ್ಸರ ಶ್ರಾವಣ ಶು. ೧೦ 
ಶು. ಅನುಮದ್ರಾಯ ರಾಜಗುರು ಮಹಾನಿಡಂಬಾರ್ಯ ಆ ಚಂದ 
ಭೂಷಣದೇವವಡೆಯರ ನಿಡುಮಾಮಿಡಿ ಬಸವರಾಜದೇವರಿಗೆ ಅಣ್ಣಮ್ಮ 
ರಸರ ಮಗ ಬಾಬರಸನು ಪ್ರತಿಜ್ಞೆ ಮಾಡಿ ಬರದು ಕೊಟ್ಟಿ ಶಾಸನ. 
ಮಂಗಳಮಹಾ... ಅ ಅ.” ಎಂದಿರುತ್ತದೆ. ಇದನ್ನು ಸರಿಯಾಗಿ ಶೋಧಿ 
ಸಿದಲ್ಲಿ ಅನೇಕ ವಿಷಯಗಳು ವ್ಯಕ್ತವಾಗಬಹುದು. ಈ ಶಾಸನದಲ್ಲಿ ಈ 
ವೀಠಾಧೀಶರಿಗಿರುವ “ರಾಜಗುರು? ಎಂಬ ವಿಶೇಷಣವು ಬಹಳ ಮಹತ್ತ 
ದ್ಹಾಗಿರುತ್ತದೆ. ಇದು ಚರಿತ್ರೆಯಲ್ಲಿ ಈ ಪೀಠಾಧಿಪತಿಗಳು ರಾಜಾಧಿ 
ನಿಕಟ ಸನ್ಮಾನಿಸಲ್ಪಿಟ್ಟಿ ರುವರೆಂಬ ಪುಲ್ಲಕವಿಯ ಉಕ್ತಿಗಳಿಗೆ ಒಂದು 
ಬಲವಾದ ಆಧಾರವಾಗಿದೆ. 


ಈ ಮಠದ ಸಭಾಂಗಣದಲ್ಲಿರುವ ಒಂದು ಸ್ತಂಭದಲ್ಲಿ ಶ್ರೀ ಚಂದ್ರ 
ಗುಂಡದೇಶಿಕೇಂದ್ರರು ತೆಂಗಿನಮರವನ್ನು ಭಿಕ್ಷೆ ಬೇಡಿದಾಗ ಅದು 
ಅಂಬಿನಂತೆ ಬಗ್ಗಿ ಫಲಗಳನ್ನು ನೀಡಿದಂತೆ ಇರುವ ಒಂದು ಪ್ರತಿಮೆಯು 


ಕೆತ್ತಲ್ಪಬ್ಬಿಜಿ. ಇದು ವಿರೂಪಾಕ್ಷ ಫಂಡಿತಾರಾಧ್ಯನ 

೧ ಈ ಪದ್ಯದಲ್ಲಿ ಕರಿಬಸವ ದೇಶಿಕೇಂದ್ರರು ತೆಂಗಿನಮತನನ್ನು ಭಿಕ್ಷೆ ಬೇಡಿಡ 
ಕೆಂಬುದು ಹದಿಸ್ಕೆ ದನೆಯ ಶತಮಾನದ ವಿರೂಪೂಕ್ತ ಪಂಡಿತಾರಾಧ್ಯನು ಬರೆದಿರುವುದು ಸಂ 
ಭವೇ ಸರಿ. ಹಃ ಈ ಪವಾಡವು ಶ್ರೀ ಚಂದ್ರಗುಂಡ ದೇಶಿಕೇಂದ್ರರಿಂದ ನಡೆಯಿಸಲ್ಪ 
ಟ್ಸಂತೆ ಇತಿಹಾಸವಿದೆ ನಿಡುಮಾಮಿಡಿ ಎಂಬುದು ಮಾತ್ರ ಶ್ರೀ ಕರಿಬಸವ ದೇಶಿಕೇಂದ್ರನ 
ಕಾಲಕ್ಕೆ ನಡೆಯಿ ಸಿದ ಮಹಿಮೆಯಿಂದ ಲಬ್ಬವಾದುದು, ಹಿಂದಿನ ಪ್ರಸಿದ್ದ ನಿಷಯಗಳು ವ್ಯತ್ಕ 
ಸನಾಗಿ ಇಲ್ಲಿ ವರ್ಣಿತನಾಗಿವೆ. ಆದರೆ + ಪವಾಡಗಳು ಈ ಪೀಠಾಧೀಶರಿಂದ ನಡೆಯಿಸ 
ಲ್ರಟ್ಟನೆಂಬದರೆನ್ನಿ ವಾದನಿಲ್ಲ, 


ನಿಡುಮಾನಿಂಡಿ ಮಠದ ಇತಿಹಾಸ, ar 


ನಿಡುಮಾಮಿಡಿಯ ಕರಿಬಸವೇಶನೈತರುತೆ 
ನುಡಿದು ತೆಂಗಿನಮರನ ಭಿಕ್ಷಮಂ ಬೇಡಲತಿ 
ಕಡುಬಾಗಿ ನಿಂದುಫಲಗಳ ನೀಡಿ ಬಳಿಕಲಾ ಮರನು 
ಮೊದಲಂತೆಸೆವುದು ॥ 
ಚನ್ನ ಬಸವ. ಪ್ರ, ಕಾ. ೫. ಸಂ. ೧೦. ಪ್ರ. ೫೪ 
ಎಂಬ ಸದ್ಯವನ್ನು ನೆನಸಿಗೆ ತರುತ್ತದೆ. 
ಶ್ರೀ ಪೀಠದ ಚರಿತ್ರೆಯಲ್ಲಿ ಒಂದು ಪುರಾತನ ತಾಳೆ ಓಲೆಯ 
ಶಾಸನವಿರುತ್ತದೆ. ಇದರ ಕಾಲವು ವಿಜಯನಗರದ ಅರಸರ ಕಾಲ 
ವೆಂದು ತೋರುತ್ತದೆ. ವಿಜಯನಗರದ ಅರಸರ ಒಂದು ಅರಮನೆಯು 
ಸೆನುಗೂಂಡೆಯಲ್ಲಿ ಇಂದಿಗೂ ವಿರಾಜಿಸುತ್ತದೆ. ಅದರಲ್ಲಿನ ಉಲ್ಲೇಖಗ 
ಳಿಂದ ವಿಜಯನಗರದ ಅಕೆಸರಂದ ಈ ಮಠಕ್ಕೆ ಕೊಟ್ಟಿರುವ ಮರ್ಯಾದೆ 
ಗಳೂ ಮಠಮಾನ್ಯಗಳೂ ವಿವರಿಸಲ್ಪಟ್ಟು ಎಲ್ಲಾ ಫಣಾಚಾರದ 
ಧಾರ್ಮಿಕ ವ್ಯವಸ್ಥೆಯ ಅಧಿಕಾರವು ಈ ಪೀಠಕ್ಕೆ ಉಂಟೆಂಬುದು ಸ್ಪಷ್ಟ 
ವಾಗಿ ಬರೆಯಲ್ಪಟ್ಟಿಡೆ. ಕೊನೆಯಲ್ಲಿ “....ನಿಡುಮಾಮಿಡಯ್ಯ ಪಂಡಿ 
ತಾರಾಧ್ಯ ಸೂರ್ಯಸಿಂಹಾಸನಾನಿತಿ ಚೇರೇದಿ....” ಎಂದಿರುತ್ತದೆ. 
ಈ ಶಾಸನದ ಒಂದು ನಕಲನ್ನು ಈ ಪೀಠದ ಅಧಿಕಾರಿಗಳು ಬರೆದು 
ಚರಿತ್ರೆಯಲ್ಲಿ ಸೇರಿಸಿದ್ದಾರೆ. ಇದರಿಂದ ಶ್ರೀಶೈಲದಿಂದ ದೇಶ ಸಂಚಾ 
ರಾರ್ಥವಾಗಿ ದಯಮಾಡಿಸಿದ ಜಗದ್ಗುರು ಕರಕಂಜಾತರಾದ ಶ್ರೀ 
ವಿರೂಪಾಕ್ಷ ದೇಶಿಕೇಂದ್ರ ಶಿವಾಚಾರ್ಯಸ್ವಾಮಿಗಳ ಪರಂಪರೆಯು 
ಲೋಕೋದ್ಧಾರಾರ್ಥವಾಗಿ ಇಲ್ಲಿಯೇ ನೆಲೆಸಿತೆಂದು ಊಹಿಸಬಹುದಾಗಿದೆ. 
ಶ್ರೀಶೈಲದಲ್ಲಿ ಆಗಮಶ್ರಸಿದ್ಧವಾದ ಶ್ರೀ ಧೇನುಕರ್ಣ (ಗೋಕರ್ಣ) 
ಶಿವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಪೀಠವೂ ಮಠವೂ ಸಹ ಈ ನಿಡು 
ಮಾಮಿಡಿ ಮಠಕ್ಕೆ ಸೇರಿರುತ್ತದೆ. ಈ ಗೋಕರ್ಣಿಶ್ವರ ಪೀಠದ ಮೇಲ್ವಿ 
ಚಾರಣೆಯನ್ನು ಈ ಪೀಠಾಧೀಶರಾವ ಮರಿಕರಿಬಸವರಾಜ ದೇಶಿಕೇಂದ್ರ 
ಸ್ವಾಮಿಗಳವರು ಮಾದುಲವೀರಯ್ಯನವರೆಂಬ ಗಣಾಧೀಶರ ವಶಕ್ಕೆ 
ಕೊಟ್ಟಿರುವರೆಂಬ ಒಂದು ತಾಮ್ರಶಾಸನವು ಈ. ಮಠದಲ್ಲಿರುತ್ತದೆ. 
ಅದರಲ್ಲಿಃ-- 
«ಸ್ವಸ್ತಿಶ್ರೀ ವಿಜಯಾಭ್ಯುದಯ ಶಾಲೀವಾಹನ ಶಕ ಸೆಂ. ೧೭೪೧ 
ಪ್ರಮಾದಿ ಸೇವತ್ಸರಂ ವೈಶಾಖ ಶು| ೬ ಶುಕ್ರವಾರಂ ತ್ರೀಶೈಲದಿಗ್ಭಾಗ 


೭೦ ಶಿವಾನುಭವ 


ಮುನ ಪಂಚವನ್ನಿಗಿ ಬಳಿಯ ಶ್ರೀ ಗೋಕರ್ಣ ಸಿಂಹಾಸನಾಧ್ಯಕ್ಷುಲೈನ 
ತ್ರೀ ಮರಿಕರಿಬಸವ ಸ್ವಾಮುಲವಾರು ಮಾದುಲವೀರಯ್ಯಕು ವ್ರಾಯಿಂಚಿ 


ಇಚ್ಛಿನಶಾಸನಂ...... ” (ಸನ್‌ ೧೮೧೯ ಆಗುತ್ತೆ) ಮಜುಕೂರಿಲೋ 
ಶ್ರೀ ಗೋಕರ್ಣೇಶ್ವರ ಸ್ಟಾಮುಲ ವಾರಿಕಿವುಂಡು ಕೊನ್ನಿಯಿನಾಂ ಸ್ಥಳ 
ಮೂಲಲೋ....... ಎಂದು ಈ ಶಾಸನದಲ್ಲಿರುವದರಿಂದ ತ್ರೀ 


ಗೋಕರ್ಣೇಶ್ಚರ ಸ್ವಾಮಿಗಳೇ ಈ ಸಿಂಹಾಸನದ ಮೂಲ ಕರ್ತೃ 
ಗಳೆಂಬದು ಸ್ಪಷ್ಟವಾಗುತ್ತದೆ. ಶ್ರೀತೈಲದ ಇತಿಹಾಸವನ್ನು ಸಂಕ್ಸೇಪ 
ವಾಗಿ ಆಂಧ್ರದಲ್ಲಿ ಬರೆದಿರುವ ಮರಾ ಶ್ರೀ ಪಿ. ರಾಮಯ್ಯ ಪ್ರೆಸಿ 
ಡೆಂಟ ಶ್ರೀ ಶೈಲಂ ಮ್ಯಾನೇಜಿಂಗ ಕನೊಟಿಯವರು «ಶ್ರೀ ಗೊಕರ್ಣೇ 
ಶ್ವರ ಸ್ವಾಮಿಯವರು ನವನಾಥಸಿದ್ಧರು ಅನಾದಿ ಕಾಲದಲ್ಲಿ ಈ ಪರ್ವತ 
ದಲ್ಲಿ ನೆಲಸಿದ್ದರೆಂಬುದಕ್ಕೆ ಕೆಲವು ಗಾಥೆಗಳಿತೆ, ” ಎಂದು ಬರೆದಿರುತ್ತಾರೆ. 
ಆದುದರಿಂದ ಈ ಮಠದ ಮೂಲಸ್ಥಾನವು ಶ್ರೀ ಧೇನುಕರ್ಣ (ಗೋಕರ್ಣ) 
ತಿನಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಶ್ರೀಗಿರಿರಾಜಸೂರ್ಯ ಸಿಂಹಾಸನ 
ವೆಂಬುದು ವ್ಯಕ್ತವಾಗುತ್ತದೆ. ಧೇನುಕರ್ಣ ಗಣಾಧೀಶರೇ ಕಲಿಯುಗ 
ದಲ್ಲಿ ಪಂಡಿತಾರಾಧ್ಯರೆಂದು ಕರೆಯಲ್ಲಟ್ಟಿರುವಕೆಂಬುದು ಆಗಮ ಪಸಿದ 
ವಾಗಿಯೇ ಇದೆ. _ ks ಬ 


ವೇದ ತೀರ್ಥೇತ್ಯಾದಿ ಬಿರುದಾಂಕೆತರಾದ ವೇ ಚಿದರೆಮಠದ 
ವೀರಭದ್ರ ಶಾಸ್ತ್ರಿಗಳವರು «ಆಂಧ್ರದ ವೀರಕೈವರು'" ಎಂಬ ಲೇಖನ 


ದಲ್ಲಿ ಆಂಧ್ರದೇಶದಲ್ಲಿರುವ ಪ್ರಸಿದ್ಧ ವೀರಶೈವ ಮಠಗಳಲ್ಲಿ "ನಿಡು 
ಮಾಮಿಡಿ' ಮಠವು ಮುಖ್ಯವಾದುದೆಂದು ಉಲ್ಲೇಖಿಸಿದ್ದಾರೆ. 
"ಡಿ ಎ 


ವೇ|| ಸಃ ಪುರಾಣಿಕ ಎಂಬುವರು «ಪ್ರಭುದೇವರ 
ಕಾಲನಿರ್ಣಯ ಎಂಬ ಶಿರೋನಾಮೆಯ ಲೇಖನಮಾಲೆಯಲ್ಲಿ ಶ್ರೀ 
ಪ್ರಭುದೇವರು ಕೇಣುಕಾದಿಗಳಂತೆ ಹತ್ತನೇ ಶತಮಾನಕ್ಕಿಂತಲೂ ಹಿಂದಿನ 


ವರೆಂಬುದನ್ನು ಸಿದ್ಧ ಮಾಡುತ್ತಾ ? ಪ್ರಭುದೇವರು ನಿಡುಮಾಮಿಡಿಯಲ್ಲಿ 
ಕರಿಬಸವದೇಶಿಕೇಂದ್ರರನ್ನು ಮಠಾಧಿಕಾರಿಗಳನ್ನಾಗಿ ಮಾಡಿದರು” 








(೧) ಶಿವಾನುಭನ ೧೯೨೯ ಮೇ. 


(೨) ಶಿವಾಸುಭವರ್ಣ೩೫ ಅಕ್ಟೋಬ ರ 


ನಿಡುನತಾವಿಂಡಿ ಮಠದ ಇತಿಹಾಸ ೭೧ 


ಎಂದು ಬರೆದಿರುತ್ತಾರೆ. ಆದರೆ ಇದಕ್ಕೆ ಯಾವ ಐತಿಹಾಸಿಕದ ಆಧಾ 
ರವೂ ಇದ್ದಂತೆ ಕಂಡುಬರುವುದಿಲ್ಲವಾದರೂ ಈ ನಿಡುಮಾಮಿಡಿ ಕರಿಬ 
ಸವ ಸ್ವಾಮಿಗಳ ಕಾಲ ನಿರ್ಣಯಕ್ಕೆ ಕೆಲಮಟ್ಟಿಗೆ ಸಹಾಯಕವಾಗಬಹು 
ದೆಂದು ಹೇಳಬಹುದು. 


ಗ್ಶ ಕೊಟ್ಟೂರು ಬಸವರಾಜನೆಂಬ ವೀರಮಾಹೇಶ್ವರನು ದ್ವಿತೀ 
ಯಧನ್ವಂತರಿಯಂತೆ ಪ್ರಖ್ಯಾತನಾದನು. ಇನನ «ಬಸವಂಾಜೀಯ' 
ವೈದ್ಯಗ್ರಂಥರಾಜವು ಆಂಧ್ರದೇಶದಲ್ಲಿ ಪ್ರಖ್ಯಾತವಾಗಿದೆ. ೫ ಎಂದು 
ವೇ। ಚಿದರೆಮಠದ ವೀರಭದ್ರ ಶಾಸ್ತ್ರಿಗಳು ಅವನನ್ನು ಬಹಳವಾಗಿ 
ಕೊಂಡಾಡಿದ್ದಾರೆ. ಈ ಬಸವರಾಜನು ಶ್ರೀ ನಿಡುಮಾಮಿಡಿಯ ಸಂಪ್ರ 
ದಾಯದವನೆಂಬುದು "ಬಸವರಾಜೀಯ' ಗ್ರಂಥದ ಒಕ್ಕಣಿಕೆಯಿಂದ 
ಸ್ಪಷ್ಟವಾಗುತ್ತದೆ. 

"ಇತಿ ಶ್ರೀ ನೀಲಕಂಠಚೆರಣಾರವಿಂದ ತೀರ್ಥಪ್ರಸಾದ ಪಾರಾವಾರ 
ಭೋಗ ವಿಹಾರಣ ಪಾರೀಣ ನಿಡುಮಾಮಿಡಿ ಬಗೆ ಸತ್ಸಂಪ್ರದಾಯ 
ಕಾರಾಧ್ಯರಾಮ ದೇಶಿಕಶಿಸ್ಯೋತ್ತಮ....” ಎಂದಿರುತ್ತದೆ. ಇದರಂತೆ 
ಅನೇಕ ಶಾಸ್ತ್ರಕಾರರೂ ಉದ್ದಾಮಕನಿಗಳೂ ಈ ಸಂಪ್ರವಾಯದನರಿದ್ದ 
ರೆಂಬುದು ಅನೇಕ ಕುರುಹುಗಳಿಂದ ಸಿದ್ಧವಾಗಿದೆ. 


(ಸಶೇಷ.) 





(೧) ಶಿನಾನುಭನ ೧೯೨೯ ಎಪ್ರಿಲ್‌ 


೭೨ ಶಿವಾನುಭವ 


ಸ್ತ್ರೀ ಶಿಕಣ, | 
(ಲೇಖಕಿ: ಶ್ರೀಮತಿ ಬಿ. ಬಸವರಾಜದೇವಿ. ಬೆಂಗಳೂರು.) 
--ಅಕ್ಕಮಹಾದೇನಿಯ ಸೇನಾಸಮಾಜದಿಂದ-- 





ಒಮ್ಮೆ ದೇಶ ವಿದೇಶಿಯರಿಂದ "“ಪುಣ್ಯಭೂಮಿ” ಯೆಂದು ಕೀರ್ತಿ 
ಪಡೆದಿದ್ದ ಈ ನಮ್ಮ ಭರತಖಂಡವು ಈಗ ಅನೇಕ ರೀತಿಯಲ್ಲಿ ಅಧೋ 
ಗತಿಗೆ ಬರುತ್ತಿರುವ ವಿಷಯವು ನಮ್ಮೆಲ್ಲರ ಕಣ್ಣಿಗೂ ಪ್ರತ್ಯಕ್ಷವಾಗಿ 
ಕಾಣುತ್ತಿರುವುದಾಗಿದೆ. ಅದರಲ್ಲೂ ನಮ್ಮ ಮಹಿಳಾ ನರ್ಗವು ಹೊಂ 
ದತ್ತಿರುವ ಅಧೋಗತಿಯ ವಿಷಯದಲ್ಲಿ ಬರೆಯತಕ್ಕ ಅಗತ್ಯವೇ ಇಲ್ಲ. 
ಸ್ರೀ ಶಿಕ್ಷಣವು ಬಹುಮಟ್ಟಿಗೆ ಹೆಚ್ಚಿದ್ದರೂ ಶಿಕ್ಷಣವು ಕೆಲವರಿಗೆ ದೊರ 
ತಿಡೆ. ಇಲ್ಲದವರಿಗೆ ಇಲ್ಲ. ಆಧುನಿಕ ಕಾಲದಲ್ಲಿಯೇ ಈ ರೀತಿ ಸ್ತ್ರೀ 
ವಿದ್ಯಾಭ್ಯಾಸವು ಅಭಿವೃದ್ಧಿಗೆ ಬರುತ್ತಿರುವಲ್ಲಿ ಪುರಾತನ ಕಾಲದಲ್ಲಿ ಸ್ತ್ರೀ 
ಶಿಕ್ಷಣವು ಇರಲಿಲ್ಲವೇ? ಆಗಿನ ಕಾಲದಲ್ಲಿ ಈಗಿನಂತೆ ಕವಿತೆಗಳು 
ಇರಲಿಲ್ಲವೇ? ಎಂಬ ನೂರಾರು ಪ್ರಶ್ನೆಗಳು ತಲೆದೋರುವವು. ಆದರೆ 
ಪೂರ್ವ ಕಾಲದಲ್ಲಿಯೂ ಅನೇಕವರ ಕವಯಿತ್ರಿಯರಿದ್ದರೂ ಶಿಕ್ಷಣವನ್ನು 
ಪಡೆದಿರಲಿಲ್ಲ. ಆಗಿನ ಕಾಲದಲ್ಲಿ ಹುಡುಗಿಯರಿಗೆ ವಿದ್ಯೆ ಕಲಿಸಿದರೆ ಅನರು 
ಕೆಟ್ಟು ಹೋಗುವರೆಂಬ ಭಾವನೆಯು ಭಾರತೀಯರಿಗೆ ಇದ್ದಿತಲ್ಲದೆ ಗಂಡು 
ಹುಡುಗರಂತೆ ಹೆಣ್ಣು ಹುಡುಗಿಯರಿಗೂ ಸಹ ವಿದ್ಯೆಯನ್ನು ಕಲಿಸಿ 
ವಿದ್ಯಾವತಿಯರನ್ನಾಗಿ ಮಾಡಬೇಕೆಂಬ ಭಾವನೆಯು ಇರಲಿಲ್ಲ. ಅವ 
ರನ್ನು ಚಿಕ್ಕಂದಿನಲ್ಲಿಯೇ ಸಂಸಾರವೆಂಬ ಬಂಧನದಲ್ಲಿ ಸಿಲುಕಿಸುತ್ತಿ 
ವರು. ಪ್ರೀಯರಿಗೆ ಶಿಕ್ಷಣವಿಲ್ಲದಿರುವುದರಿಂದ «ಎತ್ತು ಏರಿಗೆ ಎಳೆದರೆ 
ಕೋಣವು ನೀರಿಗೆ ಎಳೆಯುನ್ಬದು” ಎಂಬ ಗಾಡೆಯಂತೆ ಆ 
ಕುಟುಂಬದ ಗತಿಯಾಗುತ್ತದೆ. ನಮ್ಮ ಹಿಂದುಸ್ಥಾ ತೃನದಲ್ಲಿಯಾದರೋ 
ಮಹಿಳೆಯರ ಸಂಖ್ಯೆಯು ಸುಮಾರು ೧೬ ಕೋಟ ೬೦ ಲಕ್ಷ ೬೩ ಸಾವಿ 
ರಕ್ಕೆ ಹೆಚ್ಚಾಗಿದೆ. ಇದರಲ್ಲಿ ಕೂಲಿಗಾರರನ್ನು ಬಿಟ್ಟಕಿ 'ಕೂತುಣ್ಣುವ 
ವರೀ ಹೆಚ್ಚು ಮಂದಿ. ಇದಕ್ಕೆ ಕಾರಣನೇನೆಂದಕೆ ಸರಿಯಾದ ಶಿಕ್ಷಣವು 
ಮಹಿಳೆಯರೆ ಇಲ್ಲದಿರುವುದೇ. ಕೈಕಾಲು ಗಟ್ಟಿ ಯಾಗಿದ್ದು ಕೆಲಸ 
ಮಾಡಲು ಶಕ್ತಿಯುಳ್ಳ ಇಷ್ಟೊಂದು ಮಹಿಳೆಯರ” ಶಕ್ತಿಯು ವ್ಯರ್ಥ 


`ಸ್ತ್ರೀ ಶಿಕ್ಷಣ. ೬೩ 


ವಾಗಿ ಹೋಗುತ್ತಿರುವಾಗ ಈ ನಮ್ಮ ಮಾತೃಭೂಮಿಯು ಅಭಿವ್ಸದ್ಧಿಗೆ 
ಬಗುವುದು ಹೇಗೆ? ಸಂಸಾರವೆಂಬ ರಥದಲ್ಲಿ. ಗಂಚಹೆಂಡತಿಯರೆಂಬ 
ಎರಡು ಚಕ್ರಗಳು ಸರಿಯಾಗಿ ಉರುಳಿದರೇ ಆ ರಥವು ಸರಿಯಾಗಿ ನಡಿ 
ಯುವುದು. ಅದು ಬಿಟ್ಟು ಒಂದು ಚಕ್ರವು ಮುಂದಕ್ಕೆ ಬಂದು ಇನ್ನೊಂದು 
ಚಕ್ರವು ಹಿಂದೆಯೇ ಇದ್ದರೆ ರಥವು ಸರಿಯಾಗಿ ನಡಿಯಲವಕಾ ಶವಿಲ್ಲ. 
ಆದ್ದರಿಂದ ಸಂಸಾರದಲ್ಲಿ ಗಂಡಹೆಂಡತಿಯರಿಬ್ಬ ರೂ ವಿದ್ಯಾವಂತರಾಗಿ 
ದ್ವಕೇ ಆ ಸಂಸಃರವು ಸಜ ಮಾಟ, ದಂಪತಿಗಳು ವಿದ್ಯಾ 
ವಂತರಾಗಿರುವ ಒಂದು ಸಂಸಾರವನ್ನೂ ಅವಿದ್ಯಾವಂತಂಗಿರುವ ದಂಪ 
ತಿಗಳ ಒಂದು ಸಂಸಾರವನ್ನೂ ಹೋಲಿಸಿದರೆ ಅದರಲ್ಲಿರುವ ಮುಖ್ಯ 
ವ್ಯತ್ಯಾಸಗಳನ್ನು ನಾನೇ ನೋಡಬಹುದು. ಎರತು ಸಂಸಾರಗಳಲ್ಲಿ ಹೊರ 
ಗಿನ ಆಕಾರಭ್ರ ಒಂದೇ ಆಗಿದ್ದರೂ ಅವರ ಅನರ ಮನಸ್ಸಿನ ಭಾವಗಳು 
ಮಾತ್ರ ವ್ಯತ್ತ್ಯಸ್ತವಾಗಿರುವವು. ಪಾಶ್ಚಾತ್ಯ ದೇಶಗಳಲ್ಲಿ ಪ್ರತಿಯೊಬ್ಬ 
ಫಗ ವಿದ್ಯಾ ಬವತಿಯಾಗಿದ್ದು ತನ್ನ ಜೀವನೋಪಾಯಗಳನ್ನು ತಾನು 
ನೋಡಿಕೊಳ್ಳು ಪತನ! ಆ ದೇಶಗಳು ಅಷ್ಟು ಅಭಿನ್ನ ಡ್ಡಿಗೆ: ಬಂದಿರು 
ವುವು. ಮಹಿಳೆಯರು ಶಿಕ್ಷಣ ಹೆಣಂದಿ ತನ್ಮು ತಮ್ಮ ಶಕ್ತಿಗಳಿಗನುಸಾ 
ರವಾಗಿ ಯಾವುದಾದರೂ ಒಂದು ಕೆಲಸವನ್ನು ಮಾಡುವುದರಿಂದ ಮಹಿ 
ಳೋನ್ನತಿ ದೇಶೋನ್ನ ತಿಯಾಗುವದು ಮಾತ್ರವಲ್ಲದೆ ಪುರುಷರಿಗೂ ಇದ 
ರಿಂದೆಷ್ಟೋ ಸಹಾಯವೂ ಪ್ರಯೋಜವೂ bd ಈ ರೀತಿಯಾಗಿ 
ಭಾರತೀಯರು ಪ್ರೀ ಶಿಕ್ಷಣವನ್ನು ನಿಲ್ಲಿಸಿ ಬಿಟ್ಟಿರುವುದರಿಂದ ಅದರ ಶಿಕ್ಷೆ 
ಯೋ ಎಂಬಂತೆ ಭಾರತ ವರ್ಷವು ಇಂದು ಇಷ್ಟೊಂದು ದುಃ ಖನನ್ನನು 
ಭವಿಸುತ್ತಿರುವುದು. 


ಶಿಕ್ಷಣವೆಂದರೇನು? ಎಲ್ಲಿಯ ವರಿಗೆ ಸ್ತ್ರೀಯರಿಗೆ ಶಿಕ್ಷಣವನ್ನು 
ಕೊಡಿಸಬೇಕು? ಶ್ರ್ರೀಯರನ್ನು” ಬ್ಯಾರಿಸ್ಟರ್‌, ವಕೀಲ ಮುಂತಾದ ಹುದ್ದೆ 
ಗಳಿಗೆ ಓದಿಸಬಹುದೇ? AY ಕಾಲೇಜು ಶಿಕ್ಷಣವನ್ನು ಕೊಡಿ 
ಸಬಹುದೇ? ಎಂಬ ನೂರಾರು ಪ್ರಶ್ನೆಗಳನ್ನು ನೀವು ಕೇಳಬಹುದು. 
ಆದರೆ ಸ್ತ್ರೀಯರಿಗೆ ಶಿಕ್ಷಣವನ್ನು  ಕೆೊಡುವುದೆೇದ್ಕೆ ಬರಿಯ ಓದು ಬರ 
ಹನನ್ನು ಕಲಿಸುವುದು. ಮಾತ್ರನೇ ಅಲ್ಲ. ಸುಖಶಾಂತಿಗಳಿಂದ ಜೀವ 
ನವನ್ನು ಸಾಗಿಸಲು ಬೇಕಾದ ಎಲ್ಲಾ ಗುಣ ವಿಶೇಷಗಳನ್ನೂ ಸಾಧನ 
ಸಾಮಗ್ರಿಗಳನ್ನೂ ಪಡೆದು ಜ್ಞಾನಾರ್ಜನೆಯನ್ನು ಮಾಡಿ ಎಷ್ಯಿಯನ್ನು 


೭೪ ಶಿವಾನುಭವ, 


ಸೆರಿಯಾದ ರೀತಿಯಲ್ಲಿ ಕಲಿಯತಕ್ಕದ್ದೀ ಸರಯಾದ ಶಿಕ್ಷಣವೆನಿ 
ಸುವುದು. 


ಆದರೆ ಎಲ್ಲಾ ಕಾಲದಲ್ಲಿಯೂ, ಎಲ್ಲಾ ದೇಶಗಳಲ್ಲಿಯೂ ಒಂದೇ 
ತರಹವಾದ ಶಿಕ್ಷಣವು ಅನ್ವಯಿಸುವುದಿಲ್ಲ. ಆಯಾ ದೇಶಗಳಲ್ಲಿ ಯಾವ 
ಯಾವ ತೊಡಕುಗಳಿವೆಯೋ ಅವುಗಳನ್ನು ಬಿಡಿಸಬಲ್ಲ ದೇಶದೇಳಿಗೆಗೆ 
ಯಾವ ಯಾನ ಕುಂದು ಕೊರತೆಗಳನ್ನು ನೀಗಿಸಬಹುದೋ ಅಂತಹ 
ಶಿಕ್ಷಣವೇ ಸರಿಯಾದ ಶಿಕ್ಷಣವೆನಿಸುವುದು. 


ಶಿಕ್ಷಣವನ್ನು ಪಡೆದ ಪ್ರೀಯರು ಸ್ವಾನಲಂಬನವನ್ನು ಚೆನ್ನಾಗಿ 
ಕಲಿತುಕೊಳ್ಳಬೇಕು. ಹಾಗೆಯೇ ಅವಳು ಹೆಚ್ಚು, ನಾನು ಕಡಿನು, 
ಅವಳು ಮೇಲು, ನಾನು ಕೀಳು ಎಂಬ ಭಾವನೆಯನ್ನು ಬಿಡಬೇಕು. 
ಇಲ್ಲದಿದ್ದರೆ ನಮ್ಮ ಮಹಿಳಾ ವರ್ಗಕ್ಕೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, 
ಸುಖವಿಲ್ಲ. ಈ ರೀತಿಯಾದ ಶಿಕ್ಷಣವನ್ನು ಪ್ರತಿಯೊಬ್ಬ ಮಹಿಳೆಯೂ 
ಕಲಿತುಕೊಂಡು ತಮ್ಮ ಜೀವನವು ತಾವು ಪರಿಷ್ಕರಿಸಿದರೆ, ದೇಶಕ್ಕೇ 
ಉಪಕಃರ ಮಾಡಿದಂತೆಯೇ ಸರಿ. ಮಹಿಳೆಯರು ಸರಳ ಜೀವಿಗಳಾಗಿ, 
ಹರ್ಷಮುಖರಾಗಿ ಕರ್ತವ್ಯ ಪರರಾಗಿ ಸತ್ಯ ನಿಷ್ಕರಾಗಿದ್ದಕೆ. ಭರತ 
ಖಂಡವು ಉನ್ಮತ ಸ್ತಿ ತಿಗೆ ಬರುವುದರಲ್ಲಿ ಸಂದೇಹವೇ ಇಲ್ಲ. 


ಸಾಮಾನ್ಯವಾಗಿ ಸ್ತ್ರೀಯರಿಗೆ ಮಾಧ್ಯಮಿಕ ತರಗತಿಗಳ ತನಕ 
ಶಿಕ್ಷಣವನ್ನು ಕೊಡಿಸಿದರೆ. ಸದ್ಯಕ್ಕೆ ಅಂದಕೆ ೨೦ನೆಯ ಶತಮಾನಕ್ಕೆ 
ಸಾಕೆನಿಸುವುದು. ಸ್ತ್ರೀಯರನ್ನು ಬ್ಯಾರಿಸ್ಟರ, ವಕೀಲ ಮುಂತಾದ ಹುದ್ದೆ 
ಗಳಿಗೆ ಓದಿಸುವುದು ಪಾಶ್ಚಾತ್ಯ ದೇಶಗಳಲ್ಲಿ ನಿಶೇಷನಾಗಿ ಪ್ರಚಾರಕ್ಕೆ 
ಬಂದಿರುವುದೇ ಹೊರತು ಇಂಡಿಯಾದಲ್ಲಿ ಅಷ್ಟು ಪ್ರಚಾರಕ್ಕೆ ಬಂದಿಲ. 
ಕಾಲೇಜು ಶಿಕ್ಷಣವು ಈಗೀಗ ಪ ಪ್ರಚಾರಕ್ಕೆ. ಬರು 0 ದುದು. ಈ ರೀತಿ 
ಯಲ್ಲಿ ಸ್ರೀ ಶಿಕ್ಷಣವು ಈಗೀಗ ಪ್ರಚಾರಕ್ಕೆ ಬರುತ್ತಿರುವುದು ಹೆಚ್ಚು 
ಸಂತೋಷಕರನಾಗಿಡೆ. ಈ ರೀತಿ ಮಹಿಳೆಯರು ಉತ್ತಮ ಶಿಕ್ಷಣ ಹೊಂ 
ದಿದ್ದರೂ ಇಂಡಿಯಾದ ಪ್ರೀಯರಿಗೆಲ್ಲಾ ಸಾಮಾನ್ಯವಾಗಿ ಅಬಲೆಯ 
ಕಿಂಬ ಹೆಸರು ರೂಢಿಯಲ್ಲಿ. ನಮ್ಮ ದೇಶದ ಮಹಿಳೆಯರು ಉತ್ಸಾಹ, 
ಸಾಹಸ, ಬುದ್ಧಿ, ಮಂತ್ರಸಾಧನೆ ಕಾರ್ಯಸಾಧನೆ ಮುಂತಾದುವುಗಳಲ್ಲಿ 
ಪುರುಷರನ್ನು ನೂರರುವರು. ಅಕ್ಸಮಹಾದೇನಿ, ಕನುಲಾಡೇವಿ 


ಸ್ತ್ರೀ ಶಿಕ್ಷಣ. ೩೫ 


ಲಿಂಗಮ್ಮ, ಲಕ್ಕಮ್ಮ ಇವರೇ ಇದಕ್ಕೆ ನಿದರ್ಶನರಾಗಿದ್ದಾ ರೆ. ಈಗಲೂ 
ಭಾರತ ಮಹಿಳೆಯರು ಕಷ್ಟನಷ್ಟಗಳನ್ನು ಧೈರ್ಯದಿಂದ ಸಹಿಸುತ್ತಿ 
ರುವ ಸಮಾಚಾರಗಳನ್ನು ಕೇಳುತ್ತಲೂ ಪ್ರತ್ಯಕ್ಷನಾಗಿ ನೋಡುತ್ತಲೂ 
ಇದ್ದೇವೆ. ಈ ಕಾರಣಗಳಿಂದ ಧೈರ್ಯ, ಸ್ಕ್ರೈರ್ಯಗಳಲ್ಲಿ ಇವರನ್ನು 
ಅಬಲೆಯಕೆನ್ನಬಹುದೋಗ? ಅಲ್ಲ. ಹಿಂದೂಸ್ಥಾನದಲ್ಲಿ ನಮಗೆ ದಾಸ ವೃತ್ತಿ 
ಯನ್ನು ಗಂಟು ಹಾಕಿ ಅಚ್ಚಾ ನಾಂಧಕಾರದಲ್ಲಿ ಮುಳುಗಿಸಿ ಪಾತಾಳಕ್ಕೆ 
ತುಳಿದು ಬಿಟ್ಟಿದ್ದರಿಂದ ನನುಗೆ ಅಬಲೆಯರೆಂಬ ಹೆಸರು ಕೊಡಲ್ಪಟ್ಟದ್ದು 
ಸಾರ್ಥಕವಾಯಿತು ಎಂದು ಘಂಟಾಘೋಷವಾಗಿ ಹೇಳಬಹುದು. 


ಈ ದೇಶದಲ್ಲಿ ಸ್ರೀ ಶಿಕ್ಷಣವು ಪ್ರಬಲಿಸುತ್ತಾ ಬಂದರೆ ಸ್ತ್ರೀಯರು 
ಜ್ಞಾನವತಿಯರಾಗಿ ಅಬಲೆಯರೆಂಬ ನಾಮವನ್ನು ಕಳೆದುಕೊಳ್ಳುತ್ತಾ 
ಕೆಂದು ಸಂದೇಹವಿಲ್ಲದೆ ಹೇಳಬಹುದು. ಈ ರೀತಿ ಪುರುಷರಂತೆಯೇ 
ಪ್ರೀಯರೂ ಸಹ ಕಲೆ, ಜ್ಞಾನ, ಪಾಂಡಿತ್ಯವುಳ್ಳವರಾಗಿ ವೈಜ್ಞಾನಿಕ 
ಪರಿಶೋಧನೆಗಳಲ್ಲಿಯೂ ಅವರು ಹೆಸರು ಪಡೆಯಬಹುದು. ಭಾರತದ 
ವಿಜ್ಞಾನ ಮಂದಿರದ ಮಹಾದ್ವಾರಗಳು ಪ್ರೀ ಪರಿಶೋಧಕರಿಗೆ ಸರ್ವದಾ 
ತೆಗೆದರುವುವು. ಶಿಕ್ಷಣ ಪಡೆಯಲು ಪುರುಷನಿಗೆ ಎಷ್ಟು ಅಧಿಕಾರವಿ 
ದೆಯೋ ಅಷ್ಟೇ ಅಧಿಕಾರವು ಸ್ತ್ರೀಯರಿಗೆ ಇದೆಯೆನ್ನುವುದನ್ನು ಎಲ್ಲರೂ 
ಒಪ್ಪಿ ಕೊಳ್ಳುವರು, "ಆದರೆ ಶಿಕ್ಷಣವು ಇಬ್ಬರಿಗೂ ಒಂದೇ ವಿಧವಾಗಿರ 
ಬೇಕೆ? ಬೇರೆ ಬೇರೆಯಾಗಿರಬೇಕೆ? ಎಂಬುದೇ ಇಂದಿನ ಪ್ರಶ್ನೆ. ಶಿಕ್ಷ 
ಣದ ಅವಶ್ಯಕತೆಯಲ್ಲಿ, ದೇಹ ದಾರ್ಡ್ಯದಲ್ಲಿ, ಕರ್ತವ್ಯ ಕರ್ಮಗಳಲ್ಲಿ 
ಸ್ತ್ರೀಯರಿಗೂ ಪುರುಷರಿಗೂ ಇರುವ ಭೇದಗಳನ್ನು ನಾವು ತಿಳಿಯ ಬೇಕು. 
ಪಾಶ್ಚಿಮಾತೃನಾಗರೀಕತೆಯಲ್ಲಿ ಪ್ರೀ ಪುರುಷ ವ್ಯಕ್ತಿಗಳ ಸ್ವಾತಂತ್ರವು 
ತಾಂಡನಾಡುತ್ತಲಿದೆ. ಆದರೆ ಆರೀತಿ ಅಂದರೆ ಪಾಶ್ಚಾತ್ಯ ಜೀವನ 
ದಂತೆ ಇರುವುದು ನಮ್ಮ ಗೃಹಸ್ಥ ಜೀವನಕ್ಕೆ ಧ್ವಂಸವಾಗುವುದು. 
ಅದು ಹಿಂದೂ ಮಾನವ ಮತ್ತು ಮಹಿಳೆಯರಿಗಿಲ್ಲ. ತಲೆತಲಾಂತರ 
ದಿಂದ ಬಂದ ನಮ್ಮ ಪದ್ಧತಿಗಳು ವ್ಯಕ್ತಿ ಜೀವನಕ್ಕೆ ತಕ್ಕಂತೆ ಕಲ್ಪಿ 
ಸಲ್ಪಟ್ಟಿರುತ್ತವೆ. ಗೃಹಸ್ಥ ಜೀವನವು ಹೇಗಿರಬೇಕೆಂಬುದು ಆಗಲೇ 
ನಿರ್ಮಾಣ ಮಾಡಲ್ಪಟ್ಟಿದೆ. ಅದು ಬೇಡವೆಂದರೂ ನಮಗೆ ತಪ್ಪುವ 
ಹಾಗಿಲ್ಲ. ಆದಕೆ ನಮ್ಮ ಪ್ರಾಚೀನ ಜೀವನವು ಆದರ್ಶವು. ಭಾವನೆ 
ಗಳು ಇವುಗಳಿಗೆ ಸರಿಹೋಗತಕ್ಕ ಶಿಕ್ಷಣವು ಇಂದು ನಮ್ಮ ಮಹಿಳೆ 


೭೬ ಶಿವಾನುಭವ, 


ಯರಿಗೆ ಬೇಕಾಗಿದೆ. ಕೆಲವರು ಶಿಕ್ಷಣದಿಂದ ಗೃಹೆಸ್ಥ ಜೀವನಕ್ಕೆ ಎಳ್ಳಷ್ಟೂ 
ಪ್ರಯೋಜನವಿಲ್ಲ. ಆದರೆ ಇದರಿಂದ ಪಾಶ್ಚುತ್ಯರನ್ನು ನೊರಿಸುವ ಸ್ಪರ್ಧೆ 
ಗಳಿಗೆ ಅನಕಾಶವು ಹೆಚ್ಚಾಗುತ್ತ ಎಂದು ಹೇಳುತ್ತಾರೆ. ಆದರೆ ಶಿಕ್ಷ 
ಣದ ವ್ಯವಸ್ಥೆಯು ಸರಿಯಾಗಿ ಮಾಡಲ್ಪಟ್ಟಕಿ ಅದರ ಸಹಾಯದಿಂದ 
ಮಹಿಳೆಯರು ದೇಹ, ದೇವ, ದೇಶ ಸೇನೆಗಳನ್ನು ಮಾಡಬಲ್ಲರೆಂಬು 
ದನ್ನು ನಾವು ಸಂದೇಹವಿಲ್ಲದಿ ಹೇಳಬಹುದು ಶಿಕ್ಷಣಕ್ಕೂ, ಜನ 
ಜೀವನಕ್ಕೂ, ಸಮೊಪ ಬಾಂಧವ್ಯ ನಿದೆ ಎಂದು ಹೇಳಬಹುದು. ಜೀವನ 
ದಲ್ಲಿ ಪುರುಷನಿಗೆ ಎಂತಹ ಸ್ಥಾನನಿದೆಯೋ, ಸ್ತ್ರೀಯರಿಗೂ ಅಂತಹ 
ಸ್ಥಾನವನ್ನು ಪಡೆದಿದ್ದಾರೆ. ಶಿಕ್ಷಣದಲ್ಲಿಯೂ ಹಾಗೆಯೇ. ವಿದ್ಯಾಪೀಠ 
ದಲ್ಲ ಪ್ರಥಮಸ್ಥಾನವನ್ನು ಪ್ರೀಯರಿಗತ್ತವರು ಹಿಂದೂಗಳೇ. ಲೀಲಾವತಿ, 
ಮೊರಾಬಾಯಿ, ಜೆಬುನ್ನಿಸಾ, ಸಂಚಿಯ ಹೊನ್ನಮ್ಮ, ಮಹಾದೇವಿ 
ಯಕ್ಕ, ಇಂದಿನ ತೋರದತ್ತ, ಮತ್ತು ಶ್ರೀಮತಿ ಸರೋಜನಿದೇವಿಯವರೇ 
ನಿದರ್ಶನರಾಗಿದ್ದಾರೆ. ಪಾಶ್ಚತ್ಯ ಶಿಕ್ಷಣವು ನಮ್ಮಲ್ಲಿ ಪ್ರಚಾರಕ್ಕೆ ಬಂದ 
ನಂತರವೇ ನಮ್ಮ ಸ್ತ್ರೀಯರಲ್ಲಿ ಶಿಕ್ಷಣವೂ ಸಾಹಿತ್ಯಾಭಿರುಚಿಯೂ ಉಂಟಾ 
ಯಿತೆಂದು ಅನೇಕರು ಈ ವಿಛನಾದ ತಪ್ಪು ತಿಳುವಳಿಕೆ ಸುನ್ನಿಟ್ಟಿ ಕೊಂ 
ಡಿದ್ದಾರೆ. ಬುದ್ಧದೇವನು ಅವತಾರ ಮಾಡಿದ ಕಾಲದಲ್ಲಿ ಪಾಶ್ಚಾತೃರ 
ಜೀವನವು ಹುಟ್ಟಿತೆಂದು ಹೇಳಬಹುದು. ಆದರೆ ಅದಕ್ಕೆ ಮೊದಲೇ 
ಭಾರತದ ಜೀವನವು ಪೂರ್ಣತೆ ಯಾಗಿಕ್ತೆನ್ನುವುದಕ್ಕೆ ಬೇಕಾದಷ್ಟು ಆಧಾ 
ರಗಳಿವೆ. ಅಶೋಕ ಮತ್ತು ಹರ್ಷವರ್ಧನ ಚರ್ಕವರ್ತಿಗಳ ಆಸ್ಥಾನ 
ಗಳಲ್ಲಿ ಕಲೆ ಸಾಹಿತ್ಯಗಳಲ್ಲಿ ನುರಿತ ವಿದುಷಿಯರನೇಕರಿದ್ದರು. ಈಚೆಗೆ 
ಗ್ರೀಕ್‌ ಜನರ ಸಂಬಂಧವು ಭಾರತೀಯರಿಗೆ ಆದ ನಂತರ ಭಾರತದ 
ಸಂಸ್ಕೃತ ಜೀವನವು ಗ್ರೀಕ್‌ ದೇಶಕ್ಕೂ ಗ್ರೀಕರ ಸಂಸ್ಕೃತಿಗಳು ಭಾರತಕ್ಕೂ 
ಬರತೊಡಗಿದುವು. ಉದಾಹರಣೆಗಾಗಿ ಮಿಹಿರಾಚಾರ್ಯನ ಪತ್ನಿಯಾದ 
ಖನಾ ಎಂಬ ಗ್ರೀಕ್‌ ದೇಶದ ಸ್ತ್ರೀಯು ಪಾಶ್ಚಾತ್ಯ ಮತ್ತು ಪೌರ್ವಾತ್ಯ 
ಜೋತಿಷ್ಯ ಶಾಸ್ತ್ರದಲ್ಲಿ ಪಂಡಿತಳಾಗಿದ್ದು ಖನಾ ವಾಕ್ಯ” ವೇ ಮೊದ 
ಲಾದ ಗ್ರಂಥಗಳನ್ನು ರಚಿಸಿ ಪ್ರಸಿದ್ಧಿಗೆ ಬಂದಳು ಅಲ್ಲದೆ ಇದಕ್ಕೀ ಮೊದಲೇ 
ಜೀವಿಸಿದ್ದ ಜಗದ್ವಿಖ್ಯಾತನಾದ ಆರ್ಯಭಟ್ಟನ ಮಗಳಾದ ಲೀಲಾವತಿಯು 
ಅಂಕಗಣಿತ, ರೇಖಾಗಣಿತ, ಬೀಜಗಣಿತ ದಶಮಾಂಶ್ಕ ರೀತಿಯ 
ಗಣಿತ ಮುಂತಾದ ಗ್ರೇಥಗಳನ್ನು ರಚಿಸಿ ಪ್ರಸಿದ್ಧಳಾಗಿರುವಳು. ಮೇಲ್ಕಂಡ 


ಸ್ತ್ರೀ ಶಿಕ್ಷಣ. ೭೭ 


ಉದಾಹರಣೆಗಳಿಂದ ಪರಾತನ ಕಾಲದಲ್ಲಿ ಸ್ರೀ ಶಿಕ್ಷಣವು ಎಷ್ಟು ಅಭಿ 
ವೃದ್ಧಿಗೆ ಬಂದಿತ್ತೆಂದು ತಿಳಿದುಕೊಳ್ಳಬಹುದು. 


ಇನ್ನು ಹೆಳ್ಳಿಗಳಲ್ಲಿ ಸ್ರೀ ಶಿಕ್ಷಣ ಸ್ಥಿತಿ ಗತಿಯೇನೆಂಬುದನ್ನು ಸ್ಪಲ್ಪ 
ಮಟ್ಟಿಗೆ ತಿಳಿಯೋಣ. ಹಳ್ಳಿಗಳು ಎಷ್ಟು ಹಿಂದುಳಿದಿವೆ. ಎಂಬುದನ್ನು 
: ಹೇಳುವುದು ಆಗದ ಮಾತು. ಹಳ್ಳಿಯನ್ನು ಸುಧಾರಿಸಲಿಕ್ಕೆ ಏನು 
'ಮಾಡಬೇಕು? ಯಾರ ಸ್ಥಿತಿ ಹೇಗಿದೆ? ಯಾರು ಏನು ಮಾಡಬೇಕು? 
ಎಂಬ ಸಂಗತಿಗಳನ್ನು ಕುರಿತು ವಿಚಾರಿಸಶೇ ಬೇಕು. ಹಳ್ಳಿಯಲ್ಲಿ ವಿದ್ಯೆಯ 
ರುಚಿಯ) ಮೊದಲೇ ಕಡಿಮೆ. ಪ್ರೇಮದಿಂದ ಕಲಿಸುವವರು ೧೦೦ಕ್ಕೆ ಒಬ್ಬಿ 
ಬ್ಬರು. ಇದು ಗಂಡು ಹುಡುಗರ ಸ್ಥಿತಿಯಾಯಿತು. ಹೆಣ್ಣು ಮಕ್ಕ 
೪ನ್ನು ಹೇಳೆಲಸದಳ. ಹೆಣ್ಣುಮಕ್ಕಳು ಮೊದಲಿನ ಸ್ತ್ರೀಯರು ಇದ್ದಂತೆ 
ಇರಬೇಕು. ಅದರಲ್ಲಿ ಯಾವ ಅಂತರವು ಆಗಬಾರದು, ನೆಟ್ಟಗೆ ಇಲ್ಲ 
ವಾದರೆ ಹಾಗೆ ಹೀಗೆ ಎಂದು ಹೀಕು ಮಾಡುತ್ತಾರೆ. ಇದಕ್ಕೆ ಅವಿದ್ಯೆಯೇ 
ಕಾರಣವಲ್ಲವೇ? ೩-೪ ಸಾವಿರ ಜನಸಂಖ್ಯೆ ಇರುವ ಊರಿನಲ್ಲಿ ೫೦-೪೦ 
ಹೆಣ್ಣು ಹುಡುಗರು ಶಾಲೆಯಲ್ಲಿ ಇದ್ದರೆ ಬಹಳವಾಯಿತು. ತಾಯಿ 
ಗಾದರೋ, ಆರಾಮ ಬೇಕು. ಹುಡುಗರಿಗೆ ಕೆಲಸ ಕೊಟ್ಟು ತಾನು 
ವಿಶ್ರಾಂತಿ ಹೊಂದಬಯಸುವಳು. ಹೆಣ್ಣ ಮಕ್ಕಳಿಗೇಕೆ ವಿದೈ? ಅವರಿ 
ಗಾಗಿ ಖರ್ಚನ್ನೇಕೆ ಮಾಡಬೇಕು? ಎಂದು ಯಾವಾಗಲೂ ವಾದ 
ಮಾಡುವರೇ ಬಹಳ. ಎಲ್ಲರೂ ಕಲಿಯುವದೆಂದರೆ ನೌಕರಿಗೆ ಹೋಗು 
ನದೆಂದು ತಿಳಿದುಕೆಇಂಡಿದ್ದುರೆ. ಹೀಗಾಗಲಿ_ ಈಗಿನ ಶಿಕ್ಷಣವೇ 
ಕಾರಣವಾಗಿರುವುದು. ಶ್ರೀ ಶಿಕ್ಷಣದ ಕೊರತೆಗಾಗಿ ಅವರಿಗೆ ಅನೇಕ 
ಸಂಕಟಿಗಳೇ ಬರುವುವು. ಸ:ಲೆಗೆ ಹೆಸರು ಹೆಚ್ಚಿದ್ದರೂ ಹುಡಿಗಿಯರನ್ನು 
ಮೇಲಿಂದ ಮೇಲೆ ಕೆಲಸಕ್ಕೆಂದು ತಾಯಿಯು ಮನೆಗೆ ಕರೆಮಕೊಂಡು 
ಹೋಗುವಳು. ಹೀಗಾಗಿ ಗರು ಹಾಜರಿ ಉಳಿದು ಕ್ಲಾಸಿನ ಗೂಡ 
ವಿಷಯಗಳೂ ಸಹ ಅವರಿಗೆ ತಿಳಿಯುವದಿಲ್ಲ. ಆದ್ದರಿಂದ ಒಬ್ಬನಲ್ಲಿ 
ಹೀಗಾಗಿ ಪ್ರೀ ಶಿಕ್ಷಣವು ಕ್ಷಯರೋಗದಿಂದ ಬಳಕಾಡುತ್ತಾ ತಿರುಗು 
ವುದು, ಇದಕ್ಕೆ ಒತ್ತಾಯ ಶಿಕ್ಷಣದ ಕಾಯದೆಯ ಹೊರತು ಈ 
ರೋಗ ಹೋಗುವುದಿಲ್ಲ. ಪ್ರೀ ಶಿಕ್ಷಣದ ಹೊರತು ಯಾವ ದೇಶವೂ 
ಮುಂದೆ ಬಂದಿಲ್ಲ ಮುಂದೆ ಬರುವುದೂ ಇಲ್ಲ. ಭಾರತ ವರ್ಷದ 
ಧರ್ಮವು ಭಾರತ ಪುತ್ರರಿಂದಲ್ಲ, ಪುತ್ರಿಯರ ಪ್ರತಾಸದಿಂದಲೇ ಸಿರ 
' ವಾಗಿದೆ. ಆದ್ದರಿಂದ ಸ್ತ್ರೀಯರೇ ದೇಶದ ಆಧಾರ ಸ್ತಂಭಗಳು. ಸ್ತ್ರೀಯರೇ 


೬೮ ಶಿವಾನುಭನ- 


ಜೇಶದ ಸೂತ್ರವನ್ನು ಹಿಡಿಯತಕ್ಕವರು. ಸ್ತ್ರೀಯರೇ ದೇಶದ ಜೀವಾಳ 
ಗಳಾಗಿರುವರು, _ ಯೇ ಸಾಕ್ಷಾತ್‌ ದಯೆ, ಕ್ಷಮೆ, ಸ್ನೇಹಗಳ ಮೂರ್ತಿ 
ಮಂತ ದೇವಿಯಾಗಿದ್ದಾರೆ. ಆದ್ದರಿಂದ ಸ್ತ್ರೀಯರಿಗೆ ನಿದ್ದೆಯು ಸಲ 
ವಾಗಿದ್ದರೂ ಜ್ಞಾನಾರ್ಜನೆ, ಕುಶಲತೆ ಹೆಚ್ಚಾಗಿರಬೇಕು. ಜನಸೇ 
ಮಾಡಬೇಕು. ವಿದ್ಯಾವತಿಯರಾಗಿ ನಾನು ವಿದ್ಯಾವಂತೆ ಎಂಬ ತ್ನಪಿ 
ಯಿಂದ ಸುಮ್ಮನೆ ಕುಳಿತರೆ ಪ್ರಯೋಜನವಿಲ್ಲ. ತನ್ನ ವಿದ್ಯೆಯಿಂದ 
ಜತೆಗಾರರಾನ ಅಧೋಗತಿಯಲ್ಲಿರುವ ಮಹಿಳೆಯರ ಗುಂಪನ್ನು ಮೇಲಕ್ಕೆ 
ತ್ತಲೂ ಪ್ರತಿಯೊಬ್ಬ ಮಹಿಳೆಯ ಪ್ರಯತ್ನಸಟ್ಟರೆ ಛರತ ಖಂಡವು ಮುಂದೆ 
ಬರುವುದರಲ್ಲಿ ಲೇಶ ಮಾತ್ರವೂ ಸಂಶಯವಿಲ್ಲ. 


ಸ್ಥಾವರಲಿಂಗ ಮತ್ತು ಇಷ್ಟಲಿಂಗೆ, 


(ಲೇಖಕಃ-- ಎಸ್‌. ಬಿ. ಮಸಳಿ. 
ಹೆಡ್‌ ವನಾಸ್ತರ ಆಹೇರಿ, ತಾಲೂಕ ವಿಜಾಪುರ.) 








ಎಲ್ಲರೂ, ಎಲ್ಲ ಜಾತಿಯವರೂ, ಎಲ್ಲ ಧರ್ಮದವರೂ, ಮೂರ್ತಿ 
ಪೂಜೆಯನ್ನು ಮಾಡುವದುಂಟು. ಆದರೆ ಮೂರ್ತಿಗಳಲ್ಲಿ ಅನೇಕ ಪ್ರಕಾ 
ರಗಳುಂಟು. ಅವುಗಳಲ್ಲಿ ಕೆಲವು ಮನುಷ್ಯನಂತೆ, ಕೆಲವು ಪಶುಗಳಂತೆ, 
ಕೆಲವು ಪಕ್ಷಿಗಳಂತೆ, ಕೆಲವು ಪೃಥ್ವಿ ಸೂರ್ಯ ಚಂದ್ರ ಆಕಾಶಗಳಂಕೆ, 
ಮತ್ತೂ ಕೆಲವು ಕಾಡುಗಲ್ಲುಗಳಿದ ಕಿದ್ದಂತೆ ಹೀಗೆ ಅನೇಕ ಪ್ರಕಾರದಿಂದ 
ಈ ಜಗತ್ತಿನ ಜನರೆಲ್ಲ ಮೂರ್ತಿಗಳನ್ನು ಪೂಜಿಸುತ್ತ ಬಂದಿರುವರು. 
ಇದಲ್ಲದೆ ಮೂರ್ತಿಗಳನ್ನು ಕೆಲವರು ಬಂಗಾರದಿಂದ, ಕೆಲವರು ಬೆಳ್ಳಿ 
ಯಿಂದ, ಬೇರೆ ಕೆಲವರು ಕಲ್ಲಿನಿಂದ, ಮತ್ತೆ ಕೆಲನರು ಮಣ್ಣಿನಿಂದ, 
ಉಳಿದ ಕೆಲವರು ಕಟ್ಟಿಗೆಯಿಂದ ಮತ್ತೂ ಕೆಲವರು ಹಿತ್ತಾಳಿ ತಾಮ್ರ 
ಮೊದಲಾದ ಧಾತುಗಳಿಂದ ಮಾಡಿಕೊಂಡು ಜಗುಲಿಯ ಮೇಲಾಗಲೀ 


ಸ್ಥಾವರಲಿಂಗ ಮತ್ತು ಇಸಲಿಂಗೆ ೭೯ 


ಗುಡಿಯೆಲ್ಲಾಗಲೀ ಇಟ್ಟ ಪೂಜಿಸುವರು. ಇವೆಲ್ಲವು ಅವರವರ ವಿಚಾರ, 
ಅವರವರ ಬುದ್ಧಿ, ತರ್ಕಜ್ಞಾನಗಳ ಮೇಲಿಂದಲೇ ಹುಟ್ಟಿದಂಥವುಗಳು. 
ಇವೆಲವುಗಳೂ ಅನರನರ ಮತದಂತೆ ಅವರವರಿಗೆ ಶ್ರೇಷ್ಠವೆನ್ಸ 
ಬೇಕಾಗಿದೆ. 


ಬೆಳ್ಳಿ, ಬಂಗಾರ, ತಾಮ್ರ, ಹಿತ್ತಾಳಿ ಮೊದಲಾದ ಬೆಲೆಯುಳ್ಳ 
ಧಾತುಗಳಿಂದ ಮೂರ್ತಿಗಳನ್ನು ಮಾಡಿದರೆ ಹೊಟ್ಟಿಗಿಲ್ಲದಾಗ ಮಾರಿ 
ತಿನ್ನುವ ವಿಚಾರವೇ ಬರಬಹುದು. ತುಡುಗರು ಅವುಗಳನ್ನು ಎತ್ತಬಹುದು. 
ಹೀಗಾಗಿ ಭಕ್ತಿಯು... ಕೆಡುವದು. ಯಾವಾಗಲೂ ಅವುಗಳ 
ಜೋಪಾನದ ಚಿಂತೆಯಾಗುವದು. ದೇವರ ಮೂರ್ತಿ ಎಂಬ ಭಾವ 
ನೆಯಳಿದು ಜಗುಲಿಯ ಮೇಲಿಡುವ ವಸ್ತ್ರ ಒಡವೆಗಳೆಂ ಬ ಭಾವವು 
ಬರುವದು. ಅದಕ್ಕಾಗಿಯೇ ಮಹಾತ್ಮನಾದ ಬಸವಣ್ಣನವರು *:ಅರಗು 
ತಿಂದು ಕರಗುವ ದೈವವ, ಉರಿಯ ಕಂಡರೆ, ಮುರುಟುವ ದೈನವ 
ನೆಂತು ಸಿರಿ ಎಂಬೆನಯ್ಯಾ? ಅವಸರ ಬಂನರೆ ಮಾರುನ ದೈವವನೆಂತು 
ಸರಿ ವಿಂಬೆನಯ್ಯಾ ? ಅಂಜಿಕೆ ಬಂದರೆ ಹೂಳುವ ದೈವವನೆಂತು ಸರಿ 
ಎಂಬೆನಯ್ಯಾ? ಸಹಜ ಭಾವ ನಿಜೈಕ್ಯ ಕೂಡಲಸಂಗಮದೇವನೊಬ್ಬನೇ 
ದೇವ” «ಮಾರಿಕವ್ವೈಯನೆಂತ್‌, ಕೊರಳಲ್ಲಿ ಕಟ್ಟಿಕೊಂಬರ.? ಸಾಲ 
ಬಟ್ಟರೆ ಮಾರಿಕೊಂಡು ತಿಂಬರು. ಸಾಲ ಒಟ್ಟರೆ ಒತ್ತೆಯ ನಿಟ್ಟು ಕೊಂಬ 
ರಯ್ಯಾ. ಮಾರು ಹೋಗ, ಒತ್ತೆ ಹೋಗ ನನ್ಮು ಕೂಡಲಸಂಗಮ 
ದೇವ” ಈ ಪ್ರಕಾರ ಒಳ್ಳೆ! ಸರಸಾಗಿ ಹಾಡಿದ್ದಾರೆ. ಇದರ ಮೇಲಿಂದ 
ಮೂರ್ತಿಗಳನ್ನು ಏತರಿಂದ ಮಾಡಬೇಕೆಂಬದು ಹೊಳೆಯುವದು. 
ಆದಕೆ ಮೂರ್ತಿ ಬೇಡೆಂದು ಅವನು ಹೇಳೇ ಇಲ್ಲ. ಮೂರ್ತಿಗಳು ಕಲ್ಲಿ 
ನಿಂದ ಮಾಡಿದಕೆ ಬಹಳೇ ಒಳ್ಳೇದಲ್ಲವೇ? ನೀರು ಹಾಕಿನಕೆ ನೆನೆದು 
ಒಡೆಯುವದಿಲ್ಲ ಕೊಳೆಯುವದಿಲ್ಲ, ಕೆಡುವದಿಲ್ಲ. ಕಟ್ಟಿಗೆಯ ಮೂರ್ತಿ 
ಗಳು ತೀವ್ರ ಕೆಡುವವು. ಅಲ್ಲದೆ ನೀರು ಹಾಕಿದರೆ ನೆನೆಯುವವು, 
ಹುಳ ಹತ್ತುವವು, ಕೊಳೆಯುವವು. ಇದರ ಮೇಲಿಂದ ಕಲ್ಲಿನ ಮೂರ್ತಿ 
ಗಳು ಒಳ್ಳೇ ಸುರಕ್ಷಿತವೆಂದು ಗೊತ್ತಾಗುವದು. ಇವುಗಳಿಗೆ. ಯಾರದೂ 
ಯಾವ ತರದ್ದೂ ಅಂಜಿಕೆಯಿಲ್ಲ. 


ಸಿಕ್ಕ ಸಿಕ್ಕ ಆಕೃತಿಯ ಮೂರ್ತಿಗಳನ್ನು ಮಾಡುವದುಂಟು. 
ಅವುಗಳೂ ಕೂಡ ಸರಿದೋರುವದಿಲ್ಲ. ಮನುಷ್ಯನ ಆಕೃತಿಯನ್ನು ಮಾಡಿ 


೮೦” ಶಿವಾನುಭವ 


ದ್ದಾದರೆ ಕೈಕಾಲು ಮೊದಲಾದ ಅವಯವಗಳು ಮುರಿದು ಭಿನ್ನವಾ, 
ಗುವ ಅಂಜಿಕೆ ಬಹಳೇ ಇರುವದು. ದೇವರ ಮೂರ್ತಿಗಳು ಮುರಿ: 
ಯಬಾರದೆಂದು ನಾವು ಎಚ್ಚರು ಪಡಬೇಕಾಗುವದು. ಮುರಿದರೆ ನೆಟ್ಟಗೆ. 
ಮಾಡಿಸಬೇಕು. ಆಗದಿದ್ದರೆ ಹೊಸದನ್ನೇ ಸ್ಥಾಪಿಸಬೇಕು. ಹೀಗಾಗಿ: 
ಭಕ್ತಿ ಮಾಡಲಿಕ್ಕೆ ಅವೂ ಸರಿಯಾದ ಸಾಧನೆಯೆಂದು ತೋರುವದಿಲ್ಲ. 
ಮೇಲಿಂದಮೇಲೆ ಹೊಸ ಮೂರ್ತಿಗಳನ್ನು ಇಡುವದರಿಂದ ಮೊದಲಿನ 
ಮೂರ್ತಿಯು ಸತ್ತಿತೆಂದು ಸಹ ಕಲ್ಪನೆ ಬರುವದು. ಹೊಸದರ ಮೇಲೆ 
ಅಷ್ಟೊಂದು ಭಕ್ತಿ ಕೂಡ್ರಲಿಕ್ಕಿಲ್ಲ- ಹೀಗಾಗಿ ಪೂಜೆ ಧ್ಯಾನಗಳಲ್ಲಿ ಕೊರ 
ತೆಯಾಗುವದು ಸಹಜ. ಕಾರಣ ಮನುಷ್ಯನ ಆಕೃತಿ, ಪಶುಪಕ್ಷಿಗಳ. 
ಆಕೃತಿಯ ಮೂರ್ತಿಗಳು ಸುರಕ್ಷತೆಗೆ ಯೋಗ್ಯ ಕಾಣುವದಿಲ್ಲ. ಇದೂ 
ಅಲ್ಲದೆ ಮನುಷ್ಯ, ಪಶು, ಪಕ್ಷಿ ಮೊದಲಾದವುಗಳ ಶಕ್ತಿ ಬುದ್ಧಿ ಯೋಗ್ಯ 
ತೆಗಳು ನಮಗೆ ತಿಳಿದವುಗಳಾಗಿರುವವು. ಪಶು ಸಕ್ಸಿಯಾಕೃತಿಯ 
ಮೂರ್ತಿಗಳನ್ನು ಪೂಜಿಸಿದರೆ ದೇವರಲ್ಲಿ ಸರ್ವಜ್ಞತ್ವ, ಸರ್ವಶಕ್ತಿತ್ವ, 
ಸರ್ವವ್ಯಾಪಕತ್ವ, ಸಚ್ಚಿದಾನಂ-ತ್ಹ, ಸರ್ವಾಂತರ್ಯಾಮಿತ್ವ ಮೊದಲಾದ 
ವುಗಳು ಮನಸ್ಸಿನಲ್ಲಿ ಬರ.ವದಿಲ್ಲ.. ಯಾಕಂದರೆ ಪಶುಪಕ್ಷಿಗಳನ್ನು 
ನಾವು ನಿತ್ಯ ನೋಡುತ್ತೇವೆ. ಅವುಗಳ ಶಕ್ತಿಯು ನಮಗೆ ಗೊತ್ತು. 
ಆದಕಾರಣ ಮೇಲಿನ ಆ ಗುಣಗಳು ಇವುಗಳಲ್ಲಿ ಬರುವದಿಲ್ಲ. ಇವು 
ಗಳು ಬರದಿದ್ದರೆ ಭಕ್ತಿಗೆ ಪೂರ್ಣತ್ವ ಬರುವದಿಲ್ಲ. ಅದೇ ಪ್ರಕಾರ 
ಮನುಷ್ಯನ ಸ್ಥಿತಿಯಾದರೂ ಉಂಟು. ಇನನಲ್ಲಿಯೂ ಆ ಮೇಲಿನ 
ಗುಣಗಳನ್ನು ಕಲ್ಪಿಸಲಿಕ್ಕೆ ಬರುವದಿಲ್ಲ. ಯಾಕಂದರೆ ಇವನು ಅಲ್ಪಜ್ಞ, 
ಅಲ್ಪ ಶಕ್ತ, ಅಲ್ಪ ವ್ಯಾಪಕನಾಗಿರುವನ:. ಆ ಗುಣಗಳು ಅನನಲ್ಲಿಯೂ 
ಕಲ್ಪಿಸಲಾಗುವದಿಲ್ಲ. ಕಲ್ಪಿಸಿದರೂ ಅದು ತಪ್ಪಾಗುವದು. ಆದಕಾರಣ 
ಮನುಷ್ಯ, ಪಶು, ಪಕ್ಷಿಗಳ ಆಕೃತಿಯ ಮೂರ್ತಿಗಳು ಕ್ಷೇಮಕರವಲ್ಲ,. 
ಭಕ್ತಿ ಮಾಡಲು ಯೋಗ್ಯವೂ ಅಲ್ಲೆಂದು ತಿಳಿಯುತ್ತದೆ. 


ಕೆಲವು ಮೂರ್ತಿಗಳು ಪೂಜೆಗೆ ಹಿತಕಾರಿಯಲ್ಲೆಂದು ಮೇಲೆ ವಿಶ 
ದವಾಗಿ ಹೇಳಿದ್ದಾಯಿತು. ಇನ್ನು ಸ್ಥಾವರಲಿಂಗ ಇಷ್ಟಲಿಂಗಗಳೆರಡು 
ಮಾತ್ರ ಉಳಿದಿವೆ. ಇವುಗಳಲ್ಲಿ ಯಾವದು ಒಳಿತೆಂಬುದನ್ನು ವಿಚಾರ 
ಮಾಡುವದು ಅತ್ಯವಶ್ಯಕವಾಗಿದೆ. ಲಿಂಗತತ್ವವು ಸ್ವಾಭಾವಿಕವಾದ 
ಭೂಮಿ ಸೂರ್ಯ ಚಂದ್ರ ಮೊದಲಾದ ದುಂಡಗಿನ, ಶಕ್ತಿಯುಳ್ಳ ಪದಾ 


ಸ್ಥಾವರಲಿಂಗ ಮತ್ತು ಇಷ್ಟಲಿಂಗ ಳಗ 


ರ್ಥಗಳ ಮೇಲಿಂದ ಹುಟ್ಟಿದ ಹಾಗೆ ತೋರುತ್ತಸೆ. ಸ್ಥಾವರಲಿಂಗವು 
ಬಹು ಪೂರ್ವ ಕ:ಲದ್ದು. ಮೊದಲು ಇಂದ್ರ, ವರುಣ ಸೂರ್ಯ, 
ವಾಯ್ಕು ಚಂದ್ರ, ಭೂಮಿ ಮೊದಲಾದ ಸಾಧನೆಗಳ ಪೂಜೆಯು ಹೆಚಾ 
ಗಿತ್ತು. ಮುಂದೆ ಬರಬರುತ್ತ ಈ ಸ್ಥಾವರಗಳನ್ನು ಮೇಲಿನ ತತ್ವ 
ದಂತೆ ಕಲ್ಪಿಸಿ ದೇವರೆಂದು ಪೂಜಿಸಹತ್ತಿದರು. ಭೂಮಿಯೇ ಈ ಸ್ಫಾವ 
ರಲಿಂಗದ ಉತ್ಪತ್ತಿಗೆ ಕಾರಣವಾದದ್ದು. ದೊಡ್ಡ ದೊಡ್ಡ ಭವೃವಾದ 
ಸುಂದರವಾದ ಮಂದಿರಗಳನ್ನು ಕಟ್ಟಸಿ ಈ ಲಿಂಗಗಳನ್ನು ಸ್ಥಾಪಿಸಿದರು. 
ಆಗ ಅವುಗಳ ಪೂಜೆಗೆ ಜನರು ಮುಗಿ ಬೀಳಹತ್ತಿದರು. ಅದಕ್ಕಾಗಿ 
ಪೂಜಾರಿಗಳನ್ನು ನಿಯಮಿಸಿದರು: ಉತ್ಪನ್ನ ಹೆಚ್ಚಾಗಿ ಬೆಳೆಯಿತು. 
ಭಕ್ತಿಯನ್ನು ಮಾರುವ ಅಂಗಡಿಗಳಂತೆ ಈ ಗುಡಿಗಳು ಆದನು. ದೇವರಿಗೆ 
ನೈವೇದ್ಯ ಪೂಜೆ. ಧೂಪ, ದೀಶ, ತೆಂಗುಗಳನ್ನು ಅರ್ಪಿಸಬೇಕಾದರೆ 
ಕೆಲವು ದರ ( Charges ) ಗಳನ್ನು ಇಟ್ಟರು. ಪೂಜಾರಿಗಳು ಲಾಭ 
ಸಡೆಯಹೆತ್ತಿ ಲಕ್ಷಾಧೀಶರಾಗಹತ್ತಿದರು. ಜನರು ಅವರ ಪಾದದ ಮೇಲೆ 
ಸಾಮ ಥೋಮ ಉದ್ದಕೆ ಬೀಳಹತ್ತಿದರು. ದೇವರಿಗಿಂತ ಪೂಜಾರಿಯ 
ಬಲವೇ ಬಲವಾಯಿತು. ಯಾವದನ್ನಾದರೂ ದೇವರಿಗರ್ಪಿಸಬೇಕಾ 
ವರೆ ಅನನ ತೃಪ್ತಿಯನ್ನು ಮೊದಲು ಮಾಡಿಯೇ ಮುಂದಿನ ಕಾರ್ಯ. 
ಅವರಿಗೆ ರಾಜರಿಗಿಂತಲೂ ಮಹತ್ವ ಬಂದಿತು. ಅವರ ಮೆರವಣಿಗೆ 
ಹೆಚ್ಚಾಯಿತು. ಇದಕ್ಕಾಗಿ ಸರಕಾರದವರು ಆಯಾ ಗುಡಿಗಳ ಉತ್ಸ 
ನ್ನದ ಮೇಲೆ ಕರ ( Taxes ) ಗಳನ್ನೂ ಸಹ ಕೂಡ್ರಿಸಿ ಲಾಭ 
ಪಡೆಯುವರು. ಸಿಂದೀ ಕಟ್ಟೆಗಳನ್ನು ಮಕ್ಕೆ ಕೊಡುವಂತೆ ಕೆಲವು-ಗುಡಿ 
ಗಳನ್ನು ಮಕ್ತೆ ಕರಾರಿನಿಂದ ಮತ್ತೊಬ್ಬರಿಗೆ ಸಹ ಕೊಟ್ಟು ಲಾಭ ಪಡೆ 
ಯುವರು. ಇದೊಂದು ವ್ಯಾಪಾರದ ಕಂಪನಿಯೇ ಆಗಿ ಬಿಟ್ಟಿದೆ. 
ಭಕ್ತಿ ಜ್ಞಾನಗಳ ಲೇಶವೂ ಈ ಸ್ಥಾವರ ದೇವಸ್ಥಾನಗಳಲ್ಲಿ ಉಳಿದಿ 
ಲ್ಲೆಂದರೂ ಅಡ್ಡಿಇಲ್ಲ. ದೇವರೂ, ಗುಡಿಗಳೂ ಸಹ ಪಾರತಂತ್ರ್ಯದು 
ರಿಯೊಳು ಸುಡುತ್ತಲಿವೆ. ಅವುಗಳನ್ನು ಬಲವಾದ ಕೀಲಿಗಳಲ್ಲೇ ಇಡ 
ಹತ್ತಿದರು. ಇದರ ಮೇಲಿಂದ ದೇವರುಗಳಿಗೂ ಸೆರೆಮನೆಯ ವಾಸ 
ವಾಯಿತೆಂಬಿನಿಸುವದು. ಯಾವದಕ್ಕೂ ಯಾರಿಗೂ ರೊಕ್ಕವಿಲ್ಲದೆ ಒಳಗೆ 
ಬಿಡರು. ಜೀವರ ಹತ್ತಿರ ಒಂದು ನಿಮಿಷ ಸಹ ಹೆಚ್ಚಿಗೆ ನಿಲ್ಲಗೊ 
ಡುವದಿಲ್ಲ. ಕತ್ತನ್ನು ಹಿಡಿದು ಒತ್ತಿಬಿಡುವರು. ಜಾತ್ರಿ ಕೇತ್ರೆಗಳನ್ನೂ 
ಮಾಡಿಸಹತ್ತಿದರು. ಪೂಜಾರಿಗಳು ಉತ್ಸನ್ನಿಗಾಗಿ ೩-೪ ಜಾತ್ರೆಗ 


೮3 ಶಿವಾನುಭವ. 


ಳನ್ನು ಒಂದೊಂದು ದೇವರಿಗೆ ಒಂದೇ ವರ್ಷದಲ್ಲಿ ಮಾಡಿಸಹತ್ತಿದರು. 
ಹೀಗಾಗಿ ಗುಡಿಗಳು ಭಕ್ತಿಯ ಸ್ಥಾನವೆನ್ನುವಥು ಲೋಪವಾಗಿ ಸಂತೆ, 
ಬಜಾರಗಳಂತೆ ಪರಿಣಮಿಸಿ ಹೋಗಿರುವವು. ಇದರಿಂದ ಮತ್ತಷ್ಟೂ 
ಅನಾಚಾರಗಳಾದವು. ರೋಗದ ಬೀಜಗಳು ಇವುಗಳಿಂದಲೂ ಬ್ಯ 
ಜನರನ್ನು ಕೊಲೆ ಮಾಡಹತ್ತಿದವು. ಇಂಥ ಸ್ಥಾವರ ದೇವರುಗಳಿಂ 
ಜನರಿಗೆ ಯಾವ ಉಪಯೋಗವಿದೆ ಎಂಬುದನ್ನು ಯಾರಾದರೂ Fl 
ಬಲ್ಲಿರಾ? ಗುಡಿಗಳಲ್ಲಿ ರೊಕ್ತ, ನೈವೇದ್ಯ, ಮೊದಲಾದವುಗಳ ಸಲು 
ವಾಗಿ ಯಾವಾಗಲೂ ಬಡಿದಾಟಿಗಳೇ ಇರುವವು. ಈ ಗುಡಿಗಳಿಂದ 
ಅನಾಚಾರ, ರೋಗದ ಬೀಜ, ಜಗಳ, ಸಂತೆ, ದುಶ್ಚಟ, ದುಂದುಗಾರಿಕೆ 
ಮೊದಲಾದವುಗಳನ್ನೇ ಜನರು ತೆಗೆದುಕೊಳ್ಳ ಹತ್ತಿ Rf ದೇವರ ಉದ್ದೇ 
ಶವು ಭಕ್ತಿ ಜ್ಞಾನಗಳ ಸಲುವಾಗಿಯಲ್ಲವೇ y ಅದೆಲ್ಲ ಇವುಗಳಲ್ಲಿ ಸಿಗುವ 
ಶಕ್ಕವಿದೆಯೆ? ಹೀಗಿದೆ ಈ ಸ್ಥಾವರಗಳ ಗತಿ! ಪೂಜೆ ಧ್ಯಾನಗಳು 
ಮನಸ್ಸಿನ ಏಕತೆಗಾಗಿ, ಮನಸ್ಸಿನ ನಿರ್ಮಲತೆಗಾಗಿಯೇ ಇರುವವು. 
ಇದು ಮಾತ್ರ ಈ ಸ್ಥೂವರಗಳಲ್ಲಿ ಎಂದೂ ಸಿಗುವದಿಲ್ಲ. ಮತ್ತು ಈ 
ಸ್ಥಾವರಲಿಂಗ ತತ್ವವು ಅಷ್ಟೊಂದು ಪೂರ್ಣಾವಸ್ಥಗೆ ಬಂದೂ ಇಲ್ಲ. 
ಇದಕ್ಕಾಗಿಯೇ ಬಸವಮಹಾನುಭಾವಿಯು ಇಷ್ಟಲಿಂಗದ ತತ್ವ 
ವನ್ನು ಸಮರ್ಥಿ ಸಿದ್ದಾನೆ. ಎರಡೂ ಲಿಂಗಗಳೂ ಆಕಾರದಲ್ಲಿ ಒಂದೇ ಇನೆ. 
ಆದರೆ ಇಷ್ಟಲಿಂಗದಲ್ಲಿ ಹೆಚ್ಚಿನ ತತ್ವಗಳು ಸಮಾನೇಶವಾಗಿವೆ. ಪೃಥ್ವಿಗೆ 
ಟಿಕಾಶವೇ ಹೊದಿಕೆಯಾಗಿರುವಂತೆ ಲಿಂಗಕ್ಕೆ ಕಂತೆಯನ್ನು ಕೂಡ್ರಿಸಿ 
ದ್ವಾಕಿ. ಆಕಾಶದ ಬಣ್ಣ ಕರೇಮಸಕು ಕಾಣುವಂತೆ ಲಿಂಗದ ಬಣ್ಣವೂ 
ಕರೇದು ಇದೆ. ಕರೇಬಣ್ಣಗಳು ನೋಡಲಿಕ್ಕೆ ಬಹಳೇ ಹಿತವಾದವುಗಳು. 
ನೋಡಲು ಬೇಸರವೂ ಆಗುವದಿಲ್ಲ. ಏಕಾಂತದಲ್ಲಿ ಪದ್ಮಾಸನ ಹಾಕಿ 
ಕೊಂಡು ಸೂರ್ಯಚಂದ್ರರೆಂಬ ಕಣ್ಣುಗಳ ದೃಷ್ಟಿಯನ್ನು ಏಕೀಕರಿಸಿ 
ಮುಂದಿನ ಇಷ್ಟಲಿಂಗದ ಮೇಲೆ ಆ ನೋಟವನ್ನು ಹಾಕಿ ನೋಡುತ್ತ 
ಸಚ್ಚಿದಾನಂದನಾದ ಪರಮಾತ್ಮನ ಧ್ಯಾನವನ್ನು ಮಾಡಲು ಬಹು ಅನು 
ಕೂಲವು. ಆದರೆ ಇಷ್ಟಲಿಂಗವು ಸಾಕ್ಷತ್‌ ದೇವರಲ್ಲ. ಅದು ನಮ್ಮ ಆತ್ಮ 
ಲಿಂಗದ ಕುರುಹು ಮಾತ್ರ. ಆತ್ಮಲಿಂಗದ ಧ್ಯಾನ ಮಾಡಲಿಕ್ಕೆ ಬರಲಾರ 
ದ್ವಕ್ಕಾಗಿ ಈ ಇಷ್ಟಲಿಂಗವನ್ನು ಕಲ್ಪಿಸಿದ್ದಾಗಿದೆ. ಬರೇ ನೀರುಹಾಕಿ 
ತೊಳೆದು ವಿಭೂತಿ ಹಚ್ಚಿ, ಅದರ ತುಂಬ ತತ್ರಿಗಳನ್ನು ಏರಿಸಿ ರುದ್ರಾಕ್ಷಿ 


ಸ್ಥಾವರಲಿಂಗ ಮತ್ತು” ಇಷ್ಟಲಿಂಗೆ, ಲಕ್ಕಿ 


ಮಾಲೆಗಳನ್ನು ಹಾಕಿ ಕಣ್ಣುಮುಚ್ಚಿ ಶಿವ! ಶಿವ!! ಎಂದು ಗುಣು 
ಗುಟ್ಟುವದು ಇಷ್ಟಲಿಂಗ ಪೂಜೆಯ ಉದ್ದೇಶವಲ್ಲ. ಕುರುಡನಿಗೆ ಕೋಲು 
ಯಾವಪ್ರಕಾರ ನಡೆಯಲಿಕ್ಕೆ ಒಂದು ಸಾಧನನಾಗಿರುವಡೋ ಅದೇ 
ಪ್ರಕಾರ ಆತ್ಮಲಿಂಗದ ಕಡೆಗೆ ಹೋಗಲು ನಮಗೆ ಈ ಲಿಂಗವು ನಿಜವಾನ" 
ಸಾಧನವೇ ಹೊರತು ಬೇರೆ ಇಲ್ಲ. ನಮ್ಮ ಆತ್ಮಲಿಂಗವು ಹೃದಯಸ್ಸಾ 
ನದಲ್ಲಿದ್ದು ಈ ಪ್ರಕಾರ ವ್ಯಾಪ್ತವಾಗಿದೆ ಎಂದು ತಿಳಿಸುವ ಕುರುಹು 
ಇದಾಗಿದ. ಆದರೆ ಇದೇ ಆತ್ಮಲಿಂಗವಲ್ಲ. 

ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೆ 
ಎಂದು ಆರುಚಕ್ರಗಳು ಈ ನಮ್ಮ ಬೆನ್ನ ಹುರಿಯಲ್ಲಿ ಇನೆ. ಅವುಗ 
ಳಲ್ಲಿ ನಾಗರಹಾನಿನಂತೆ ಒಂದು ನಾಡಿಯಿದೆ. ಅಮ ನಿದ್ರಹೋಗಿದೆ. 
ಅದನ್ನು ಎಚ್ಚರಿಸಿದರೆ ನಮಗೆ ನಿಜವಾದ ಜ್ಞಾನವಾಗುತ್ತದೆ.. ಅದಕ್ಕಾಗಿ 
ನಾವು ಪದ್ಮಾಸನನನ್ನು ಹಾಕಿಕೊಂಡು ಕರಿಯ ವಸ್ತುಗಳನ್ನು ಮೇಲೆ 
ಹೇಳಿದ ಪ್ರಕಾರ ನೋಡುತ್ತ ಏಕಾಗ್ರತೆಯಿಂದ ಕುಳಿತರೆ ಆ ಸುಷುಮ್ನು 
ನಾಡಿಯು ಎಚ್ಚತ್ತು ತಲೆಯಲ್ಲಿ ಇರುವ ಬ್ರಹ್ಮರಂಧ್ರದಲ್ಲಿ ಸೇರಹ 
ತ್ತಲು ಕೋಟ ಸೂರ್ಯರು ಉದಿಸಿದಷ್ಟು ಪ್ರಕಾಶ ಬೀಳುವದಂತೆ. 
ಆವಾಗ್ಗೆ ಆದ ಆನಂದ ಸುಖಗಳಿಗೆ ಪಾರಾವಾರ ಅಂತಗಳೇ ಇರುವದಿಲ್ಲ 
ವಂತೆ ಪ್ರತಿಯೊಬ್ಬನು ಪಡೆಯಬೇಕೆನ್ನುವ ಹಿರಿದಾದ ಸುಖವೆಂದರೆ ಇದೇ. 
ಅಂತೆಯೇ ಇದಕ್ಕೇ ಕೆಲವರು ಅರಿವು ಎನ್ನುವರು. ಕೆಲವರು ಅನುಭವ 
ವೆನ್ನುವರು. ಕೆಲವರು ಆತ್ಮಜ್ಞಾನವೆನ್ನುವರು. ಕೆಲವರು ಶಿವ-ಜೀವೈಕ್ಯ 
ವೆನ್ನುವರು. ಕೆಲವರು ಜೀವಾತ್ಮ- ಪರಮಾತ್ಮರ ಸಂಯೋಗನೆನ್ನುವರು. 
ಮೋಕ್ಷನೆನ್ನುವರು. ಆದರೆ ಇವೆಲ್ಲವುಗಳೂ ಒಂದೇ. ಅಸ್ಟೇ ಸುಖಗ 
ಳನ್ನು ಕೊಡುವಂಥವುಗಳು. ಶಬ್ದಗಳೇ ಬೇರೆಯಲ್ಲದೆ "ಮತ್ತೇನೂ 
ಇಲ್ಲ. ಇದೇ ಇಷ್ಟಲಿಂಗದಿಂದ ಸ್ಥಾಪಿಸಲ್ಪಡುವ ಉಚ್ಚದ್ಯೇಯವು. 


ಏಕಾಂತ ವಾಸವು ಪ್ರತಿಯೊಬ್ಬನಿಗೆ ಅವಶ್ಯವು. ಇಷ್ಟಲಿಂಗ 
ಪೂಜೆಯಿಂದ ಏಕಾಂತ ವಾಸವು ಲಭಿಸುವದು. ತಾನು ಹೋದಲ್ಲಿ 
ಈ ಲಿಂಗವನ್ನು ತೆಗೆದುಕೊಂಡು ಹೋಗಿ ನಿತ್ಯ ಸಾಧನೆಗಳನ್ನು ಮಾಡಲು 
ಬರುವದು. ಇದರಿಂದ ನೇಮವು ಕೆಡುವದಿಲ್ಲ. ಕೆಲ ಸರದೇಶೀಯರು 
ಸುಣ್ಣದ ಗೋಡೆಯ ಮೇಲೆ ಕರೇ ಬಣ್ಣದಿಂದ ದುಂಡಗಿನ ಗುರ್ತನ್ನುಮಾಡಿ 
ಪದ್ಮಾಸನ ಹಾಕಿಕೊಂಡು ನೋಡುತ್ತ ಕೂಡ್ರುವರಂತೆ. ಆದರೆ ಹೋದಲ್ಲಿ 


೮೪ ಶಿವಾನುಭನ. 


ಬಂದಲ್ಲಿ ಸುಣ್ಣದ ಗೋಡೆ ಕರೇ ಗುರ್ತಗಳೆಲ್ಲಿ ಬರಬೇಕು? ಆದರೆ 
ಹೋದಲ್ಲಿ ಬಂದಲ್ಲಿ ಇಷ್ಟ ಲಿಂಗವನ್ನು ಧರಿಸಿ ಮೇಲೆ ಹೇಳಿದಂತೆ ಧ್ಯಾನಾ 
ದಿಗಳನ್ನು ಮಾಡಲಿಕ್ಕೆ ಬರುವದಲ್ಲವೇ? ಅದಿರಲಿ. ಆದರೆ ನಮ್ಮ ವೀರ 
ಶೈವರ ಇಷ್ಟಲಿಂಗದ ತತ್ವ ವಿಷಯವು ಬಹಳ ಉದಾತ್ತವಾದುದೂ, 
ಉಚ್ಚವಾದುದೂ, ಯೋಗ್ಯವಾದುದೂ, ಸುಲಭನಾದುದೂ, ಗೊಂದಲ-ಜಗ 
ಳಗಳಿಲ್ಲದೂ, ಮನಸ್ಸನ್ನು ನಿರ್ಮಲಗೊಳಿಸುವಂಥದೂ, ಯಾವ ಆನಾ 
ಚಾರ ದುಶ್ಚಟಗಳಿಗೆ ಆಸ್ಪದಕೊಡಲಾರದಂಥದೂ, ಭಕ್ತಿ-ಜ್ಞಾನಗಳ 
ಸಮನ್ವಯವನ್ನು ಮಾಡುವಂಥದೂ ಆಗಿದೆಂಬುದು ನಿಃಸಂದೇಹ 
ವಾದದ್ದು. 


ಆದರೆ ಈಗಿಗ ನಮ್ಮವರು ಇದರ ಅರ್ಥ ಶಿಳಿಯದಕ್ಕಾಗಿ ಸಿಕ್ಕಂತೆ 
ತೊಳಲಾಡುವರು. ಕೆಲವರು ಈ ಇಷ್ಟಲಿಂಗ ಹೋದರೆ ಜೀವವು ಈ 
ಶರೀರ ಬಿಡುವದೆಂದು ಅನೇಕ ಪೌರಾಣಿಕ ಕಥೆಗಳನ್ನು ಹೇಳುವರು. 
ಅಸ್ಸಿ ತಪ್ಪಿ ಈ ಲಿಂಗವು ಕಳೆದರೆ, ಇಲ್ಲವೆ ನಾಶವಾದರೆ ತೀರಿಹೋಯಿ ತು. 
ಕೆಲವರು ಉಪವಾಸ ಶೂಡ್ರುವರು. ಕೆಲವರು ಪ್ರಾಣಗಳನ್ನು ಕಳ 
ಕೊಳ್ಳಲಿಕ್ಕೂ ಯತ್ನಿಸುವರು. ಹೀಗೆ ಮಾಡುವದರಿಂದ ಆತ್ಮಲಿಂಗದ 
ಹೆತ್ಯಮಾಡಿದಂತಾಗುವದಿಲ್ಲವೇ? ನಾವು ಕಟ್ಟಿಕೊಂಡ ಲಿಂಗ ಕಳೆದರೆ 
ಮತ್ತೊಂದನ್ನು ಕಟ್ಟಿಕೆೊ ಡು ಸಾಧನೆಗಳನ್ನು ಮಾಡಬೇಕೆಂಬ ವಿಚಾಂವೂ 
ಕೂಡ ಕೆಲನರ ತಲೆಯಲ್ಲಿ ಬರಬಾರದೆಂದರೆ ಇದೆಂಥ ಹೆಡ್ಡತನ? 
ವಿಚಾರಿಸಿರಿ. ಕುರುಡನ ಕೈಯಲ್ಲಿರುವ ಕೋಲು ಮುರಿದರೆ ಅವನು 
ಸತ್ತೇ ಬಿಡುವನೇ? ಇದರಂತೆ ಇಂಥವರ ವಿಚಾರವಿರುವದು. ಅವನು 
ಕೋಲು ಮುರಿದರೆ ಹೊಸದೊಂದು ಕೋಲನ್ನು ತೆಗೆದುಕೊಂಡು ತನ್ನ 
ಕಾರ್ಯವನ್ನು ಮಾಡುವದಿಲ್ಲವೇ? ಅದರಂತೆ ಅಪ್ಪಿ ತಪ್ಪಿ ಲಿಂಗನಾಶ 
ವಾದಕಿ ಬೇರೊಂದು ಲಿಂಗವನ್ನು ನಡೆದು ಸಾಧನೆಯನ್ನು ಮಾಡಿ ಈ 
ತ್ರೇಷ್ಠ ಜನ್ಮದ ಸಾರ್ಥಕವನ್ನು ಮಾಡಿಕೊಳ್ಳದೆ ಸಾಯುವದೆಂದರೆ 
ಎಂಥ ಅಜ್ಞತನವು ವಿಚಾರಿಸಿರಿ? 

“: ಶ್ರೀಗುರುಲಿಂಗ ದೇವನು ತನ್ನ (೧) ಕರಸ್ಥಲದಲ್ಲಿ ಮಹಾಲಿಂ 
ಗವನೆನ್ನ ಕರಸ್ಥಲದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಕರಸ್ಥಲದಲ್ಲಿದ್ದ ಮಹಾ 
ಲಿಂಗವನು ಎನ್ನ (೨) ಮನಸ್ಥಲದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಮನ 
ಸ್ಥ ಲದಲ್ಲಿದ್ದೆ ಮಹಾಲಿಂಗವನು ಎನ್ನ (೩) ಭಾವಸ್ಥಲದಲ್ಲಿ ಮೂರ್ತಿ 


ಸ್ಥಾವರಲಿಂಗ ಮತ್ತು ಇಷ್ಟಲಿಂಗ. ೮೫ 


ಗೊಳಿಸಿದ. ಎನ್ನ ಭಾವಸ್ಥಲದಲ್ಲಿದ್ದ ಮಹಾಲಿಂಗವನು ಎನ್ನ (೪) 
ಜ್ಞಾನಸ್ಮಲದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಜ್ಞಾನಸ್ಥಲದಲ್ಲಿದ್ದ ಮಹಾ 
ಲಿಂಗವನು ಎನ್ನ (೫) ಸರ್ವಾಂಗದೊಳ ಹೊರಗೆ ತೆರಹಿಲ್ಲದಳವಡಿ 
ಸಿದ ನಮ್ಮ ಶ್ರೀಗುರು ಲಿಂಗದೇವ ಚನ್ನಮಲ್ಲಿಕಾರ್ಜುನಾ” ಎಂದು 
ತಿನ ಶರಣಿಯಾದ ಮಹಾದೇನಿಯಳ್ಳನು ಲಿಂಗಗಳಲ್ಲಿ ಪ್ರಕಾರಗಳನ್ನು 
ಹೇಳಿದ್ದಾಳೆ. ಒಂದು ಲಿಂಗದಿಂದ ಮತ್ತೊಂದು ಲಿಂಗಕ್ಕೆ ಏರುನ 
ಗತಿಯನ್ನು ತಿಳಿಸಿದ್ದಾಳೆ. (೧) ಇಷ್ಟಲಿಂಗ (೨) ಪ್ರಾಣಲಿಂಗ, (೩) ಭಾನ 
ಲಿಂಗ, (೪) ಆತ್ಮಲಿಂಗ, (೫) ಪರಮಾತ್ಮರಿಂಗಗಳೆಂದು ಅನುಕ್ರಮವಾಗಿ 
ವಚನದಲ್ಲಿಯ ಲಿಂಗಗಳಾಗುವವು. ಹೊರಗೆ ಕಟ್ಟಿಕೊಳ್ಳುವದೇ ಇಷ್ಟ 
ಲಿಂಗ್ನ್‌ ಇದರ ಸಹಾಯದಿಂದಲೇ ಪ್ರಾಣಲಿಂಗ, ಪ್ರಾಣಲಿಂಗದಿಂದಲೇ 
ಭಾವಲಿಂಗ್ರ ಭಾವಲಿಂಗದಿಂದಲೇ ಆತ್ಮಲಿಂಗ, ಆತ್ಮಲಿಂಗದಿಂದಲೇ 
ಪರಮಾತ್ಮಲೀಗಕ್ಕೆ ಏರುತ್ತೇರುತ್ತ ಹೋಗುವದಾಗಿದೆ. ಪರಮಾತ್ಮ 
ಲಿಂಗಕ್ಕೆ ಹೋಗುವದೆಂದರೆ ಶಿವನೊಡನೆ ಐಕ್ಯನಾಗುವದೇ ಆಗಿದೆ. 
ಅದಕ್ಕೆ ಮೋಕ್ಷವೆಂದೆನ್ನುವರು. ಹೀಗದೆ ವೀರಶೈವರ ಲಿಂಗಾಂಗ ಸಾಮ 
ರಸ್ಯವು! ಬಹು ಸೂಕ್ಷ್ಮವಾಗಿ ಒಳ್ಳೇ ಸ್ವಾರಸ್ಯವಾಗಿ ಮಹಾದೇವಿ 
ಯಕ್ಕನವರು ಬಣ್ಣಿಸಿದ್ದಾರೆ. ಲಿಂಗ ಶಬ್ದವು ಒಳ್ಳೇ ವ್ಯಾಪಕವಾದದ್ದಾ 
ಗಿದೆ. ಅದು ಇಡೀ ಬ್ರಹ್ಮಾಂಡವನ್ನೇ ಸುತ್ತಿ ಬಿಟ್ಟಿದೆ ಅದಕ್ಕಾಗಿ ಲಿಂಗದ 
ಮಹತ್ವವು ವೀರಶೈವರಿಗೆ ಬಹಳೇ ಇದೆ. ಈ ಇಷ್ಟಲಿಂಗದಿಂದ ಎಲ್ಲಿಯ 
ವಕೆಗೆ ಏರಲು ಬರುನದೆಂಬದು ತಿಳಿಯುವಂತೆ ಇದೆ. 


ಸಾರಾಂಶವೇನಂದರೆ, ಮೂರ್ತಿಗಳು ಆವಶ್ಯಕ. ಆದಕೆ ಎ್ಲ 
ಮೂರ್ತಿಗಳಲ್ಲಿ ಇಷ್ಟಲಿಂಗದ ಮೂರ್ತಿಯು ಉದಾತ್ತ ತತ್ವದ್ಧೂ, ಉಚ್ಛ 
ಧ್ಯೇಯದ್ದೂ ಸುಲಭವಾದದ್ದೂ, ಯೋಗ್ಯವಾದದ್ದೂ, ಕ್ಲೇಮಕರವಾ 
ದದ್ದೂ, ದುರಾಚಾರ ದುಶ್ಚಟಗಳಿಂದ ದೂರವಾದದ್ದೂ, ಸ್ವತಂತ್ರವಾ 
ದದ್ದೂ, ಏಕಾಂತವಾಸವನ್ನು ಲಭಿಸಿ ಕೊಡುವಂಥಾದ್ದೂ, ಮನಸ್ಸಿನ 
ಏಕಾಗ್ರತೆಗೆ ಆಸ್ಪದವಾದದ್ದೂ ಈ ಎಲ್ಲ ಗುಣಗಳುಳ್ಳದ್ದೂ ಇದೆ. ಅಂದ 
ಮೇಲೆ ಸ್ಥಾವರಲಿಂಗಕ್ಕೆಂತಲೂ ಇಷ್ಟ ಲಿಂಗದ ನಿಚಾರಗಳು ಮೇಲಿನ 
ನೆಂದು ಏಕೆ ಹೇಳಬಾರದು?) 


ಳ೬ ಶೆ ಶಿವಾನುಭವ 


ರಾಘವಾಂಕನ ಪಾತ್ರಸೃಷ್ಟಿ, 


(ನೇ. ಮೂ, ಎಂ. ಶರಭಯ್ಯ ಕನ್ನಡ ಪಂಡಿತ ಬೋರ್ಡ ಹೈಸ್ಕೂಲು. 
ಮು. ಎನಿ ಇನೂರು ಜಿ! ಬಳ್ಳೃರಿ) 


ಹಿಂದಿನಿಂದ ಸಾಗಿ ಮುಗಿದುದು. 





ಹರಿಶ್ಚಂದ್ರನು ಮೃಗಯಾ ಪ್ರಸಂಗದಿಂದ ಗುರು ವಶಿಷ್ಠೆರಾಶ್ರಮಕ್ಕೆ 
ಬಂದಾಗ, 


ತಿಳಿಗೊಳನಬಳಸಿ ನಳನಳಿಸಿ ಬೆಳೆಸಿಳಮಾವು । 
ಗಳತಳದ ಮಲ್ಲಿಕಾಮಂಟಪದ ತಣ್ಣೆಳಲ | 
ತೆಳುಗಾಳಿಯೊಳು ಪುಣ್ಯವಸ್ಪ ಪುಳಿನಸ್ಥಳದ ಮೇಲಶೋಕೆಯ ತರುವಿನ| 
ತಳಿರ ಪೊಂಗಲ ಗದ್ದುಗೆಯೊಳೋಲಗಂಗೊಟ್ಟ 
ಬಳಸಿಬಂದೆಡಬಲದೊಳಿನ್ಸ ಮುನಿಗಳ ಕೂಡೆ 
ನಲವಿನಿಂ ನುಡಿವ ಪಶುನತಿಯಂತಿರಿರ್ದ ಮುನಿನಾಥ ಕಣ್ಣೆಸೆದಿರ್ದನು॥| 


ಕಂಡಕಂಡ ಕಡೆ ಹರಡಿದ ಪ್ರಕೃತಿಯ ಸಹಜ ಸೌಂದರ್ಯವನ್ನು 
ಸೂರೆಗೊಂಡು ಕ್ರಮವಾಗಿ ಸೇರಿಸಿ ವ.ಚಕರ ಮನಸ್ಸನ್ನು ಪುಣ್ಯಮನ್ಪ 
ಅರಣ್ಯದ ತಣ್ಣನ ವಾತಾವರಣದಲ್ಲಿ ಸಂಚಾರ ಮಾಡಿಸಿ ಪಸಶುಸತಿಯಂ 
ತಿರ್ದ ಮುನಿನಾಥನನ್ನು ನೋಡಿಸಿದ ರಾಘವಾಂಕನ ಪ್ರತಿಭೆಯನ್ನು 
ಕೊಂಡಾಡತಕ್ಕದ್ದು. 


ನೀತಿ ಬಲಿದುದೊ ಶಾಂತಿ ರೂಪಾಯ್ತೆ ಸದ್ಗುಣ । 
ವ್ರಾತವೇ ಮುನಿಯಾಯ್ತೆ ಮುಕ್ತಿ ಜಡೆವೊತ್ತುದೋ । 
ಭೂತದಯೆ ವಲ್ಕಲಾಂಚವಾಂತುದೋ ಪುಣ್ಯನೆಳಸಿಭಸಿತವನಿಟ್ಟದೋ। 
ನೂತನಶ್ರುತ್ಯರ್ಥನುಡಿಗಲಿತುದೋ ಘನ । 
ಸ್ವಾತಂತ್ರವೃತ್ತಿ ಗೋಚರಿಸಿತೋ ಎಂಬ । 
ಚಾತುರ್ಯದಿಂದಿರ್ದ ಮುನಿನಾಥನಂ ಕಂಡ ಹರುಷದಿಂ[ಭೂನಾಥನು| 


ರಾಘವಾಂಕನ ಪುಣ್ಯ ಮೂರ್ತಿ ವಸಿಷ್ಕನ ಭಾವಚಿತ್ರನಿದು. ನಾವು 
ಹುಡುಕಲೆಳಿಸುವ ಸಮಸ್ತ ಸದ್ಗುಣಗಳಿಗೆ ಗನಿ ಈ ಬ್ರಹ್ಮಜುಹಿ. ಇನು 
ad 


ರಾಫವನಾಂ*ನ ಪುಶ್ರಸೃಷ್ಟಿ, ೮೭ 


ಆವನನ್ನು ವರ್ಣನೆಗೊಳಪಡಿಸುವುದೆಂದರೆ ಆಕಾಶದ ಹೂವಿಗೆ ಕ್ಳೈ 
ನೀಡಿದಂತೆ. 
ಹರಿಶ್ಚಂದ್ರನು ನುತಿಸಲು ಪ್ರಸನ್ಮಾತಶನು. 
ವ--ನೀನೆತ್ತಲ್‌! ಈ ವಿಪಿನವೆತ್ತಲ್‌! ಈ ವನಕೆ ನೀನೇನು ಕಾರಣ 
ಬಂದೆ ಮಗನೆ! ಹೇಳ್‌. 
ಹ--ಖಗಮೃಗದ ಕಾಟಕ್ಕನನೀಜನಂ ಸೈರಿಸಲಾರದೆ ಮೊರೆಯಿಡೆ 
ಕೇಳ್ದು ಬೇಂಟಿಯ ಸುಮ್ಮಾನಕ್ಕೆ ಬಂದೆನ್‌. 
ತ್ರಿಕಾಲೋಚತ ಜ್ಞಾನಿಯು, ಕೌಶಿಕನು ಕಾಡಲಿಕಸ್ವಿರಂಭಮಾಡಿ 
ದುದನ್ನೂ ಅರಸನಿಗೆ ಮುಂದೆ ಬರಲಿರುವ ಕೇಡುಗಳನ್ನೂ ಧ್ಯಾನದಿಂದ 
ತಿಳಿದು ಚೆಂತಿಸಿ. | 
ವ-ಮಗನೆ! ಎನ್ನನೊಲುವಡೆ, ಕುಲಾಚಾರಮಂ ಬಿಡದಿರ್ಪಡು 
ನ್ನತಿಕೆ ಬೇಹಡೆ, ಉತ್ತಮ ಕೀರ್ತಿ ಕೆಡದಿಹಡೆ, ನನ್ನಿಉಳಿವ 
ಏಶ್ವಾನಿತ್ರನಾಶ್ರಮಕ್ಕೆ ಮರೆದು ಪೋಗದಿರು. ಗನ್ನದಿಂ 
ಮರಹಿಕ್ಕಿ ಕೊಂಡೊಯ್ದು ಬಳಿಕ ಮುನಿ ಬನ್ನಬಡಿಸಿಯೆ 
*ಇಡಿದಪನ್‌. ಅರಿದಿರ್‌. 
ಉಪದೇಶವು ಬಹು ಸಂಗ್ರಹವಾಗಿದೆ, ಅದರಲ್ಲಿ ಉಪದೇಶದ ಸಾರ 
ವೆಲ್ಲಾಯಿದೆ. ಹರಿಶ್ಚಂದ್ರನಂತಿರಲಿ ಸಾಮಾನ್ಯನೀತಿಜ್ಞರಿಗೂ ಇದಕ್ಕೂ 
ಹೆಚ್ಚ ಬೇಡ. *ವಿಶ್ವಾಮಿತ್ರನಾಶ್ರಮಕ್ಕೆ ಮರೆದಾದೊಡಂ ಹೋಗದಿರು? 
ಕಟ್ಟಪ್ಪಣೆ. "ಮರೆಖ' ಇದರಲ್ಲಿ ತಿರುಳಿದೆ. ಸ್ವಾರಸ್ಯವಿದೆ. ವಿಷಯ 
ಸಂಗ್ರಹವಿದೆ. ಗುರುವಿನ ಕಟ್ಟಪ್ಪಣೆಯ, ಗುರುವಿನ ಅವ್ಯಾಜ ಪ್ರೇಮದ, 
ಮುಂದುಂಟಾಗುವ ವಿಪತ್ತಿನ ಘೋರ ಪರಿಣಾಮದ, ವಿಶ್ವಾಮಿತ್ರನ ಕಠಿಣ 
ಸ್ವಭಾವದ ಸೂಚನೆಯು ಮರೆದು? ಎಂಬುದರಲ್ಲಡಗಿದೆ. ತಿಷ್ಯರಹಿತ 
ಚಿಂತನೆಯೇ ಗುರುಗಳಾದವರ ಮುಖ್ಯ ಕರ್ತವ್ಯವೆಂದು ವಸಿಷ್ಠರು 
ತಮ್ಮ ವರದ ವಾಣಿಯಿಂದ ಈಗಿನ ಶಿಷ್ಯವಿತ್ತಾಪಹಾರಕರಾದ ಗುರು 
ವರ್ಗದವರಿಗೆ, (ಶಿಷ್ಯವಿತ್ತಾಪಹಾರಕ ಗುರುಗಳರುವಂತೆ ಗುರುಸ್ವತ್ತಾಪ 
ಇಂಕ ಶಿಷ್ಯರಿಗೆ ಈ ಜಗತ್ತಿನಲ್ಲಿ ವಿಶಾಲವಾದ ಸ್ಥಳವಿದೆ. ) - ಕೂಗಿ 
ಹೇಳುವಂತಿದೆ. ಅವರ ದಿವ್ಯೋಸದೇಶವಾಕೃ. ವಸಿಷ್ಠರು ಹರಿಶ್ಚಂದ್ರನ 
ಮಡಲಲ್ಲಿ ತ್ರೀಪಂಪಾಂಬಿಕಾಸತಿಯ ದರ್ಶನದ ಪುಣ್ಯವನ್ನು ಹಾಕಿ ಶಿಷ್ಯ 
ನನ್ನು ಕಳಿಸುವರು. 


೮೪ ಶಿವಾನುಭವ, 


ಚಂದ್ರಮತಿ--ಕಥಾನಾಯಿಕೆ. ಚಕ್ರವರ್ತಿನಿ. ಜೀವೀಸಟ್ಟಕ್ಕೇರಿದ 
ಮಹಾಸನತಿವ್ರತೆ. ಕ್ಷತ್ರಿಯ ರಮಣಿಗೆ ಯೋಗ್ಯವಾದ ಧೈರ್ಯ ಸಾಹಸಗ 
ಳುಳ್ಳವಳೆನ್ನುವುದಕ್ಕೆ ತಕ್ಕಷ್ಟು ಉದಾಹರಣೆಗಳನ್ನು ಈ ಕಾವ್ಯದಲ್ಲಿ 
ಕಣ್ಗಾಣಬಹುದು. 

ವರರೂಸಿನೊಳು ರತಿಗೆ ಹೊಣಕೆ ಸೌಭಾಗ್ಯದೊಳು । ಸಿರಿಗೆ ಹೊಯಿ 
ಕೈ ಜಾಣಿನೊಳು ಎಣಿಗೆಕ್ಕೆ ಸ। ಚ್ಚರಿತದೊಳು ಸುರನದಿಗೆ' ಸಾಮ್ಯ 
ಪತಿಭಕ್ತಿಯೊಳರುಂಧತಿಗೆ ಸರಿ ಜಸದೊಳು ॥ ಪರಮ ರೋಹಿಣಿಗೆ ಹೆಗಲೆಣೆ 
ಫುಣದೊಳ್‌ ಸ್ವಧಾ | ತರುಣಿಗೋರಗೆ ವಂದ್ಯತೆಯೊಳು ಇಯತ್ರಿಗೊರೆ | 
ದೊರೆಯೆನಿಸಿ ಮೆರೆವಳು ಹರಿಕ್ಚಂದ್ರನೃನನರಸಿ ಭೂತಳದೊಳು ॥ 

ಈ ವರ್ಣನೆಯಲ್ಲಿ ಸತ್ಯವಿದೆ. ಸೌಂದರ್ಯವಿದೆ. ಕೇಶಪಾಶಹೀಗಿತ್ತು 
ಮುಖಹಾಗಿತ್ತು ಎಂದು ಒಂದೊಂದೇ ಅಂಗೋಪಾಂಗಗಳನ್ನು ನಿಸ್ತಾ 
ರವಾಗಿ ವರ್ಣಿಸುವುದಕ್ಕಿಂತ ಹೀಗೆ ವರ್ಣಿಸುವುದರಲ್ಲಿ ರೂಪಗುಣ 
ಸಂಪತ್ತಿ, ಸಹಜ ಸೌಂದರ್ಯ, ಕವಿಯ ಸಂಗ್ರಾಹಕ ಶಕ್ತಿ ವರ್ಣಿತ 
ವ್ಯಕ್ತಿಯ ಸತ್ಯಪರಿಚಯ, ವಾಚಕರ ಮನಸ್ಸಿನ ಮೇಲೆ ಪ್ರತಿಬಿಂಬಿಸುತ್ತವೆ. 

ವಿಶ್ವಾಮಿತ್ರನ ವನದಲ್ಲಿ ಹರಿಶ್ಚಂದ್ರನು ಹೆಂಡತಿಯ ತೊಡೆಯ 
ಮೇಲೆ ತಲೆಯಿಟ್ಟು ಮಲಗಿ ಭೀಕರ ಕನಸು ಕಂಡು ಬೆದರಿ ಎದ್ದ 
ಗಂಡನನ್ನು ಕಂಡು ಚಂದ್ರಮತಿಯು,-- 

"ಧುರದೊಳಂ ಭೂಭುಜರನಂಜಿಸುವ ನಡುಗಿಸುವಿ | ಕೊರಗಿಸುವ* 
ಕೋಡಿಸುವ ಬಳುಕಿಸುವ ಜಳಕಿಸುವ | ಬಿರುದಂಕಮಲ್ಲ ನೀನಡುಗಲೇ 
ತಕ್ಕೆ ಹೇಳ್‌....” ಎಂದು. ಮೆಲ್ಲನೆ ನುಡಿವಳಂತೆ.- ಬಿರುದಂ 
ಕಮಲ್ಲನಾದ ಗಂಡನು ಕನಸಿಗೆ ಹೆದರದನೆಂದರೆ ತನ್ನ ಗೌರವಕ್ಕೆ ಕಡಿ 
ಮೆಯೆಂದು ಅವಳ ಅಭಿಸ್ರಾಯ. ಪತಿಯು ಲೋಕೋತ್ತರ ಗ.ಣವು 
ಳ್ಳವನಾಗಿ ಕುಂದದ ಉಜ್ವಲ ಕಾಂತಿಯಿಂದ, ಸಾಹಸದಿಂದ ಮೆರೆಯ 
ಬೇಕೆಂದೇ ಆ ವೀರನಾರೀ ರತ್ನದ ಅತೆ. ಯುದ್ಧವೀರರ ಹೃದಯಗಳು 
ಉಬ್ಬಿ ಮುಂದಿನ ಕದನದ ರೌದ್ರ ಸರಿಣಾಮವನ್ನು ಸಡ್ಡಿಮಾಡದಿರಬೇ 
ಕಾದರೆ - ಭೇರಿಪಟಿಹಾದಿಗಳ ಶಬ್ದ, ಭಟ್ಟಿಂಗಿಗಳ ಉತ್ಸಾಹವಾಕು 
ಕೆಲವು ಮಟ್ಟ ಗಾದರೂ ಸಹಾ ಯಕಾರಿಗಳಾಗುವವೆಂದಲ್ಲಿ "ಬಿರುದಂಕಮಲ್ಲ' 
"ಫೀನಡುಗುವರೆ ಹೇಳ್‌? ಮುಂತಾದ ಪ್ರಯ ವೀರಪತ್ನಿಯ ವೀರಾಲಾ 
ಪದ ನುಡಿಯಿಂದ ಭಯಗೊಂಡ ಹರಿಶ್ಚಂದ್ರನ ಹೃದಯದಲ್ಲಿ ದುಶ್ಶಕುನದ 


ರಾಘವಾಂಕನ ಪಾತ್ರಸೃಷ್ಟಿ. ೮೯ 


ಭಯವು ಸ್ವಲ್ಪವಾದರೂ ಕಡಿನೆಯಾಗಲಿಕ್ಕೆ ಸಾಕು. "ಬಿರುದಂಕಮಲ್ಲ' 
«ಮೆಲ್ಲನೆ? ಇವು ಅರ್ಥಪುಸ್ಟಿಯುಳ್ಳ ಮಂಜುಲ ಶಬ್ದಗಳು. ಒಂದ 
ರಲ್ಲಿ ಹರಿಶ್ಚಂದ್ರನ ಅಗ್ಗಳಿಗೆ ಚಕ್ರವರ್ತಿತ್ತದ ಸೂಚನೆ; ಮತ್ತೊಂದ 
ರಲ್ಲಿ ಚಂದ್ರ ಸತಯ ಪತಿಭಕ್ತಿ ಶೀಲವೂ ಶ್ರಿ FR ಮೃದುತ್ವ, ವಿಧೇಯತೆ, 
ಸೌಜನ್ಯ ಮುಂತಾದ ಸುಗುಣಗಳಃ ಬೋಧೆಯಾಗುತ್ತತೆ 


ಮತ್ತು- "ಬಗೆವೊಡೀ ಕನಸು ಗುರುವಾಜ್ಞೆಯಂ ಮೀರಿತ । ಕೊಗೆ 
ವಕೀಡಿಂಗೆ ಸೂಚನೆ ಮುನಿಯ ಬೇಡ ಮಂ। ತ್ರಿಗೆ ಮಗಂಗೆನಗೆ ರಾಜ್ಯಕ್ಕೆ 
ಚತುರಂಗ ಸೇನೆಗೆ ಸಕಲ ಭಂಡಾರಕೆ। ನಗರಕ್ಕೆ ಸರ್ವ ಪರಿವಾರಕ್ಕೆ 
ತೇಜ ದೇ ।ಳ್ಗೆಗೆ ನಿನ್ನ ಹರಣಕ್ಕೆ ಕೇಡು ಬಂದಡೆ ಬರಲಿ। ಮಿಗೆ 
ಸತ್ಯಮಂ ಬಿಟ್ಟು ಕೆಡದಿರವನೀಶ ಕೈಮುಗಿದು ಬೇಡಿದೆನೆಂದಳು” ॥ ಚಂದ್ರ 
ಮತಿಯನ್ನು ಕೈಹಿಡಿದ ಅರಸನೇ (ಹರಿಶ್ಚಂದ್ರನೇ) ಭಾಗ್ಯಶಾಲಿ. 

ಅರಣ್ಯದಲ್ಲಿ ವಿಶ್ವಾಮಿತ್ರನ ಮಾಯದ ಬೆಂಕಿಯು ಎಲ್ಲರನ್ನು ಸುಡ 
ಬರುತ್ತಿರಲು 

««ಮುಳಿದು ಮೊಗೆದೆಲ್ಲರಂ ಕೊಬ್ಲದಿಂದೆನ್ನನೊ | ಬ್ಬಳನೆ ಕೊಂದ 
ಪುದೆ ಭೂಭುಜ ನಿಮ್ಮ ಕೂಡೆ ಸ): ಯೊಳು ಜೀನಮಂ ಬಿಡುವುದುಚಿತ 
ವಲ್ಲಂ ಬಳಿಕ ಬಿಡುವುದತ್ಯಧನುತನವು | ಎಳಸಿ ಮುತ್ತೈಜಿತನದಲಿ 
ಮುಂದೆ ಹೋದಪೆಂ । ಕಳಿಸಿಕೊಡಬೇಕೆಂದು ಮೈಯಿಕ್ಕಿ ಬೇಡಿಕೊಂಡಳು 
ಗಂಡನಂ ಚಂ ಮತಿ ಪತಿನ್ರತೆಯರಾನಂದನಿಧಿ ಲಲ್ಲೆಗಣಕಿದು” | 
"ಪತಿವ್ರತೆಯರಾನಾದ ತಟ ಚಂತ್ರಮತಿಗೆ ಒಪ್ಪವ ಹೆಸರು. ಬೆಂಕಿ 
ಯ ಹಾರಿಕೆೊಳ್ಳುವ ಮೊದಲು ಜಿಕೆಗಳಿಗೆ ದೈವಕ್ಕೆ ಕೈಮುಗಿವಳು. 
"ಹರಿಶ್ಚ ಂದ್ರನೇ ಗಂಡನಾಗಶಿ, ಲೋಹಿತಾಶ್ವ ನೇ ಮಗನಾಗಲಿ; ನಮ್ಮಿ 
ಚ ಪಡಿಸುವ ವಿಶ್ವಾಮಿತ್ರ ನಿತ್ಯಗಲಿ' pe ಮನಸ್ಸಿನ ಸಂಕಲ್ಪ. 
ಆಕೆಯ ಪವಿತ್ರ ಹೃನಯದೀ ಮೂಕೆಗೆ ಚಿನ್ನಿದ ಮಹಾ ಸಂಕಲ್ಪಕ್ಕೆ ಬೆಲೆ 
ಕಟ್ಟಲು ಸಾಧ್ಯವೇ? ಗಂಡ ಮಕ್ಕಳೆಂದರೆ ಮಧ್ಯಮ ವರ್ಗದ ಸ್ರೀ 
ಯರಲ್ಲಿ ತೆಕ್ಕಷ್ಟು ಫ್ರೇತು ವಾತ್ಸಲ್ಯುಗಳಿರುತ್ತನೆ. ಉತ್ತಮ ವರ್ಗದವ 
ರಲ್ಲಿ ಇದಕಣ್ಯ ಉತ್ಪಷ್ಟ. ಪತಿವ್ರತೆಯರಲ್ಲಿ ಅತ್ಯುತ್ಯ್ಯ್ಯ 'ಸ್ಟವಾದ ಪ್ರೇಮ 
ವಾತ್ಸ ಲ್ಯುಗಳಿರುವವೆಂದು ಯಾರು ಹೇಳಬೇಕಾದುದೇ ತವಕ ಒಂದು 
ಮಾತಿನಿಂದ ಚಂದ್ರಮತಿಯು ಪತಿವ್ರತೆಯರಿಗಿಂತ ಮಿಗಿಲಾಗಿ "ದೇವಿ? 
ಪದವಿ ಪಡೆಯುತ್ತಾಳೆ. ಆ ಮಾತು "ನಮ್ಮಿಳೆಯ ಪಾಲಿಸುವ ವಿಶ್ವಾಮಿತ್ರ 


೯೦ ಶಿನಾನುಭವ. 


ನಿತ್ಯನಾಗಲಿ' ಎಂಬುದು. ಇದು ದೇವಿ ಬಾಯಿಂದ ಬಂದ ಕೂಡಲೇ 
ವಾಚಕರು ಸಾನಂದಾಶ್ಚರ್ಯಗಳಿಂದ ಮೈಮರೆತಂತಾಗಿ "ಅಮ್ಮಾ ನೀ 
ನಿದ್ದ ನಾಡು ಪುಣ್ಯದ ಬೀಡು? ಎಂದು ಉದರ ಮಾಡಲು ಹಿಂದೆ 
ಗೆಯುವರೇನು? 

ಯಾರೇ ಆಗಲಿ ಬಾಯಿಯಿಂದ ಬೇಕಾದಷ್ಟು ವೇದಾಂತವನ್ನು 
ಹೇಳಬಹುದು. ಉಪದೇಶ ಮಾಡಬಹುದು. ತಾವು ನುಡಿದಂತೆ ನಡೆಮ್ಮ 
ತೋರಿಸುವುದು ಅತ್ಯಂತ ಕಠಿಣ. ಉತ್ತಮ ನಡೆತೆಯಿಲ್ಲದ ಬಾಯ 
ಬ್ರಹ್ಮಿಗಳು ವಿದ್ಧುದ್ವೇಗದಿಂದ ಅಧಃಸತನ ಹೊಂದುವರು. ಮಹಾ 
ರಾಜ್ಞಿಯಲ್ಲಿ ಪವಿತ್ರ ನುಡಿ, ಅದಕ್ಕೆ ತಕ್ಕ ನಡೆಗಳು ಅನ್ಯೋನ್ಯ ಮೈತ್ರಿಭಾವ 
ದಿಂದ ರಂಜಿಸುತ್ತನೆಂಬುದನ್ನು ಮುಂದಿನ ಪದ್ಯದಲ್ಲಿ ನೋಡಬಹುದು. 


ಸ್‌ 
೧ 


ದನ್ಯರನು ಲೆಕ್ಕಿಸಿದೆನಾ । ದಡೆ, ಹಿಂದೆ ನಿನಗೊಂದ ನಿಕ್ಕಿ ನಾನೊಂದ 
ನುಂಡದೆ ಮೂರುಕರಣವರಿಯೆ ॥ ಮ್ಮಡನಲದನ್ಯ ದೈವಕ್ಕೆ ನಮಿಸಿದ 
ಡೆನ್ನ । ಹೊಡೆದು ಮುಕ್ತುವುದು ವಾವಾಗ್ನಿಮೇಣಲ್ಲದಿರ್ದಡೆ ಬಟ್ಟಿ ಗೊಟ್ಟ 
ಪುಮ ಕೇಳೆಂದು ಬೊಬ್ಬೆಗೊಡುವಾ ಪೊತ್ತನೇ ವೊಗಳ್ತೆನು ॥ ತರುಣಿಯ 
ಮನಂ ಬೆದರಬೇಕೆಂದು ನೆಗೆದುದ । ಳ್ಳುರಿಗಗನಮಂ ತೀವಿ ಸುತ್ತಿಮು 
ತ್ತಿರೆ ಕಂಡು । ಹರಿದು ಹೊಕ್ಕಳು ಹೊಕ್ಕಳೆಲೆಲೆ ಶಿವಶಿವ ಮಹಾದೇವ 
ಬಗೆಯದೆ ಹೊಕ್ಕಡೆ ॥ ತರುಣ ಸೂರ್ಯಂ ಕತ್ತಲೆಯನೆ ಹೊಕ್ಕುಂ 
ಇಯ್ತು । ನೆರೆದ ಕೌಶಿಕನ ಕೃತಕಾಗ್ಗಿ ಹರಿದೋಡಿಭಾ । ಪುರಿ ಬಟ್ಟಿ 
ಗೊಟ್ಟದು. RT, 


“ಪೊಡವೀಶ ಕೇಳುಭಯ ಕುಲಶುದ್ಧೆಯಲ್ಲದಿ । ರ್ದಡೆ, ನಿನ್ನ ನಲ್ಲ 


(ತರುಣಸೂರ್ಯನು ಕತ್ತಲೆಯನ್ನು ಹೊಗುವುದಸಂಭವ. ಆದಕಿ 
ಹೊಗುವುದು ನಿಜವಾದರೆ ಕತ್ತಲೆಯು ಹೇಳ ಹೆಸರಿಲ್ಲದಂತಾಗಬಹು 
ದಮ  ಥಿಶ್ಚಯವಲ್ಲನೆ?) ಬೆಂಕಿಯು ನಂದಿತು. ಸುರರು ಹೂ ಮಳೆ 
ಗಕೆದುದರಿಂದ ಭೂಮಿ ತಂಪಾಯ್ತಂತೆ. ಆಗಲೆ ಬೆಂಕಿಯ ಬೇಗೆ 
ಯಿಂದ ಬೆಂದ ನೆಲವು ತಂಪಿಡಿಯಬೇಕಾದರೆ ಅದೆಷ್ಟು ಹೂ ಮಳೆ 
ಯನ್ನು ಕರೆದಿರಬೆಃಕು? ಚಂದ್ರಮತಿಯ ಪಾತಿಕೃತ್ಯಕ್ಕೆ ಬೆರಗಾಗಿ 
ಮಹದಾನಂದದಿಂದ ದೊಡ್ಡ ಅರಳ ಮಳೆ ಸುರಿಸಿರಬಹುದಲ್ಲನೆ ಸುಮನ 
ಸರು? ಮುಖ್ಯವಾಗಿ ಸುರರ ಮೆಚ್ಚುಗೆಗೆ ಪಾತ್ರಳಾಗುವಷ್ಟು "ಚಂದ್ರ 
ಮತಿ ಉತ್ತಮ ಪತಿ ಶೀಲೆ' ಎಂಬುದು ಅತಿಶಯೋಕ್ತಿಯಲ್ಲದ ಮಾತು. 


ರಾಘವಾಂಕನ ಪಾತ್ರಸೃಷ್ಟಿ, ೯.) 


ವಿಶ್ವಾಮಿತ್ರನ ಸಾಲ ಹರಿಸುವುದರಲ್ಲಿ ಅರಸನು ದಿಜ್ಸ್ಕೂಢನಾ 
ಗಿರಲು - 

"ಸಾಲದಲಿ ಪೋದನಿತು ಪೋಗಲೆಮ್ಮಿಬ್ಬರಂ ಮಾರಿ ಬಳಿಕುಳಿದುದಂ- 
ಕಾಣು ನಡೆ ನಡೌ ಎಂದು ಧೈರ್ಯಗೊಟ್ಟು ಗಂಡನ ಬೆನ್ನು ಚನ್ಸರಿಸು 
ವಳು. "ಮರುಳೆ ಸರ್ವಕ್ಕೆ ಮೊದಲು ಸತಿಸುತರು ತನ್ನೊಡಲು ಕಡೆ; 
ಸತ್ಯಕ್ಕೆ, ನೇಮಕ್ಕೆ ಬಂಧನಕ್ಕೆ ಲಜ್ಜಗೆಡವೆಮ್ಮ ಮಾರು ಮತ್ತಾದುದಾ 
ಗಲಿ' ಎಂದು ಉಪದೇಶ ಮಾಡುವಳು. ಚಂದ್ರಮ ಯಲ್ಲಿ ನೀರಭಥೈರ್ಯ, 
ಧರ್ಮಪರಿಜ್ಞಾನ, ನಿಶ್ಚಲಬುದ್ಧಿ, ಸಮಯೋಚಿತ ಚಾತುರ್ಯಗಳಿಗೆ 
ಕೊರತೆಯಿಲ್ಲ. 

ನಿಪ್ರನು ರಾಣಿಯನ್ನು ಕೊಳ್ಳುವನು. ಪರಿಪರಿಯ ಕಷ್ಟಗಳನ್ನೊ 
ಡ್ಡಿದರೂ ರಾಣಿಯು ಮನವೆರಡಿಲ್ಲದೆ ಮೇಲೆ ಬಿದ್ದ ಕಾರ್ಯವನ್ನು 
`ಮಾಡಿ ಮುಗಿಸುವಳು. ರಾಣಿಯಾಗಿದ್ದು ದಾಸಿಯ ಸ್ಥಿತಿಗಿಳಿದರೂ 
`ನಿಶ್ವಾಮಿತ್ರನ ಕಾಟತಪ್ಪುವುದಿಲ್ಲ. ಮೆಲ್ಲನೆ ಮಗನ ದುಃಖವನ್ನು ತಂದೊ 
ಡ್ಹುವನು. 


ಮಗನು ಅಡವಿಗೆ ಹೋಗಿಬಾರದಿರಲು ಚಕ್ರನರ್ತಿನಿಯು--ಮಗನು 
ಬರಲಿಲ್ಲವೆಂದು ಸುಯ್ಯುವಳು. ಒರಲುವಳು. ಬಸಿರೊಸದು ಕೊಳ್ತಳು. 
ಹೊರಗೆ ಬಂದು ನೋಡುವಳು. ಮನೆಯೊಡತಿಗ್ರೂಂಜಿ ಒಳಗೆ ಸುಳಿವಳು. 
ಕವಿಯನ್ನುತ್ತಾನೆಃ- ಅವಳ ದುಃಖವು ಸೀಗೆಯೊಳಗಣ ಬಾಳೆಗೆಣೆಯಾ 
ಯಿತಂತೆ. ಕತ್ತಲೆಯಾದಂತೆಲ್ಲಾ ಅರಸಿಯ ಹೃದಯದಲ್ಲಿ ಶೋಕಾಗ್ತಿ 
ಪ್ರಜ್ವಲಿಸುವುದು. ಆ ಕತ್ತಲೆಯಲ್ಲಿ ಬರ ವವರು ಹೋಗುವವರು; ಮಾತಾ 
ಡುನನರೆಲ್ಲರೂ ಲೋಹಿತಾಶ್ವರಾಗಿ ಮೊದಲು ಕಾಣುವರು ಆಕೆಯ 
ದುಃಖದ ಕಣ್ಣಿಗೆ. ಸಮೂಸಕ್ಕೆ ಬರಲು ಅವಳ ಆಶೆಯು ನಿರಾಶೆಯಾಗಿ 
ಒರಲುವಳು. ಮತ್ತು "ಬಂದರಂ ಲೋಹಿತಾಶ್ವಾಯೆಂದು ಬಟ್ಟಿ ಯೊಳು 
ನಿಂದರಂ ಲೋಹಿತಾಶ್ವಾಯೆಂದು ಗಾಳಿ ಗರಿಕೆಂದಡಂ ಲೋಹಿತಾಶ್ನಾ 
ಯೆಂದು ಕರೆಕರೆದು ಬಿಡೆ ಬೀದಿಗರುವಿನಂತೆ ॥ ತನ್ಮಯಂ ವಿಶ್ವಮೇತತ್‌- 


ಸರ್ಪದಷ್ಟನಾಗಿ ಮಗನು ಸತ್ತನೆಂದು ಕೇಳಿ, ಹೇಳಲುಬಾರದಷ್ಟು 
ಮೇರೆ ಮೂರುವ ದುಃಖವನ್ನು ಬದಿಗಿಟ್ಟುಕೊಂಡು ಬಂದು ಒಡೆ 
ಯನ ಅಡಿಗಳ ಮೇಲೆ ಕೆಡೆದು ಬಾಯ್ಬಿಡುತ, 


೪೨ ಶಿವಾನುಭವ. 


ಚಂ-- ಅರಣ್ಯದೊಳೆನ್ನ ಮಗನು ಉಗ ಕಾಳೋರಗಂ ಕಚ್ಚಿ ಮಡಿದನ್‌. 
ವಿಪ್ರ--ಲೇಸಾಯ್ತು. ಮಡಿದರೆ ಮಡಿದನ್‌. (ಎಂದು ಕೆಡೆನುಡಿವನು). 
ಚಂ--ಬಂಟರನು ಕೊಟ್ಟರಸಿ ಸೈತಂದೆ 
ವಿ - ನಡುವಿರುಳು ಬಂಟಿರುಂಟಿ? ನಿದ್ದೆಗೆಯ್ಯಬೇಕೇಳು ಕಾಡದಿರು. 
ಚಂ--ನರಿಗಳೆಯದ ಮುನ್ನ ದಹಿಸಬೇಡನೆ? ತಂದೆ ಕರುಣಿಸು. 
ವಿ- ದುರ್ಮರಣಸಟ್ಟ ಶೂದ್ರನನು ಸಂಸ್ಕರಿಸುವವರಾವಲ್ಲ. 
ಚೆಂ-ಆನಾದಡಂ ಹೋಗಿ ಕಂಡು ಮಗನ ಉರಿಗಿತ್ತು ಬಸ್ಸೆನೆ. 
ವಿ--ಕೆಲಸಮಂ ಬಿಟ್ಟೂ! ಹರಿಯದಿರ್ದುದನೆಯ್ದೆಗೆಯ್ದು ಹೋಗು. 


ಮಗನನ್ನುಕಂಡು ದೇವಿಪಡುವ ದುಃಖವನ್ನು ವರ್ಣಿಸುವಲ್ಲಿ ಕವಿಯ 
ಜಾಣ್ಮೆ ಅಸಾಧಾರಣವಾಗಿ ಪ್ರಜ್ವಲಿಸುವುದು. ಲೋಹಿತಾಶ್ವನ ಮೈಹ 
ಸುರಾಗಿ ಶಟಿದು ಬಿಟ್ಟಿದ್ದರೂ ಅವಳಿಗಿನ್ನು ಸಂಶಯ ದೂರಾಗಿಲ್ಲ. ಪಾಸ! 
ಪುತ್ರದುಃಖವೇ ಅಂತಹುದು. ಅವಳಾದರೂ ಏನು ಮಾಡಿಯಾಳು. 
ವೈದ್ಯನಂತೆ ಮೂಗಿನಲ್ಲಿ ಉಸಿರು; ಅಳ್ಳೆಯ ಹೊಯ್ತು; ಎದೆಯೊಳಲ್ಲಾಟ; 
ಕೈ ತುದ್ದಿ ನಾಡಿ ಹೊಡತ; ಅಕ್ಷಿಯಲ್ಲಿ ಬೆಳ್ಬು; ಹಣಿಯಲ್ಲಿ ಬೆವರು; 
ಕಂಠದೊಳುಲುಕು;, ಪಾದದಲ್ಲಿ ಬಿಸಿ; ಹೆಬ್ಬಟ್ಟ ನಲ್ಲಿ ರಕ್ತ; ನಾಲಗೆಯ 
ಲಿಂಪು; ರೋಮದಲ್ಲಿ ಬಲ್ಬು ಕಾಣದೆ ನೋಯುವಳು. ತಾಯಂದಿರಿಗೆ 
ಮಕ್ಕಳಲ್ಲಿರುವ ಪ್ರೆಕೆಮಕ್ಕೆ ಪಾರವೇ ಇಲ್ಲವೆಂಬುದನ್ನು ಚಂದ್ರಮತಿ 
ಯಪಾತ್ರ ಸೃಷ್ಟಿಯಿಂದ ಜಗತ್ತಿಗೆ ತೋರಿಸಿದ್ದಾನೆ. ಮಕ್ಕಳ ಬಗೆ 
ಇಯಂದಿರಿಗಿರುವ ಈ ಗಾಢ ಪ್ರೇನುಕ್ಕೆ ಕಾರಣವೇನೆಂಬುದು ದೊಡ್ಡೆ 
ಸಮಸ್ಯೆ. ಚಂದ್ರಮತಿಯು ಪುತ್ರಪ್ರೇಮದಲ್ಲಿ ಮೊದಲಿನವಳೆಂಬುದನ್ನು 
ಅವಳ ದುಃಖ ವಿಶೇಷದಿಂದ ಕಾಣುವಂತೆ ಚಿತ್ರಿಸಲ್ಪಟ್ಟಿದೆ. 

ಮಗನ ಶವವನ್ನು ಕಾಡಿಗೆ ತಂದು ಸುಡುಕ್ತಿರಲು ಕಾವಲುಗಾ 
ರನಾದ ಹರಿಶ್ಚಂದ್ರನು ಶವರ ಕಾಲಿಡಿದು ಬಿಸುಡುವನು. ಆಗ ಚಂದ್ರ 
ಮತಿಯು-. ""ಬಿಸುಡದಿರು. ಬಿಸುಡದಿರು. ಬೇಡ! ಬೇಡ! ಅಕಟಕಟ] 
ಹಸುಳೆ ನೊಂದಪನೆಂದು ಬೀಳ್ವನ ನೆತ್ತಿಕೊಂಡು. "ಇವನು ನಿನ್ನ ಶಿಶು 
ವಿಕೋಪಾದಿ ಸುಡಲನುಮತಿಕೊಡೆ? ನ್ನವಳು. (ಇಲ್ಲಿನ ದುಃಖಕ್ಕೆ 
ತುದಿ ಮೊದಲಿಲ್ಲ. ವಾಚಕರನ್ನು ಮನಸಾಕೆ ಓದಿ ತಣಿಯಬೇಕು.) 
ಅಪ್ಪಣೆ ಸಿಕೃದಿರಲು, ತಮ್ಮ ವಂಶದ ಪವಿತ್ರಾತ್ಮರನ್ನು ನೆನೆಸುತ್ತ ಗಂಡ 


ರಾಘವಾಂಕನ ಪಾತ್ರಸೃಸ್ಟಿ. ೯೩ 


ನನ್ನೂ ಸ್ಮರಿಸುವಳು. ಹೊಲೆಯ ವೇಷಧಾರಿಯಾದ ಹರಿಶ್ಚಂದ್ರನು 
ನೊಂದು "ಪಾತಕನಾದ ಹರಿಶ್ಚಂದ್ರನನ್ನು ಏತಕೆ ನೆನೆದಸೆ' ಎನ್ನಲು 
ಚಂದ್ರಮತಿಯು--""ಜಡೆವೊತ್ತಡಂಹಸಿಯ ತೊನಲುಟ್ಟೊಡಂ ನಾಡ। 
ಸುಡುಗಾಡಿನೊಳಗಿರ್ದಡಂ ನರಕಪಾಲನುಂ। ಹಿಡಿದಿರ್ದಡಂ ತಿರಿದು 
ವಿಷವುಂಡಡಂ ಶವಶಿಕೋನೂಲೆಗಟ್ಟಿರ್ದಡಂ ॥ ಕಡು ಮರುಳ್‌ ಪಡೆಯ 
ಸಂಗಡ ಬತ್ತಲಿರ್ದಡಂ । ಮೃಡನಲ್ಲದಖಿಳಲೋಕಕ್ಕೊಡೆಯನಿಲ್ಲೆಂಬ। 
ನುಡಿಯಂತಿಕಿನಗಾ ಹರಿಶ್ಚಂದ್ರನಲ್ಲದಿನ್ನಾರುಗತಿಮತಿಯೆಂದಳು ” ॥ ಹೀಗೆ 
ಉತ್ತರಕೊಟ್ಟ ರಾಜ್ಞಿಯ ಶ್ರೀಪಾದಗಳಿಗೆ ಮನಸ್ಸು ತಾನಾಗಿಯೇ ಅಗ 
ಣಿತ ಸಾಷ್ಟಾಂಗವನ್ನರ್ಸಿಸುತ್ತದೆ. 


ಹೆಣ ತರಲು ಚಂದ್ರಮತಿಯು ಬರುತ್ತಿರುವಳು. `ವಿಶ್ವಾನಿತ್ರನ 
ಮಾಯಾಚೋರರು ಕಾಶೀರಾಜ ಪುತ್ರನನ್ನು ತಂದು ದೇವಿಯು 
ಹೋಗುವ ದಾರಿಯಲ್ಲಿ ಶಿಶುವಿನ ಕುತ್ತಿಗೆ ಕೊಯ್ಯುತ್ತಿರಲು ಕೂಸು 
ಕಿರುಚುವುದು. ಆ ಶಬ್ದ ದೇವಿಯು ಕೇಳಿ ತನ್ನ ಮಗನ ಶಬ್ದವೆಂದು 
ಕೊಂಡು ಹೋಗಿ ಶವದ ಬಳಿಯಲ್ಲಿ ಅಳುತ್ತ ಕೂಡ್ರುವಳು. ಅಷ್ಟ 
ರಲ್ಲೇ ರಾಜಭಟರು ಬಂದು ರಾಣಿಯನ್ನಿಡಿದು ಎಳೆದೊಯ್ದು ಕಾಶೀ 
ರಾಜನ ಮುಂದೆ ನಿಳಿಸುವರು. ರಾಜನು ವಿಚಾರಿಸುವನು. ರಾಣಿಯು 
ಚಂದ್ರಮತಿಯು "ಕೂಸನ್ನು ಕೊಂದುದು ಸಹಜ' ವೆನ್ನುವಳು. “ಈ 
ಹುಸಿಯಿಂದ' ಪವಿತ್ರಾತ್ಮಳಾದ ಚಂದ್ರಮತಿದೇವಿಯ ಸತ್ಯಕ್ಕೆ ಹುಳುಹಿಡಿ 
ಯಿತಲ್ಲಾ, ದೇವಿಯು ಆ ಮಾತನ್ನು ಏಕೆ ಆಡಿರಬಹುದು. ” ಎಂದು 
ನಮಗೆ (ವಾಚಕರಿಗೆ) ವಿಷಾದವಾಗುತ್ತದೆ. ಆದರೆ ಅವಳ ಪರಿಸ್ಥಿತಿ 
ಯನ್ನು ಸ್ವಲ್ಪ ಉದಾರ ಹೃದಯದಿಂದ ಪರೀಕ್ಷಿಸಿ ತಿಳಿಯಬೇಕು. 
ಮಗನು ಸತ್ತದ್ದರಿಂದ ಅವಳಿಗೆ ಜಗತ್ತೇ ಶೂನ್ಯವಾದಂತಾಗಿತ್ತು. ಏಕ 
ಮಾತ್ರ ಪುತ್ರ. ಸೂರ್ಯವಂಶ ವೃಕ್ಷಕ್ಕೆ ಅದೊಂದೇ ಬೀಜ. ಇಂತಹ 
ಪುತ್ರಹೀನಳಾಗಿ ಅವಳಿಗೆ ಬದುಕುವ ಇಷ್ಟವಿಲ್ಲ. ಆದರೆ ತಾನೇ ಹತ್ಯ 
ಮಾಡಿಕೊಂಡು ಆತ್ಮಕತ್ಯಾದೋಷ ಕಟ್ಟಿಕೊಳ್ಳಬಾರದು. ಆಕಳಿಕೆ 
ಬಂದನರಿಗೆ ಹುಸಿಕೊಟ್ಟುದೇ ನೆನನೆನ್ಸುವ:ತೆ ಪ್ರತಿಕೂಲವಾದ ವಿಧಿಯು 
ತನಗೆ ಬೇಕಾದ ಮರಣಕ್ಕೆ ಅನುಕೂಲ ಮಾಡಿಕೊಟ್ಟಿತು. ಪ್ರಕೃತ 
ಕಂಡಿತ. ಹೇಳಿದರೂ ಹೆತ್ಯಾಸವಾದ ದೂರವಾಗುವಂತಿಲ್ಲವೆಂದು ಬಗೆದು 
ಹುಸಿ ನುಡಿದಿರಬಹುದು. ಅಲ್ಲದೆ ದುಃಖಾವೃತರಾದನರಲ್ಲಿ ಪಂಶೀಲನಾ 


೯೪ ಶಿನಾನುಭನ 


ಶಕ್ತಿ ಕಡಿಮೆ. ದುಃಖದ ಭರಭರಾಟಿಯಲ್ಲಿ ಧರ್ಮಕರ್ಮ, ವಿಚಾರ, 
ಸಚಾರಗಳು ಸ್ವಲ್ಪ ಮರೆಯಾಗಿರುತ್ತವೆ. ಆಗ ದುಃಖದಿಂದ ಪೀಡಿತ 
'ವಾದ ಮನಸ್ಸು ಶೀಲದ ಮೆಟ್ಟಿಲಿಂದ ಜಾರುತ್ತದೆ. ನಡೆಯುವವ 
ಕೆಡಹಲಿಕ್ಕೆ ಬೇಕು, ಹುಷಾರ್‌ (ಎಚ್ಚರ) ವಿದ್ದವರೇ ಎಡಹುವರೆನ್ನು 
ವಲ್ಲಿ ದುಃಖಿಗಳ ವಿಷಯದಲ್ಲಿ ಕೇಳಬೇಕಾದುದೇನು. ಚಂದ್ರಮತಿಗಾ 
ದರೋ ಒಂದಲ್ಲ ಎರಡಲ್ಲ. ದುಃಖದ ಮೇಲೆ ದುಃಖ. ಕಷ್ಟದ ಮೇಲೆ 
ಕಷ್ಟ. ಕುರುನಿನ ಮೇಲೆ ಬರೆಯಿಟ್ಟಂತೆ. ಆದರೂ ಇಲ್ಲಿಯವರಿಗೂ 
`ಸಹಿಸಿದ್ದಾಯಿತು. ದುಃಖದಾಯಕ ವಿಧಿಯ ಮೇಲೆ ದಂಡೆತ್ತಿ ಹೋಗು 


ವುದಕ್ಕೆ ಕಾಲೈದರಿ ಜಗಳ ತೆಗೆಯಲು ಹುಸಿನುಡಿದು, ಅದರ ಭೀಕರ 
ಪರಿಣಾಮದ ಗುರಿಯಾದ ಮರಣಕ್ಕೆ ಸಿದ್ಧಳಾಗುವಳು. ಹುಸಿ ನುಡಿ 
ದುದಕ್ಕೆ ಪ್ರಾಯಶ್ಚಿತ್ತವೆಂದರೆ ಮರಣದಂಡನೆ. ವಧ ಸ್ಥಾನದಲ್ಲಿ ಕುಳಿತು- 
'ಸುಖದುಃಖಗಳ ಲಕ್ಷವಿಲ್ಲದ, ನಶ್ವರ ದೇಹಾಭಿಮಾನನಿಭ್ಲದ ಪರಮ 
ಯೋಗಿಯಂತೆ? ಗುರು, ದೇವರು, ಪತಿಗಳನ್ನು ಭಕ್ತಿಯಿಂದ ವಂದಿಸಿ 
ಮೃತು ವಿಗೆ ಕತ್ತು ಚಾಚುವಳು. ಮೃತ್ಯುವಿನ ದರ್ಶನನ ಬದಲು 
ಮೃತ್ಯುಂಜಯನ ದರ್ಶನವಾಗುವುದು. ಪತಿವ್ರತೆಯರಿಗೆ ಇದಕ್ಕಿಂತ 
ಹೆಚ್ಚಿನ ಮೇಲ್ಮೆಯೇನು? 

ಪರಿಸಮಾಸ್ತಿ--ರಾಘವಾಂಕನ ಪಾತ್ರ ಸೃಷ್ಟಿಯ ವಿಚಾರವಾಗಿ 
ಸ್ವಲ್ಪಮಟ್ಟಿಗೆ ಚರ್ಚಿಸಿದ್ದಾಯಿತು. ಅದರಲ್ಲಿ ನ್ನೂ ವಿಮರ್ಶಿಸತಕ್ಕ 
ಅಂಶಗಳೆಷ್ಟು ಉಳಿದಿವೆ ಸಹಜ. ಆತನ ಸೃಷ್ಟಿಯಲ್ಲಿ ನಯವಿದೆ, ನುಣ್ಣಿದೆ, 
ಉಚಿತವಿದೆ, ವ್ಯಕ್ತಿತ್ವವಿದೆ. ಲಕ್ಷಣ ಶಾಸ್ತ್ರದ ನಿಬಂಧನೆಗಳನ್ನು ಮೀರ 
ದಂತೆ ಧೀರೋದಾತ್ತ, ಧಿರೋದ್ಧತ್ಕ ಧೀರಶಾಂತರ ಚಿತ್ರಗಳನ್ನು ಸುಹೃ 
ದಯರಿಗೆ ಅಂದನಾಗುವಂತೆ ನಿರ್ಮಿಸಿದ್ದಾನೆ. ಆಯಾನಾಯಕರ ವೇಷ, 
ಅದಕ್ಕೆ ತಕ್ಕ ಭಾಷೆಗಳು ಬಹು ಸುಂದರವಾಗಿವೆ. ವರ್ಣಕ್ಕೆ ಶ್ಸೈಲಿ 
ಮುಂತಾದವುಗಳು, ಮತ್ತು ಮಹಾ ಕಾವ್ಯಕ್ಕೆ ತಕ್ಕ ಲಕ್ಷಣಗಳು ಈ 
ಕಾವ್ಯದಲ್ಲಿ ಪರಿಶೋಭಿಸುತ್ತವೆ. ಹಂಶ್ಚಂದ್ರ ಕಾವ್ಯವು ಮಹಾ ಕಾವ್ಯ 
ಗಳಲ್ಲಿ ಎರಡನೆಯದೆನ್ನಿಸಿಕೊಳ್ಳದಂತೆ ಉತ್ತಮ ಕಾವ್ಯಗಳ ಸಾಲಿನಲ್ಲಿ 
ಇದಕ್ಕೆ ತೆರವುಂಟು. "ಕವಿಶರಭ ಬೆ:ರುಂಡ' «ಉಭಯ ಕವಿಕಮಲ 
ರವಿಯ' ಪುಣ್ಯದಾಕೃತಿಯಾದ ಹರಿಶ್ಚಂದ್ರ ಕಾವ್ಯವನ್ನು ಪಠಿಸಿ ಆನಂದ 
ಸಾಗರದಲ್ಲಿ ಓಲಾಡುವ ಭಾಗ್ಯ ವಾಚಕರದು. 


ತ 
ಲ 
ಇ 


ಶೀಕರಭಾಸ್ಯ ವಿಮರ್ಶವು. ೯೫ 


ಶೀಕರಭಾಷ್ಕ ವಿಮರ್ಶವು. 
(ಲೇ:- ಸಿದ್ಧರಾಮಪ್ಪ ದುಂಡೆಸ್ಪ ಪಾವಟಿ ಜಿ. ನ ಎಲ್‌. ಎಲ್‌. ಬಿ, ಹುಬ್ಬಳ್ಳಿ.) 
ಹಿಂದಿನಿಂದ ಮುಂದೆಸಾಗಿದ್ದು. 





ಲಿಂಗಧಾರಣರಾದ್ದಾಂತವು. 

ಇಂತು ಪೂರ್ವಪಕ್ತನೆನ್ನು ಇಟ್ಟ ಶ್ರೀಸಂಡಿತಾಚಾರ್ಯನು ಲಿಂಗ 
ಧಾರಣ ರಾದ್ಧಾ ಂತವನ್ನು ನೆಲೆಗೊಳಿಸಲೇಳುವನು. "ಸಮೌಸಿದ್ಧಾಂತರಾ 
ದ್ಬು ೦ತೌ” ಎಂದು ಅಮರನಿಂದ ರಾದ್ಧಾಂತನೆಂದರೆ ಸಿದ್ಧಾ ಂತನೆಂದಾಗಿ, 
ಲಿಂಗಧಾರಣ ಸಿದ್ಧಾ ತವೆ ಲಿಂಗಧಾರಣ ರಾದ್ದಾ ಂಕವಾಡಕು ಎರಡು 
ಶಬ್ದಾರ್ಥಗಳಲ್ಲಿ ಅಣಮೆ (ಕಿಂಚಿತ್‌) ಅಂತರವಿಹುದು. “ಸಂಶಯ್ಯ 
ವಾದಿದರ್ಶಿತನಕ್ಷನಿರಾಕರಣ ಪೂರ್ವಕ ಯಥಾರ್ಥ ಸಕ್ಷ ಪ್ರತಿಪಾಡಕಂ 
ವಾಕ್ಯಂ ರಾದ್ಧಾಂತಃ $” ತಾರಾನಾಥತರ್ಕ ವಾಚಸ್ಪತಿ ಮಿ್ರರು. ಶ್ರೀಪತಿ 
ಪಂಡಿತಾಚಾರ್ಯನು ರಾದ್ಧಾಂತ ಪದ ನ್ರಯೋಗದಲ್ಲಿ ತನ್ನೊಂದು 
. ದರ್ಪವನ್ನೂ ವಾದಿವಾಕ್ಯಭಂಗನೈಪುಣಿಯ ಕುಶಲತೆಯನ್ನೂ ಒಂದು 
ಭಂಗಿಯಿಂದ ತೋರಿಸಲು ಹವಣಿಸಿರುವನು. ಸೂತ್ರವನ್ನು ಒಂದು ದೆಸೆಗೆ 
`'ಎಳೆದೊಯ್ವ ಈ ಸಿದ್ಧಾಂತವು ರಾದ್ಧಾಂತವಲ್ಲ. ಸಿದ್ಧಾಂತವೂ ಅಲ್ಲ 
ಎಂದು ತೋರಿಸುವ ನಾವು ಆಶ್ರೇಪಗಳಿಂಬಾಗುವಂತೆ ಅದನ್ನು ಕನ್ನ 
ಡಕ್ಕೆ ತಿರುವುವಲ್ಲಿ ಈ ಸಂಪಾದಕರ ಮತ್ತು ಓದುವರ ಸೈರಣೆಯನ್ನು 
ಬಯಸುತಲಿಹೆವು. 

ರಾದ್ಧಾಂತಭಾಷ್ಯಾನುವಾದವು. 

ಲಿಂಗಧಾರಣನು ಪ್ರತೃಕ್ಷನಾದ ಶ್ರತಿಸ್ಮೃತೀತಿಹಾಸಾಗಮ ಪುರಾ 
ಣಗಳಿಂದ ವಿಹಿತವಾಗಿದೆಯಾಗಿ ಅದು ಅಗ್ನಿ ಹೋತ್ರದಂತೆ ವೈದಿಕ 
ವೆಂದು ಸಿದ್ಧವು. 

“ಯಶ್ಚಂದಸಾಮೃ ಷಭೋ ವಿಶ್ವರೂಪ” ಎಂಬಲ್ಲಿ ಭಕ್ತರ ಉಪಾ 
ಸನಾರ್ಥವಾ ನರು ಪರಿಚ್ಛಿನ್ನನ ಹನೆನ್ನು ವುದುಚಿತವು. ನಾರಾಯಣ 
ದಲ್ಲಿ “ಫಿಧನಸತಯೇ ನಮಃ” ಎಂದು ಮುಂತಾಗಿ ಲಿಂಗವು ಸರ್ವಾತ್ಮ 
ಕವಹುದೆಂಧು ಹೇಳಿ “ಸರ್ವಲಿಂಗಂ ಸ್ಥಾ ಸಯತಿ” ಎಂದಿದರಿಂದ ಅದೇ 


೯೬ ಶಿವಾನುಭವ್ಮ 


ಲಿಂಗದ ಪರಿಚ್ಛಿನ್ನ ಲಿಂಗ ಧಾರಣವನ್ನು ವಿಧಿಸುವಣವು ಕಂಡುಬರು 
ತಿಹುದು. ಶಿವನು ಸರ್ವರ ಮುಖ ಶಿರಸ್ಸುಕಂಠಗಳಲ್ಲಿ ಸರ್ವಭೂತ 
ಗಳ ಹೃದಯಗುಹೆಯಲ್ಲಿರುವನಾಗಿಹನು. ಸರ್ವವನ್ನು ತುಂಬಿಹನು, 
ಆರುಗುಣದ ಐಶ್ವರ್ಯಯುತನಹನು. ಆದುದರಿಂದ ಸರ್ವಗತನಹನು- 
ಪೂರ್ವಕಾಲದೇಶಗಳಲ್ಲಿಹರೂ ನಾನೆ. ಪಶ್ಚಿಮಕಾಲದೇಶಗಳಲ್ಲಿಹರೂ 
ನಾನೆ. ಎಂಬಿವು ಮುಂತಾದ ಶ್ವೇತಾಶ್ವತರ ಅಥರ್ವಶಿರಸ್ಸು ಉಪನಿಷ 
ತ್ತುಗಳಲ್ಲಿ ಉಪಾಸನಕ್ಕಾಗಿ ಶಿವಸರಿಚ್ಚಿನ್ನತ್ವವು ಕೇಳುತಿದೆ. ಪ್ರಾಣಗ 
ಳಲ್ಲ ಮನಸಿನ ಒಳಗು ಆ ಲಿಂಗವೆಂದತಿ ಹೇಳುವರು. ಲಿಂಗದಲ್ಲಿ 
ಸುಷುಪ್ತಿಯು, ಲಿಂಗವು ಸನಾತನವಾದ ಬ್ರಹ್ಮವು. ಇಂತಾದ ಕಠವಲ್ಲೀ 
ಹಂಸೋಪನಿಷದ್‌ ಲಿಂಗಪುರಾಣಾದಿಗಳಲ್ಲಿ ನಿರುಪಪದ ಬ್ರಹ್ಮ ಶಬ್ದ 
ವನ್ನು ಹೆಸ್ತಕರಪಾಣಿ ಶಬ್ದಗಳಂತೆ ಲಿಂಗಶಬ್ದದ ಪರ್ಯಾಯವಾಗಿ 
ಹೇಳುನರು. ದೇವಧಾರಣಃ ಎಂಬಿದನ್ನು ದೇವ ಧಾರಣಃ ಎಂದು 
ಒಡೆದು “ದೇವ್‌? ಪದವನ್ನು ಸಂಬೋಧನವಿಭಕ್ತ್ಯಂತನಾಗಿ ಹಿಡಿದರೆ, 
ಅಪಂಮಿಶಾಧಿಕರಣನ್ಯಾಯವನ್ನು ಮೀರಿ (ಅಪರಿಮಿತಾಧಿಕರಣನವೆಂದು 
ಪೂರ್ವಮೀಮಾಂಸೆಯಲ್ಲಿಯ ದೊಂದು ಸೂತ್ರಾಧಿಕರಣವು. ಇದನ್ನು 
ನಾವು ಮುಂದೆ ತಿಳಿಸಿಹೇಳುವೆವು.) ಸಮೀಪದ ಧಾರಣ ಶಬ್ದದೊಡನೆ 
ಅನ್ವಯಿಸದೆ ದೂರದ “ಗೋಪಾಯು'' ಪದದೊಡನೆ ಅನ್ವಯಿಸುವದು 
ತಕ್ಕುದಲ್ಲ. “ಬ್ರಹ್ಮಣಃ ಕೋಶೋತಸಿ” ಎಂತಿಲ್ಲಿ ವಿಭಕ್ತಿ ಪರಿಣಾಮ 
ಮದಿಂದ (ವಿಭಕ್ತಿ ಪರಿಣಾಮವೆಂದರೆ) ಅರ್ಥಾನುಕೂಲವಾಗುವಂತೆ 
ವಿಭಕ್ತಿಯನ್ನು ತಿರುಗಿಸುವದು. «"ಇಂತೀ ಪೇಳ್ದ ವಿಭಕ್ತಿಗಳೆಂತುಂ ಪಲ್ಲ 
ಟಸುಗುಂ ಯಥ್ಲೇಷ್ಟಂ''-- ಶಬ್ದ ಮಣಿದರ್ಪಣ. ಸೂ. ೧೭೪ ಉದಾ 
ಹರಣ--ದೇವರಂ ಪೂವಿನಿಂದರ್ಚಿಸಿದನೆಂಬಲ್ಲಿ ಪೂವನರ್ಚಿಸಿದಂ ಎಂ 
ದಾಯ್ತು.) ಸಮೂಪದಲ್ಲಿರುವ ಬ್ರಹ್ಮಸದದೊಡನೆಯೆ ಅನ್ವಯವು ಸಂಭ 
ವಿಸುತ್ತದೆ. ಧಾರಣಶಬ್ದವು ಸಂಯೋಗಾರ್ಥವಾಗಿದೆಯಾಗಿಯು ಅಮೃತ 
ಪದಕ್ಕೆ ಅರ್ಥವಾನ ಮೋಕ್ಷವು ಬೇರೆ ಪರಿಯಿಂದ ದೊರಕದಾಗಿಯು 
ದೇವಧಾರಣ ಶಬ್ದವನ್ನು ಒಡೆಯದೆ ಲಿಂಗಧಾರಕನೆಂದು ಅರ್ಥಕಲ್ಲಿಸ 
ತಕ್ಕುದು. ಶಂಕರ ಸಂಹಿತೆಯ ವಾಕ್ಯವು. ಮಗನೆ ಲಿಂಗಾಂಗ ಸಂಗಿಗೆ 
ಮರುಹುಟ್ಟಲ್ಲ. ಒಮ್ಮೆಯೆ ಜ್ಞಾನವು ಸಿದ್ಧಿ ಪುದು ಅದರಿಂದ ಮುಕ್ತಿಯು 
ದೊರೆವುದು. ಎಂದು ಲಿಂಗಧಾರಣನೆ ಮೋಕ್ಷ ಹೇತುವೆಂದುಪದೇಶಿ 
ಸ.ತಿಹುದು. "ಶರೀರಂ ಮೇ ವಿಚರ್ಷಣಂ?' ಇಂತಿದು ಮುಂತಾದು 


ಶ್ರೀಕೆರೆಭಾಸ್ಕ ನಿಮರ್ಶವು. ೪೭ 


ದರಿಂದ ಹೆೊರಗಣದೆಇಂದು ವಿಶಿಷ್ಟ ಪದಾರ್ಡವೆ ಉಗ್ಲೇಶ್ಯವಾಗಿ ವಿಹಿತ 
ವಾಗಿಹುದು-- ಭಾಹ್ಯ ಶರೀರದ ಶುದ್ಧಿಯು ಹೇಳಪಡೆದುದು ಎಂಬರ್ಥ... 
"" ಅತ್ಯಾಶ್ರಮಸ್ಥ-ಸಕಲೇಂದ್ರಿಯಾಣಿ” «ಅತ್ಯಾಶ್ರವೂ ಸರ್ವದಾಸಕೃದ್ವಾ 
ಜಪೇತ್‌? ವುತಮೇತತ್ಪಾಶುಪತಂ ಪಶುಪಾಶವಿಮೋಕ್ಸಾಯ '' ವ್ರತ 
ಮೇತತ್‌ ಶಾಂಭವಂ'' «ತತ್ಸಮಾಚರೇನ್ಮುಮುಕ್ಷುರ್ನ ಪುನರ್ಭವಾಯ'' 
ತೇಷಾ ಮೈನೈತಾಂ ಭ್ರಹ್ಮ ನಿದ್ಯಾಂ ವದೇತ ಶಿರೋಪ್ರತಂ?' ತಸ್ಕೈತೇ 
ಕಧಿತಾಹ್ಯರ್ಥಾಃ ಪ್ರಕಾಶಂತೇ ಮಹಾತ್ಮನಃ? ಇಂತೆಂಬ ಕೈವಲ್ಯ 
ಅಥರ್ವ ಶಿರಸ್ಸು ಮುಂಡಕ ಮೊದಲಾದವುಗಳಲ್ಲಿ ಪಾಶುಪತಿವ್ರತನೆ 
ಬ್ರಹ್ಮ ನಿದ್ಯಾಧಿಕಾರಪ್ರದನೆಂದು ಹೇಳಿಹುದು. ಇಂತಿದೆಲ್ಲರಿಂದ ಲಿಂಗ 
ಧಾರಣ ದೀಕ್ಷಿತನೆ ಬ್ರಹ್ಮನಿದ್ಯಾಧಿಕಾರಿಯೆಂದು ಸಿದ್ಧವಾಯ್ತು. 


ಇನಿತರ ಬಗೆ (ವಿಚಾರ). 


ಶೀ ಪಂಡಿತಾಚಾರ್ಯನ ಲಿಂಗಧಾರಣ ಭಾಷ|ವು ಇನ್ನೂ ಎಂಟು 
ಪುಟಗಳನ್ನು ತುಂಬಿದೆ. ಅದನ್ನು ತೀರಿಸಿ ನಮ್ಮ ವಿಮರ್ಶವ ಮಾಡುವೆ 
ವೆಂದರೆ ಸಂದರ್ಭವು ದೊಡ್ಡದಾಗಿ ಓದುವರ ಲಕ್ಷದಲ್ಲಿ ಎಲ್ಲನು ಆಕಲಿತ 
ವಾಗುನ್ರದು ದುಸ್ತರವು. ಇದಕ್ಕೆಂತು ಮಾಡುವೆನೆಂದು ಚಿಂತಿಸುವಾಗ 
ಆಚಾರ್ಯನು ತನ್ನ ಸಿದ್ಧಾಂತದ ಒಂದು ಮೆಟ್ಟನ್ನು ಮುಗಿಸಿದ ಈ 
ತಾಣವು ನಮಗಿಂಬುಗೊಟ್ಟಿದೆ. ಸಂಶಯ ಪೂರ್ವ ಪಕ್ಷಗಳೂ ಸಿದ್ಧಾಂ 
ತದ ಇನಿತು ಭಾಗವೂ ಈಗಾಗಲೆ ಶಾಸ್ತ್ರಗಳಲ್ಲಿ ಬಳಕೆಯಿಲ್ಲದ 
ಲೋಕಬಳಕೆಯ ಓದುಗರಿಗೆ ಭಾರವೆನಿಸಿರಬೇಕು. ಇನಿತನ್ನು ಬಗೆದು 
ನೋಡುವರೆ ಆಚಾರ್ಯನು ಲಿಂಗಧಾರಣ ಸಿದ್ಧೂಂತನನ್ನು "ಸಾಮಾನ್ಯ 
ವಾಗಿ ಮುಗಿಸಿದುದು ಅನುಕೂಲವಾಗಿದೆ. ಇದನೆಸಗಿ ಮುಂದಿನ 
ಭಾಷ್ಯವನ್ನು ಅನಿತನಿತು ವಿಮರ್ಶಿಸುವುದು ಆವ ತೆರದಿಂದಲು ಭಾಷ್ಯ 
ಇರನಲ್ಲಿ .ನಮ್ಮ ಅಸರಾಧವಾಗದು. 

ಸಂಶಯ ವಿಮುರ್ಶವು. 

ತ್ರೀ ಸಂಡಿತಾಚಾರ್ಯನು "ದೇವಧಾರಣ'' ಶ್ರುತಿಯು ಲಿಂಗ 
ಧಾರಣವನ್ನು ವಿಧಿಸುವುದೆಂಬ ತನ್ನ ಸಿದ್ಧಾಂತಕ್ಕೆ ಸಂಶಯವನ್ನು ಎಬ್ಬಿ 
ಸುವಲ್ಲಿ ನಿಜನಾದ ಪ್ರತಿಪಕ್ಷಿಯು ಮುಂದಿಡಬಹುದಾದ ಕೋಟಿಗಳನ್ನು 
ಬಿಟ್ಟುದು ಕಾಣುತಲಿದೆ. ನೋಡಿರಿ. 


೯ಲ ಶಿವಾನುಭವ 


ತೈತ್ತಿರೀಯೋಪನಿಷತ್ತಿನಲ್ಲಿ ಶ್ರುತಿಯು ಶೀಕ್ಷಾಧ್ಯಾಯದಲ್ಲಿ ಕೇಳು 
ತಿದೆ. ಶೀಕ್ಸಾಧ್ಯಾಯವೆಂದರೆ ವರ್ಣಗಳನ್ನು ತಪ್ಪದೆ ಎಡವದೆ ನುಡಿಯ 
ಕಲಿಸುವ ಶಾಸ್ತ್ರವು, ಇದೊಂದು ವೇದಾಂಗವು. ಆರು ಅಂಗಗಳು. 
ಅವುಗಳನರಿಯದೆ ವೇದಾರ್ಥವನ್ನು ತಿಳಿಯಲ:ಬಾರದು. ಅದರಿಂದಲೆ 
ಅನ್ರಗಳನ್ನಂಗಗಳೆಂಬರು--:"ಶೀಕ್ಷಾ ಘ್ರಾಣಂ ತು ವೇದಸ್ಯ ಮುಖಂ 
ವ್ಯಾಕರಣಂ ಸ್ಮೃತಂ” ದಾ. ಶಿ. ೪೨. ಶಿಕ್ಸೆಯು ವೇದದ ಮೂಗು 
ವ್ಯಾಕರಣವು ವೇದದ ಮೊಗವು ಉಪನಿಷತ್ತುಗಳು ಜ್ಞಾನಪರವಾದುವು. 
ಯಜ್ಞ ಕ್ರಿಯಾಪರವಲ್ಲ ಆದುದರಿಂದ ಈ ಉಪನಿಷತ್ತಿನ ಪಾಠದಲ್ಲಿ 
ನರ್ಣೋಚ್ಚಾರವು ಅನಿತೊಂದು ದೊಡ್ಡಿತ್ತಲ್ಲ ಲೌಕಿಕ ಸಾಧು ಶಬ್ದಗಳಂತೆ 
ಇದರ ಶಬ್ದಗಳನ್ನು ನುಡಿದರೆ ಸಾಕು ಎಂದು ನರ್ಣೋಚ್ಚಾರದಲ್ಲಿ 
ಅನಾದರವಾಗಬಾರದೆಂದೂ ಈ ಉಪನಿಷತ್ತಿನಲ್ಲಿ ಉದಾತ್ತಾದಿ ಸ್ವರಗಳ 
ಜ್ಞಾನವು ಅರ್ಥ ನಿರ್ಣಯಕ್ಕೆ ಆವಶ್ಯತವೆಂದೂ ಶಿಕ್ಷುಧ್ಯಾಯವು ತೈತ್ತಿ 
ರೀಯದ ಮೊದಲನೆಯ ಅಧ್ಯಾಯವಾಗಿದೆ. ಈ -ಅಧ್ಯಾಯದ ಮೊದ 
ಲನೆಯ ಅನುವಾಕವು (ಯಜಸ್ಸಗಳ ಸಮೂಹವು ತೈತ್ತಿರೀಯವು ಕೃಷ್ಣ 
ಯಜುಃ ಶಾಖೆಯದು) ಓದುವ ಶಿಷ್ಯನಿಗೂ ಓದಿಸುವ ಆಚಾರ್ಯನಿಗೂ 
ಶಾಂತಿಯನ್ನು ಹರಸುವ ಯಜಸ್ಸುಗಳಿವೆ. ಎರಡನೆಯ ಅನುವಾಕವಿಂತು. 
` 
ಓಂ ಶೀಕ್ಷಾಂ ವ್ಯಾಖ್ಯಾಸಾ ಮಃ। ವರ್ಣಃ ಸ್ವರಃ | ಮಾತ್ರಾ ಬಲಮ್‌, 


ಬ 


| | 
ಸಾಮ ಸಂತಾನಃ। ಇತ್ಯುಕ್ತಃ ಶೀಕ್ಷಾಧ್ಯಾಯಃ(?) ಇತಿಃ ಶೀಕ್ಬಧ್ಯಾಯೇ 
ಡ್ವಿತೀಯೋನುವಾಕಃ-- 
ಕಿ 
ಶೀಕ್ಟಾಧ್ಯಾಯದಲ್ಲಿಹನ್ನೆರಡು ಅನುವಾಕಗಳಿವೆ. ಅದರಲ್ಲಿ “ಯಶ್ಚಂ 
ದಸಾಮೃಷಭೋ” ಎಂಬಿದು ನಾಲ್ಕನೆಯ ಅನುವಾದವು. 


ಈ ಹನ್ನೆರಡು ಅನುವಾಕಗಳಲ್ಲಿ ಕಾಣುವ ಒಂದೊಂದು ವಿಷಯ 
ವನ್ನು ಬೇರೆ ಬೇರಾಗಿ ಬರೆವುದು ಹಬ್ಬು. ಆದುದರಿಂದ ಆ ಅಧ್ಯಾ 
ಯದ ಸಾರಾಂಶವನ್ನು ಹೇಳ್ಪುದೆ ಸಾಲ್ವುಮ. ಇದು ಅವರ್ಣೋಚ್ಚಾ 
ರವನ್ನು ಶಿಕ್ಷಾನುಸಾರವಾಗಿ ಉಚ್ಚರಿಸುವುದನ್ನು ಒತ್ತಿ ಹೇಳುತ್ತ ವರ್ಣ 
ಗಳ ಸಂಹಿತೆ (ಸಂಧಿ) ಯ ಉಪಾಸನವನ್ನು ನಿಧಿಸಿ ವೇದದ ಮಂತ 

ಬು 


ಶ್ರೀಕರ ಭಾಷೈನಿಮರ್ಶವು., ೯೯ 


ಗಳಲ್ಲಿ ಮುಖ್ಯವಾದ ಸ್ರಣನವನ್ನೂ ಭೂಃ ಭುವಃ ಸುವಃ ಮಹಃ 
ಎಂಬ ವ್ಯಾಹೃತಿ ಚತುಷ್ಪಯವನ್ನೂ ಕುರಿತು ಉಪಾಸನೆಗಳನ್ನು ಬಗೆ 
ಬಗೆಯಾಗಿ ಬಿತ್ತರಿಸುವುದು. ಇಂತಹ ಅಧ್ಯಾಯದಲ್ಲಿ ಅರ್ಥ ರೂಸ 
ವಾದ ಇಷ್ಟಲಿಂಗಧಾರಣ ವಿಷಯವು ಬಂದುದೆಂತು? ಎಂಬುದಾಗಿ 
ಪ್ರಣವ ಧಾರಣಕ್ಕೆ ಪ್ರಬಲವಾದ ಸಂಶಯ ಕೋಟಯನ್ನು ಎತ್ತದೆ 
ಬಿಟ್ಟಿ ಹನಾಚಾರ್ಯನು. 


ಪೂರ್ವಪಕ್ಸ ವಿಚಾರ. 


ಪೂರ್ವಪಕ್ಷದಲ್ಲಿಯು ಆಚಾರ್ಯನು ಪ್ರಬಲವಾದ ಯುಕ್ತಿಗಳನ್ನು 
ಬಿಟ್ಟಿರುವನು. ಲಿಂಗಧಾರಣವನ್ನು ವಿಧಿಸುವ ಈ ಅಧ್ಯಾಯದಲ್ಲಿ ಲಿಂಗ 
ಪೂಜೆಯನ್ನು ವಿವರಿಸಿಲ್ಲ. ಒಂಬತ್ತನೆಯ ಅನುವಾಕದಲ್ಲಿ ಖುತಂ ಚ 


( | 
ಸ್ವಾಧ್ಯಾಯ ಪ್ರವಚನೇ ಚ - ಸತೃಂ ಚ ಸ್ವಾಧ್ಯಾಯ ಪ್ರವಚನೇ ಚ 


I | 
ತಪಶ್ಚ ಸ್ವಾಧ್ಯಾಯ ಪ್ರನಚನೇ ಚ ತಪಶ್ಚ ಸ್ವಾಧ್ಯಾಯ ಪ್ರವಚನೇ ಚ. 


KE; 
[ | 
ಶಮಶ್ಚ ಸ್ವಾಧ್ಯಾಯ ಪ್ರವಚನೇ ಚ. ಅಗ್ನಯಶ್ಚ ಸ್ವಾಧ್ಯಾಯ ಪ್ರವಚನೇ 
| 
ಚ. ಅಗ್ನಿಹೋತ್ರಂ ಚ ಸ್ವುಧ್ಯಾಯ ಪ್ರನಚನೇ ಚ. ಅತಿಥಯಶ್ಚ ಸ್ಟಾಧ್ಯಾ 
| | 
ಯ ಪ್ರವಚನೇ ಚ, ಮಾನುಷಂ ಚ ಸ್ವಾಧ್ಯಾಯ ಪ್ರವಚನೇ ಚ, ಪುಜ 


| | 
ನಶ್ಚ ಸ್ವಾಧ್ಯಾಯ ಪ್ರವಚನೇ ಚ ಪ್ರಜಾತಿಶ್ಚ ಸ್ವಾಧ್ಯಾಯ ಪ್ರನಚನೇ ಚ, 


| 
ಸತ್ಯ ಮಿಸತ್ಯವಚಾರಾಧೀತರಃ- ತಸ ಇತಿ ತಪೋ ನಿತ್ಯಃ ಪೌರುಶಿಷ್ಟಿಃ ಸ್ಟಾ 


೧೦೦ ವಾನುಭವ, 


ಲ 


ಧ್ಯಾಯ ಪ್ರವಚನೇ ಏನೇತಿ ನಾಕೋಮಾಾಡ್ಗ ಲ್ಯಃ ತದ್ದಿತಸ ಸ್ತಿ ತಪಃ(?) 


ಎಂದು ಬ್ರಹ್ಮನಿದ್ಯಾಧಿಕಾರಿಯು ಅನುಷ್ಠಿಸಲು ತಪ್ಪಬಾರದ ನಿಷಯ 
ಗಳನ್ನು ಶ್ರುತಿಯು ವಿಧಿಪುದು. ಸತ್ಯವೂ ಸ್ವಾಧ್ಯಾಯವೂ, ಅಗ್ನಿಯೂ 
ಅಗ್ನಿ ಹೊವ "ಅತಿಥಿ ಪೂಜೆಯೂ ಮಾನುಷವೆಂಬ ಲೌಕಿಕ ನಿತ್ಯಾ 
ಚಾರವೂ ಪುತ್ರೋತ್ಸತ್ತಿಯೂ ಖುತುಗಮನವೂ ಮೊಮ್ಮಸೈಳನ್ನು ಕಾಣು 
ವುದು ಇವೆಲ್ಲವುಗಳನ್ನು ನಡೆಯಿಸುತ್ತ ಸ್ವಾಧ್ಯಾಯ ಪ್ರನಚನದಲ್ಲಿ ಪ್ರವ 
ರ್ತನವೂ ವಿಹಿತವಾಗಿವೆ. ಇವುಗಳಲ್ಲಿ ರಾಧೀತರಾಜಾರ್ಯನು ಸತ್ಯ 
ವಚನನಾಗಿಯು ಸತ್ಯವೇ ಮುಖ್ಯವೆಂದೂ ಆಚಾರ್ಯಪೌರುಶಿಸ್ಟಿ ಯು 
ತಪೋನಿತ್ಯನಾಗಿ ತಪಸ್ಸೆ ಮಿಗಿಲೆಂದೂ, ತೋರಿಸಿದ ಅಭಿಪ್ರಾಯವನ್ನು 
ಶ್ರುತಿಯು ಸ್ವಾಧ್ಯಾಯ ಪ್ರವಚನಗಳೆ ಮುಖ್ಯನೆಂಬ ಮೌ ದ್ಲಲ್ಯಾಚ್‌' 
ರ್ಯನ ಅಭಿಪ್ರಾಯದಲ್ಲಿ ನ ಅದುವೆ ಸಿದ್ಧಾಂತನೆಂದು ನೆಲೆಗೊ 
ಳಿಸುವುದು. ತಪಃ ಸತ್ಯಾದಿಗಳು ಈ ಅಧ್ಯಾಯದಲ್ಲಿ ಬಂದಿಲ್ಲವಾದರು 
ಅವನ್ನು ಮುಮುಕ್ಸುವಿನ ಧರ್ಮವೆಂದು ಅರುಹುತ್ತ ನಾಲ್ಕನೆಯ ಅನು 
ವಾಕದಲ್ಲಿ ವಿಹಿತ ಲಿಂಗಧಾರಣವನ್ನು ಶ್ರತಿಯು ಬಿಡಲಾರದು. ಇದು 
ದರಿಂದ ದೇವಧಾರಣವೆಂದರೆ ಲಿಂಗಧಾರಣವಲ್ಲ. 


ಮುಂದೆ ಹನ್ನರಡನೆಯ ಅನುವಾಕದಲ್ಲಿಃ--ವೇದಮನೂಚ್ಯಾಚಾ 
ರ್ಯೋಂತೇವಾಸಿನಮನು ಶಾಸ್ತಿ, ಸತ್ಯಂ ವದ. ಧರ್ಮಂ ಚರ. ಸ್ವಾಧ್ಯಾ 
[| 


ಯಾನಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾಕೃತ್ಯ ಪ್ರಜಾ 


| | 
ತಂತುಂಮಾ ವ್ಯವ ವಚ್ಛೇತ್ತೀಃ ಸತ್ಯಾನ್ನ ಪ್ರಮದಿತವ್ಯಂ. ಧರ್ಮಾನ್ನ ಪ್ರಮ 


[a 


ಧ್ಯಾಯಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. 


ಶ್ರೀಕತೆ ಭಾಷ್ಕನಿಮರ್ಶವು. ೧೦೧ 
| 
ಜೀವ ಪಿಶೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ. ಮಾತೃದೇವೋಭವ. 


| | 
ನಿತೃದೇವೋ ಭವ. ಯಾನ್ಯನನದ್ಯಾನಿಕರ್ಮಾಣಿತಾನಿ ಸೇವಿತವ್ಯಾನಿ 


| | 
ನೋ ಇತರಾಣಿ. ಯಾ ನ್ಯಸ್ಮಾಕಂ ಸುಚರಿತಾನಿ ತಾನಿ ತ್ರಯೋ ಪಾಸ್ಯ್ಕೂನಿ 


ನೋ ಇತರಾಣಿ, 


"ಇತ್ಯಾದಿಯಾಗಿ ಮುಮುಕ್ಷುವು ಅನುಷ್ಠಿಸಬೇಕೆಂಬ ವಿಷಯಗ 
ಳನ್ನು ಸಾಂಗ ವೇದವನೋದಿಸಿ ಆಚಾರ್ಯನು ಉಪದೇಶಿಸುವನು. 
ಅಲ್ಲಿಯೂ ಲಿಂಗಪೂಜೆಯು ಬರುವುದಿಲ್ಲ. ಇದಕ್ಕೆ ದೇವಪಿತೃಕಾ 


ರ್ಯಾಭ್ಯಾಂ ನ ಪ್ರಮದಿತವ್ಯಂ ಎಂಬ ಯಜುಸ್ಸು ಉಂಟಿಲ್ಲ! ಎಂದು 


ದ್ಧಾಂತಿಯು ತೋರಿಸಬಹುದು. ಆದರೆ ದೇವಕಾರ್ಯ ನಿತೃಕಾರ್ಯ 
ಬ್ಬಗಳು ಧರ್ಮಶಾಸ್ತ್ರದಲ್ಲಿ ದೇವತೆಗಳನ್ನು ಉದ್ದೇಶಿಸಿ ಬೇಳುವ ಅಗ್ನಿ 
ಗ ಹೋಮ ಕಾರ್ಯಕ್ಕೂ ಪಿತೃಗಳನ್ನದ್ದೇತಿಸಿ ಮಾಡುವ 
ಶ್ರಾದ್ಧಕ್ಕೂ ಹೆಳರಾಗಿವೆ. 


ಆ 2 


ಖುಷಯಃ ಪಿತರೋ ದೇವಾ ಭೂತಾನ್ಯತಿಥಯಸ್ತಥಾ । 
ಆಶಾಸತೇ ಕುಟುಂಬಿಭ್ಯ ತೇಭ್ಯಃ ಕಾರ್ಯಂ ವಿಜಾನತಾ | 
ಮನು ೩--೮ಂ. 


ಸ್ವಾಧ್ಯಾಯೇನಾರ್ಚಯೇದೃ ಸಿನ್‌ಹೋಮೈರ್ದ್ಜಿೀವಾನ್ಯಥಾವಿಧಿ | 
ಪಿತೃನ್‌ ಶ್ರ ನದ್ಧೈಶ್ಚ ನಾನಾನ್ಮೈರ್ಭೂತಾನಿ ಬಲಿಕರ್ಮಣಾ ॥ 
ಮನು. ೩--೮ಗ೧. 
ಜೀವಾನೃಷೀನ್ಮವನುಷ್ಯಾಂಕ್ಚ ಪಿತೆಣ ತನ್‌ಗೃಹ್ಯಾಂಶ್ಚ ದೇವತಾಃ | 
ಪೂಜಯಿತ್ವಾತತಃ ಪಶ್ಚಾದ್ಧ ಎಸ್ಕೆ $ ಶೇಷಭುಗ್ಭವೇತ್‌ ॥ 
ಮನು. ೩--೧೧೭. 


೧೦೨ ಶಿನಾನುಭವ, 


ದ್ದೌದೈವೇ ಪಿತೃಕಾರ್ಯೇ ತ್ರೀನೇಕ್ಸೆ ಕಮುಭಯತ್ರವಾ | 

'ಭೋಜಾಯೇತ್ಸು ಸಮೃದ್ಧೋಸಿ ನ ಪ್ರಸಜ್ಜೀತ ವಿಸ್ತರೇ ॥ 

ಮನು ೩--೧೨೫. ಕ 

ದೇವಕಾರ್ಯಾದ್ದಿಜಾತೀನಾಂ ಪಿತೃ ಕಾರ್ಯಂ ವಿಶಿಷ್ಯತೇ । 

ದೈವಂ ಹಿ ನಿತೃಕಾರ್ಯಸ್ಯ ಪೂರ್ವಮಾಷ್ಯಾಯನಂ ಸ್ಮೃತಂ ॥ 

ಮನು ೩-- ೨೦೩. 

ಬುಹಿಗಳು, ಪಿತೃಗಳು, ದೇವತೆಗಳು, ಪ್ರಾಣಿಗಳು ಅತಿಥಿಗಳು 
ಗೃಹಸ್ಥರಿಂದ ಹಿತನಿರೀಕ್ರಣಂಗೆಯ್ವರು. ಬಲ್ಲವನು ಅವರಿಗಾಗಿ ಮಾಡ 
ಬೇಕು. 

ದೇವತೆಗಳನ್ನು ಖುಷಿಗಳನ್ನು ಮನುಷ್ಯರನ್ನು ವೇದಾಧ್ಯಯನ 
ದಿಂದ ಖುಷಿಗಳನ್ನು, ಹೋಮಗಳಿಂದ ದೇವತೆಗಳನ್ನು ಪಿತೃಗಳನ್ನು 
ತೆರತೆರನಾದ ಅನ್ನಗಳುಳ್ಳ ಶ್ರಾದ್ಧಗಳಿಂದ, ಪ್ರಾಣಿಗಳನ್ನು ಬಲಿದಾನ 
ದಿಂದ ಯಥಾವಿಧಿ ಅರ್ಚಿಸತಕ್ಕುದು. 


ದೇವತೆಗಳನ್ನು ಖುಹಿಗಳನ್ನು ಮನುಷ್ಯರನ್ನು ಪಿತೃಗಳನ್ನು ಮನೆಯ 
ದೇವರುಗಳನ್ನು ಪೂಜಿಸಿ ಬಳಿಕ ಗೃಹಸ್ಥನು ಉಳಿದುದನುಣ್ಣುನನಾಗ 
ಬೇಕು. 


ದೇವಕಾರ್ಯ ಇಬ್ಬರನ್ನೂ (ಬ್ರಾಹ್ಮಣರನ್ನು) ಪಿತೃಕಾರ್ಯದಲ್ಲಿ 
ಮೂವರನ್ನೂ ಆಥವಾ ಉಭಯ ಕಾರ್ಯಗಳಲ್ಲಿಯು ಒಬ್ಬೊಬ್ಬನನ್ನು 
ಉಣಿಸಬೇಕು. ಒಳ್ಳೆ ದೈವುಳ್ಳವನಾದರು ಬಿತ್ತರದಲ್ಲಿ ತೊಡಗಬಾರದು. 


ದ್ವಿಜರಿಗೆ ದೈವಕಾರ್ಯಕ್ಕಿಂತಲು ನಿತೃಕಾರ್ಯವು ಮಿಗಿಲು. ದೇವಕಾ 
ರ್ಯವು ಪಿತೃಕಾರ್ಯದ ಪರಿಸೂರ್ವಕವಾಗಿದೆ. 


ಎಂಬಿಂತಹ ಒಂದಲ್ಲವಾದ ಧರ್ಮಶಾಸ್ತ್ರದ ನುಡಿಗಳು ದೇವ 
ಕಾರ್ಯವೆಂದರೆ ಲಿಂಗಪೂಜೆಯಲ್ಲ, ಶಿವನೂಜೆಯಲ್ಲವೆಂದು ತೋರಿಪುವು. 
ಲಿಂಗ ಪೂಜೆಗೆ ದೇವಕಾರ್ಯವೆನ್ನುವ ಬಳಿಕೆಯೂ ಇಲ್ಲ. ದೇವಕಾರ್ಯ 
ವೆಂದು ಒಂದೆ ಪದವಿಲ್ಲ. ದೇವಪಿತೃಕಾಯಾಳಿಭ್ಯಾಂ ಎಂದು ದ್ವಂದ್ವ 
ಸಮಾಸದ ಪದವಿದೆ. ದ್ವಂದ್ವ ಸಮಾಸವು ಉಭಯ ಪದ ಪ್ರಧಾನೋ 
ವ್ವಂದ್ವಃ” ಎಂಬ ವೈಯಾಕರಣಮತದಿಂದ ಎರಡೂ ಪದಗಳು ಪ್ರಧಾ 


ಶ್ರೀಕರ ಭಾಸ್ಕವಿಮಶರ್ಶವು- ೧೦೩ 


ನವಾದುದು. ಆದುದರಿಂದ ನಿತೃಕಾರ್ಯದೊಡನೆ ಹೇಳಿದ ದೇವ 
ಕಾರ್ಯವು ಸ್ಮೃತಿ ಶಾಸ್ತ್ರಗಳಲ್ಲಿ ಅದರೊಡನೆ ಬರುವ ದೇವಕಾರ್ಯವಾ 
ಗಿರಜೇಕಲ್ಲದೆ ಸರ ಜು ಸಿದ್ಧಾಂತಿಯ ಆಗ್ರಹಕ್ಕಾಗಿ ದೇವ 
ಕಾರ್ಯ ಶಬ್ದವು ಎಂದಾದರು ಲಿಂಗಪೂಜೆಯೆಂಬರ್ಥದಲ್ಲಿ ಬಳಕೆಯಾ 
ಗಬಹುದೆಂದರು. ಈ ಕೃತಿಯಲ್ಲಿ ಪಿತೃಕಾರ್ಯ ಸಾಹಚರ್ಯದಿಂದ 
ಸ್ಮಾರ್ತ ಧರ್ಮದ ದೇವತೆಗಳಿಗಾಗಿ ಕೊಡುವ ಹೋಮಕಾರ್ಯವಾಗಿದೆ. 
ಸಾಹಚರ್ಯವು ಅರ್ಥ ನಿರ್ಣಯಕ್ಕೆ ಹೇತುವೆಂಬಲ್ಲಿ-- 


ಸಂಯೋಗೋವಿಪ್ರಯೋಗಶ್ಚ ಸಾಹಚರ್ಯಂ ವಿರೋಧಿತಾ । 


ಶಬ್ದಾರ್ಥಸ್ವಾನವಚ್ಛೇದೇ ವಿಶೇಷ ಸ್ಮೃತಿ ಹೇತವಃ( ಕಾವ್ಯ ಪ್ರಕಾಶ) 
ಎಂಬುದು ಪ್ರಮಾಣವಾಗಿದೆ. 

ಶೀ ಪಂಡಿತಾಚಾರ್ಯನು ಇಂತಹ ನಿಜವಾದ ಸಂಶಯ ಪೂರ್ವ 
ಪಕ್ಷಗಳನ್ನು ಎತ್ತದೆ ಕೆಲ ವಂಶದಲ್ಲಿ ತನಗೆ ಬೇಕಾದಂತೆ ಅವುಗಳನ್ನು 
ಒಡ್ಡಿ ಸಿದ್ಧಾಂತ ( ರಾದ್ಧಾಂತ?) ವನ್ನು ಹಮ್ಮಿರುವನು. ಇದೆಂತೆಂದರೆಃ- 


ಶ್ರೀ ಪಂಡಿತಾಚಾರ್ಯನ ಪೂರ್ವ ಪಕ್ತದಲ್ಲಿ, ಧರಿಸುವ ಲಿಂಗವು 
ಪರಿಚ್ಛಿನ್ನವಾದುದರಿಂದ ವಿಶ್ವರೂಸವೆಂಬ ಬ್ರಹ್ಮಧರ್ಮವು ಆ ಲಿಂಗವ 
ಅನ್ವಯಿಸಲಾರದೆಂದು ವಾದವನೆತ್ತಿದೆ. ಇದು ಬ್ರಹ್ಮಸೂತ್ರಾನುಸರಣ 
ವಾಗಿ ಏಳಬಾರದವಾದವು. “ಅರ್ಭಕೌಕಸ್ತಾ ಎತ್ತದ್ವೈಸದೇಶಾಚ್ಛ ನೇತಿ 
ಚೆನ್ನ ನಿಚಾಯ್ಯತ್ವಾದೇವಂ ವ್ಯೋಮವಚ್ಚ' ಅ. ೧. ಪಾ. ೨. ಸೂ. ೨ 
ಎಂಬೀ ಸೂತ್ರದಲ್ಲಿಯು ಹೃದ್ಯಪೇಕ್ಷಯಾತು ಮನುಷ್ಯಾಧಿಕಾರತ್ವಾತ್‌ 
ಅ.೧ ಪಾ. ೩ ಸೂತ್ರ ೨೫ ಎಂಬ ಮತ್ತೊಂದು ಸೂತ್ರದಲ್ಲಿಯು 
ಶ್ರೀಬಾದರಾಯಣಾಚ.-ರ್ಯನೆ ಭಕ್ತರ ಉಪಾಸನೆಗಾಗಿ ಬ್ರಹ್ಮವು ಪರಿ 
ಚ್ಛೇದವನ್ನು ತಾಳಲಹುದೆಂದು ಹೇಳುವನಾಗಿ ಶ್ರೀಕಂಠಾಚಾರ್ಯನ 
ಅಥವಾ ಶ್ರೀಶಂಕರಾಚಾರ್ಯನ ಮತದ ಪೂರ್ವಪಕ್ಷದಲ್ಲಿ ಈ ವಾದವು 
ಹುಟ್ಟಲಾರದು ಆಚಾರ್ಯನು ತನಗೆ ಬೇಕಾದಂಕ ಸುಲಭವಾದ 
ಪೂರ್ವಪ ಕ್ಷನನ್ನು ಮಾಡಿರುವನು. ಉಪಾಸನಕ್ಕಾಗಿ ಬ್ರಹ್ಮನು ಲಿಂಗವು 
ಪರಿಚ್ಛೇದವನ್ನು ತಾಳಬಹುದೆಂಬ ಉತ್ತರವು ಸುಕರವಾಗಿದೆ. ಅದಿರಲಿ. 
ಕೀ ರಣ ಶ್ರುತ್ಯರ್ಥನನ್ನು ವಿಚಾರಿಸುವಣ-- 


೧೦೪ ಶಿವಾನುಭವ. 


ವೇವಸ್ಥರವಿಚಾರವು. 


ಮೊದಲು ವೇದಸ್ವರಗಳ ವಿಚಾರವು ಮಾಡತಕ್ಕುದಾಗಿದೆ. ನೇದ 
ದಲ್ಲಿ ಸ್ಪರವು ಬಹು ಮಹತ್ವವನುಳ್ಳುದು. ಹದಿನಾಲ್ಕು ಸ್ವರಗಳು 
ಅಕಾರದಿಂದ ಔಕಾರದ ವರೆಗೆ ಉಂಟು. ಸ್ವರಗಳು ಕಂಠದಿಂದ ತುಟಿಯ 
ವರೆಗೆ ಬೇಕೆ ಬೇಕೆ ಮೆಟ್ಟುಗಳಲ್ಲಿ ನಾಲಗೆಯ ವ್ಯಾಪಾರದಿಂದ ಹುಟ್ಟು 
ವುವು. ಅವುಗಳು ಹುಟ್ಟುವ ಮೆಟ್ಟುಗಳಲ್ಲಿ ಎಲ್ಲಕ್ಟು ಮೇಲುಗಡೆಯ 
ಭಾಗವನ್ನು ಸಾಲಗಳು, ಮುಟ್ಟ “ಆಡ ಉಚ್ಚಾರವು ಉದಾತ್ತವು. 
ಎಲ್ಲಕ್ಕು ಕೆಳಗಡೆಯನ್ನು ಮುಟ್ಟಿ ಆದ ಉಚ್ಛಾರವು ಅನುದಾತ್ತವು- 
ಸಮಭಾಗದಲ್ಲಿ ಆದ ಸಉಚ್ಚಾರವು ಸ್ವರಿತಷ್ಟ. ಉಚ್ಚ್ಬೈರುದಾತ್ತಃ 
ಪಾ. ೧-೨-೨೦. ನೀಚೈರನುದಾತ್ತಃ ಪಾ. ೧-೨೩೦ ಸಮಾಹಾರಿಸ್ವರಿತಃ 
ಪಾ. ೧-೨-೩೧. 


ಭಾಷೆಯಲ್ಲಿ ನಾವು ಈ ಸ್ವರಗಳನ್ನು ಅಷ್ಟೆ ಆಗಲಿ ವ್ಯಂಜನಗಳೊ 
ಡನೆ ಕೂಡಿ ಗುಣಿತಾಕ್ಷರಗಳಲ್ಲಿ ಆಗಲಿ ಅವ್ರ ಸುಟ್ಟುವ ಸ್ಥಾನದಲ್ಲಿ 
ಯಾವ ಭಾಗದಲ್ಲಿ ಆದರು ನಾಲಗೆಯನ್ನು ಹಚ್ಚಿ. ಉಚ್ಚರಿಸಿದರೂ 
ಶಬ್ಬಾರ್ಥದಲ್ಲಿ ಭೇದವಾಗದು. ವೇದದಲ್ಲಿ ಹಾಗಲ್ಲ--ಶಬ್ದವನ್ನು ಯೋಗ್ಯ 
ಸ್ವರದಿಂದಲೆ ಉಚ್ಚರಿಸಬೇಕು. ಸ್ವರಗಳು ಸಂಧಿ ಸಮಯದಿಂದಲು 
ಸಮಾಸ ನಿಯಮದಿಂದಲು ಬದಲಾಗುವುದು, ವಿಭಕ್ರ್ಯನುಸಾರದಿಂದಲು 
ಬದಲಾಗುವುದು. ಆದುದರಿಂದ ಅರ್ಥ ನಿರ್ಣಯದಲ್ಲಿ ಸ್ವರವು ಅತ್ಯಂತ 
ಮಹತ್ತ್ವದ ಅಂಶವಾಗಿದೆ. ಬ್ರಹ್ಮಚ:ರಿಯು ವೇದ ಶಬ್ದಗಳ ಉಚ್ಚಾರ 
ವನ್ನು ಮತ್ತು ಅವು ಖಕ್ತುಗಳಲ್ಲಿಯು ಯಜುಸ್ಸುಗಳಲ್ಲಯು;. ಸಾಮ 
ಗಳಲ್ಲಿಯು ಸಮುದಾಯವಾದಾಗ ಸಂಹಿತೆಯಲ್ಲಿ' ಉಚ್ಚರಿಸುವ ಕ್ರಮ 
ವನ್ನು ಆಚಾರ್ಯನ ಉಚ ಒರಗಳಂತೆ ಉಚ್ಚರಿಸಿ ಕಲಿನನು. ಉಚ್ಛಾ 
ರಗಳನ್ನು ಪುಸ್ತಕಗಳಲ್ಲಿ ಚ ಗಳಿಂದ ತಿಳಿಸುವರು. ಣೆ 


ಉದಾತ್ತಕ್ಕೆ ಚಿಹ್ನವನ್ನು ಹಾಕುವದಿಲ್ಲ. ಅನುದಾತ್ರಕ್ಕೆ ಬುಡದಲ್ಲಿ-- 
ಹಾಕುವರು. ಸ್ವಂತಕ್ಕೆ ಮೇಲೆ ಹಾಕುವರು--""ಅನುದಾತ್ರಂ ಸದನೇಕ 
ವರ್ಜರಿ” ಪಾ.೬- ೧-೧೫೮. ಎಂಬ ಸೂತ್ರದಿಂದ ಒಂದು ಪದದಲ್ಲಿ 
ಒಂದು ಸ್ವರವು ಮಾತ್ರ ಉದಾತ್ತವಿರಬಲ್ಲುದು.. ಉಳಿದುವು ಅನುದಾತ್ತ 
ಸ್ವರಗಳು. ಉದಾತ್ತದ ಮುಂದೆ ಬಂದ ಅನುದಾತ್ತವು ಉದಾತ್ತಾದ 


ಶ್ರೀಕಕ ಭಾಷ್ಕವಿಮರ್ಶವು. ೧೦೫ 


ನುದಾತ್ರಸ್ಯ ಪಾ. ೮-೪-೬೬ ಸೂತ್ರದಿಂದ ಸ್ನ ಶ್ವರಿತವಾದಪುವು. ಆ ಸ್ವರಿತದ 
ಮುಂದಿನ ಅನುದಾತ್ರಗಳು ಪ್ರಚಯವಾದ ಪ್ರವ. ಪ್ರಚಯಕ್ಕು ಚಿಹ್ನ 
ವನ್ನು ಬಳಸುವುದಿಲ್ಲ. ಸ್ವರಿತದ ಮುಂದೆ ಅಥವಾ ಪ್ರಚಯದ ಮುಂದೆ 
ಉದಾತ್ತ ಸ್ವರವು ಬಂದರೆ ಆ ಸ್ವರಿತಪು ಅಥವಾ ಪ್ರಚಯವು ಪುನಃ 
ಅನುದಾತ್ತವಾದಪುದು. 


ಪ್ರಕೃತೋಪಯೋಗಿ ನಿಯಮಗಳು. 


""ಆಮಂತ್ರಿತಸ್ಯ ಚ” ಪಾ. ೮.೧೧೯. ಪಾದದ ಆದಿಯಲ್ಲಿರದ 
ಸಂಬೋಧನ ವಿಭಕ್ಶುಂತ ಪದವು ಸರ್ವಾನುದಾತ್ತವು--""ಸಮಾಸಸ್ಯ.? 
ಪಾ. ೬-೧ ೨೨೩. ಸಮಾಸದ ಅಂತ್ಯ ಸ್ವರವು ಉದಾತ್ತ ತ್ತವು-“ಬಹುವ್ರೀಹೌ 

ಪ್ರಕೃತ್ಯಾ ಸೂರ್ವಸದಂ * ಪಾ. ೬-೨-೧. ಬಹುವ್ರೀಹಿ ಸಮಾಸದಲ್ಲಿ 
ಸಮಾಸದ ಪೂರ್ವಪದವು ತನ್ನ. ಸ್ವರವನ್ನು ಬದಲಿಸುವುದಿಲ್ಲ. 


ದೇವಧಾರಣ ಶೃತಿಸ್ವರ ವಿಚಾರವು. 


ಅವ್ಳು ತಸ ಸ್ಯ ದೇವ ಧಾರಣೋ ಭೂಯಾಸಮ್‌ । ಪಾದದ ಆದಿಯಲ್ಲಿಯ 


ಅವ, ತ್ಯ ಪದದ ಪ್ರಾತಿಪದಿಕವಾದ ಅಮೃತ ಶಬ್ದವು. ವಮೃ ತಂ ಅಮೃತಂ 


ಮಸಣವಲ್ಲದುದು ಅಮ ತವು. ಮರಣ ರಹಿತನಾದ ಸಿ ಸತಿಯು ಇಲ್ಲಿ 
ಅದಕ್ಕೆ ಕಾರಣವಾದ 'ಬಹ್ಮ್ಞಾ ನವು. ನರ್‌ ತತ್ಪುರುಷ ಸಮಾಸವು. 
ಸಮಾಸ್ಯ ಎಂಬ ಸೂತ್ರಕ್ಕೆ « ಅಪವಾದವಾಗಿ ತತ್ತು ರುಷ Al 
ತೃತೀಯಾ ಸಸ್ತಮ್ಯುಪಮಾನಾವ್ಯಯದ್ವಿತೀಯಾ pi ಪಾ. ೬-೨.೨ 
ಬತ ಸೂತ್ರದಿಂದಲು "ನಿಷ್ಠಾ ಚದ್ದ ಸ್ಪೈ ಜನಾತ್‌. ಪಾ. ೬-೧-೨೦೫ ಎಂಬ 
ಸಗತದೀಡಲು ಮಧ್ಯೋದಾತ್ತವಾಗಿದೆ. ಅನುದಾತ್ತೌ ಸುಪ್ಪಿತೌ 
ಪಾ ೩-೧-೪. ಎಂಬ ಸೂತ್ರದಿಂದ «ಸ್ಯ ಎಂಬ ಷಷ್ಕೀ ವಿಭಕ್ತಿ ಪ್ರತ್ಯ 
ಯವು ಅನುದಾತ್ತವು. ಮೇಲಿನ ನಿಯಮಗಳಿಂದ ಈ ಪದವನ್ನು 


೧೦೬ ಶಿವಾನುಭವ. 


ಶ್ರೀ ಪಂಡಿತಾಚಾರ್ಯನು ದೇವಧಾರಣಃ ಎಂಬ ಪದವು ಬಹು 
ವ್ರೀಹಿ ಸಮಾಸನೆಂದು ಹೇಳುತ್ತ se ಸಿದ್ಧಿಯನ್ನು ಬಯ 


ವ್‌ ಇದು ಸ ಸ್ವರ ಶಾಸ್ತ್ರ ದಿಂದ ಸಿದ್ದಿಸದ . ಹೇಗೆಂದರೆ ದೇವ ಶಬ್ದವು 
“ವಿವು” ನವ ಕ್ಕಿ RE SA ಪಾ. 
೩-೧-೧೩೪. ಎಂಬ ಸೂತ್ರದಿಂದ ಅಚ್‌ ಪ್ರತ್ಯಯವು ಸೇರಿ ಆಗಿದೆ. “ಚಿತಃ” 
೬-೧-೬೩ ಸೂತ್ರದಿಂದಲು «ಫಿಸೋ ಅಂತ ಉದಾತ್ತಃ' ಎಂಬ ಸೂತ್ರ 


| 
ದಿಂದಲು ಅಂತೋದಾತ್ತವಾಗಿದೆ. ಅದನ್ನು ದೇವಃ ಎಂದು ಬರೆಯ 
ಬೇಕು. ಧಾರಣ ಶಬ್ದವು ಧೃಇಗ್‌ 1 ಸಕ್ಕಷ್ಟಿ ಲ್ಯುಟೋ ಬಹುಲಂ' 


ಪಾ. ೩.೩-೧೧೩ ಸೂತ್ರದಿಂದ ಲ್ಯುಟ್‌ ಪ್ರತ್ಯಯವು ಸೇರಿ ಆಗಿದೆ. 
ಲಿತಿ ಪಾ. ೬-೧-೧೯೩ ಆತ್ರ ಆಮ್ಯಜಾತ್ರವಾಗಿದೆ. ಧಾರಣಃ 


| 
ಪದವನ್ನು ಧಾರಣಃ ಎಂದು ಬರೆಯಬೇಕು. “ಬಹುನ್ರೀಹೌ ಪ್ರಕೃತ್ಯಾ 
ಪೂರ್ವ ಪದಂ” ಸೂತ್ರದಿಂದ ಬಹುವ್ರೀಹಿ ಸಮಾಸ ಪದವನ್ನು ದೇವ 


| 
ಇರಣಃ ಎಂದು ಬರೆಯಬೇಕು--"ಈ ಸಮಗ್ರ ಪಾದವನ್ನು ಶಿಕ್ಷಾ 
ಶಾಸ್ತ್ರದ ನಿಯಮದಂತೆ ಬಹುವ್ರೀಹಿ ಸಮಾಸ ಪದವೆಂದು ಹಿಡಿದರೆ 


1. ! 

ಅಮ್ಮ ತಸ್ಯ ದೇವ ಧಾರಣೋ ಭೂಯಾಸಂ ಎಂದು ಬರೆಯಬೇಕು, ಆದಕೆ 
| 

ಹಾಗೆ ಬರೆದಿಲ್ಲ. ಅಮೃತಸ್ಯ ದೇವ ಧಾರಣೋ ಭೂಯಾಸಂ” ಎಂದು 


4 | 
ಬರೆದಿದೆ. ಪಾದದ ಆದಿಯಲ್ಲಿ ಅಮೃತಸ್ಯ ಎಂಬ ಪದವಡೆ. "ಆಮಂತ್ರಿತಸ್ಯ 


ಚ” ಸೂತ್ರದಿಂದ ದೇನಶಬ್ದವು ಅನುದಾತ್ರ ಪದವಾಯ್ತು. ಅಂದರೆ 
ದೇವ ಎಂದು ಆಯ್ತು. ಸ್ವರಿತವಾದ ತಕಾರದ ಮುಂದೆ ಅನುದಾತ್ರ 


ಗಳೆಲ್ಲ ಪ್ರಚಯವಾದುವು. ಆದರೆ ಧಾರಣಃ ಪದದಲ್ಲಿಯ ಧಾವಿದಾತ್ತ 


ಎಾದುದರಿಂದ “ವದ ಸ್ವರವು ಅನುದಾತ್ರವಾಯ್ತು. ಅಂತು ಪಾದವನ್ನು 


ಕಿತ್ತೂರ ಸಂಸ್ಥಾನದ ಇತಿಹಾಸವು. ೧೦೭ 


| ಹ 
ಅಮೃತಸ್ಯ ದೇವ ಧಾರಣೋ ಭೂಯಾಸಂ ಎಂದು ಬರೆದುದರಿಂದ ಬಹು 


ಪ್ರೀಹಿಸವಾಸವು ಸಿದ್ಧಿಸಲಿಲ್ಲ ಲಿಂಗಧಾರಣವೂ ಸಿದ್ದಿಸಲಿಲ್ಲ- «ಶಿಕ್ಸ್ಪಾ 
ಘ್ರಾಣಂತು ವೇದಸ್ಯ ಮುಖಂ ವ್ಯಾಕರಣಂ ಮತಂ?” ಎಂಬುದನ್ನು 
ನೆನಸಿದರೆ, ಶ್ರೀ ಪಂಡಿತಾಚಾರ್ಯನು ವೇದಡ ಮೂಗನ್ನೆ ಕೊಯ್ದಿ 
ರುವನು. 

[ಮುಂದೆ] 


ಕಿತ್ತೂರ ಸಂಸ್ಥಾನದ ಇತಿಹಾಸ. 
(ಬರೆದವ:- ಶ್ರೀಯುತ ಕಲ್ಮೇಶ್ವರ, ಚೆನ್ನಮಲ್ಲಪ್ಪ, ಶ್ರೇಷ್ಠಿ ಸಂಪಗಾಂವ 
ವತಾಕ್ಕಾಮ ಬೈಲಹೊಂಗಲ ಜಿಲ್ಲಾ ಬೆಳಗಾಂವ.) 





ಕಿತ್ತೂರ ಸಂಸ್ಥಾನದ ಇತಿಹಾಸವನ್ನು ಮೊದಲು ಹಿಸ್ಟಾರಿಕಲ್‌ 
ಅಕೌಂಟ ಆಫ್‌ ಬೆಳಗಾವ ಡಿಸ್ಟ್ರಿಕ್ಟ (ಮಿ॥ ಸ್ಟೋಕಕೃತ) ಮತ್ತು ಇಂಗ್ಲಿಷ 
ಗ್ಯಾಮಿಟಿಯರದಲ್ಲಿ ಬರೆದಿರುತ್ತಾರೆ. ಆಮೇಲೆ ಪ್ರೋಫೆಸರ ಮೋಡಕ 
ಇವರು ಮೇಲಿನ ಇಂಗ್ಲಿಷ ಗ್ರಂಥಗಳ ಆಧಾರದ ಮೇಲಿಂದ ಮರಾ 
ಠಿಯಲ್ಲಿ ಬರೆದಿರುತ್ತಾರೆ. ಇವರ ಮರಾಠೀ ಲೇಖದ ಅನುವಾದವನ್ನೇ 
ಮ ರಾ.ರಾ. ಶಿವಾನಂದ ಯಜ್ಞೇಶ್ವರ ವಾಜಪೆ ಕನ್ನಡ ಶಾಲೆಯ 
ಮಾಸ್ತರ ಇವರು ಧಾರವಾಡದಲ್ಲಿ ಹೊರಡುವ ಕನ್ನಡ ಶಾಳಾ ಪತ್ರಿಕೆ 
ಯಲ್ಲಿ ಬರೆದಿರುತ್ತಾರೆ. ಮ. ರಾ. ರಾ. ವೆಂಕಟರಂಗೋ ಕಟ್ಟಿ ಧಾರ 
ವಾಡ ಇವರು ಕನ್ನಡ ಗ್ಯಾಮಿಹಿಯರದಲ್ಲಿ ಹಾಗು ಮೊದಲಿನ ಕನ್ನಡ 
ಸಾಲ್ಯನೇ ಪುಸ್ತಕದಲ್ಲಿ ಒಂದು ಪಾಠ ಬರೆದಿರುತ್ತಾರೆ. 

ಬಾಪುಗೋಖಲೆ ಮತ್ತು ಪಟವರ್ಥನ ಸರದಾರರ ಇತಿಹಾಸದಲ್ಲಿ 
ಅಲ್ಪಸ್ವಲ್ಪ ಕಿತ್ತೂರಕರ ಇತಿಹಾಸವು ಇರುವದು ಕಂಡುಬರುತ್ತದೆ. 

ಕೈ. ಗಂಗಾಧರ ಮಡಿನಾಳೇಶ್ವರ ತುರಮರಿ ಇನರು ಕಿತ್ತೂರ 
ಸಂಸ್ಥಾನದ ಇತಿಹಾಸವನ್ನು ಬರೆಯಬೇಕೆಂದು ಮಾಡಿದ್ದರಂತೆ. ಆದರೆ 


೧೦೮ ಶಿವಾನುಭವ, 


ಅವರ ಮೇಲಧಿಕಾರಿಗಳು ಅಪ್ಪಣೆಯನ್ನು ಕೊಡದ್ದರಿಂದ ಅದು ಹಾಗೆಯೇ 
ಉಳಿಯತೆಂದು ಕೇಳುತ್ತೇನೆ. 


ಮುಂದೆ ಇನ್ನುವರಿಗೆ ಅಂದರೆ ಸಂಸ್ಥಾನವು ಹಾಳಾಗಿ ೧೯೩ ವರ್ಷ 
ಗಳಾದರೂ ಕಿತ್ತೂರ ಸಂಸ್ಥಾನದ ಇತಿಹಾಸವನ್ನು ಬರೆಯಲಿಕ್ಕೆ ಯಾರೂ 
ಮನಸ್ಸು ಹಾಕದ್ದು ಆಶ್ಚರ್ಯಕರವಾದ ಸಂಗತಿಯಾಗಿರುತ್ತದೆ. 


ಈಗ ೪--೫ ವರ್ಷಗಳ ಹಿಂದೆ ನನ್ನ ವ:ನಸ್ಸಿನಲ್ಲಿ ಕಿತ್ತೂರ ಇತಿ 
ಹಾಸವನ್ನು ಬರೆಯಲಿಕ್ಕೆ ಬೇಕಾಗುವ ಸಾಹಿತ್ಯಗಳನ್ನು ಕೂಡಿಸಬೇ 
ಕೆಂಬ ಆಲೋಚನೆ ಬರಲು ಈ ನನ್ನ ವಿಚಾರವನ್ನು ನನ್ನ ಸನ್ಮಾನ್ಯ 
ಮಿತ್ರರಾದ ಶ್ರೀಯುತ ಭಾವೆಪ್ಪ ಚೆನ್ನಬಸವಪ್ಪ ಮೂಗಿ ಮುಕ್ಕಾಮ 
ಬೈಲಹೊಂಗಲ ಇವರ ಮುಂದೆ ಇಟ್ಟಿನು, ಅವರ:ದರೂ ಉತ್ಸಾಹ 
ದಿಂದ ಒಪ್ಪಿಕೊಂಡು ಕೂಡಲೆ ಕೆಲಸಕ್ಕೆ ಪ್ರಾರಂಭ ಮಾಡಿದರು. 
ಅವರು ದೇಸಗತಿಯ ಇತಿಹಾಸದ ಕಾಗದಪತ್ರಗಳು ಇನೆ ಎಂದು 
ಮೊದಲೇ ಗೊತ್ತಿದ್ದ ಹುನಶಿಕಟ್ಟ, ಗೆಜಪತಿ, ಕಿತ್ತೂರ ಮುಂತಾದ 
ಊರುಗಳಿಗೆ ಹೋಗಿ ಕಾಗದಪತ್ರಗಳನ್ನು ಹೇರಳವಾಗಿ ದೊರಕಿಸಿ ತಂದಿ 
ರುವರು. 
ಆದರೆ ಕಿತ್ತೂರ ಸಂಸ್ಥಾನಕ್ಕೆ ಬಾದಶಹರು ಕೊಟ್ಟ ಸನಮಗಳು 
ಫಾರ್ಸಿ ಭಾಷೆಯಲ್ಲಿ ಇದ್ದು, ಅವು ಯಾರಿಗು ತಿಳಿಯದಂತಾಗಿವೆ. 
ನನ್ನ ಮಿತ್ರರಾದ ತ್ರೀ. ಭಾವೆಪ್ಪನವರು ಬೆಳಗಾವಿಯಿಂದ ಒಬ್ಬ ಮೌಲಿ 
ವಿಯನ್ನು ಕರೆತಂದು, ಭಾಷಾಂತರ ಮಾಡಿಸುವ ಪ್ರಯತ್ನ ಮಾಡಿ 
ದರು. ಆದರೆ ಬಹಳ ಕಾಲಾವಧಿ ಮತ್ತು ದುಡ್ಡು ಬೇಕಾದ್ದರಿಂದ 
ಹಾಗೆ ಉಳಿದಿರುತ್ತದೆ. ಆದರೂ ಚಿಂತೆ ಇಲ್ಲ. ಕಿತ್ತೂರ ಸಂಸ್ಥಾನದ 
ಸಂಕ್ಷಿಪ್ತ ಇತಿಹಾಸವನ್ನು ಕರ್ನಾಟಕದ ಜನತೆಯ ಮುಂದೆ ಇಡಬೇ 
ಕೆಂಬ ಸದುದ್ದೇಶದಿಂದ ಈ ಚಿಕ್ಕ ಲೇಖನನ್ನು ಬರೆದಿರುತ್ತೇನೆ. 
ಕಿತ್ತೂರ ಸಂಸ್ಥಾನದ ಇತಿಹಾಸವನ್ನು ಕೆಳಗೆ ಬೇಕೆ ಸಾಧನಗ 
ಳಿಂದ ಬರೆಯಲಿಕ್ಕೆ ಬರುವಂತಿದೆ, 
೧ ಆಖ್ಯಾಯಿಕೆಗಳು. 
೨ ಸನದುಗಳು, 
೩ ಪತ್ರಗಳು. 
೪ ಪದಗಳು. 


ಕಿತ್ತೂರ ಸಂಸ್ಥಾನದ ಇತಿಹಾಸ. ೧೦೯ 


ಇನಗಳ ಹೊರ್ತಾಗಿ ಪುಣೆಯಲ್ಲಿ ಅಲಿಯನೇಶನ್ನ (ವತನ) ರಿಕಾ 
ರ್ಡದಲ್ಲಿ ಕಿತ್ತೂರ ಸಂಸ್ಥಾನಕ್ಕೆ ಸಂಬಂಧಿಸಿದ ೧೦-೧೫ ದಪ್ತರಗಳು 
ಇರುವದಾಗಿಯೂ ಒಂದೊಂದು ದಪ್ತರದಲ್ಲಿ ೫೦೦ ಕಾಗದಪತ್ರಗಳು 
ಇರುವದಾಗಿಯೂ ಕೇಳುತ್ತೇನೆ. ಈ ದಸ್ತರಗಳನ್ನು ನೋಡುವ ಇಚ್ಛೆ ಇದ್ದ 
ವರು ಮೆ ಕಮೀಶನರ ಸಾಹೇಬ ಬಹಾದ್ದೂರ ಸೆಂಟ್ರಲ ಡಿನ್ಚಿಜನ ಪುಣೆ 
ಇವರ ಕಡಿಗೆ ಅರ್ಜಿ ಮಾಡಬೇಕು. ಒಂದೊಂದು ದಪಸ್ತರಕ್ಕೆ ಹತ್ತು 
ರೂಪಾಯಿಗಳಂತೆ ಫೀ ಕೊಡಬೇಕು ಹೀಗೆ ನಿಯಮವಿರುತ್ತದೆಂದು 
ತಿಳಿಯುತ್ತದೆ. ಕಾರಣ ಇತಿಹಾಸ ಪ್ರೇಮಿಗಳಾದ ಕರ್ನಾಟಕಸ್ಥರು 
ಈ ದಸ್ತರಗಳ ಲಾಭವನ್ನು ಹೊಂದಿ ವಿಸ್ತೃತವಾದ ಕಿತ್ತೂರ ಇತಿಹಾ 
ಸವನ್ನು ಬರೆಯಲೆಂದು ಹಾರೈಸುತ್ತೇನೆ. 

ಕಿತ್ತೂರ ಸಂಸ್ಥಾನವು ಉತ್ತರ ಕರ್ನಾಟಕದಲ್ಲಿ ಬಹು ಪ್ರಸಿದ್ಧ 
ವಾದ ದೇಸಗತಿ ಆಗಿತ್ತು. 

೧೬ನೇ ಶತಕದ ಕಡೆಯಲ್ಲಿ ಈ ಕಿತ್ತೂರ ಸಂಸ್ಥಾನವನ್ನು ಹರೇ 
ಮಲ್ಲಕೆಟ್ಟಿ, ಚಿಕ್ಕಮಲ್ಲಶೆಟ್ಟಿ ಎಂಬ ಈರ್ವರು ಅಣ್ಣತಮ್ಮೇದಿರು ಕಲ 
ಬುರ್ಗೆಯ ಸೀಮೆಯಿಂದ ಬಂದು ವಿಜಾಪುರ ಬೂದಶಹರ ದಂಡಿನ 
ಕೂಡ ಚಿನಿನಾರರಾಗಿ ಸಂಪಗಾಂವಿಯಲ್ಲಿ ಇರುತ್ತಿದ್ದರು. ಹಿರೇಮಲ್ಲ 
ಶೆಟ್ಟಿಯು. ವಿಜಾಪುರ ಬಾದಶಹರ ದಂಡಿನಲ್ಲಿ ಸೇರಿ ಶೌರ್ಯವನ್ನು 
ತೋರಿಸಿದ್ದರಿಂದ ಅವನಿಗೆ ಬಾದಶಹನು “ಸಮಶರಜಂಗಬಹಾದ್ದೂರ” 
ಎಂಬ ಬಿರುದು ಕೊಟ್ಟು ಹುಬ್ಬಳ್ಳಿಯ ಸರದೇಶಮುಖಿಯನ್ನು ಕೊಟ್ಟನು. 
ಈ ಹಿರೇ ಮಲ್ಲಕೆಟ್ಟಿಯನ್ನು ಹಿಡಿದು ೧೨ ಜನ ದೇಸಾಯರು ಕೆಳಗೆ 
ಬರೆದ ಪ್ರಕಾರ ರಾಜ್ಯಕಾರಭಾರ ಮಾಡಿರುತ್ತಾರೆ. ಅವರ ಹೆಸರುಗಳು 
ಕೆಳಗೆ ಬರೆದಂತೆ. 


ದೇಸಾಯರ ಹೆಸರುಗಳು. ಆಳಿದ ವರ್ಷಗಳು 

೧ ಹರೇಮಲ್ಲಕೆಟ್ಟಿ ಹಿ 

೨ ಹಿರೇನಾಗನಗೌಡಾ ಸರದೇಶ ಪಟ್ಟಣ ೪೩ 
ಶೆಟ್ಟಿ ಸುವರ್ಣ ಹಸ್ತ ಶಕೆ ೧೫೧೩ 

೩ ಚಿಕ್ಕನಾಗನಗೌಡಾ (ಮೇಲಿನವನ ತಮ್ಮನು) ೨೨ 


೪ ಚಿನ್ನಪ್ಪ ಬಿಚ್ಚಗತ್ತಿ ೪ 


೧೧೦ ಶಿವಾನುಭವ ' 


ಅಲ್ಲಪ್ಪಗೌಡಾ ಸರಜೇಸಾಯಿ ೩೧ 
ಮುದಿಮಲ್ಲಪ್ಪ ಸರದೇಸಾಯಿ (ಗೌಡಶಬ್ದವು ೫ 
ಹೋಯಿತು) 

೭ ಚಿಕ್ಕಮಲ್ಲಲ್ಪ ದೇಸಾಯಿ (ಇವನು ಜುಲುಮೆ ೨೧ 
ಯಿಂದ ಸಿಕ್ಕಾ ತೆಗೆದುಕೊಂಡನು) 

೮ ಶಿವನಗೌಡಾ ಸರದೇಸಾಯಿ ಶಕೆ ೧೬೩೯ ರಿಂದ ೧೭ 

೯ ಮಲವರುದ್ರಗೌಡಾ ಶಕೆ ೧೬೫೬ ಕಾರ್ತಿಕ - ೧೫ 
ಶುದ್ಧ ೧ರಿಂದ 

೧೦ ವೀರಂಪ್ಪಗೌಡ ಸರದೇಸಾಯಿ ಶಕೆ ೧೬೭೧ ೩೩ 

೧೧ ಮಲ್ಲಪ್ಪ ಸರ್ಜ ಪ್ರತಾಸರಾವ ಶಮಶರಜಂಗ ೩೪ 
ಬಹಾದ್ದೂರ 

೧೨ ಶಿವಲಿಂಗರುವ್ರ ಸರ್ಜ ಸಂದೇಸಾಯಿ ಆ 


ಒಟ್ಟಿಗೆ ಹನ್ನೆರಡು ಜನರು ೨೩೯ ವರ್ಷ ಆಳಿದರು. 


| 
ಈ ಹನ್ನೆರಡು ಜನ ದೇಸಾಯರಲ್ಲಿ ೧ನೆಯವನಾದ ಹಿರೇಮಲ್ಲ 


ಶೆಟ್ಟಿಯು ವಿಜಾಪುರ ಬಾದಶಹರ ದಂಡಿನಲ್ಲಿ ಸೇರಿ ಎಷ್ಟೋ ಶೌರ್ಯ 
ಸಾಹಸದ ಪರಾಕ್ರಮಗಳನ್ನು ಮಾಡಿದ್ದರಿಂದ ಬಾದಶಹರು ಇವನ 
ಪರಾಕ್ರಮಕ್ಕೆ ಮೆಚ್ಚಿ ಹುಬ್ಬಳ್ಳಿ ಪ್ರಾಂತದ ಸರದೇಶಮುಖಿಯನ್ನು 
ಕೊಟ್ಟರು ಇಸ್ವಿ ಸನ್‌ ೧೫೮೫ ರಲ್ಲಿ. 


೨ನೆಯವನಾದ ಹಿರೇನಾಗನಗೌಚಾ ಸರದೇಶ ಪಟ್ಟಣಶಿಟ್ಟ ಇವನು 
ಮಾಮಲೇದಾರ ಖವಾಸಖಾನ ಸಂಪಗಾಂವ ಈತನ ವೇಳೆಗೆ ಸಂದೇಸಗತಿ 
ಯನ್ನು ಸಂಪಾದಿಸಿದನು. 

೩ನೆಯವನು ಚಿಕ್ಕನಾಗನಗೌಡಾ ರಾಜ್ಯಕಾರಭಿ:ರ ೨೨ ವರ್ಷ 
ಮಾಡಿದನು. 

೪ನೆಯವನು ಚೆನ್ನಪ್ಪ ಬಿಚ್ಚಗತ್ತಿ ೪ ವರ್ಷ ಮಾತ್ರ ರಾಜ್ಯಕಾರ 

ಬ್ರ ನು. 

ಭಾರ ಮಾಡಿದನು. 

೫ನೆಯವನು ಅಲ್ಲಪ್ಪಗೌಡಾ ಸರದೇಸಾಯಿ ಇವನು ಶಕೆ ೧೫೮೨ 
ಮೊದಲು ೧೦ ವರ್ಷ ಆಳಿದನು. ಆನಂತರ ವಿಜಾಪೂರಕ್ಕೆ ೬ ವರ್ಷ 


ಕಿತ್ತೂರ ಸಂಸ್ಥಾನದ ಇತಿ ಹಾಸ- ೧೧ 


ಹೋದನು. ಅಲ್ಲಿಂದ ಸವಾಯಿ ಸಿಕ್ಕಾ ತೆಗೆದುಕೊಂಡು ಬಂದು ಮತ್ತೆ 
೧೫ ವರ್ಷ ರಾಜ್ಯವಾಳಿದನು. ಇವನೇ ಕಿತ್ತೂರ ಕಿಲ್ಲೆಯನ್ನು ಕಟ್ಟಿಸಿ 
ದನು. ಅಂತು ೩೧ ವರ್ಷ ರಾಜ್ಯಕಾರಭಾರ ಮಾಡಿದನು. 


೬ನೆಯವನು ಮುದಿಮಲ್ಲಪ್ಪ ಸರದೇಸಾಯಿ (ಶಕೆ ೧೬೧೩) ಐದು 
ವರ್ಷ ರಾಜ್ಯಕಾರಭಾರ ಮಾಡಿದನು. ಈತನ ಆಳಿಕೆಯಲ್ಲಿ ಔರಂಗ 
ಜೇಟ ಬಾದಶಹನು ವಿಜಾಪುರವನ್ನು ತೆಗೆಮಕೊಂಡನು. 'ಕಿತ್ತೂರ 
ಸಂಸ್ಥಾನದ ಕಾರಭಾರವು ಸವಣೂರ ನವಾಬರ ಕಡೆಗೆ ಬಂದಿತು 
ಶಕೆ ೧೬೮೮-೧೬೦೯. 


೭ನೆಯವನಾದ ಚಿಕ್ಕ ಮಲ್ಲಪ್ಪ ದೇಸಾಯಿ ಇವನು ಜುಲುಮೆ 
ಯಿಂದ ಶಿಕ್ಕಾ ತೆಗೆದುಕೊಂಡು ೨೧ ವರ್ಷ ರಾಜ್ಯಕಾರಭ:ರ ಮಾಡಿದನು. 


೮ನೆಯವನಾದ ಶಿವನಗೌಡಾ ಇವನು ಔರಂಗಜೇಬ ಬಾದಶಹ 
ನಿಂದ ಅನೇಕ ಸನದುಗಳನ್ನು ಪಡೆದನು. ೧೭ ವರ್ಷ ರಾಜ್ಯಕಾರಭಾರ 
ಮಾಡಿದನು. 


೯ನೆಯವ ಮಲವ ರುದ್ರಗೌಡಾ ಅಥವಾ ಹುಚ್ಚ ಫಕೇರ ರುದ್ರ 
ಸರ್ಜ (ಶಕೆ' ೧೬೫೬ ಕಾರ್ತಿಕ ಶುದ್ಧ ೧) ಇವನು ೧೫ ವರ್ಷ ರಾಜ್ಯ 
ಕಾರಭಾರ ಮಾಡಿದನು. ಈತನ ಆಳಿಕೆಯಲ್ಲಿ ""ನಿರಂಜನಿ” ಎಂಬ ಹೆಸರಿನ 
ಒಬ್ಬ ಮುಸಲ್ಮಾನ ಜಾತಿಯ ಪಾತರದವಳನ್ನು ಲಿಂಗಾಯತ ಮತದ 
ದೀಕ್ಷೆ ಕೊಟ್ಟು ಬಹುಜನ ಸಮಾಜದ ವಿರುದ್ಧ ವೀರಶೈವ ಮತದಲ್ಲಿ 
ತೆಗೆದುಕೊಂಡನು. ಫಕೀರರುದ್ರಸರ್ಜನ ಖಾಸ ತಮ್ಮನಾದ ಮಲಸ್ಪನು 
ನಿರಂಜನಿಯನ್ನು ದೀಕ್ಷೆ ಮಾಡುವದಕ್ಕೆ ವಿರುದ್ಧ ಅಭಿಪ್ರಾಯವುಳ್ಳವ 
ನಾಗಿದ್ದನು. ಅದರಿಂದ ಆತನ ಮೇಲೆ ಫಕೀರ ರುದ್ರ ಸರ್ಜನು ಸಿಟ್ಟಾಗಿ 
ಅವನನ್ನು ಕೊಲ್ಲಿಸಿದನು. ಆದರೆ ಫಕೀರ ರುದ್ರ ಸರ್ಜನಿಗೆ ಗಂಡು 
ಮಕ್ಕಳಿದ್ದಿಲ್ಲ. ಆದ್ದರಿಂದ ತಮ್ಮನ ವ ಗನಾದ ವೀರಕ್ಸ ಸರ್ಜನನ್ನು 
ಗಾದಿಯ ಮೇಲೆ ಕೂಡ್ರಿಸಲಿಕ್ಕೆ ಸಿದ್ಧನಾದನು ಪರಂತು ವೀರಪ್ಪ 
ದೇಸಾಯಿಯ ತಂದೆಯಾದ ಮಲ್ಲಪ್ಪ ದೇಸಾಯಿಯನ್ನು ಫಕೀರ ರುದ್ರ 
ಸರ್ಜನು ಕೊಲ್ಲಿಸಿದ್ದರಿಂದ ನೀಂಪ್ಪ ಸರ್ಜನ ತಾಯಿಯು ಮಗನನ್ನು 
ಕರೆದುಕೊಂಡು ಕಿತ್ತೂರ ಶ್ರೀಮನ್ನಿರಂಜನ ಕಲ್ಮಠ ಸ್ವಾಮಿಗಳವರ 
ಕಡೆಗೆ ಗುಪ್ತರೀತಿಯಿಂದ ಕೆಲವು ವರ್ಷ ಮತ್ತು ಉಪ್ಪಿಕಬೆಟಗೇರಿ ಶೆಟ್ಟರ 


೧೧೨ ಶಿವಾನುಭವ. 


ಮನೆಯಲ್ಲಿ ಕೆಲವು ವರ್ಷ ಗುಪ್ತರೀತಿಯಿಂದ ಇರುತ್ತಿದ್ದಳು. ಇತ್ತ ಫಕೀರ 
ರುದ್ರಸರ್ಜನಿಗೆ ತಮ್ಮನ ಹೆಂಡತಿ ಮತ್ತು ಆಕೆಯ ಮಗನು ಎ.ತ್ತ 
ಹೋದರೆಂಬದನ್ನು ಹುಡುಕಲಿಕ್ಕೆ ಹಚ್ಚಿಸಿದನು. ಉಸ್ಸಿನಜಿಟಗೇರಿ 
ಶೆಟ್ಟರ ಮನೆಯಲ್ಲಿ ಇರುವದನ್ನು ಗುಪ್ತಚಾರರ ಮುಖದಿಂದ ಕೇಳಿ 
ತಾನೇ ಸ್ವತಃ ಜಂಗಮ ವೇಷದಿಂದ ಉಸ್ಪಿನಜಿಟಿಗೇರಿ ಶೆಟ್ಟರ ಮನೆಗೆ 
ಹೋಗಿ ಖಾತ್ರಿ ಮಾಡಿಕೊಂಡು ಕಿತ್ತೂರಿಗೆ ಬಂದುರಾಜವೈಭವದಿಂದ ಅವ 
ರನ್ನು ಕರೆಸಿಕೊಂಡು ಏನೂ ಅಪಾಯವಿಲ್ಲೆಂದು ಅಭಯ ಕೊಟ್ಟು ಯುವ 
ರಾಜ್ಯಾಭಿಷೇಕನನ್ನು ವೀರಪ್ಪ ಸರ್ಜಫಿಗೆ ವಾಡಿದನು. ಮುಂದೆ ತಾನು 
ನಿಶ್ಚಿಂತೆಯಿಂದ ಸ್ವರ್ಗವಾಸಿಯಾದನು. ಈತನನ್ನೂ ನಿರಂಜನಿಯನ್ನೂ 
ಕೂಡಿ ದಫನ ಮಾಡಿದ ಸಮಾಧಿಗಳನ್ನು ಕಿತ್ತೂರ ಕಲ್ಮಠದಲ್ಲಿ ಇಂದಿಗೂ 
ಕಾಣಬಹುದು. ಕಿತ್ತೂರ ರಾಜಮನೆತನದವರನ್ನು ಸಮಾಧಿ ಮಾಡಿದ 
ಸ್ಥಳಗಳು ಕಿತ್ತೂರ ಕಲ್ಮಠದಲ್ಲಿಯೇ ಇರುತ್ತವೆ. ಈತನು ದೇಸನೂರು 
ಗುಡ್ಡದ ಮೇಲೆ ತನ್ನ ಹೆಸರಿನ ರುದ್ರಗಡವೆಂಬ ಸಣ್ಣ ಕಿಲ್ಲೆಯನ್ನು ಕಟ್ಟಿ 
ಸಿರುತ್ತಾನೆ. ಹಾಗು ಈತನು ಕಟ್ಟಿಸಿದ ನಿರಂಜನಿ ಮಹಾಲು ಎಂಬುದು 
ಇನ್ನೂ ದೇಸನೂರಲ್ಲಿ ಇರುತ್ತದೆ. ದೇಸನೂರು ಫಕೀರ ರುದ್ರಸರ್ಜನ 
ರಾಜ್ಯದ ಉತ್ತರ ಕಡೆಯ ಮೇರೆಯಾದ್ದರಿಂದ ಅಲ್ಲಿ ತನ್ನ ಹೆಸರಿನ 
ಕಿಲ್ಲೆ ಕಟ್ಟಿಕೊಂಡು ಇರುತ್ತಿದ್ದನೆಂದು ಊಹಿಸಲಿಕ್ಕೆ ಆಸ್ಪದವದೆ. ದೇಸ 
ನೂರಲ್ಲಿ ಕಿತ್ತೂರ ಕಲ್ಮಠದವರ ಶಾಖಾ ಮಠವು ಇರುತ್ತದೆ. ಈಗ ಆ 
ಮಠವು ಸ್ವತಂತ್ರವಿರುತ್ತದೆ. ಅದಕ್ಕೆ ಜಮೀನು ಇನಾಮು ಇರುತ್ತವೆ. 
ಇದರ ಮೇಲಿಂದ ಸಹ ದೇಸನೂರಲ್ಲಿ ರುದ್ರಸರ್ಜನು ಇರುತ್ತಿದ್ದನೆಂಬುದು 
ಸಿದ ವಾಗುತ್ತದೆ. 

ನಿರಂಜನಿ ಪಾತರದವಳ ವಂಶಜರು ಈಗಲೂ ಕೂಡ ಸಾಂಗಲಿ 
ಸಂಸ್ಥಾನಕ್ಕೆ ಸೇರಿದ ತೇರದಾಳದಲ್ಲಿ ಇರುವದಾಗಿ ತಿಳಿಯುತ್ತದೆ. 


೧೦ನೆಯ ವೀರಪ್ಪಗೌಡಾ ಸರದೇಸಾಯಿ (ಶಕೆ ೧೭೬೧) ಈತನು ೩೩ 
ವರ್ಷ ರಾಜ್ಯಕಾರಭಾರ ಮಾಡಿದನು. ಈತನು ಬಹುಪರಾಕ್ರಮಶಾ 
ಲಿಯೂ ಅತ್ಯಂತ ಥೈರ್ಯಸ್ತನೂ ಅಗಿದ್ದನು. ತನ್ನ ಭುಜಬಲದಿಂದ 
ಗೋಕಾನಿ, ಸವದತ್ತಿ ತಾಲೂಕುಗಳನ್ನು ಆಕ್ರಮಿಸಿದನು. ಇದು ಪುಣೆ 
ಪೇತ್ಚೆಯವರಿಗೆ ತಿಳಿಯಲು ಪರಶುರಾಮಭಾವು ಪಟವರ್ಧನನನ್ನು ವೀರಪ 
ಸರದೇಸಾಯಿ:ಯ ಮೇಲೆ ದಂಡೆತ್ತಿ ಕಳಿಸಿದರು. ಪರಶುರಾಮಭಾವು ಪಥೆ 


ಕಿತ್ತೂರ ಸಂಸ್ಥಾನದ 'ಇತಿಹಾಸ. ೧೧೩ 


ವರ್ಧನನು ಬಂದು ಗೋಕಾನಿಯ ಹತ್ತರ ವೀರಸ್ಸೆಪೇಸಾಯಿಯನ್ನು 
ಎದುರಿಸಿದನು. ಅಲ್ಲೇ ಕಾಳಗವಾಗಿ ವೀರಪ್ಪದೇಸಾಯಿಯು ಸೋತು 
ಕೈಸೆರೆ ಹಿಡಿಯಲ್ಪಟ್ಟು ಮಿರಜ ಕಿಲ್ಲೆಯಲ್ಲಿ ನಜರ ಕೈದಿನಲ್ಲಿ ಇಡಲ್ಪ 
ಟ್ರನು. ವೀರಸ್ಸದೇಸಾಯಿಯು ಮಿರಜದಲ್ಲಿ ಕೈದಿನಲ್ಲಿ ಇರುವಾಗಲೇ 
ಸ್ವರ್ಗವಾಸಿಯಾದನು. ಇವನನ್ನು ಮಿರ್ಜಿಯಿಂದ ಕಿತ್ತೂರಿಗೆ ತಂದು 
ಕಲ್ಮಠದಲ್ಲಿ ಸಮಾಧಿ ಮಾಡಿರುತ್ತಾರೆ. ಇವನ ಸಮಾಧಿಯ ಮೇಲಿನ ಗುಡಿ 
ಯನ್ನು ಕಿತ್ತೂರ ಕಲ್ಮಠದಲ್ಲಿ ಈಹೊತ್ತಿಗೂ ನೋಡಬಹುದು. 


೧೧ನೆಯ ಮಲ್ಲಸರ್ಜ ಪ್ರತಾಪರಾವ ಸರದೇಸಾಯಿ ಶಮಶೇರ 
ಜಂಗಬಹಾದ್ದೂರ (ಶಕೆ ೧೭೦೪) ಇವನು ೩೪ ವರ್ಷ ರಾಜ್ಯಕಾರಭಾರ 
ಮಾಡಿದನು. ಕಿತ್ತೂರ ಸರದೇಸಾಯರಲ್ಲಿ ಒಳ್ಳೇ ಧಾರ್ಮಿಕನೂ 
ವೈಭವ ಸಂಪನ್ನನೂ ಆದ ರಾಜನಿವನು. ಇವನು ವೀರಶೈವ 
ಧರ್ಮಾಭಿಮಾನಿಯು ಇದ್ದು ತನ್ನ ರಾಜ್ಯದಲ್ಲಿಯ ಇತರ ಧರ್ಮದ ಪ್ರಜೆ 
ಗಳ ಮೆಸಿಳೆಯೂ ಕೂಡ ಪ್ರೀತಿಯುಳ್ಳ ವನಾಗಿದ್ದನು. ಇವನ ರಾಜಸಭೆಯಲ್ಲಿ 
ಕೊಳಸಿ ರಂಗಾಚಾರ್ಯ ಮೊದಲಾದ ಬ್ರಾಹ್ಮಣ ಪಂಡಿತರು ಹಾಗು 
ವೆಂಗಿ ಚನ್ನಬಸವಪ್ಪನವರು ಮತ್ತು ಮುಳುಗುಂದ ಜವಳಿಶೆಟ್ಟರ ಚನ್ನ 
ಟಸನಕ್ಸನವರು ಮುಂತಾದ ನೀರಶೈನ ಪಂಡಿತರು ಇದ್ದರು. ಜ್ರ 
ವರ ರುದ್ರಕನಿ ಎಂಬ ವೀರಶೈವ ಕವಿಯು ಇದ್ದು ಎಷ್ಟೋ ಪದಗಳನ್ನು 
ಅವನು ಮಾಡಿದ್ದು ಅವುಗಳಲ್ಲಿ ಅನೇಕ ಪದಗಳು ಇನ್ನೂ ಸಿಗುತ್ತವೆ. ಅಮೃ 
ತೇಶ್ವರನೆಂಬ ಬ್ರಾಹ್ಮಣ ಕವಿಯೂ ಇದ್ದನು. ಈತನು ಮಲತರಂಗಿಣಿ ಎಂಬ 
ಗ್ರಂಥವನ್ನು ಮಲ್ಲಸರ್ಜನ ಸ್ತುತಿಸರವಾಗಿ ಬರೆದಿರುವನು. ಈ ಗ್ರಂಥದ 
ಸ್ವಲ್ಪ ಭಾಗವು ಉಪಲಬ್ಬನಿರುವದು. ಇದರ ಮೇಲಿಂದ ನೋಡಲು 
_-ಮಲಸರ೯ ಥೊರೆಯು ಎಲ್ಲ ಜಾತಿಯವರಿಗೂ ಬೇಕಾದವನು ಇದ್ದ 
ನೆಂದು ಒಡೆದು ಕಾಣುತ್ತದೆ. ಜಂಗಮ ದಾಸೋಹದಲ್ಲಿ ಪ್ರಸಿದ್ಧನಿ 
ದ್ದನು. ಯಾಕಂದರೆ ಅವನ ಕಾಲದ ಕವಿಗಳು ಅವನನ್ನು ಜಂಗಮ 
ದಾಸೋಹ ಪ್ರಿಯನೆಂದು ಕೊಂಡಾಡಿರುವರು. 

ಮಲ್ಲಸರ್ಜ ರಾಜೇಂದ್ರನಿಗೆ ರುದ್ರಮ್ಮ ಮತ್ತು ಚೆನ್ನಮ್ಮು ಎಂಬ 
ಇಬ್ಬರು ಧರ್ಮಪತ್ನಿಯರಿದ್ದರು. ಹಾಗು ೧ ಶಿವಲಿಂಗರುದ್ರಸರ್ಜ 
ಉರ್ಫ ಬಾಪುಸಾಹೇಬ ೨ ವೀರಸ್ಪಸರ್ಜ ೩ ಶಿವಲಿಂಗಸರ್ಜ ಉರ್ಫ 
ಬಾಳಾಸಾಹೇಬ ಎಂಬ ಮೂವರು ಗಂಡು ಮಕ್ಕಳಿದ್ದರು. 


೧೧೪ ಶಿವಾನುಭನ. 


ಇವನಿಗೆ ಪೇಶ್ವೆ ಸರಕಾರದಿಂದ «"ಪ್ರತಾಸರಾವ'' ಎಂಬ ಬಹು 
ಮಾನದ ಬಿರುದು ಸಿಕ್ಕಿತ್ತು. ತನ್ನ ಸ್ಮರಣಾರ್ಥವಾಗಿ ನಂದಗಡದ ಬಳಿಯಲ್ಲಿ 
ಪ್ರತಾಪಗಡ ಎಂಬ ಕೆಲ್ಲೆಯನ್ನು ಕಟ್ಟಿಸಿದನು. ಇವನ ರಾಜ್ಯದಲ್ಲಿ ೧೪ 
ಕರ್ಯಾತಗಳು ಇದ್ದವು. ಅವು ಈಗಿನ ಸಂಪಗಾಂವ ಮತ್ತು ಖಾನಾಪೂರ 
ತಾಲೂಕುಗಳು ಪೂರಾ ಮತ್ತು ಬೆಳಗಾಂವ ತಾಲೂಕಿನ ಕೆಲವು ಭಾಗ 
ಮತ್ತು ಧಾರವಾಡ ತಾಲೂಕಿನ ಕೆಲವು ಭಾಗ ಮತ್ತು ಸವದತ್ತಿ 
ತಾಲೂಕದ ಕೆಲವು ಭಾಗ ಮತ್ತು ಹಳ್ಳಿಯಾಳ ತಾಲೂಕದ ಕೆಲವು 
'ಭಾಗ ಇವುಗಳಲ್ಲಿ ಸಮಾವೇಶವಾಗಿರುತ್ತವೆ, 
ಮಲ್ಲಸರ್ಜ ಸರದೇಸಾಯಿಯನ್ನು ಸಾಕ್ಸುತ್‌ ತ್ರೀ ಪರಶಿವನಿಗೆ 
ಹೋಲಿಸಿ ಒಬ್ಬ ಕವಿಯು ಸದ ಮಾಡಿದ್ದಾನೆ. ಪರಶಿವನು ಹದಿನಾಲ್ಕು 
ಲೋಕಗಳಿಗೆ ಒಡೆಯನಾಗಿದ್ದಾನೆ. ಇದರಂತೆ: ಮಲ್ಲಸರ್ಜ ಥೊರೆಯು 
೧೪ ಕರ್ಯಾತಗಳಿಗೆ ಒಡೆಯನಾಗಿದ್ದಾನೆ. ಪರಮೇಶ್ವರನಿಗೆ ಇಬ್ಬರು 
ಹೆಂಡರು ಮತ್ತು ಮೂವರು ಮಕ್ಕಳಿರುವರಂತೆ. ಮಲ್ಲಸರ್ಜನಿಣೆ. ಕೂಡ 


ಇಬ್ಬರು ಹೆಂಡರು ಮತ್ತು ಮೂವರು ಗಂಡು ಮಕ್ಕಳು ಇರುವರೆಂದು 
ಕನಿಯು ವರ್ಣನೆ ಮಾಡಿರುವನು. 


ಮಲ್ಲಸರ್ಜನು ತನ್ನ ರಾಜ್ಯದಲ್ಲಿ ದೇಶಪಾಂಡೆ, ಪಾಟೀಲ, ಕುಲ 
ಕರ್ಣಿ, ಹಿರೇಮಠ, ಜೋಶಿ, ಪೂಜಾರಿ ಮುಂತಾದವರ ವತನಗಳನ್ನು 
ಕಾಯ್ದಿದ್ದು ಅವರಿಗೆ ಕಾಲಕಾಲಕ್ಕೆ ಇನಾಮುಗಳನ್ನು ಹಾಕಿಕೊಟ್ಟ ಸನ 
ಮಗಳು ಈಗಲೂ ನೋಡಲಿಕ್ಕೆ ಸಿಗುತ್ತವೆ. 

ಕಿತ್ತೂರ ರಾಜ್ಯದಲ್ಲಿ ನಂದಗಡ, ಖಾನಾಪೂರ, ಬೈಲಹೊಂಗಲ, 
ಕಿತ್ತೂರ, ಸಂಪಗಾಂವ, ದೇಸನೂರು ಮುಂತಾದ ವ್ಯಾಪಾರೀ ಪಟ್ಟಣ 
ಗಳಿದ್ದವು. ನಂದಗಡ ಪಟ್ಟಣವು ಆಗಿನ ಕಾಲಕ್ಕೆ ಪ್ರಸಿದ್ಧ ವ್ಯಾಪಾರದ 
ಪಡಮೂಲಿ ಪೇಟಿ ಅಗಿತ್ತು. ಕೊಂಕಣ ಪ್ರಾಂತದಿಂದ ಬರುವ ಸರಕು 
ಗಳು ಮೊದಲು ನಂದಗಡಕ್ಕೆ ಬಂದು ಅಲ್ಲಿಂದ ಮುಂದೆ ಹೋಗು 
ತ್ತಿದ್ದವು. ಕೀಲ್ವೆ ಆಗುವ ವರೆಗೆ ನಂದಗಡ ಪೇಟಿಯ ವ್ಯಾಪಾರವು ಬಹು 
ಭರಭಂಾಟಯ ಸ್ಥಿತಿಯಲ್ಲಿ ಇತ್ತು. ಸಂಪಗಾವಿಯಲ್ಲಿ ಮೊದಲಿನ ನಾಲ್ಕು 
ತಲೆ ದೇಸಾಯರು ಇದ್ದುದರಿಂದ ಅಲ್ಲಿಯ ವ್ಯಾಪಾರವಾದರೂ ತಕ್ಕಮಟ್ಟಿಗೆ 
ನಡೆಯುತ್ತಿತ್ತು. ಬೈಲಹೊಂಗಲದಲ್ಲಿ ಧೋತರ ಜೋಡಿಯ ವ್ಯಾಪಾ 
ರವು ಚೆನ್ನಾಗಿ ಇತ್ತು. ಕಿತ್ತೂರ ಪಟ್ಟಣವು ರಾಜಧಾನೀ ಸಟ್ಟಣ 


ಕಿತ್ತೂರ ಸಂಸ್ಥಾನದ ಇತಿಹಾಸ. ೧೧೫ 


ನಿಸ್ಚದರಿ2ದ ಎಲ್ಲ ತರದ ವ್ಯಾಪಾರವು ಅಲ್ಲಿ ಬಹು ಚೆನ್ನಾಗಿ ನಡೆಯುತ್ತಿತ್ತು. 
ದೆ 6ನೂರಲ್ಲಿ ಸಣಗು ಪಂಜೆ ಮುಂತಾದ ಬಟ್ಟೆಗಳ ಮ್ಯಾಪಾರನ್ರ ದೊಡ್ಡ 
ಪ್ರ ಬಾಣದಿಂದ ನಡೆಯುತ್ತಿತ್ತು. ದೇಸನೂರು ಕರೆಸನಗು ಕಾರವಾರ 
ಜಿಕ್ಸಿಗೆ ಬಹಳ ಹೋಗುತ್ತಿದ್ದವು. ಒಟ್ಟಿನ ಮೇಲಿಂದ ನೋಡಲು ಕಿತ್ತೂರ 
ರಾಜ್ಯವು ಆಗ ವ್ಯಾಪಾರದಿಂದಲೂ ಒಕ್ಕಲುತನದಿಂದಲೂ ಕೈಗಾರಿಕೆಗಳಿಂ 
ದಲೂ ಊರ್ಜಿತ ಸ್ಥಿತಿಯಲ್ಲಿ ಇದ್ದು ಸಂಪತ್ತಿನಿಂದ ತುಂಬಿಕೊಂಡು 
ಸುವ್ಯವ್ಮತ ರಾಜ್ಯವಾಗಿತ್ತು. 


ತ 
ಕು 
5 


'೧ಗ೨ನೆಯವನಾದ ಶಿವಲಿಂಗರುದ್ರಸರ್ಜ ಉರ್ಫ ಬಾಪುಸಾಹೇಬನು 
೮ ವರ್ಷ ಮಾತ್ರ ರಾಜ್ಯಕಾರಭಾರ ಮಾಡಿದನು. ತಂದೆಯಂತೆ ಇವನಾ 
ದರೂ ವಿದ್ವಾಂಸನೂ ಶೂರನೂ ಮುತ್ತ ದ್ವಿಯೂ ಆಗಿದ್ದನು. ಪೇಶ್ವೆ 
ಸರಕಾರವು ಮುಳುಗುವ ಥೋರಣವನ್ನು ಕಂಡು ಹಿಡಿದು ಮುಂದಾ 
ಲೋಚನೆಯಿಂದ ಸರ್‌. ಜಾನ ಮನ್ರೋ ಸೇನಾಪತಿಯ ಕೂಡ ಒಡಂಬಡಿ 
ಕೆಯನ್ನ ಮಾಡಿಕೊಂಡಿದ್ದನು. ಇವಮ'ರಸ್ಸ ೧೮೨೪ನೇ ಇಸ್ವಿಯಲ್ಲಿ ಸ್ವರ್ಗ 
ವಾಸಿಯಾದನು. 

ಈ ಪ್ರಕಾರ ೧೨ ಜನ ದೇಸಾಯರು ೨೩೯ ವರ್ಷ ರಾಜ್ಯದಾಡಳಿತೆ 
ಯನ್ನು ಉತ್ತಮ ಪ್ರಕಾರದಿಂದ ಮಾಡಿ ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನು 
ಹೊಂದಿರುತ್ತಾರೆ. 


೧೧೬ ಶಿವಾನುಭವ. 


ಮಹಾದೇವಿಯಕ್ಕಗಳ ಮದುವೆ, 


(ಲೇ; ಶ್ರೀಸ ಹಾ. ಶಿನಮೂರ್ತಿಯವರು ಶಿನಯೋಗನ ೦ದಿರೆ.) 





[ಲೇಖಾಂಕ ೧] 


"ಮಹಾದೇವಿಯಕ್ಷ ನವರ. ಮದುವೆಯಾಗಿದ್ದರೆ? ಅವರ ಜೀವನ 
ನಿಚಾರ.' ಎಂಬ ಶಿರೋನಾಮದ ನನ್ನ ಉಸನ್ಯಾಸವು "ತರುಣ 
ಕರ್ನಾಟಿಕ? ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಈ ಉಪನ್ಯಾಸಕ್ಕೆ ಪ್ರತಿ 
ಯಾಗಿ, ಚಂದ್ರಶೇಖರದೇವರು ಅಡ್ಡೂರು ಎಂಬುವವರು ಈ ವರ್ಷದ 
ಜುಲೈ ತಿಂಗಳಿನ ಇದೇ "ಶಿವಾನುಭವ? ಪತ್ರಿಕೆಯಲ್ಲಿ -"ಮಹಾದೇವಿ 
ಯಕ್ಕನವರು ಮದುವೆಯಾಗಿದ್ದರೆ? ? ಎಂಬ ತಲೆಕಟ್ಟಿನಿಂದ ಒಂದು 
ಲೇಖನವನ್ನು ಕೊಟ್ಟಿದ್ದರು. ಈ ಲೇಖದಲ್ಲಿಯ ಅಭಿಪ್ರಾಯಗಳು ಯಥಾ 
ರ್ಥವಿದ್ದಿದ್ದರೆ, ಮತ್ತೆ ಇಂತು ನಾನು ಬರೆಯತೊಡಗದೆ ಬಹು ಮಾನ್ಯ 
ಮಾಡಿ ಒಪ್ಪಿಕೊಳ್ಳಬಹುದಿತ್ತು. ಕಾರಣ ಈ ಲೇಖದಲ್ಲಿ ಯಾವುದಾ 
ದರೂ ನಿಜಸಂಗತಿಯು ದೊರಕುತ್ತಿದೆಯೆ? ಮತ್ತು ತಮ್ಮ ವಿಚಾರಕ್ಕೇ 
ಸರೆಯಿಲ್ಲದಂತೆ ಏನನ್ನಾದರೂ ಬರೆದಿದ್ದುರೆಯೇ? ಎಂಬುದನ್ನು ವಿಚಾ 
ರಿಸಬೇಕಾಗಿದೆ. 


ಈ ಲೇಖಕರು ಹೆರಿಹರದೇವನ ಮತ್ತು ಚಾವ:ರಸನ- ಕಾಲನಿರ್ಣ 
ಯಕ್ಕೆ ತೊಡಗಿ--"ಹೆರೀಶ್ವರ ಕವಿಯು ವೀರಶೈವ ಕವಿಗಳಲ್ಲಿ ಪ್ರಾಚೀ 
ನರು. ಆತನು ಸುಮಾರು ಕ್ರಿ. ಶ. ೧೬೬೫ ರಲ್ಲಿರತಕ್ಕವನು. ಆದರೂ 
ಪಂ। ಸುಬ್ರಾಯ ಶಾಸ್ತ್ರಿಗಳು, ಕನ್ನಡ ಭಾರತ ಕರ್ತನ ವಿಚಾರವಾಗಿ 
ಬರೆಯುತ್ತ ಚಾಮರಸ, ಹರೀಶ್ವರ, ರಾಘವಾಂಕರು ಸಮಕಾಲೀನ 
ರೆಂದು ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದ ಚಾಮರಸನೂ ಒಂದು 
ಪಕ್ಷದಿಂದ ಪ್ರಾಚೀನನೇ ಎಂದು ಹೇಳಬೇಕಾಗುತ್ತದೆ.” ಎಂದು ಬರಿ 
ದಿರುವರು 

ಚಾಮರಸನೂ ಹರಿಹರದೇವನ ಸಮಕಾಲೀನನೆಂದು ಈ ಲೇಖ 
ಕರು ಸಾಧಿಸುವ ಕಾರಣವಾದರೂ ಇಷ್ಟೆ-ಅಕ್ಕಗಳು ಮದುವೆಯಾಗಿ 
ಲ್ಲವಾಗಿ ಚಾಮರಸಕವಿಯು ಹೇಳಿರುವನು. ಮದುವೆಯಾಗಿದ್ದಕೆಂದು 


ಹರಿಹರದೇವನು ಬರೆದಿರುನನು. [ ಇವನು ಚಾಮರಸ ಕವಿ 


ಮಹಾದೇನಿಯಕ್ಕಗಳ ಮದುವೆ. ೧೧೭ 


ಗಿಂತಲೂ ಸುಮಾರು ೩೦೦ ವರ್ಷ ಮೊದಲಿಗನು.] ಮದುವೆಯಾ 
ಗಿಲ್ಲವೆಂದು ಸಾಧಿಸಲು ತಮಗೆ ಚಾಮರಸನ ಹೇಳಿಕೆಯು ಸ್ಪಷ್ಟವಾ 
ಗುವದರಿ೨ದ ಈ ಚಾಮರಸ ಕವಿಯನ್ನು ಹರೀಶ್ವರನ ಕಾಲದವ 
ನೆಂದು ಹೇಳಿ, ಈರ್ವರ ಕಾಲನಿರ್ಣಯವನ್ನೂ ನಿರಾಧಾರವಾಗಿ ಬರೆದಿ 
ರುವರು. 


ಹರಿಹರದೇವನ ಕಾಲವು ಸು. ಕ್ರಿ ಶ. ಹನ್ನೊಂದನೂರಾ ಅರುವ 
ತ್ರೈಯ್ಬು ಎಂದು ಪಂಡಿತರ ಅಭಿಪ್ರಾಯವಿದೆ. [ಕನಿಚರಿತೆಯ ಪ್ರ. 
ಸಂಪುಟದ ೨೨೪ ನೇ ಪುಟ, ನೋಡಬಹುದು.) ಚಾಮರಸ ಕವಿಯ 
ಕಾಲವು, ಕ್ರೆ. ಶ. ಹದಿನಾಲ್ಕುನೂರಾಮೂವತ್ತು. [ಪ್ರಛುಲೀಲೆಯ ಸಂಗ್ರ 
ಹದ ಪೀಠಿಕೆಯ »; ನೇ ಪುಟದಲ್ಲಿಯೂ ಮತ್ತು ಕ. ಚ. ೨ Ko 


೫೮ ನೇ ಪುಟದಲ್ಲಿಯೂ ನೋಡಿಂ.] 


ಚಾಮರಸನ ಹೇಳಿಕೆಯು ಮಿಥ್ಯ. ಹರಿಹರದೇವನದು ಸತ್ಯ. 


ಮಹಾದೇವಿಯಳ್ಸಗಳು ಮದುವೆಯಾಗಿದ್ದರು ಅಥವಾ ಇಲ್ಲ, 
ಎಂದು-- ನಿರ್ಣಯಿಸಿ ಹೇಳಲು ನಾವು ಯಾರೂ ಬ್ರಹ್ಮನ ಆಯುಷ್ಯ 
ಳ್ಳೃವರಿದ್ದು ಅಂದು ನೋಡಿಲ್ಲ. ಕಾರಣ ಯಾರಾದರೂ ಪೂರ್ವ ಕವಿ 
ಗಳ ಕಾವ್ಯಗಳನ್ನೇ ಹಿಡಿದು ಉಚಿತ ವಿಮರ್ಶೆಯಿಂದ ನಿರ್ಣಯಿಸ 
ತಕ್ಕದ್ದು. ಮಹಾದೇವಿಯಕ್ಕಗಳ ಚರಿತ್ರೆಯನ್ನು ಬರೆದವರಲ್ಲಿ ಹರಿಹರ 
ಮಹಾಕವಿಯೇ ಪ್ರಾಚೀನನು. ಇಷ್ಟೇ ಅಲ್ಲ; ಕನ್ನಡದಲ್ಲಿ ಅವನೇ ವೀರ 
ಶೈವರ ಪ್ರಬಲವಾದ ಆದಿಕವಿ. ಮೈಸೂರು ಓರಿಯಂಟಿಲ್‌ ಲೈಬ್ರರಿ 
ಯಲ್ಲಿರುವ ಕೆಂಚನೀರಣ್ಣೊಡೆಯಾದಿಗಳು ರಚಿಸಿದ "ಶೂನ್ಯಸಂಪಾದನೆ? 
ಯಲ್ಲಿಯೂ ಮದುವೆಯಾದ ವಿಷಯವಿದೆ. "ಮಹಾದೇವಿಯಕ್ಕಗಳ 
ಪುರಾಣ” ವನ್ನು ಬರೆದ ಚೆನ್ನಬಸವಾಂಕನೂ ಹೀಗೆಯೇ ಹೇಳುವನು. 
ಒಟ್ಟು ಅಕ್ಕಗಳು ಮದುವೆಯಾಗಿದ್ದರೆಂದು ಹೇಳಲು ಈ ಮೂವರೇ 
ಸದ್ಯದಲ್ಲಿ ಕಾಣತಕ್ಕವರು. ಇನ್ನುಳಿದ ಕೆಲನರು [ಹಂಹರೆದೇವನಿಗಿಂ 
ತಲೂ ಬಹುಕಾಲ ಇತ್ತೀಚಿನನರು]. ಮದುವೆಯಾಗಿಲ್ಲವಾಗಿ ತಿಳಿಸು 
ವರು ಇವರೆಲ್ಲರಿಗೂ ಚಾಮರಸ ಕವಿಯೇ ಮುಖ್ಯನು. ಚಾಮರಸ 
ಕನಿಯು-- ಅಕ್ಕಗಳು ಮದುವೆಯಾಗಿದ್ದಿಳ್ಸೆಂದು ಹೇಳಬೇಕಾದರೆ, 
ಹರಿಹರದೇವನು ರಚಿಸಿದ "ಮಹಾದೇವಿಯಕ್ಕನ ರಗಳೆ” ಎಂಬ ಕಾವ್ಯವು 


೧೧೮೬ ಶಿನಾನುಭನ. 


ಇವನಿಗೆ ಗುರುತಿಲ್ಲ. ವಏಕಂದರೆ- ಇಂದಿನ ಕಾಲದಂತೆ ಅಂದು ಮುದ್ರಣ 
ಯಂತ್ರಗಳಿಲ್ಲದ್ದರಿಂದ ಕೈಬರಹದ ತಾಳಓಲೆಯ ಪ್ರತಿಗಳಿಂದಲೇ ತಿಳಿ 
ಯಬೇಕಾಗಿತ್ತು. ಹೀಗಾಗಿ ಅವು ದೊರಕ:ವದೇ ಅಂದು ಕಷ್ಟವಾಗಿತ್ತು. 
ಅಥವಾ ಒಂದು ಪಕ್ಷ ತನಗೆ ತಿಳಿದಿದ್ದರೂ ಇದರಿಂದ ಅಕ್ಕನ ಗೌರವಕ್ಕೆ 
ಕುಂದು ಬಂದೀತೆಂಬ [ಕುಂದೇನೂ ಬರುವದಿಲ್ಲ. ಆದರೆ ಚಾಮರಸ 
ಭಾವವು ಮಾತ್ರ ಹಾಗಾಗಿದೆ] ಸಂಶಯದಿಂದ ಮತ್ತು ಅಂದಿನ ಜನ 
ದಲ್ಲಿ ಸ್ವಾಭಾವಿಕವಾಗಿ ನೆಲೆಸಿದ್ದ ಮೂಢ ಪ್ರೇಮ (ಭಕ್ತಿ) ದಿಂದ ಹೀಗೆ 
ಬರೆದನು. ಪ್ರೇಮವು ಅಂಧ-ಕುರುಡ-ಎಂದು ಒಪ್ಪಿಕೊಳ್ಳಬೇಕು. ಪ್ರೇಮದ 
ನೈಜ ಗುಣವು ವಿಚಾರ ಸ್ವರೂಪವಾದುದಲ್ಲ;' ಅಮ ಮೂಢ ಶ್ರದ್ಧೆಯನ್ನು 
ಆಶ್ರಯಿಸಿ ಜೀವಿಸಿರುವದು. ಈ ಪ್ರೇಮದಲ್ಲಿ ವಿಚಾರವೂ ಕೂಡ 
ಮೂಡಢಡವಾಗುವದು. ಹೆಚ್ಚೇನು? "ಸರ್ವಜ್ಞ' ನಾದ ದೇವರೂ ಇದರಿಂದ: 
ಮೂಢನಾಗುವನು. ಕಾರಣ ಇಂತಹ ಪ್ರೇಮವು (ಭಕ್ತಿಯು) ಆಕ್ಕಗಳ 
ಮದುವೆ ವಿಷಯದಲ್ಲಿ- ಶ್ರೀ ಚಾಮರಸ ಕವಿಯ ಕಣ್ಣನ್ನು [ನಿಚಾ 


ರವನ್ನು] ಕುರುಡಾಗಿ ಮಾಡಿತು. ಏನೇ ಹೇಳಿದರೂ ಅಕ್ಕಗಳಿಗೂ 
ಚಾಮರಸನಿಗೂ ಕೊಂಚ ಕಡಿಮೆ. ಮುನ್ನುರು ವರ್ಷಗಳ ಅಂತರ 


ವಿಜೆ. ಇದೊಂದು ಕಾರಣದಿಂದಲೇ ಅವನಿಗೆ ಅಕ್ಕಗಳ ಚರಿತ್ರೆಯು 
ಸರಿಯಾಗಿ ತಿಳಿದಿಲ್ಲವೆಂದು ಇಕಿಹಾಸಜ್ಚರಾದ ವಿಮರ್ಶಕರಷ್ಟೇ ಏಕೆ 
ಇನ್ನಿತರರೂ ಹೇಳಬಹುದು. ಈ ಅಭಿಪ್ರಾಯಕ್ಕು ಈ ಲೇಖಕು 
ಒಂದು ಆಕ್ಸೇಪವನ್ನು ತರುವರು. ಏನೆಂದರೆ-- ಒಂದು ನಾಡಿನಲ್ಲಿ 
ನಡೆದು ಹೋದ ಕಾರ್ಯಗಳ ನಿಜಸ್ಥಿತಿಯು ಕಾಲಾಂತರ ಮೇಲೆ ಹಬ್ಬು 
ವದು ಸ್ವಾಭಾವಿಕ. ಆದ್ದರಿಂದ ಹರಿಹರನಿಗಿಂತಲೂ ಇನ್ನಿತರ ಕವಿಗಳಿಗೆ 
ಅಕ್ಕನ ವಿಷಯಕ್ಕೆ ಹೆಚ್ಚು ಗೊತ್ತಿದ್ದಿತು. ಎಂದು. ಇದಕ್ಕೆ ನಮ್ಮ 
ಉತ್ತರಃ-- ಒಂದು ನಾಡಿನ- ವ್ಯಕ್ತಿಯ ಕಾರ್ಯಗಳು ಕಾಲಾಂತರದ 
ಮೇಲೆ ಪ್ರಸಾರವಾಗುವದೇನೋ ದಿಟಿವು. ಆದರೆ ಆ ಕಾರ್ಯವು ಕಾಲಾಂ 
ತರ ಮೇಲೆ ಹೆಚ್ಚು ಹಬ್ಬಬೇಕಾದರೆ ಮೊದಲಿಗೇ ಆ ವಿಷಯವು ಎಲ್ಲಿ 
ಯಾದರೂ, ಅಲ್ಪ ಪ್ರಮಾಣದಿಂದಲಾದರೂ ಹಬ್ಬಿಕೊಂಡಿರಬೇಕಾಗುತ್ತೆ. 


ಏಕೆಂದರೆ--“ಯಾವುದು ಕಾಲಾಂತರದ ಮೇಲೆ ಪ್ರಸಾರವಾಗುತ್ತದೆಯೋ 
ಆದು ಆ ಮೊದಲಿಗೇ ಇರಬೇಕಾಗುತ್ತೆ. ಯಾವುದು ಇರುವದಿಲ್ಲವೋ 


ಅದು ಪ್ರಸಾರವಾಗುವದೇ ಇಲ್ಲ. ಇದು ಸೃಷ್ಟಿಯ ನೇಮ. ” ಆದುದ 
ರಿಂದ ಹರಿಹರದೇವನ-ಅಥವಾ-ಅಕ್ಕನ ಕಾಲದಲ್ಲಿಯೇ ಮದುವೆಯಾಗಿ 
ದ್ದಿಲ್ಲವೆಂದು ಹೇಳಿದ ಯಾವುದಾದರೂ ಪ್ರಮಾಣವು ದೊರಿಯಬೇಕಲ್ಲವೆ? 


ಮಹಾದೇವಿಯಕ್ಕಗಳ ಮಡುವೆ. ೧೧೯ 


ಅಲ್ಲದಿರೆ ಆ ಕಾರ್ಯವು ಪ್ರಸಾರವಾಗುವ ಬಗೆ ಹೇಗೆ? ಮಹಾದೇನಿ 
ಯಕ್ಕಗಳು ಮದುವೆಯಾಗಿದ್ದರೆಂದು ಅಕ್ಕಗಳ ತರುನಾಯವೇ ಇದ್ದು 
ಬರೆದ ಹರಿಹರದೇವನಿಗೆ, ಮಧ್ಯದಲ್ಲಿ ಇನ್ನೂರು ಮುನ್ನೂರು ವರ್ಷ 
ಗತಿಸಿ, ನಂತರ ಮಹಾದೇವಿಯಕ್ಕಗಳು ಮದುವೆಯಾಗಿಲ್ಲೆಂದು ಅದೆಂತು 
ಪ್ರಸಾರವಾಗುವದು? ಈ ಲೇಖಕರು ಇಂತಹ ಅಭಿಪ್ರಾಯಗಳನ್ನು 
ಸಾಧಿಸಬೇಕಾದರೆ ಇದಕ್ಕೆ ತಕ್ಕ ಐತಿಹಾಸಿಕ ಆಧಾರವನ್ನು ತೋರಿಸ 
ಕೊಡಬೇಕಲ್ಲವೇ? ಆಧಾರವಿಲ್ಲದೆ ಹೇಳಿದರೆ ನಂಬಲು ಇದು ಬೇಸರ 
ಕಳೆಯಲು ಕೇಳುವ ಕತೆಯಲ್ಲ. ಇಲ್ಲಿ ಬೇಕಾಗಿರುವದು ಕೇವಲ ಐತಿ 
ಹಾಸಿಕ ದೃಷ್ಟಿ. ಇಂತಹೆ ವಿಷಯಗಳನ್ನು ಚರ್ಚಿಸಲು, ಸಾಧಿಸಲು, 
ಸಂಸ್ಕೃತ ವ್ಯಾಕರಣದಲ್ಲಿ "ಅಧಿಕಾರ ಸೂತ್ರ' ದಂತೆ, ಈ ಐತಿಹಾಸಿಕ 
ದೃಷ್ಟಿಯು ಮುಖ್ಯವಾಗಿರುವದು. ಇದನ್ನು ಅನುಸಂಸಿಯೇ ಎಲ್ಲವೂ 
ನಡೆಯಬೇಕು. ಕಾರಣ ಮಹಾದೇವಿಯಕ್ಕಗಳಿಗೂ ಚಾಮರಸನಿಗೂ 
ಬಹು ದೂರ ಅಂತರವಿರುವದರಿಂದ ಇವನಿಗೆ ಈ ವಿಷಯವು ಚೆನ್ನಾಗಿ 
ತಿಳಿದೇ ಇಲ್ಲ. ಚಾಮರಸನ ಈ ಒಂದು ಹೇಳಿಕೆಯು ಸತೃವಾದುದೇ 
ಅಲ್ಲ. ಅಕ್ಕಗಳ ಘನತೆಯೇನೋ ಸ್ವಾಭಾವಿಕವಾಗಿಯೇ ಸಾರತರವಾಗಿ 
ರುವದು ನಿಜ. ಆದರೆ ಇದಕ್ಕಿಂತಲೂ ಮದುನೆಯಾಗಿಲ್ಲೆಂದು ಹೇಳು 
ವದರಿಂದ ತನ್ನ ಕಥಾನಾಯಿಕೆಯ ಮಹತ್ವವು ಮತ್ತಷ್ಟ ಉಜ್ವಲ 
ವಾಗಲೆಂಬುದೇ ಚಾಮರಸನ ಪೌರಾಣಿಕ ಭಕ್ತಿಯ ಉದ್ದೇಶವಾಗಿದೆ. 


ಹರಿಹರದೇವನು ಮಹಾದೇವಿಯಕ್ಕಗಳ ಕಾಲದಲ್ಲಿ.ಅಥವಾ ಅನರ 
ತರುವಾಯವೇ ಇದ್ದವನು. ಅವನು ಅಕ್ಕಗಳ ವಿಷಯದಲ್ಲಿ ಚಾಮ 
ರಸನಿಗಿಂತಲೂ ಅತಿಭಕ್ತಿಯುಳ್ಳವನೆಂದು ಹೇಳಬಹುದು. ಇದನ್ನು 
ಆತನ "ಮ. ರಗಳೆ' ಯನ್ನು ಓದಿದವರು ತಿಳಿಯಬಹುದು. ಹಾಗಾ 
ದರೆ ಚಾಮರಸನಂತೆ ಇವನೂ ಹೇಳಬೇಕಾಗಿತ್ತು. ಎಂದರೆ -"ಹರಿಹರ 
ಜೀವನು ತಾನು ಕಂಡದ್ದನ್ನು; ಕೇಳಿದ್ದನ್ನು ಹೇಳುವದರಲ್ಲಿ ಮಕಿಮಾಡಿ 
ಕೊಳ್ಳುವ ಸ್ವಭಾವದವನಲ್ಲ. [ರೇವಣಸಿದ್ಧೇಶ್ವರ ರಗಳೆಯಲ್ಲಿ ೬೩ನೇ 
ಪುಟವನ್ನು ನೋಡಿದರೆ ತಿಳಿಯುವದು. ] ಹರಿಹರಕವಿಗೆ ಪ್ರತ್ಯಕ್ಷ ನೋಡಿ 
ದವಕೇ ಹೇಳಿರಬೇಕು. ಅಥವಾ ಅಕ್ಕಗಳು ಆಗಿಹೋಗಿ ಎ:ಟು ಹತ್ತು 
ವರ್ಷಗಳಾಗಿರುವದರಿಂದ ಮದುವೆಯಾದದ್ದು ಜನರಲ್ಲಿ ಬಹು ಪ್ರಸಿದ್ಧ 
ವಾಗಿರಬೇಕು. ಏಕೆಂದರೆ: ಮದುನೆಯಾಗಿಲ್ಲೆ ಂಬುದಕ್ಕೆ ಅದೇ ಕಾಲ 


೧೭೦ ಶಿಶಾನುಭವ, 


ದಲ್ಲಿಯ ಗ್ರಂಥಗಳು ಇದುವರೆವಿಗೂ ಒಂದೂ ದೊರೆತಿಲ್ಲ. ಕಾರಣ 
ವಿವಾಹವೇ ನಡೆದು ಹೋದದ್ದು ಹರಿಹರ ಕವಿಗೆ ಚೆನ್ನಾಗಿ ಗುರುತಿದ್ದು 
ದರಿಂದ ಈ ವಿಷಯವನ್ನು ಚಾಮರಸನಂತೆ ಕಲ್ಪಿತ ಮಾಡಿಕೊಳ್ಳುವ 
ಪ್ರಸಂಗವೇ ಅವನಿಗೆ ಒದಗಿಲ್ಲ ಅಕ್ಕಗಳು ಮದುವೆಯಾಗಿರುವದರಿಂದ 
ಅವರ ಘನತೆಗೆ, ಗೌರವಕ್ಕೆ ಚ್ಯುತಿ ಬರುನದಿಲ್ಲೆಂಬುದನ್ನು ಈ ವರ್ಷದ 
ಆಗಷ್ಟು ತಿಂಗಳಿನ ಶಿವಾನುಭವ] ಸಂಚಿಕೆಯಲ್ಲಿ ವಿವರಿಸಿದ್ದೇನೆ. 

- ಹರಿಹರದೇನನು ಮನರಂಜಿಸಲು ಇದನ್ನು ಹೇಳಿಲ್ಲ. 

ಇನ್ನು ತನ್ನ ಕಾವ್ಯವು ಮನರಂಜನೆಯುಳ್ಳದ್ದಾಗಲು, ಆ ಹರಿಹರ 
ಕನಿಯು ಹೀಗೆ ಬರೆದಿರುವನೆಂದು ಈ ಲೇಖಕರ ಬಯಕೆಯೊಂದು 
ಇದ್ದಂತೆ ತೋರುತ್ತದೆ. ಮನರಂಜಿಸುವಂತೆ ಸುಳ್ಳು ಬರೆದು ತನ್ನ 
ಕಾವ್ಯೃರಚನಾ ಶಕ್ತಿಯನ್ನು ತೋರಿಸಲು ಹರಿಹರದೇವನು ಇದೊಂದೇ 
ಕಾವ್ಯವನ್ನೇನೂ ಅವನು ಬರೆದಿಲ್ಲ. ಈ ತೆರನಾದ ಕಾವ್ಯಗಳನ್ನು ಅವನು 
ಅದೆಷ್ಟೋ ಬರೆದಿರುವನು. ಅವೆಲ್ಲವೂ ಸ್ವಾಭಾವಿಕವಾಗಿಯೇ ಮನ 
ರಂಜನೆಯುಳ್ಳವುಗಳಾಗಿವೆ. ಅವನು ಹೇಗೆ ಬೇಕೋ ಹಾಗೆ ಕಲ್ಪಿಸಿಕೊ 
ಳ್ಳಲು ಕಟ್ಟು ಕತೆಗಳಾದ "ಕಾದಂಬರಿ' ಗಳನ್ನು ಬರೆದಿಲ್ಲ. ಅವನ 
ಕೃತಿಗಳೆಲ್ಲವೂ ಶಿವಶರಣರ ಸತ್ಯ ಚರಿತ್ರೆಗಳು.. ಇವುಗಳನ್ನು ಧರ್ಮ 
ಪ್ರಸಾರಕ್ಕಾಗಿ ಮತ್ತು ತನ್ನ ಚಿತ್ತ ಶಾಂತಿಗಾಗಿ ಅವನು ಬರೆದಿರುವನು. 
ಮನರಂಜನೆಯಾಗುವಂತೆ ವರ್ಣಿಸಬೇಕಾದರೆ ಎಷ್ಟು ಕಾರ್ಯ ನಡೆದಿ 
ದೆಯೋ ಅಷ್ಟರಲ್ಲಿ ಬೇಕಾದಷ್ಟೇ ವರ್ಣಿಸುತ್ತಾನೆ. ಮಹಾದೇವಿಯಕ್ಕ 
ಗಳು ಮದುವೆಯಾಗಿದ್ದರೆಂದು ತಾನೇ ಕಲ್ಪಿಸಿಕೊಳ್ಳಲು ಪರಮ ವೀರ 
ಶೈವನಾದ ಆ ಹರಿಹರದೇವನಿಗಾಗುವ ಲಾಭವಾದರೂ ಏನು? ಭವಿ 
ಯೊಡನೆ ಲಗ್ನವಾದಳೆಂದು ಸುಳ್ಳು ಬರೆಯಲು ಅವನಿಗೆ ಅಡ್ಡವಾದ 
ದೊಡ್ಡ ಸಂಕಟಿನಾದರೂ ಏನಿದೆ? ಒಂದು ಪಕ್ಷ ಹರಿಹರದೇವನ ಈ 
ಅಭಿಪ್ರಾಯವು ಮಿಥ್ಯವಾಗಿದ್ದರೆ ಕೆಂಚ ವೀರಣ್ಣೊಡೆಯಾದಿಗಳು (ಶೂನ್ಯ 
ಸಂಪಾದನಾಕಾರರು) ಎಂದಿಗೂ ಹೀಗೆ ಬರೆಯುತ್ತಿರಲಿಲ್ಲ. ಚಿನ್ನಬಸ 
ವಾಂಕನೂ ಇಂತು ಬರೆಯುತ್ತಿರಲಿಲ್ಲ. 


ಚಾಮರಸನಂತೆ ಚೆನ್ನಬಸನಾಂಕನೇಕೆ ಹೇಳಲಿಲ್ಲ? 
"ಹರೀಶ್ವರ ಕವಿಗಿಂತಲೂ ಚಾಮರಸನಿಗೆ ಹೆಚ್ಚು ಗೊತ್ತಿದ್ದಿತು. 
ಏಕಂದಕೆ--ಒಂದು ನಾಡಿನಲ್ಲಿ ನಡೆದು ಹೋದ ಕಾರ್ಯಗಳು ಕಾಲಾಂ 


ಅಕ್ಕಮಹಾದೇನಿಯಕ್ಕಗಳ ಮಡುವೆ, ಗಿ೨ಗಿ 


ತರದ ಮೇಲೆ ಹೆಚ್ಚು ಪ್ರಸಾರವಾಗುವದು ಸಹಜ. ಎಂದು. ಈ ಲೇಖ 
ಕರ: ಹೇಳಿದ್ದಕ್ಕೆ ಈ ಮೊದಲೇ ಉತ್ತರಿಸಿಬಿವಷ್ಟೇ! ಇದಕ್ಕೆ ಮತ್ತೊಂದು 
ಉತ್ತರವನ್ನೂ ಕೆಡುತ್ತೇವೆ. 


ಈ ಲೇಖಕರು ಹೇಳುವಂತೆ--ಅಕ್ಟಗಳು ಮದುವೆಯಾಗಿರಲಿಲ್ಲ 
ವೆಂದು, ಕ್ರಿ. ಶ. ೧೪೩೦ ರಲ್ಲಿದ್ದ ಚಾಮರಸನ ಕಾಲದಲ್ಲಿಯೇ ಹೆಚ್ಚು 
ಪ್ರಸಿದ್ಧಿಗೊಂಡಿದ್ದರೆ,-- ಸುಮಾರು ಕ್ರಿ. ಶ. ೧೫೫೦ ರಲ್ಲಿದ್ದು "ಮಹಾದೇವಿ 
ಯಕ್ಚಗಳ ಪುರಾಣ' ವನ್ನು ಬರೆದ ಚೆನ್ನಬಸನಾಂಕನು ಅದರಲ್ಲಿ ಮದು 
ವೆಯಾಗಿದ್ದರೆಂದೇಕೆ ಹೇಳುತ್ತಿದ್ದ? ನಿಜವಾಗಿಯೂ ಅಕ್ಕಗಳು ಮದುವೆ 
ಯಾಗಿರಲಿಲ್ಲನೆಂದು ಪ್ರತೀತಿಯಿದ್ದರೆ ಚಿನ್ನಬಸನಾಂಕನು ಮಾತ್ರ 
ಹೀಗೆಂದಿಗೂ ಬರೆಯುತ್ತಿರಲಿಲ್ಲ. ಕಾರಣ ಈ ಲೇಖಕರ ಅಭಿಪ್ರಾಯ 
ದಂತೆ ಹೋದರೂ ಚಾಮರಸ ಕವಿಯ ಹೇಳಿಕೆಯೇ ಕಲ್ಪಿತವಾಗಿ 
ತೋರುತ್ತದೆ. 


ಹರಿಹರದೇನನ ಸಮ್ಮಂಧ, ಮತ್ತೊಂದು ಅಡ್ಡ ಪ್ರಶ್ನೆ. 


ಈ ಲೇಖಕರು ಹರಿಹರ ಮಹಾಕವಿಯ ಹೇಳಿಕೆಯನ್ನೇ ಸಂ 
ಪೂರ್ಣ ತೆಗೆದೊಗೆಯಲು ಬಹು ಸಾಹಸ ಪಟ್ಟು..." ಹರೀಶ್ವರನ ಸಿತಿಗ 
ಳನ್ನು ವಿಚಾರಿಸಬೇಕು.” ಎಂಬ ಒಂದು ಅಡ್ಡ ಪ್ರಕ್ನೆಯನ್ನು ತಂದೊಡ್ಡಿ, 
«ಸದ್ಧರ್ಮ ದೀಪಿಕೆಯ' ಸಂಪಾದಕರ ಅಭಿಪ್ರಾಯದ ಮೇಲೆ ಕೈಯೂರಿ 
ದ್ದಾರೆ. ಆದರೆ ಆ ಸಂಪಾದಕರವರು ಮಾತ್ರ ಅಕ್ಕಗಳು ಮದುವೆಯಾ 
ಗಿರಲಿಲ್ಲನೆಂದು ಸಾಧಿಸಲು ಬರೆದಿಲ್ಲ. ಆದರೂ ಆ ಅಭಿಪ್ರಾಯವನ್ನಿಲ್ಲಿ 
ನೋಡೋಣ.-- 


"ಇಂದಿನ ಕಾಲದಂತೆ ಪೂರ್ವದಲ್ಲಿ ಅಂಚೆ, ತಂತಿ, ವರ್ತಮಾನ 
ಪತ್ರಗಳಿಲ್ಲದುದರಿಂದ ರಾಜರು ಮಾತ್ರ ತಮಗೆ ಬೇಕಾದ ವರ್ತಮಾನ 
ಗಳನ್ನು ತಮ್ಮ ಚಾರರಿಂದ ತಿಳಿದುಕೊಳ್ಳುತ್ತಿದ್ದರು. ರಾಜನಿಲ್ಲದ ಊರಿ 
ನಲ್ಲಿ ಮಾತ್ರ ಬಂದ ಸುದ್ದಿಗಳು ಕೆಲವು ಕಾಲ್ಪನಿಕಗಳಾದರೂ ಆಗ 
ಬಹುದು. ಏಕೆಂದರೆ - ಮಹಾದೇವಿಯಕ್ಕಗಳ ತಂದೆ ತಾಯಿಗಳಾರು 
ಎಂಬುದನ್ನು ವಿಚಾರಿಸುವದೂ ಕೂಡಾ ಹರೀಶ್ವರನಿಗೆ ಅನುಕೂಲವಾ 
ಗಲಿಲ್ಲ. (ಈಗ ತಕ್ಕ ಪುಸ್ತಕ ಭಂಡಾರವಿಲ್ಲದಿರುವ ಊರಿನಲ್ಲಿ ಸಂಗ್ರಹ 


೧೨೨ ಶಿವಾನುಭವ 


ಗ್ರಂಥಗಳನ್ನು ಬರೆವವರಂತೆ ಆತನ ಗತಿಯೂ ಆಗಿರಬೇಕು.) ” ಇದ 
ರಲ್ಲಿಯ ಒಟ್ಟು ಆ ಸಂಪಾದಕರವರ ಅಭಿಪ್ರಾಯವೇನೆಂದರೆ-.- ಅಕ್ಕಗಳ 
ತಂದೆ ತಾಯಿಗಳ ಹೆಸರು ಶಿನಭಕ್ತ' «ಶಿವಭಕ್ತೆ' ಎಂದು ಹರಿಹರ 
ಕನಿಯು ಬಕೆದಿರುವನು. ಆದರೆ ಇಂತಹ ಹೆಸರುಗಳನ್ನು ಯಾರೂ 
ಇಡುವದಿಲ್ಲ. ಆದುದರಿಂದ ಇನು ಕಾಲ್ಪನಿಕವಾಗಿ ಬಂದ ಸುದ್ದಿ ಇರ 
ಬೇಕು, ಎಂಬುದಿಷ್ಟೆ. ಆದರೆ ಮದುನೆಯಾಗಿರಲಿಲ್ಲವೆಂದು ಸಾಧಿಸಿದ 
ಅಭಿಪ್ರಾಯವಲ್ಲ. 


ಇದಕ್ಕೆ ನಮ್ಮ ಉತ್ತರ. 


ರಾಜರಿಲ್ಲದ ಊರಿನಲ್ಲಿ ಬಂದ ಸುದ್ದಿಗಳು ಕೆಲವು ಕಾಲ್ಪನಿಕ 
ಗಳಾಗಬೇಕಾದಕ್ಕೆ ಅವು ರಾಜತಂತ್ರದಂತೆ "ರಾಜಕೀಯ? ಎಂದರೆ 
ಯುದ್ಧ ಮೊದಲಾದ ಮೋಸದ ಕೃತೃಗಳೇ ಇರಬೇಕು. ಆದರೆ ಸಾಧು 
ಶರಣರ-ಶರಣೆಯರ ಚರಿತ್ರೆಗಳು ಮಾತ್ರ ಇಂತು ಕಾಲ್ಪನಿಕಗಳಾಗ 
ಲಾರವು- ಏಕೆಂದಕೆ ಇದಂಂದ ಯಾರಿಗಾದರೂ ಪ್ರಯೋಜನವಿರಬೇ 
ಕಲ್ಲವೇ? ಇದರಿಂದ ಅಕ್ಕಗಳ ತಂದೆ ತಾಯಿಗಳ ಹೆಸರು ಶಿವಭಕ್ತ-ಶಿವ 
ಭಕ್ತೆಯೆಂಬುದಾಗಿಯೇ ಇದ್ದಿತೆಂದು ನಮ್ಮ ಅಭಿಪ್ರಾಯವಲ್ಲ; ಅವರ 
ಹೆಸರು "ಶಿವಭಕ್ತ-ಶಿವಭಕ್ತೆ' ಎಂದು ಹರಿಹರದೇವನಿಗೆ ಸುದ್ದಿಯೇ ಬಂದಿಲ್ಲ. 
ಮತ್ತು ಅವರ ಹೆಸರನ್ನೇ ತಿಳಿಯಲು ಅವನು ಅಪೇಕ್ಷೆ ಸಟ 
ಅದು ಅವನಿಗೆ ಮುಖ್ಯವೂ ಅಲ್ಲ. ಇದು ಕಾರಣನೇ 
ರುವನು. 


` ಇನ್ನುಳಿದ ಕವಿಗಳಾದರೂ ಅಕ್ಕಗಳ ತಂದೆತಾಯಿಗಳಿಗೆ "ನಿರ್ಮಲ? 
"ಸುಮತಿ' ಎಂದು ಕರೆದಿರುವರು. ಹಾಗಾದರೆ ಇಂತಹ ಹೆಸರನ್ನು 
ಯಾರಾದರೂ ಇಡುವ ರೂಢಿಯಿದೆಯೋ? ಬೇಡೆ. ಒಂದು ಪಕ್ಷ ನಿರ್ಮಲ 
ನೆಂಬ ಹೆಸರುಳ್ಳವನಿಗೇ ಸುಮತಿಯೆಂಬ ಹೆಸರುಳ್ಳ, ಸತಿಯೂ ದೊರ 
ಕಿಯೇ ಬಿಟ್ಟಳೆ? ಎಂಬ ಪ್ರಶ್ನೆಯೂ ಬಾರವಿರದು. ಇಂತು ವಿಚಾರಿ 
ಸಿದರೆ ಅಕ್ಕಗಳ ತಂದೆ ತಾಯಿಗಳ ಹೆಸರು ಯಾರಿಗೂ ತಿಳಿದು ಬಂದಿಲ್ಲ. 
ಅವರ ನಾಮಾಂಕಿತವು ಆ ಆಕನಿಗಳ ಐಚ್ಛಿಕವಾಗಿಯೇ ಸಾಗಿದೆ ಎಂದು 


ನಿರ್ವಿವಾದವಾಗಿ ಹೇಳಲೇಬೇಕು. ಆದುದರಿಂದ ಇದರ ನಿರ್ಣಯದ 


ಅಕ್ಕಮಹಾದೇನವಿಯಕ್ಕಗಳ ಮದುವೆ. ೧೨೩ 


ಚರ್ಚೆಯು ಅಂದಿನ ಕವಿಗಳಿಗೆ ಹೇಗೆ ಅವಶ್ಯವಿದ್ದಿಲ್ಲವೋ ಹಾಗೆಯೇ 
ಇಂದಿನ ನಮಗೂ ಅವಶ್ಯವೇ ಆಗಿಲ್ಲ. ಅದು ಅಷ್ಟು ಪ್ರಧಾನವೂ ಅಲ್ಲ. 


ಮತ್ತೊಂದು ಪ್ರಶ್ನೆಯು, 


ಈ ಲೇಖಕರು ಮತ್ತೊಂದು ಪ್ರಶ್ನೆಯನ್ನು ತಂದಿರುವರು. ಏನೆಂ 
ದರೆ-«: ಇದಲ್ಲದೆ ಆಗ್ಯೆ ಹಳೇಬೀಡಿನಲ್ಲಿದ್ದ ಹೊಯಿಸಳ ರಾಜರಿಗೂ, 
ಕಲ್ಯಾಣದ ಬಿಜ್ಜಳ ರಾಜನಿಗೂ ಸ್ನೇಹವಿದ್ದಂತೆ ತೋರಲಿಲ್ಲ. ಈ 
ವಿಷಯವು ಹರಿಃಶ್ವರನ ರಗಕಿಯಿಂದಶೇ ವೃಕ್ತಪತುತ್ತದೆ. ಬಸನೇಶ್ವರನ 
ಕಾಲದ ಅನುಭವಮಂಟಪ್ಕ ವೀರಶೈವ ವಿಚಾರಗಳು ಇವುಗಳ ಗಂಧವೇ 
ಆ ದೇಶಕ್ಕೆ ಉಂಟಾಗಿರುವದಿಲ್ಲ....” (ಮ. ರ, ಮುಮ್ಮುಖ ಪು.೪,) 
ಎಂದು ಮಃ। ರಾ। ಸದ್ಧರ್ಮ ದೀಪಿಕೆಯ ಸಂಪಾದಕರವರ ಈ ಅಭಿ 
ಪ್ರಾಯವನ್ನೂ ಎತ್ತಿರುವರು. 


ಇದಕ್ಕೆ ನಮ್ಮ ಉತ್ತರವು. 


ಪರಸ್ಪರ ರಾಜರಲ್ಲಿ ದ್ವೇಷವಿತ್ತೆಂದು ಬೇರೆ ಬೇಕೆ ಕಾರಣಗಳು 
ದೊರೆತಿದ್ದರೆ ಹೇಳಬಹುದಲ್ಲದೆ, ಹರ೦ಹರದೇವನ--"ಮಹಾದೇವಿಯಕ್ಕನ 
ರಗಳೆ' ಯಿಂದ ಮಾತ್ರ ಊಹಿಸಲಾಗದು. ಆಗ ಪರಸ್ಪರ ರಾಜರಲ್ಲಿ 
ವೈರವಿದ್ದರೂ ಭಗವಾನ್‌ ಶ್ರೀ ಬಸವೇಶ್ವಂನ ಅನುಭವಮಂಟಪದ ವಿಚಾ 
ರಗಳಿಗೆ ಆ ವರವು ತಡೆಯಾಗಲಿಲ್ಲ. ಏಕೆಂದರೆ ಕರ್ನಾಟಕದಲ್ಲಿಯ 
ವೀರಕೈವ ಸಂಖ್ಯೆಯು ಆಗಲೂ ಬಹಳವಿದ್ದಿತು. ಆದಕಾರಣ ರಾಜ 
ರಾಜರ ದ್ವೇಷವಿದ್ದರೂ, ಎಲ್ಲೆಡೆಯಲ್ಲಿಯೂ ವೀರಶೈವರು ಭಗವಾನ್‌ 
ಬಸವರಾಜನ ತತ್ವಗಳಿಗೆ ಅಂದು ತಲೆಬಾಗಿ ಬಹು ಗೌರವಿಸಿದರು. 
ಕರ್ನಾಟಕದ ಸಂದಿಗೊಂದಿಗಳಲ್ಲಿಯೂ ಆತನ ತತ್ವವು ನುಗ್ಗಿ ಉನ್ನತ 
ಸ್ಥಾನವನ್ನು ಆಕ್ರಮಿಸಿತ್ತು. ಇದನ್ನು ನೋಡಿದ ಚೆನ್ನಬಸವಣ್ಣನ 
ವರು-""ಬಸನಣ್ಣಾ! ನೀವು ಮತಣ್ಯಕ್ಕೆ ಅವತರಿಸಿದರೆ ಭಕ್ತಿಯ ಬೆಳನಿಗೆ 
ದೆಸೆದೆಸೆಗೆ ಸಸರಿಸಿತಲ್ಲ...” ಒಂದು ಉದ್ದಾರ ತೆಗೆದದ್ದನ್ನು ನೋಡ 
ಬಹುದು. ಅಷ್ಟೇಕೆ? ಹರಿಹರ ಮಹಾಕವಿಯೇ ಬಸವಣ್ಣನವರ ವಚನ 
ಗಳ ಸಮ್ಮುಂಧವಾಗಿ "ಬಸವನ ಗೀತವಂಬುಧಿ. ...?' ಎಂಬ ಪದ್ಯದಲ್ಲಿ 
ತನ್ನ ಬಸವರಾಜದೇವರ ರಗಳೆ.ಯ ಹತ್ತನೆಯ ಸ್ಥಲದಾದಿಯಲ್ಲಿ ಬಣ್ಣಿ 


೧೨೪ ಶಿವಾನುಭವ, 


ಸಿರುವದನ್ನು ಕಣ್ಣೆತ್ತಿ ನೋಡಿದರೆ, ಬಸವಣ್ಣನವರ ವಚನಗಳು ಹರಿಹರ 
ದೇವನಿಗೆ ತಿಳಿದಷ್ಟು ಮತ್ತಾರಿಗೂ ತಿಳಿದಿಲ್ಲವೆಂದೇ ಹೇಳಬೇಕು. ಮತ್ತು 
ಅದೇ ರಗಳೆಯ ಹನ್ನೆರಡನೆಯ ಸ್ಥಲದ ಆದಿಯಲ್ಲಿ - 


“ಬಸವನ ಪುಣ್ಯ ಕೀರ್ತಿಲತೆ, ಬೇರ್ವರಿಯುತ್ತುರಗೇಂದ್ರ ಲೋಕದೊಳ್‌ 
ದೆಸೆಗಳನಗ್ಗಳಂ ಮುಸುಕಿ, ಪರ್ವಿಗೆಯಾಯ್ತು, ನರೇಂದ್ರ 
ಲೋಕದೊಳ್‌ 
ಕುಸುಮಿತವಾಗಿ, ಸೌರಭದಿ, ಹೊಂಸುಳಿಯಾಯ್ದಮರೇಂದ್ರ 
ಲೋಕದೊಳ್‌ 
ಪಸರಿಸಿ ಪೂರಿತಾಮಳ ಸುಧಾಫಳಮಾದುದು ರುದ್ರ 
ಲೋಕದೊಳ್‌ ॥೨॥ 


ಇಂತು ಭಗವಾನ್‌ ಬಸವರಾಜನ "ಕೀರ್ತಿಲತೆ' ಯು ಪಸರಿಸಿತೆಂದು 
ಹರಿಹರದೇವನೇ ಬಗೆದುಂಬಿ ಭಾವಿಸಿ ಬಣ್ಣಿಸಬೇಕಾದರೆ, ಇವನಿದ್ದ 
ರಾಜ್ಯದಲ್ಲಿ ಬಸನೇಶ್ವರನ ಕಾಲದ ಅನುಭವಮಂಟಪದ, ವೀರಶೈವ 
ವಿಚಾರಗಳ ಗಂಧವೇ ಉಂಟಾಗಿಲ್ಲನೆಂದು ಹೇಗೆ ಹೇಳುತ್ತಾರೆ? 
ಅಹುದು; ಹಾಗಾದರೆ ಲಿಂಗವಂತರಾವ ಪಮಹಾದೇವಿಯಕ್ತಗಳ ಮಾತಾ 
ನಿತರು, ಸ್ಥಾವರ ಲಿಂಗಕ್ಕೆ ಹೋಗಿ ಬೇಡಿಕೊಂಡರೆಂದು ಹರಿಹರ 


ದೇವನೇ ಏಕೆ ಹೇಳಿದು? ಪ್ರಶ್ನೆ ಚಾಚಿದರೆ, ಇದಕ್ಕೆ ಉತ್ತರ 
ವಿಷ್ಟು. ಸದ್ಯದ ಕಾಲದಲ್ಲಿ ಬಸವಣ್ಣನವರ ತತ್ವವು `ನಾತನೆತಾಂತರ 
ದವರಿಗೂ ತಿಳದಿದೆಯಲ್ಲವೇ? ಆದರೂ ಎಸೊ, ತಿಳಿದ ವೀರಶ್ಸೆವರೇ 


"ಸಂಪ್ರದಾಯ ಶರಣರಾ'ಗಿ ಗುಡಿಗಳಿಗೆ ಹೋಗಿ ಆರಾಧಿಸಎಎನ್ನು 
ನಾವೇ ನೋಡುತ್ತೇವೆ. ಕಾರಣ ಈಗಲೂ ಬಸವಣ್ಣನವರ ತತ್ವ ವಿಚಾ 
ರಗಳ ಗಂಧವೇ ಇಲ್ಲವೆಂದು ಹೇಳಲು ಬರುತ್ತದೆಯೇ? ಎಂದಿಗೂ 
ಸಾಧ್ಯವಿಲ್ಲ. ಒಬ್ಬಿನಲ್ಲಿ-"ಗುಡಿಗಳಿಗೆ ಪೂಜಾರ್ಥವಾಗಿ ವೀರಶೈವನು 
ಹೋಗಬಾರದು? ಎಂಬ ನಿಯೌನ್‌ ಹಂದಿನ ಕಾಲದಂ 
ಅಂದಿನಎರೂ ಕೆಲವು ಸಾವರ ಲಿಂಗಾರ್ಚನೆಗೆ ಹೋಗುತ್ತಿದ್ದರು. 
[ಟ- ಆಗ ವೀರಶೈವರು ವಿಶೇಷನಾಗಿ ಶೈವ ಮಾರ್ಗದ ಕೆಲವು ಆಚರ 
ಣೆಗಳನ್ನು ಅನುಸರಿಸುತ್ತಿದ್ದರೆಂಬುದು ಇತಿಹಾಸದಿಂದಲ್ಕೂ ಕೆಲವು 


ಅಕ್ಕ ಮಹಾದೇವಿಯಕ್ಕಗಳ ಮಡುವೆ. ೧೨೫ 


ವೀರಶೈವ ಕಾವೃಗಳಿಂದಲೂ ತಿಳದೇ ಇಡೆ. ಆಗ ಬಸವಂಣನವರು 
ಸಾರಿದ-ತೋರಿದ ತತ್ವಗಳು ಜನ ಮನಕ್ಕೆ ಒಪ್ಪಿಗೆಯಾಗಿದ್ದರೂ, ಅವು 
ಗಳನ್ನು ನೂತನವನಾದವುಗಳಂತೆ ಭಾನಿಸಿದ್ದುದರಿಂದ,-- ಬಹು ದಿನಗ 
ಳಿಂದ ಹಿಡಿದು ನಡೆದು ಬಂದ ತಮ್ಮ ಕೈನ ಮಾರ್ಗವನ್ನು ಬಿಟ್ಟಿರಲಿಲ್ಲ] ' 
ಎನನ ಸಾರರಾಕಾಣಣತ್ತ ಕಾನಾ ನಾದಿದ ನನ್ನು ಮಕ 
ಮಾಡುವ ಸ್ಪಭಾವದವನಾಗದಿರುವದರಿಂದ, ಟಿಗಿನ ಲಿಂಗವಂತರ 
ವರ್ರನೆಯನ್ನೇ ಕಂಡಂತೆ ಚಿತ್ರಿಸಿರುವನು * ಇಂತು ವಿಚಾರ ಮಾಡಿದಾಗ- 
"ಹರಿಹರನಿಗೆ ಶಿವಾನುಭವ ವ.ಂಟಿಸದ ವಿಚಾರಗಳು ತಿಳಿದಿಲ್ಲ' ವೆಂಬ 
ವಾಕ್ಯವನ್ನು ಹೇಳಿದೆ ಈ ಅಕ್ಕಗಳ ರಗಳೆಯಿಂದ, ಅಂದಿನ ವೀರಕೈ 
ವದ ಇತಿಹಾಸವು ವರ್ತನೆಯು ಮತ್ತಷ್ಟು ದಿಟಿನಾಗಿ, ಸ್ಫುಟವಾಗಿ ತೋರು 
ತ್ತದೆ” ಎನ್ನಬಹುದು. 


ಇನ್ನೊಂದು ಪ್ರಶ್ನೆ. 


"ಶತೃರಾಜರಲ್ಲಿ-ಅದರಲ್ಲಿ ಬೇಹುಗ:ರರಿಲ್ಲದೆ ಸ್ಥಳಗಳಲ್ಲಿ ಬರತಕ 
ಸುದ್ದಿಗಳಾದರೂ ಎಂತಹವು? ವಿರೋಧದ ಸುದ್ದಿಗಳೆ. ಶತೃರಾಜರನ್ನು 
ಜರಿಯುವ ಸುದ್ದಿಗಳೆ. ಅಕ್ಕಗಳು ಕಲ್ಯಾಣಕ್ಕೆ ಬಂದ ಸುದ್ದಿಯನ್ನು ಹರೀ 
ಶ್ವರನೇಕೆ ಬರೆಯುವದನ್ನು ಬಿಟ್ಟನು? ಇದು ಇನ್ನೂ ವಿಚಾರ ಮಾಡ 
ತಕ್ಕ ಆಂಶವೇ ಆಗಿದೆ.? ಎಂಬ ವಾಕ್ತವನ್ನೂ "ಸದ್ಭರ್ಮದೀಪಿಕ? 
ಯ ಸಂಪಾದಕರವರೇ ಬರೆದಿರುವರು: ಇದನ್ನೂ ಈ ಲೇಖಕರು "ಮದು 
ವೆಯಾಗಿಲ್ಲ' ನೆಂದು ಸಾಧಿಸುನನಶ3ನ್ಲಿ ಸಂಿನರ್ತಿಸಿತೊಂಸಿಸುವರೆ. 


ನಮ್ಮ ಉತ್ತರ. 


ಬೇಹುಗಾರರಿಲ್ಲದ ಶೃತರಾಜರಿಗೆ-ಸ್ಥಳಗಳಿಗೆ.ವಿರೋಧದ, ತನ್ಮುನು 
ಜರೆಯುವ ವಾರ್ಶೆಗಳು ಬರುತ್ತವೆ; ಬರಲಿ. ಆದರೆ ಕೌಶಿಕರಾಜನು 





* ಇದರಿಂದ ಹರಿಹೆರದೇಃನನೂ ಸ್ಥುನರ ಅಿಂಗಾರ್ಚನೆಗೆ ಹೋಗುತ್ತಿಗ್ದನೆಂದು ತಿಳಿ 
ಯಬಾರದು, ಏಕೆಂದರೆ. ಭೈರವೇಶ್ವರ ಕಾನ್ಯದ ಕಥಾಸೂತ್ರ ಕತ್ನಾಕರದಲ- "ವಿಷ್ಣು 
ಮೊದಲಾದ ಅನ್ಯದೈವಕ್ಕೆ ಪೊಡನುಡಲೊಲ್ಲೆಸು; ಗುಡಿಯ ಹೊಗಲೊಲ್ಲೆನ್ನು ಎಂಬು 
`ದಾಗಿ ಆ ಹರಿಹರದೇವನ ಪ್ರತಿಜ್ಞೆ' ಇದ್ದಿತೆಂದು ಉಲ್ಲೇಖವಿದೆ ಈ ವಿಷಯವನ್ನು 
ಮುಂದೆ ನಿನರಿಸುವ ಪ್ರಸಂಗವೊದಗಿದಕೆ ಇನ್ನೂ ಹೆಚ್ಚು ವಿಶದಪಡಿಸುವದರಲ್ಲಿ ಬರ 


ಬಹುದು, 


೧3೬ ಶಿವಾನುಭವ 


ಮಹಾದೇನಿಯಕ್ಳ್ಕಗಳನ್ನು ಮದುವೆಯಾದನೆಂದು ಸುದ್ದಿಬಂದರೆ. ಇದ 
ರಿಂದ ಅನ್ಯನಾಜರನ್ನು ಜರೆದಂತಾಗುವದೇ? ಇರಿದಂತಾಗುವದೇ? 
ಮತ್ತು ಈ ಸಂಗತಿಯು ಪರಸ್ಪರ ರಾಜರ ವಿರೋಧಕ್ಕೆ, ವಿಕೋಸಕ್ಕೆ, 
ಪೈ ಮನಸ್ಸಿಗೆ ಕಾರಣವಾಗುತ್ತದೆಯೆ? ಕಿಡಿಯಾಗುತ್ತದೆಯೆ? ಈ ನಿವಾ 
ಹಳ್ಳೂ ಆ ವಿರೋಧಕ್ಕೂ ಎತ್ತಣಿಂದಲೂ ಸಂಬಂಧವೇ ಇಲ್ಲ. | 


(ಮುಂದೆವರಿಯುವದು.) 











§ ಇನ್ನು ,ಅಕ್ಕಗಳು ಕಲ್ಯಾಣಕ್ಕೆ ಬಂದ ಸುದ್ದಿಯನ್ನು ಹರೀಶ್ವರನೇಕೆ ಬರೆಯ 
ವದನ್ನು ಬಿಟ್ಟನು?-- ಎಂಬ ಪ್ರಶ್ನೆಗೆ ಇದೇ ನರ್ಷದ ಆಗಸ್ಟ ತಿಂಗಳಿನ: ಶಿವಾನು 
ಭವ? ಪತ್ರಿಕೆಯಲ್ಲಿ “ಮಹಾಡೇನಿಯಕ್ಕ ಗಳ ಜೀನನ ಮತ್ತು ಸಾಹಿತ್ಯ ಎಂಬ ಲೇಖದ 
೫೪೩ ವಶ್ತು ೫೪೪ನೇ ಪುಟಿದಲ್ಲಿ ವಿನರಿಸಿದ್ದೇನೆ. 


N92 


ಶ್ರೀ. ಹಾನಗಲ್ಲ ಸ್ವಾನಿಪಗಳವರು ರಚಿಸಿದ ಹಾಡುಗಬ್ಬಗಳು. ೧೨೭ 
ಶ್ರೀ. ಹಾನಗಲ್ಲ ಸ್ವಾಮಿಗಳನರು ರಚಿಸಿದ 
ಹಾಡುಗಬ್ಬಗಳು. 





ಪದ್ಯ 


(ರಾಗ-ಪಹಡಿ) 


೧. 


ಪಾಹಿ ಶಿವ ನೀ ಪಾಹಿ ಶಿವ | 
ನಾ ಮರೆಹೊಕ್ಕೆ ದೇವ ॥ನ॥ 


೧ 

ಪುರಹರ ನಿನ್ನಯ ಕರುಣವಿಲ್ಲದೆ । 
ಮರಳಿ ಮರಳಿ ಭವದೊಳು ತಿರುಗಿ ॥ 
ಘೋರ ಕಷ್ಟದೊಳು ಪಾರುಗಾಣೆ ನಾ । 
ಪರಮೇಶ! ಪರಿತೋಷ!! ನರಕೋಶ!!! ॥ 

ತಿ 

ಮಲಮಾಯದಿ ಬಲು ಕಳೆವಳಗೊಳ್ಳುನೆ | 

ಬಲವಂತನೆ ಸಲಹುವದೆನ್ನಂ ॥ 


ಬಲುಮೆಯುಳ್ಳ ಬಹು ಕಲುಷದ ಕಾಟವು ॥ 
ಬಲುಶಾಂತ! ಕಲೆಯಾಂತ!! ಛಲವಂತ!!! ॥ 


೩ 
ಶಿವನರ್ಚನೆಯೊಳು ತನು, ಮನ, ಧನನನು। 
ಸವೆಸುವ ತವೆ ಸಾಧನವಿರಿಸಿ ॥ 
ಜೀವಭಾವವನು ಕಳೆಯುತ ಸೃಪೆಯಿಂ | 
ಶಿವಯೋಗಿ! ಸುವಿರಾಗಿ!! ಭವತ್ಯಾಗಿ!!! ॥ 


೧೨೮ರ ಶಿವಾನುಭನ, 


ಪದ್ಯ ೨. 
(ಜೀವನ್‌ ಪುರಿರಾಗ.) 
ದೇವ, ದೇವ! ಜೀವಗುಣವ ಜವದಿ | 

ನಾಶಗೊಳಿಸಿ ಕಾಯೋ (ಷ॥ 

೧ 
ಘನಪಾಶವು ಮುಸುಕಿ /. 
ಸಿರ್ನಾಮನಾದೆ । 
ಮನುಮುನಿ ವಂದ್ಯಾ ॥, 

೨ 
ುಮತಾ ವಿಷಯದೊಡನೆ । 
ಮಾದಗೊಳುವೆ । 
ಮನವ ನಿತ್ತು ॥ 


WU 


2 (4 


೩ 
ಶಿವಯೋಗದೊಳಿರಿಸಿ । 
ನಿರ್ವಾಣ ಸುಖವ । 
ತವೆ ಪಾಲಿಸುತೆ ॥ 





ಪದ್ಯ ೩. 
'(ರಾಗ-ಸಿಂಧುರ) 
ದೇವ ಪೊರೆಯೊ! ಭವಮಾಲೆಯಜಿತ । 
ಭಾವಜಮದಹೆತ ಈ ವಸುಜಾತ ॥ಸ॥ 
೧ 
ಚಿತ್ತದ ರಾಗ । ಭ್ರಾಂತಿಯ ಪೂಗ । 
ಗುಹೇಶ್ವರ । 
ಜೊತೆಗೂಡಿ ಅತಿ ಬೇಗ ॥ 


(ಮುಂದೆ ಸಾಗ:ವದು-) 


R. ೫, 8. 2554. 


ಶಿವಾನುಭವ. 


ಸಂಪಾದಕ 
ರಾ. ಸಾ. ಫೆ. ಗು. ಹಳಕಟ್ಟಿ. 
ಬಿ. ಎ. ಎಲ್‌. ಎಲ್‌. ಬಿ. 


ವಿಜಾಪುರ. 


೧೯೩೭. 


ಸಂಪುಟ ೧೨) ಡಿಸೆಂಬರ. ( ಸಂಚಿಕೆ ೩ 





ನಿಷಯ ಲೇಖಕರು ಪುಟಿ 

೧ ಅಕ್ಕ ಮಹಾದೇವಿಯ ಫ್ರೊ ಎಸ್‌. ಎಸಿ. ಮಾಳ ೧೨೯ 
ಜೀವನ ರಹಸ್ಯ ವಾಡ ಕರ್ನಾಟಕ ಕಾಲೇಜ ಧಾರವಾಡ 

೨ ಶೂನ್ಯ ಸಂಪಾದನೆ ರಹಸ್ಯ ಷೆ ೫ ೧೪೮ 

೩ ಶ್ರೀ ನಿಡುಮಾಮಿಡಿ” ಪಂಜಿ ನೆಂಜುಂಡಾರಾಧ್ಯ ೧೫೫ 
ಮಠದ ಇತಿಹಾಸ ಸಿದ್ಧಗಂಗಾ 

೪ ಶಿವದೀಕ್ಷೆಯೂ .” ತ್ರೀ ಬಸವಪ್ಪ ಚನ್ನಪ್ಪ ೧೬೩ 
ಅಯ್ಯಾಚಾರವೂ ಪಟ್ಟೀದ. ವಂಟಿಮುರಿ 

೫ ಹರಿಹರ ಕಾವ್ಯಗಾನ ೯” ಶ್ರೀ ಚಂದ್ರಶೇಖರ ದೇವರು ೧೬೭ 
ವಾದ ಆನಾಯನಾ ಬೆಂಗಳೂರ 
ರನ ಮಂತ್ರಗಾನ 

೬ ದೇವರು 4" ಶ್ರೀಮತಿ ಗೌರಮ್ಮವನರು ೧೭೮ 

ಬೆಂಗಳೂರು 

೭ ವಿಶ್ವದೊಳಗಿನ ಶ್ರೀ ಬಂಡೆಸ್ಟೆ ರುಂಜಿ ೧೮೩ 
ಚೈತನ್ಯವು ವಕೀಲ ಸೊಲ್ಲಾಪುರ 

೮ ಶ್ರೀ ಹಾನುಗಲ್ಲು ಸ್ವಾಮಿ” ಶ್ರೀ ಚಂದ್ರಶೇಖರ ೧೮೯ 
ಗಳವರ ಹಾಡು ಗಬ್ಬ ದೇವರು ಮು. 

ಗಳು ಬೆಂಗಳೂರು. 





LL 
ಸಾನ್‌ ಪಾ ಕಾಸು ರಭಾಸವಾಸಾವಾರ್ಣತೆ ಭಾಹಾಮಾಣ 
ಇದನ್ನು -ವಿಜಾಪುರದಲ್ಲಿ ಇದರ ಸಂಪಾದಕರಾದ ರಾ. ಸಾ. ಫ. ಗು. 
ಹಳಕಟ್ಟಿ" ಇವರು ತಮ್ಮ €€ ಹಿತಚಿಂತಕ ಪ್ರಿಂಟಂಗ ಪ್ರೆಸ್‌? 
ನಲ್ಲಿ ಮುದ್ರಿಸಿದರು, ಮತ್ತು ಅವರು ವಿಜಾಪುರದಲಿ ತಮ್ಮ 
೧೬೨೦ (ಅ). ಮನೆಯಲ್ಲಿ ಪಸಿದಿ ಸಿದರು. 


ಶಿವಾನುಭವ. 


ವರ್ಷ ೧೨] 





ಡಿಶಂಬರ ೧೯೩೭ [ಸಂಚಿಕೆ ೩ 


ಅಕ್ಕಮಹಾದೇವಿಯ ಜೀವನ ರಹಸ. 


(ಲೇಖಕ:-- ಪ್ರೊ| ಎಸ್‌. ಎಸ್‌, ಮಾಳವಾಡ, ಎನ್‌. ಏ. ಪ್ರೊಫೆಸರ 
ಕರ್ನಾಟಕ ಕಾಲೇಜ- ಧಾರವಾಡ.) 


—-——————— 


ಅಕ್ಕನ ವ್ಯಕ್ತಸ್ವರೂಸವನ್ನು ಶೂನ್ಯಸಂಪಾದನೆಕಾರರು ಹೀಗೆ 
ಕೊಟ್ಟದ್ದಾರೆಃ-.- 


ಭಕ್ತಿಯ ಭಾಗ್ಯವೆನಿಪಷ,, ಮುಕ್ತಿಯ ತವರ್ಮನೆ ಎನಿಸ್ಕ ಶಿವ 
ಭಾವಸಂಪನ್ನೆ, ಪ್ರಸಾದದ ಮೇರುವೈ, ತತ್ವ ಶಿಖಾಮಣಿ, ಪುಣ್ಯದ 
ಪುಂಜೆ, ನೈಷ್ಕೆಯ ಕಣಿ, ಸತ್ಯದ ಸದನ, ಶಾಂತಿಯ ನಿಧಿ, ಚಿದಂಬರ 
ಸಂಯುತೆ, ಸ್ವಾನುಭವದ ಸಾಗರ, ನಿತ್ಯದ ನಿವಾಸೆ-- ಎನಿಸ ಮಹಾ 
ದೇವಿಯಕ್ಕಂಗಳ್‌-- 

ಈ ವ್ಯಕ್ತಿಸ್ವರೂಪವನ್ನು ಅನುಸರಿಸಿ ಅಕ್ಕನ ಮೂರ್ತಿಯನ್ನು ನಾವು 
ಕಲ್ಪಿಸಿಕೊಳ್ಳಬಹುದಾಗಿದೆ. ಅಲ್ಲದೆ ನಮಗೆ ಉಸಲಬ್ಧವಿರುವ ಪುರಾಣ 
ಗಳ ಕಥಾಂಶಗಳಲ್ಲಿಯ ವ್ಯತ್ಯಾಸವನ್ನು ಬಿಟ್ಟುಗೊಟ್ಟು ಅಕ್ಕನ ಜೀವನದ 
ರಹಸ್ಯವನ್ನು ತಿಳಿದುಕೊಳ್ಳುವದಾದರೆ ಅದನ್ನು "ಧ್ಯೇಯಕ್ಕಾಗಿ ಆತ್ಮಾ 
ರ್ಪಣ' ಎಂಬ ಒಂದೇ ಮಾತಿನಲ್ಲಿ ಹೇಳಲು ಸಾಧ್ಯವಿದೆ. ಕನ್ನಡ 
ನಾಡಿನ ಜೀವಜ್ಯೋತಿಗಳಲ್ಲಿ ಶ್ರೇಷ್ಠಸ್ಥಾನವಲ್ಲಿರುವ ಅಕ್ಕನ ಸೌರಾ 
ಣಿಕ ವ್ಯಕ್ತಿತ್ವದ ಸುತ್ತಲೂ ಅನೇಕ ಘಟನೆಗಳು ಹೆಣೆಯಲ್ಪಟ್ಟಿನೆ. 
ಅವಳ ವ್ಯಕ್ತಿತ್ತನನ್ನು ಉಜ್ಜಲಗೊಳಿಸಬೇಕೆಂಬ ಭರದಲ್ಲಿ ಅನೇಕರು 


ರವ 


ಆನೇಕ ರೀತಿಯಿಂದ ಅವಳನ್ನು ಬಣ್ಣಿಸಲು ಯತ್ತಿಸಿರುವದರಿಂದ ಅಕ್ಕನ 


ಕಿಂ ಶಿವಾನುಭವ. 


ಬಗೆಗೆ ಇರುವ ಪ್ರಾಚೀನ ಸಾಹಿತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಇರು 
ವುದು ಸ್ವಾಭಾವಿಕವಾಗಿದೆ. ಅಕ್ಕನ ಬಗೆಗೆ ಇದುವರೆಗೆ ನಮಗೆ ಕಂಡು 
ಬಂದಿರುವ ಪ್ರಾಚೀನ ಸಾಹಿತವು ಇಷ್ಟುಃ-- 

(೧) ಹರಿಹರಕೃತ ಮಹಾದೇವಿಯಕ್ಕನ ರಗಳೆ. 

(೨) ಚೆನ್ನಬಸವಾಂಕನ ಮಹಾದೇವಿಯಕ್ಕನ ಪುರಾಣ. 

(೩) ಮಹಾಡೇವಿಯಕ್ಸನ ಸಾಂಗತ್ಯ. 

(೪) ಚಾಮರಸನ ಪ್ರಭುಲಿಂಗಲೀಲೆ. 

(೫) ಶೂನ್ಯಸಂಪಾದನೆ. 

(೬) ಚೆನ್ನಬಸನ ಪುರಾಣ. ಮುಂತಾದ ನೀರಕ್ಕಿವ ಪುರಾಣಗಳ 

ಲ್ಲಿಯ ಸಂದರ್ಭಗಳು. 


ಈ ಮೇಲಿನ ಸಾಹಿತ್ಯದಲ್ಲಿ ಅಡಕವಾಗಿರುವ ಚರಿತ್ರೆಯಲ್ಲಿಯ 
ಭಿನ್ನಾಭಿಪ್ರೂಯಗಳನ್ನು ಬಿಟ್ಟು ಕೊಟ್ಟರೆ ಅಕ್ಕನ ಚರಿತ್ರೆಯನ್ನು ಹೀಗೆ 
ಸಂಗ್ರಹಿಸಬಹುದು. 


ದಕ್ಷಿಣ ದೇಶದ ಉಡುತಡಿಯಲ್ಲಿ ಒಂದು 'ಸಾಮಾನ್ಯ ಶೈವ ಮನೆ 
ತನದಲ್ಲಿ ಮಹಾದೇವಿಯಕ್ಕನ ಜನ್ಮವಾಯಿತು. ಅವಳು ರೂಸವತಿ' 
ಯಾಗಿದ್ದಳು. ಶಿವಭಕ್ತಳಾಗಿದ್ದಳು ಅವಳು ಯೌವನಾವಸ್ಥೆಗೆ ಬಂದ 
ಕಾಲಕ್ಕೆ ಆ ಭಾಗದ ಅರಸನಾದ ಕೌಶಿಕನು ಆಕೆಯನ್ನು ಮೋಹಿಸಿದನು. 
ಆತನು ಶಿವಭಕ್ತನಲ್ಲದುದರಿಂದ ಅಕ್ಕನು ಅವನನ್ನು ತಿರಸ್ಕರಿಸಿ ಮನೆ 
ಯನ್ನು ಬಿಟ್ಟು ಹೊರಟುಹೋದಳು. ಬಾಲ್ಯದಿಂದಲೂ ತನಗೆ ಶಿವನೇ 
ಗಂಡನಾಗಬೇಕೆಂಬ ಹಂಬಲವನ್ನಿಟ್ಟುಕೊಂಡಿದ್ದು ಅದನ್ನು ಸಾಧಿಸುವ 
ದಕ್ಕಾಗಿ ವೀರ ವಿರಕ್ತವ ವ್ರತವನ್ನು ತಳೆದು, ಜ್ಞಾನವನ್ನು ಸಂಗ್ರಹಿಸಿ, ಅರ 
ಣ್ಯುದಲ್ಲಿ ಅನೇಕ ಹ ವರೆಗೆ ತೊಳಲಿ, ಬಳಲಿ, ಆಧ್ಯಾತ್ಮಿಕ ವಿರಹ 
ದಿಂದ ಬೆಂಡಾಗಿ ಕೊನೆಗೊಮ್ಮೆ ನಿಸರ್ಗರಮ್ಯ ಕದಳಿಯ ಬನದಲ್ಲಿ 
ತನ್ನೆ ಬಾಲ್ಯುದ ಕನಸನ್ನು ನನಸಾಗಿ ಕಂಡಳು. ಅಂದರೆ ಯೌವನ 
ದಲ್ಲಿಯೇ ಮನೆ, ತಾಯಿತಂದೆ ದಾಂಪತ್ಯ ಸುಖಗಳನ್ನು ತೊರೆದು 
ಜ್ಞಾನಕ್ಕಾಗಿ ಹಂಬಲಿಸಿ, ತನ್ನ ಧ್ಯೇಯಕ್ಕಾಗಿ ಆತ್ಮಾರ್ಸಣ ಮಾಡಿದಳು. 
ಈ £ ನಿರ್ವಿವಾದವಾದ ಅಕ್ಕನ ಚರಿತ್ರೆಯಲ್ಲಿ ಅಕ್ಕನ ವೀರ ವಿರಕ್ತಿ, ಶ್ರೇಷ್ಠ 
ಅನುಭಾವ, ಅನುಪಮವಾದ ಸಾಹಸ್ಯ ಧೈರ್ಯ, ಧ್ಯೇಯನಿಸ್ಕೆ ಇವು 
ಗಳು ಮೂರ್ತಿಮತ್ತಾಗಿ ಕಂಡುಬರುತ್ತವೆ. 


ಅಕ್ಕಮಹಾದೇವಿಯ ಜೇವನ ರಹನ್ಯ. ೧೩೧ 


ಇನ್ನು ಅಕ್ಕನ ಚರಿತ್ರೆಯಲ್ಲಿ ಕಂಡುಬರುವ ಭಿನ್ನಾಂಶಗಳನ್ನು ಚರ್ಚಿ 
ಸುವಾಗ ತೀರ ಮೊದಲಿಗನಾದ ಹರಿಹರನ ಕಥಾಂಶವನ್ನು ಇಂದು 
ಜನಪ್ರಿಯವಾಗಿರುವ ಚಾಮರಸನ ಕಥಾಂಶವನ್ನು ನಾವು ತುಲನಾತ್ಮ 
ಕದೃಷ್ಟಿಯಿಂದ ನೋಡಬೇಕಾಗುತ್ತದೆ. 


ಹರಿಹರನ ರಗಳೆಯಲ್ಲಿ ಅಕ್ಕನ ಅವತಾರದ ಕಾರಣ, ಅಕ್ಕನ 
ತಾಯಿತಂದೆಗಳ ಹೆಸರು ಬೇರೆಯಾಗಿದ್ದರೂ ಅವು ಮುಖ್ಯ ವಿಷಯ 
ವಲ್ಲ. ಗುಪ್ತಗಣನಾಥನು ಕಾಲು ಸೋಂಕಿದ ಕಾಲಕ್ಕೆ ರುದ್ರ ಕನ್ನಿಕೆಯು 
ಅವನನ್ನು ಭನಿಯೆಂದು ಕೋಪದಿಂದ ಜರಿದಳು, ಅದಕ್ಕಾಗಿ 


ಭಕ್ತರುದರಂಬೊಕ್ಕು ನಿಜನಾಮವಂ ತಳೆದು 
ಭಕ್ತನಂ ಭನಿಯೆಂದು ದೂಸರಿಂದಪ್ಪುದಿದು 
ಭವಿಗೆ ಹೆಂಡತಿಯಾಗಿ ಭಕ್ತರ್ಗೆ ಶರಣೆಂದು 
ಭವವಾರ್ಧಿಯಂ ದಾಂಟಿ ಶ್ರೀಗಿರಿಗೆ ನಡೆತಂದು 
ಬಳಿಕ ಬಪ್ಪುದು. 


ಎಂಬ ಶಾಸವನ್ನು ಪಾರ್ವತಿಯಿಂದ ಪಡೆಯುತ್ತಾಳೆ. ಚಾಮರ 
ಸನ ಪ್ರಭುಲಿಂಗಲೀಲೆಯಲ್ಲಿ ಅಕ್ಕನ ಅವತರಣ ಕಾರಣನು ಹೀಗೆ ಇದೆ: 


ಪಾರ್ವತಿಯು ಅಲ್ಲಮನ ವಿರಕ್ತಿಯನ್ನು ಸರಿಕಿಸಲು ತನ್ನ ತಾಮಸ 
ಕಳೆಯನ್ನು ಭೂಲೋಕಕ್ಕೆ ಕಳಿಸಿರಲು ಆ ಪ್ರಯತ್ನವು ವಿಫಲವಾಯಿತು. 
ಆದುದರಿಂದ ಆಕೆಯು ತನ್ನ ಸಾತ್ವಿಕ ಕಳೆಯನ್ನು ಕಳಿಸಿದಳು. ಆಗ 


ಇಳೆಯೊಳುಡುತಡಿಯೆಂಬ ಪಟ್ಟಣ 
ಹೊಳಗೆ ವೀರ ಶಿವಾಗಮಿಕ ಸಿ 
ರ್ಮಳನ ವಲ್ಲಭೆಯೆನಿನ ಸುಮತಿಯ ಗರ್ಭಶುಕ್ತಿಯಲಿ 
ಚಿಲುವೆಯಾದ ಕುಮಾರಿಯೆಂಬ 
ಗ್ಗಳದ ಮುತ್ತುದಯಿಸಿತು ಧರಣೀ 
ತಳದೊಳಗೆ ಪಾರ್ವತಿಯ ಸಾತ್ವಿಕ ಗುಣವೆ ರೊಪಾ 


ಅಕ್ಷಮಹಾಜೇನಿಯ ತಾಯಿತಂದೆಗಳ ಹೆಸರು 2! 
ಯಲ್ಲಿ 4 ಸುಮತಿ ಎಂದಿದ್ದರೆ ಹರಿಹರನ ರಗಳೆಯಲ್ಲಿ ಶಿವ 
ಭಕ್ತ, ಶಿವಭಕ್ತೆ ಎಂಬದಾಗಿ ಇದೆ, 


೧೩೨ ಶಿವಾನುಭವ. 


ಹರಿಹೆರನ ಶೆವಶರಣರ ರಗಳೆಯಲ್ಲಿ ಶರಣರ ಅವತಾರದ ಕಾರ 
ಣಗಳು ಒಂದೇ ರೀತಿಯಾಗಿವೆ. ಶಿವನ ಓಲಗದಲ್ಲಿ ಆನ್ರದೊಂದು 
ತಪ್ಪನ್ನು ಗೈದವರಿಗೆ ಭೂಲೋಕದಲ್ಲಿ ಜನ್ಮ ತಳೆಯಲು ಶಾನಕೊಡು 
ವದೇ ಸರ್ವಸಾಮಾನ್ಯ ಕಾರಣ. ಅದಕ್ಕನುಸರಿಸಿ ಅಕ್ಕನ ಅವತಾರವಾ 
ಗಿದೆ. ಭವಿಯೆಂದು ಶಿವಭಕ್ಷನನ್ನು ದೂಸಿಸಿದ್ದರಿಂದ ಭವಿಗೆ ಹೆಂಡತಿ 
ಯಾಗುವ ಶಾಪವನ್ನು ಪಾರ್ವತಿಯು ಆಕೆಗೆ ಕೊಟ್ಟಿದ್ದರಿಂದ ಹರಿಹ 
ರನ ಪ್ರಕಾರ ಅಕ್ಕನ ಮದುನೆಯು ಕೌಶಿಕನೊಡನೆ ಆಗುತ್ತದೆ. ಆದರೆ 
ಚಾಮರಸನ ಅಭಿಪ್ರಾಯದ ಪ್ರಕಾರ ಮದುವೆ ನಡೆಯುವದಿಲ್ಲ. ಕೌಶಿ 
ಕನು “ನಮಗೆ ಶಿವಭಕ್ತಿಯನು ಮಾಡುವ ಸಮಯವಳವಡದೆನಲು 
ನೃಪತಿಗೆ ರಮಣಿ ನುಡಿದಳು ನಮಗೆ ನಿಮ್ಮಯ ಸಂಗವಳವಡದು.” 


ಅಕ್ಕನ ಜೀವನದ್ಲಿಯ ಈ ಘಟನೆಯು ಇಂದು ಬಹು ಜನರ 
ಲಕ್ಷವನ್ನೆಳೆದು ಅನೇಕ ವಾದಗಳಿಗೆ ಎಡಿಗೊಟ್ಟಿದೆ. ಅಕ್ಕನು ಮದುವೆ 
ಮಾಡಿದ್ದರಿಂದ ಹರಿಹರನನ್ನು ಅಲ್ಲಗಳೆಯುವ ಪ್ರಯತ್ನವೂ ಕೂಡ ಕೆಲವು 
ಲೇಖಗಳಲ್ಲಿ ಕಂಡುಬರುತ್ತಿದೆ. ಹೆರಿಹರನನ್ನು ಸಮರ್ಥಿಸುವ ಹಟವು 
ಕೆಲವರಲ್ಲಿದೆ. ಆದುದರಿಂದ ಈ ಮಾತಿನ ಬಗೆಗೆ ಸ್ವಲ್ಪು ವಿಶದವಾದ 
ಚರ್ಚೆಯು ಆವಶ್ಯಕವಾಗಿದೆ. ಹರಿಹರನು ಉಳಿದ ಎಲ್ಲ ಕವಿಗಳಿಗಿಂತ 
ಮೊದಲಿಗನಾದುದರಿಂದ ಆತನ ಹೇಳಿಕೆಯೇ ಸರಿಯೆಂದು ಒಂದು ಪಕ್ಷ. 
ಹರಿಹರನು ಕಲ್ಯಾಣ ಪ್ರಾಂತದಿಂದ ದೂರನಿದ್ದುದರಿಂದ ಆ ನಾಡಿನ 
ಚಟುವಟಿಕೆಗಳ ಪರಿಚಯವು ಅವನಿಗಿರಲಿಲ್ಲ. ಅಲ್ಲದೆ' ಆತನು ಹಳೇ 
ಬೀಡಿನಿಂದ ಹೊರದೂಡಲ್ಪಟ್ಟು ಹಂಪೆಯಲ್ಲಿ ಇರುವ ಸಂದರ್ಭವಿದ್ದು 
ದರಿಂದ ಮಹಾದೇವಿಯಕ್ಕನ ಜೀವನದ ಅಂಶಗಳನ್ನು ಕೂಡ ಅರಿತು 
ಕೊಳ್ಳಲಿಕ್ಕೆ ಆಗಿನ ಕಾಲಕ್ಕೆ ಅನುಕೂಲವಿರಲಿಲ್ಲ. ಆದುದರಿಂದ ಆತನ 


ಹೇಳಿಕೆಯನ್ನು ನಂಬಬೇಕಾಗಿಲ್ಲ ಎಂದು ವಾದಿಸುವ ಪಕ್ಷವು ಎರಡನೆ 
ಯದು. ಹೀಗೆ ವಾದಿಸುವವರಿಗೆ ಶೈವಭಕ್ತಿ ಸಾಮ್ರಾಜ್ಞಿಯು ಭವಿ 
ಯೊಡನೆ ಮದುವೆಯಾಗುವ ಕಲ್ಪನೆ ಸಹ್ಯವಾಗಿ ತೋರುವದಿಲ್ಲ. 


(೧) ಅಕ್ಕನು ಮದುವೆಯಾಗಿ ಕೌಶಿಕನ ಸಹವಾಸ ಸುಖದ 


ಲ್ಲಿದ್ದು ಆತನಿಂದ ಮೂರು ತಪ್ಪು ನಡೆದ ಮೇಲೆ ಆತನನ್ನು ತ್ಯಜಿಸಿ 
ದಳೆಂಬುದು ಹರಿಹರನ ಅಭಿಪ್ರಾಯ. 


ಅಕ್ಕಮಹಾದೇವಿಯ ಜೀವನ 6ಶಸ್ಮ. ೧೬೩ 


(೨) "ನೃಪತಿಗೆ ರಮಣಿ ನುಡಿದಳು ನಮಗೆ ನಿಮ್ಮಯ ಸಂಗ 
ನಳವಡದು' ಎಂಬ ಅಭಿಪ್ರಾಯವು ಚಾಮರಸನದು. ಅದುವೇ ಇನ್ನು 
ಳಿದ ವೀರಶೈವ ಪುರಾಣಗಳಲ್ಲಿ ಇದೆ. 


"ವಿರಕ್ಷೆ ಬಂದುದು ಮೀಸಲಳಿಯದ ಕನ್ನೆತನದಲಿ' ಎಂಬ ಚಾಮ 
ರಸನ ಅಭಿಪ್ರಾಯಕ್ಕೂ ಕೌಶಿಕನ ಸಹವಾಸದಲ್ಲಿ ಅಕ್ಕನು ಇದ್ದಳು 
ಎಂಬ ಹರಿಹರನ ಅಭಿಪ್ರಾಯಕ್ಕೂ ಮಧ್ಯವರ್ತಿಯಾಗಿರುವ ಇನ್ನೂ 
ಒಂದು ಕಲ್ಪನೆಯು ಇದೆ. ಅದೆಂದಕೆ ಅಕ್ಕನ ಮದುವೆಯಾಯಿತು. 
" ಹೀಗೆ ಮದುವೆಯಾದರೂ ಅಂಗಸಂಗ ಸುಖವು ಒದಗಲಿಲ್ಲ.' 
(ಮ. ರ. ಮುಮ್ಮುಖ ಪು. ೨). ಇದರಿಂದ ಅಕ್ಸನು ಭನಿಯ 
ಸಂಗದಲ್ಲಿದ್ದುದು ಕೆಲವರಿಗೆ ಸೇರುವದಿಲ್ಲವೆಂದು ಸ್ಪಷ್ಟವಾಗಿ ಕಂಡುಬ 
ರುತ್ತದೆ. ಆದರೆ ಅಕ್ಕನು ಕೌತಿಕನ ಸಂದರ್ಶನ ಮಾಡಿದಳೆಂಬುದ 
ರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಹಾಗೆ ಕೌಶಿಕನಲ್ಲಿಗೆ ಹೋದುದೇ ವಿವಾ 
ಹವಾಗಿ ಆತನಲ್ಲಿದ್ದಳೆಂದು ತಿಳಿಯುವದಕ್ಕೆ ಅವಕಾಶ ಕೊಟ್ಟಿ ದೆಯೆಂದು 
ಕೆಲವರು ಊಹಿಸುತ್ತಾರೆ. “ಮಿಕ್ಕಿನ ಲೋಕದ ಗಂಡರ ಸಟ 
ನಗಿಲ್ಲವಯ್ಯ ಎಂಬ ಮಾತನ್ನು ಮದುವೆಯಾಗಲಿಲ್ಲವೆಂದು ಹೇಳು 
ವವರು ಉದಾಹರಿಸುತ್ತಿದ್ದಾರೆ. ಆದರೆ ಅದೇ ಉಕ್ತಿಯಿಂದ ಮದುವೆ 
ಯಾಗಿದ್ದರೂ ಲೋಕದ “ಗಂಡರ ಸಂಬಂಧವನ್ನು ತಡೆದುಹಾಕಿದ್ದಾ 
ಳೆಂಬ ಆಭಿಪ್ರಾ ಯವನ್ನೂ ಕೂಡ ನಾವು ಪಡೆಯಬಹುದಾಗಿದೆ. ಲೋಕದ 
ಗಂಡನನ್ನು ಪಡೆದಿದ್ದರೂ ಅವನು "ಸಾವು ಕೊಡುವ? ಗಂಡನಾದುದ 
ರಿಂದ ಅವನನ್ನು ಒಲೆಯೊಳಗಿಕ್ಳು? ಎಂದು ಹೇಳಿ ಬಾಲ್ಯದ ತನ್ನ ಕನ 
ಸಿನ «ಹೊಳೆವ ಕೆಂಜೆಡೆಗಳ...... ಕಾಂತಿಯಿಂ ಈರೇಳು ಭುವನಮಂ 
ಬೆಳಗುವ ದಿವ್ಯ ಸ್ವರೂಪ" ನನ್ನು ಕಾಣುವ ಬಯಕೆಯಿಂದ ಹೊರಟು 
ಹೋಗಿರಬೇಕೆಂದು ಊಹಿಸುವದು ತಪ್ಪಾಗಲಾರದು. ಭವಿಯ ಸಂಗವು 
ಅಕ್ಕನಿಗೆ ಗೌರವವನ್ನು ತರುವದಿಲ್ಲವೆಂಬ ಭಾವನೆಗೆ ಒಳಪಟ್ಟು ಹರಿ 
ಹರ ಕವಿಯನ್ನು ತೀಕ್ಷ್ಣಣವಾಗಿ ನಿಂದಿಸುವುದು ಸರಿಯಲ್ಲ. ಅಕ್ಕನ 
ಬಗೆಗೆ ಉಪಲಬ್ಧವಿರುವ ಪ್ರಾಚೀನ ಸಾಹಿತ್ಯದಲ್ಲಿ 

(೧) ಹರಿಹರನ ರಗಳೆ. 
(೨) ಚೆನ್ನಬಸವಾಂಕನ ಪುರಾಣ. 
(೩) ಕೆಂಚನೀರಣ್ಣೊಡೆಯರ ಶೂನ್ಯಸಂಪಾದನೆ. 


೧೩೪ ಶಿವಾನುಭವ 


ಇವುಗಳು ಅಕ್ಕನ ಮದುವೆಯನ್ನು ಸಮರ್ಥಿಸುತ್ತಿವೆ. ಚಾಮ 
ರಸನ ಪ್ರಭುಲಿಂಗಲೀಲೆ ಸಿದ್ದವೀರಣ್ಣೊಡೆಯನ ಸಂಪಾದನೆಯಲ್ಲಿ ಮಾತ್ರ 
ಈ ನಿವಾಜಿವಾಗಿಲ್ಲವೆಂದು ಹೇಳಿದೆ. ಹರಿಹರನು ಹೇಳಿದ ಮಾತು ಸತ್ಯ 
ವಾಗಿ ತೋರದ್ದರಿಂದ ಎರಡುನೂರು ವರುಷ ನಂತರ ಚಾಮರಸನು 
ಅದನ್ನು ಮಾರ್ಪಡಿಸಲು ಪ್ರಯತ್ನಿಸಬೇಕೆಂಬ ಊಹೆ ತಪ್ಪಾಗಲಿಕ್ಕಿಲ್ಲ. 
ಹರಿಹರನ ಮಾತು ಅಧಿಕೃತವಲ್ಲವೆಂದು ಹೇಳುವವರು ಕೆಳಗಿನ ಕಾರ 
ಣಗಳನ್ನು ಕೊಡುತ್ತಾರೆ. 

(೧) ಹರಿಹರನಿಗೆ ಅಕ್ಕನ ತಾಯಿತಂದೆಗಳ ಹೆಸರು ಸರಿಯಾಗಿ 
ಗೊತ್ತಿಲ್ಲ. 

(೨) ಶೈವ ಸಾಮ್ರಾಜ್ಞಿಯನ್ನು ಭವಿಯ ಸಂಗ ಮಾಡಿಸುವ 
ಮುಂತಾದ ಸಲ್ಲದ ಚರಿತ್ರೆಯನ್ನು ಹೇಳಿದ್ದಾನೆ. ಆದ್ದರಿಂದ ಕನಿ ಹರೀ 
ಶ್ವರನಿಗೆ ಅಕ್ಕನ ಚರಿತ್ರೆ ಗೊತ್ತಿಲ್ಲ. 

(೩) ಅಕ್ಕನ ಜೀವನದ ಉಜ್ವಲ ಭಾಗವಾದ ಶಿವಾನುಭವ 
ಮಂಟಪದ ಸಂದರ್ಶನವನ್ನು ಹರಿಹರನು ಉಲ್ಲೇಖಿಸಿಲ್ಲ. 


(೪) ಅಕ್ಕನು ಅರಣ್ಯಕ್ಕೆ ಬಂದ ನಂತರ ಹರಿಹರನು ಹೇಳುವ 
ಚರಿತ್ರಾಂಶವು ಅಕ್ತನ ಚರಿತ್ರಕ್ಕೆ, ತತ್ತ್ವಕ್ಕೆ ಒನ್ಸವಂತಹದಿಲ್ಲ. 

(೫) ಹರಿಹರನು ತೀರ ಮೊದಲಿನ ಕವಿಯಾದರೂ ಆತನಿಗೆ 
ನಿಜಸ್ಥಿತಿಗಳು ಗೊತ್ತಿರಲಿಲ್ಲ. 


ಹರಿಹರನ ಕಾವ್ಯೋದ್ದೇಶವನ್ನು ಆತನು ಚಿತ್ರಿಸಿರುವ ಶರಣರ 
ಮೂರ್ತಿ ಸ್ವರೂಸವನ್ನು ಸೂಕ್ಷ್ಮವಾಗಿ ಪರೀಕ್ಷಿಸಿದರೆ. ಮೇಲಿನ ಆಕ್ಷೇಪ 
ಣೆಗಳಲ್ಲಿ ಸಾಕಷ್ಟು ತಥ್ಯವಿಲ್ಲವೆಂದು ತಿಳಿಯುವುದು. 


(೧) ಅಕ್ಕನ ತಾಯಿತಂದೆಗಳ ಹೆಸರು ನಿರ್ಮಳ ಸುಮತಿ ಎಂಬು 
ದಾಗಿದ್ದು ಹರಿಹರನು ಅವರನ್ನು ಶಿವಭಕ್ತ, ಶಿನಭಕೆ ಎಂದು ಕರೆದಿ 
ರುವನು ಎಂದು ಹೇಳುವದಾದರೆ ನಿಜವಾದ ಹೆಸರು ನಿರ್ಮಳ ಸುಮತಿ 
ಎಂಬದಾಗಿಯೇ ಇರಬೇಕೆಂದು ಹೇಳಲಿಕ್ಕೆ ಆಧಾರವೇನು? ಅಲ್ಲದೆ 
ನಿರ್ಮಳ ಸುಮತಿ ಇವುಗಳಾದರೂ ಶಿವಭಕ್ತ, ಶಿವಭಕ್ಕಯಂತೆ ಗುಣ 
ವಾಚಕ ವಿಶೇಷಣಗಳಂತೆಯೇ ತೋರುವದಿಲ್ಲವೇ? *ಶಿವಭಕ್ತರುದರಂ 
ಬೊಕ್ಕು' ಎಂಬ ಶಾಪವಿರುನದರಿಂದ ಅದಕ್ಕೆ ಹೆಚ್ಚಾಗಿ ಅನ್ವಯಿಸು 


ಅಕ್ಕಮಹಾದೇವಿಯ ಜೀನನ ರಹಸ್ಯ, 6೩೫ 


ವಂತೆ ಹೆಸರುಗಳನ್ನು ಆರಿಸಿದ್ದರೆ ತಪ್ಪೇನು? ಮುಂದೆ ಚಾಮರಸನು 
ಅಕ್ಕನ ಚರಿತ್ರಾಂಶವನ್ನು ಮಾರ್ಸಡಿಸುವಾಗ ಹೆಸರುಗಳನ್ನೂ ಮಾರ್ಪ 
ಡಿಸಿರಬಹುದೆಂದು ಊಹಿಸಬಹುದಲ್ಲವೇ? 

(5) ಶಿವಭಕ್ತನನ್ನು ಭವಿಯೆಂದು ಹೇಳಿದ ಕಾರಣಡಿಂದಲೇ 
ಅಕ್ಕನಿಗೆ ಭವಿಸಂಗವಾಗಬೇಕಾಯಿತೆಂದು ಹರಿಹರನ ಅಭಿಪ್ರಾಯವಿದೆ! 
ಶಿವನ ಓಲಗದಲ್ಲಿಯ ಸಂದರ್ಭಕ್ಕೆ ಅನುಸರಿಸಿ ಕಥಾರಚನೆಯಿದೆ. 
ಆಥನಾ ಚರಿತ್ರವನ್ನು ಅನುಸರಿಸಿಯೇ ಓಲಗದಲ್ಲಿಯ ಶಾಪರಚನೆಯಿದೆ 
ಎಂದು ಹೇಳಿದರೆ ತಪ್ಪೇನು? ಕೌಶಿಕನೊಡನೆ ಮದುವೆಯಾಗುವದ 
ರಿಂದ ಅಕ್ಕನ ಮೂರ್ತಿ ಸ್ವರೂಪಕ್ಕೆ ಗೌರವವಿಲ್ಲವೆಂದು ಏಕೆ ನಂಬ 
ಬೇಕು? «ಕಾರಿಕಾಲಮ್ಮೆ ತಾಂ ಭವಿಯೊಡನೆ ಬಾಳಳೇ? ಹೇರೂರ 
ಹೆಂಗೂಸು ಭವಿಗೆ ಸತಿಯಾಗಳೇ'? ಎಂಬ ಹರಿಹರನ ವಾದವು ಸಮಂಜ 
ಸವೆಂದು ಏಕೆ ಹೇಳಬಾರದು? ಅಕ್ಕನ ಜೀವನವನ್ನು ಹರಿಹರನು 
ಉಜ್ವಲವಾಗಿಯೇ ಚಿತ್ರಿಸಿದ್ದಾನವೋ? "ಏನಾಗಿತ್ತಾದೊಡಂ ಭಕ್ತರಂ ರಕ್ಕೆ 
ಪುದು, ನಾನಾವಿಧಂ ಬಂದು ಶರಣರಂ ಸಲಹುವುದು” ಎಂಬ ಅವಳ 
ಧೈೇಯವು ಉನ್ನತವಾಗಿಯೇ ಇದೆ. ಹರಿಹರನು ಅಕ್ಕನಿಗೆ ಅಗೌರ 
ವವನ್ನೇನೂ ತಂದಿಲ್ಲ. ಭವಿಯೊಡನೆ ಮದುವೆ ಸರಿಯೆಂದು ಆತನು 
ತಿಳಿದಿಲ್ಲ; ಅನಿವಾರ್ಯವೆಂದು ಮಾತ್ರ ಅದನ್ನು ಚಿತ್ರಿಸಿದ್ದಾನೆ. :ಆಯ್ಯೋ 
ಭವಿಗೆ ಕುಡುವದ ಮಾಣಿಸುವರಿಲ್ಲೆಂದು ಬೆರಲಂ ಕಚ್ಚ ಬೇಡಿಕೊಂ 
ಬಂತೆ ಶರಣರ್ಗೆ ಕೈಮುಗಿದು? ಎಂಬ ಕಳವಳವು ಹರಿಹರನಿಗೂ ಇದೆ. 
"ಶಿವನೇ, ಭವನೇ, ಶಂಕರಾ, ಶಶಿಧರಾ ಭವಿಗೊಪ್ಪಿಸಿ ಕೊಟ್ಟೊಡೇನಸ್ಸೆ 
ನೆಂತಸ್ಸೆ ನಿನ್ನೆತ್ತ ಸಾರ್ವೆನಾರುಂಟಿಯ್ಯೊೋ ಶಿವಧೋ, ಶಿವಧೋ ಎಂದು 
ಮನದೊಳ್‌ ಮಹೇಶ್ವರಂಗೆ ಮೊರೆಯಿಟ್ಟು ಭವಿಗಳತ್ತಂ ಸೋರ್ಗೆ ಭಕ್ತರೆ 
ನೃತ್ತಂ ಸಾರ್ಗೆ ಲಗ್ನಂ ದೂರವಕ್ಕೆ” ಎಂಬುದಾಗಿ ಹರಿಹರನ ಮಹಾ 
ದೇವಿಯಕ್ಕನೂ ಕಳವಳಿಸುತ್ತಾಳೆ. ಇದರಿಂದ ಹರಿಹರನು ಅಕ್ಕನಿಗೆ 
ಅಗೌರವವನ್ನುಂಟುಮಾಡಿದನೆಂದು ಹೇಗೆ ಹೇಳಬೇಕು? ಏನಾಗಿಯಾ 
ಡೊಡಂ ಶಿವಭಕ್ತರಂ ರಕ್ಸಿಸುವದಕ್ಕಾಗಿ, 

ಎನ್ನಿಚ್ಛೆಯೊಳು ಶಿವನ ಪೂಜೆಯೊಳು ನಲಿದಿಪ್ಪೆ 
ಎನ್ನಿಚ್ಚೆಯೊಳು ಮಹೇಶ್ವರರ ಗೋಷ್ಠಿಯೊಳಿಫ್ರೆ 
ಎನ್ನಿಚ್ಚೆಯೊಳು ಗುರುವಿನಂಥಿ) ಸೇವೆಯೊಳಿರ್ಪೆ 
ಎನ್ನಿಚ್ಚಿಯೊಳು ನಿಮ್ಮ ನೃಪನ ಸಂಗದೊಳಿರ್ಪೆ 


೧೩೬ ಶಿನಾನುಭನ. 


ಇಲ್ಲಿ ಮೂರುಂ ತಪ್ಪನೇ ಸೈೆರಿಸುವೆನರಿದು 
ಅಲ್ಲಿಂದ ಬಳಿಕ ಒಲಿದಂತಿಪ್ಲೆ-.- 


ಎಂಬ ನಿಷ್ಠುರ ನಿಯಮಗಳನ್ನು ಒಪ್ಪಿಸಿಕೊಂಡೇ ವಿವಾಹಕ್ಕೆ 
ಸನ್ಮುತಿಸುತ್ತಾಳೆ. ತನ್ನ ಧ್ಯೇಯ ಸಾಧನಕ್ಕೆ ಅನುಕೂಲವಾಗುವದಕ್ಕೆ 
ಶಿವಭಕ್ತರಾದ ತಾಯಿತಂಜೆಗಳನ್ನು ರಕ್ಷಿಸಲಿಕ್ಕೆ ತನ್ನ ಆತ್ಮದ ಉಜ್ವಲ 
ತೆಯನ್ನು ತಾನು ಕಾಯ್ದುಕೊಳ್ಳಬಲ್ಲೆನೆಂಬ ಆತ್ಮನಿಶ್ಚಾಸದಿಂದ ಪಾರ್ವ 
ತಿಯ ಸಂಕೇತಕ್ಕಾಗಿ ಹರಿಹೆರನ ಮಹಾದೇವಿಯ ಮದುನೆಯಾದುದು 
ಅಯೋಗ್ಯವಲ್ಲ. ಹೀಗಿರಲು ಹರಿಹರನ ಹೇಳಿಕೆಯನ್ನೇಕೆ ನಾವು ಅಲ್ಲ 
ಗಳೆಯಬೇಕು? 


(೩) ಅಕ್ಕನ ಚರಿತ್ರೆಯಲ್ಲಿ ಹರಿಹರನು ಶಿವಾನುಭವ ಮಂಟ 
ಪದ ಪ್ರಸ್ತಾಸ ತರದೆ ಇರುವದು. ಒಂದು ಕುಂದೆಂದು ಒಪ್ಪಿದರೂ 
ಅದರಿಂದ ಅಕ್ಕನ ಜೀವನದ ಪರಿಚಯವೇ ಅವನಿಗೆ ಇದ್ದಿಲ್ಲನೆಂದು 
ಊಹಿಸುವುದು ಮಾತ್ರ ಸರಿಯಲ್ಲ. ಅಕ್ಕನ ಮೂರ್ತಿಸ್ಪರೂಪನನ್ನು 
ಚಿಕ್ಕದೊಂದು ರಗಳೆಯಲ್ಲಿ ಮುಗಿಸಬೇಕಾದುದರಿಂದ ಅಕ್ಕನ ಕಾವ್ಯ 
ಮಯ ಜೀವನವನ್ನು ಚಿತ್ರಿಸುವಾಗ ಒಂದು ಅಂಶವನ್ನು ಹರಿಹರನು 
ಬಿಟ್ಟಿರಲೂ ಬಹುದು. ಬಸವದೇವರಾಜ ರಗಳೆಯಲ್ಲಾದರೂ ಬಸವನ 
ಜೀವನದ ಎಲ್ಲ ಘಟನೆಗಳ ಪ್ರಸ್ತಾಪವಿಲ್ಲ. ತನ್ನ ಉದ್ದೇಶಕ್ಕೆ ಅವಶ್ಯ 
ವೆಂದು ಕಂಡುದುದನ್ನೇ ಹರಿಹರನು ಆರಿಸಿಕೊಂಡಿರಬಹುದು. «ಭವಿಗೆ 
ಹೆಂಡತಿಯಾಗಿ ಭಕ್ತರ್ಗೆ ಶರಣೆಂದು ಭವವಾರ್ಧಿಯಂ ದಾಂಟಿ ಶೀಗಿ 
ರಿಗೆ ನಡೆತಂದು ಬಳಿಕ ಬಸ್ಪುದು' ಎಂಬ ಚರಿತ್ರಾಂಶವನ್ನು ಮಾತ್ರ 
ಆತನು ಆರಿಸಿಕೊಂಡಿದ್ದಾನೆ. ಅಕ್ಕನ ಜೀವನ ಗುರಿಯ ಸಾಧನದಲ್ಲಿ 
ಶಿವಾನುಭವ ಮಂಟಪದ ಸಂದರ್ಶನವೂ ಒಂದು ಮೆಟ್ಟಲು ಮಾತ್ರ. 
ಅದುವೇ ಅಂತಿಮ ಥ್ಯೇಯವಲ್ಲ. ಅಂತಿಮಧ್ಯೇಯದ ಒಂದು ಸಾಧ 
ನವನ್ನು ಆ ತನ್ನ ಕಾವ್ಯದಲ್ಲಿ ಆರಿಸಿಕೊಂಡಿಲ್ಲವೆಂಬ ಕಾರಣದಿಂದ 
ಹರಿಹರನಿಗೆ ಅಕ್ಕನ ಚರಿತ್ರಾಂಶಗಳೇ ಗೊತ್ತಿಲ್ಲವೆಂದು ಹೇಳಲಾಗದು. 
ಅಕ್ಕನ ಮೂರ್ತಿ ಸ್ವರೂಪವನ್ನು ಹರಿಹರನು ಅದೆಷ್ಟು ಸುಂದರವಾಗಿ 
ಚಿತ್ರಿಸಿದ್ದಾನೆ. "ಭಕ್ತಕುಲ ಚಿಂತಾಮಣಿ, ಶಿವಜ್ಞಾನಸಂಪನ್ನೆ , ವೈರಾಗ್ಯ 
ನಿಧಿಯೆನಿಪುಡುತಡಿಯ ಮಹಾದೇವಿ” ಯ ಶಿವಪೂಜಾ ಸಂಭ್ರಮವನ್ನು 
ಹರಿಹರನು ವರ್ಣಿಸಿದ ರೀತಿಯು ರೋಮಾಂಚಕಾರಿಯಾಗಿದೆ. 


ಅಕ್ಕಮಹಾದೇವಿಯ ಜೀನನ ರೆಹೆಸ್ಯ, ೧೩೭ 


ಭಕ್ತಿರಸದ ನಡುವೆ ಗೀತವುಣ್ಮಿಪೊಣ್ಮಿ ಪಾಡಿ 

ಭಕ್ತಿಯೊಳು ವಿರಕ್ತಿನೆಲಿಸಿ ಮುಕ್ತಿ ಮುಂದುದೋರೆ ಪಾಡಿ 
ಒಲಿದುಪಾಡಿ ಉಲಿದುಪಾಡಿ ನರೆದುಪಾಡಿ ಬಲಿದುಪಾಡಿ 
ಸಲುಗೆಯಿಂದ ಗೆಲಿದುಪಾಡಿ ಪುಳಕನಡರೆ ನೋಡಿ ಪಾಡಿ 
ದೇವ ಎನಗೆ ಭನಿಯ ಸಂಗನೆದು ಮಾಣದೆನ್ನ ತಂದೆ 


ಒಸ್ಬುತಿರ್ದಳಮಮ ಹರನ ಪೂಜೆಯೊಳಗೆ ಮಹಾದೇವಿ 
ಸರ್ಪಭೂಷನಾಸೆಗೆಯ್ವ ರಮ ಭಕ್ತಿಯೋಗತೀವಿ 


ಎಂಬುದಾಗಿ ಹರಿಹರನು ಅಕ್ಕನನ್ನು ಬಣ್ಣಿಸಿದ್ದಾನೆ. ತಕ್ಕ 
ಕಾವ್ಯೋದ್ದೇಶಕ್ಕೆ ಅನುಭವ ಮಂಟಿಸದ ಪ್ರಸ್ತಾಪವು ಆತನಿಗೆ ಅವಶ್ಯ 
ವೆನಿಸಿರಲಿಕ್ಸಿಲ್ಲ. ಇದರಿಂದ ಆ ಅಕ್ಕನ ಬಗೆಗೆ ಹರಿಹರನ ಅಜ್ಞಾನವು 
ಸೂಚಿತವಾಗುವದಿಲ್ಲ. ಆದರೂ ಅನುಭವ ಮಂಟಪದ ಸಂದರ್ಭವು 
ಅಕ್ಕನ ಜೀವನದಲ್ಲಿ ಉಜ್ವಲವಾದುದು ಎಂಬ ಅಭಿಪ್ರಾಯಕ್ಕೆ ಮಾತ್ರ 
ಭಿನ್ನಾಭಿಪ್ರಾಯವಿರಲಾರದು. 


(೪) ಅಕ್ಕನು ಅರಣ್ಯಕ್ಕೆ ಬಂದ ನಂತರ ಕೌಠಶಿಕನು ಆಕೆಯನ್ನು 
ಪಡೆಯಲು ಹವಣಿಸುವ ಪ್ರಯತ್ನ ಇತ್ಯಾದಿ ಸಂಗತಿಗಳನ್ನು ಹೇಳು 
ವಲ್ಲಿ ಹರಿಹರನು ಅಕ್ಕನ ಗೌರವಕ್ಕೆ ಕುಂದು ತಂದಿರುವನೆಂಬ ವಾದ 
ಕ್ಸಾದರೂ ಆಸ್ಪದವಿಲ್ಲ. ಕೌಶಿಕನ ಪ್ರಯತ್ನಗಳಿಗೆ, ಮಠದ ಗುರುಗಳ 
ಮೋಹಕ್ಕೆ ಅಕ್ಕನು ಪಕ್ಕಾಗಲಿಲ್ಲವೆಂಬುದು ಅಕ್ಕನ ಘನತೆಯನ್ನೇ 
ಸೂಚಿಸುತ್ತದೆ. ಅಕ್ಕನ ತ್ಯಾಗವನ್ನು, ಧೈರ್ಯವನ್ನು , ನಿಪ್ತೆಯನ್ನು 
ಸೂಚಿಸುವ ಉದ್ದೇಶವು ಹರಿಹರಿನ ಕಾವ್ಯದಲ್ಲೆಲ್ಲ ಸ್ಫುಟವಾಗಿ ಕಂಡು 
ಬರುತ್ತದೆ. ಕಲುಮಠದ ಹುಲುಮಠದ ಗುರುಗಳ ಪ್ರಸ್ತಾಸವು ಆಗಿನ 
ಸಾಮಾಜಿಕ ಜೀವನದ ಪ್ರತಿಬಿಂಬವಾಗಿರಬೇಕು. ಅಕ್ಕನು ಲಂಚಗು 
ಳಿಗಳಾದ ಗುರುಗಳನ್ನೂ ಜಿಕ್ಕಸ. ಬೆರಗುಗೊಳಿಸಿದಳು, ತನ್ನ ಶಿನ 
ಪೂಜಾ ಸಂಭ್ರಮದಿಂದ. ಆಗ ಶರಣರೆಲ್ಲರೂ 

2 


೧೩೮ ಶಿವಾನುಭವ 


ನಿನ್ನಂತೆ ಗುರುಕರುಣವಾರ್ಗುಂಟು ಮಹಾದೇವಿ 
ನಿನ್ನಂತೆ ಭಯಭಕ್ತಿ ಇನ್ನುಂಟಿ ಮಹಾದೇವಿ 
ಮಲ್ಲಿನಾಥನ ಪರಮಕೀರ್ತಿಲತೆ ನೀನವ್ವ 
ಮಲ್ಲಿನಾಥನ ಸರಳ ಸುಖಮೂರ್ತಿ ನೀನವ್ವ 
ಎಲೆ ನಿತ್ಯ ಮುಕುತೆ ನಿತ್ಯ ಪ್ರಕಾಶಿಕೆ ನೀನೆ 
ಎಲೆಸಂದ ನಿರುಪಮ. ಜ್ಞಾನಸಂಪದೆ ನೀನೆ 
ಎಂಬುದಾಗಿ ಅಕ್ಕನನ್ನು ಬಣ್ಣಿಸಲು ಹರಿಹರನು ಅವಕಾಶ ಕಲ್ಲಿಸಿದ್ದಾನೆ. 


(೫) ಹರಿಹರನು ಮೊದಲಿನ ಕನಿಯಾದರೂ ಆತನಿಗಿಂತ ಚಾಮ 
ರಸನ ವೃತ್ತಾಂತವೇ ನಂಬಲರ್ಹವೆಂದು ತಿಳಿಯಲಿಕ್ಕೆ ಕಾರಣಗಳು 
ಎರಡು ಇವೆ. 


[೧] ಚಾಮರಸನ ಕಾವ್ಯವೇ ಬಹು ಜನರಿಗೆ ಓದಲು ಮೊದಲು 
ದೊರಿತಿದೆ. ಹರಿಹರನ ರಗಳೆಯ ನಂತರ ಉಸಲಬ್ಬವಾಗಿದೆ. 


[೨] ಚಾಮರಸನ ಚರಿತ್ರೆಯು ಭಾವನಾವಶ ಭಕ್ತರಿಗೆ ಒಗ್ಗುವ 
ರೀತಿಯಲ್ಲಿದ್ದು ಅದುವೇ ನಿಜವಾಗಿರಬೇಕೆಂಬ `ಕಲ್ಪನೆ ನಮ್ಮಲ್ಲಿ 
ಬಹು ದಿವಸದಿಂದ ಬಳೆದು ಬಂದಿದೆ. ಆಕಸ್ಮಿಕ ಕಾರಣಗಳಿಂದ 
ಬಳೆದು ಬಂದ ನಂಬಿಗೆಗೇ ವಿಶೇಷ ಮಹತ್ವ ಕೊಡುವ ಅವಶ್ಯ 
ಕತೆಯೇನೂ ಇಲ್ಲ. 


ಅಂತು ಹೆರಿಹೆರನ ಅಭಿಪ್ರಾಯವನ್ನು ಅಲ್ಲಗಳೆಯಲಿಕ್ಕೆ ಕಾರಣ 
ನಿಲ್ಲದುದರಿಂದ ಆತನ ಹೇಳಿಕೆಯಲ್ಲಿ ಅಸಮಂಜಸವಾದ ಅಥವಾ 
ಅಕ್ಕನ ಮೂರ್ತಿ ಸ್ವರೂಪಕ್ಕೆ ಗೌರವವನ್ನು ತರುವಂತಹ ಸಂಗತಿಯು 
ಇಲ್ಲದುದರಿಂದ, ಆತನೇ ಮೊದಲಿಗನಾದುದರಿಂದ ಅಕ್ಕನ ವಿನಾಹವಾ 
ಗಿತ್ತೆಂದು ನಾನು ಅಭಿಪ್ರಾಯ ಪಡುತ್ತೇನೆ. 


ಆದರೆ ಅಕ್ಕನ ವಿವಾಹವಾಗಿರಲಿ, ಆಗದೆ ಇರಲಿ, ನಾನು ಚಿತ್ರಿಸ 
ಬೇಕೆಂದಿರುವ ಅಕ್ಕನ ಮೂರ್ತಿಸ್ವರೂಪಕ್ಕೆ ಅದರಿಂದ ಯಾವ ಬಾಧೆಯೂ 
ಇಲ್ಲ. ಅಕ್ಕನ ಜೀವನವೆಂದರೆ ಧ್ಯೇಯಕ್ಕಾಗಿ ಆತ್ಮಾರ್ಸಣವೆಂಬ 
ತತ್ವದ ಉದಾಹರಣೆಯೇ ಸರಿ. ಬಾಲ್ಯದ ಆಟ-ಪಾಟಗಳಲ್ಲಿ ಯೌವ 
ನದ ಶೃಂಗಾರದಲ್ಲಿ ಸಾಧಕಳ ಪ್ರೌಢಾವಸ್ಥೆಯಲ್ಲಿ ಅಕ್ಕನು ಚನ್ನಮಲ್ಲಿ 
ಕಾರ್ಜುನನನು ಹೊಂದಬೇಕೆಂದೇ ಹಂಬಲಿಸುತ್ತಾಳೆ. 3 ಧ್ಯೇಯ ಸಾಧ 


ಅಕ್ಕಮಹಾದೇವಿಯ ಜೀವನ ರಹಸ್ಯ. ೧೩೯ 


ನೆಯ ಉದ್ದೇಶದಿಂದ ರಾಜನ ಮೋಹದ ಮಡದಿಯಾಗಿ ರಾಜ್ಯ ಸುಖ 
ನನ್ನು ಅನುಭವಿಸುವ ಅವಕಾಶವನ್ನು ಅಲ್ಲಗಳೆಯುತ್ತಾಳೆ. ಅನುಪಮ 
ವಾದ ಸಾಹಸವನ್ನು, ವಿರಕ್ತಿಯನ್ನು, 'ನಿಷ್ಠೆಯನ್ನು, ಜ್ಞಾನವನು 
ಮರೆದು ಮಹಿಳಾ ಪ್ರಪಂಚಕ್ಕೊಂದು ಸ್ಮರಣೀಯ ಆದರ್ಶವಾಗಿ ಉಳ 
ದಿದ್ದಾಳ್ಕೆ ಅವಳು ಕೆರಿಯಳಾಗಿದ್ದು ಹಿರಿಯ ಸ್ಥಾನವನ್ನು .ಪಡೆದುದ 
ರಿಂದ ಕಿರಿಯರಿಗೂ ಹಿರಿಯರಿಗೂ ಆದರ್ಶಳಾಗಿದ್ದಾಳೆ. ಅಂತೆಯೇ 
ಚಿಕ್ಕದಣ್ಣಾಯಕರು 


"ಅಜಕೋಟ ವರುಷದವರೆಲ್ಲರು ಹಿರಿಯರೇ? ಹುತ್ತೇರಿ ಬೆತ 
ಬೆಳೆದ ತಸಸ್ವಿಗಳೆಲ್ಲರೂ ಹಿರಿಯರೇ? ನಡುಮುರಿದು ಗುಡಗೂರಿ, ತತೆ 
ನಡುಗಿ ನರೆತಿಕಿ ಹೆಚ್ಚೆ, ಮತಿಗೆಟ್ಟು ಒಂದನಾಡ ಹೋಗಿ ಒಂಬತ್ತ 
ನಾಡುವ ಆಜ್ಞಾನಿಗಳೆಲ್ಲರೂ ಹಿರಿಯರೇ? ಅನುವರಿದು, ಘನವ ಬಿರಿಸಿ 
ಹಿರಿದು *ರಿದೆಂಬ ಭೇದವ ಮರೆದು ಕೂಡಲಚನ್ನಸಂಗಯ್ಯನಲ್ಲಿ ಬೆರಿಸಿ 
ಬೇರಿಲ್ಲದಿಸ್ಪ ಹಿರಿಯತನ ನಮ್ಮ ಮಹಾದೇವಿಯಕ್ಕಂಗಾಯಿತ್ತು.? 


ಎಂದು ಹರುಷದಿಂದ ಹಾಡಿದ್ದಾರೆ. ಅಕ್ಕನ ಜೀವನದಲ್ಲಿ ಸನ್ಯಾಸ 
ಹಾಗೂ ಸಂಸಾರಗಳ ಸುಂದರ ಸಮನ್ವಯವಿದೆ. ಸಂಸಾರಿಯಾಗಿದ್ದ 
ಳೆಂದು ಊಹಿಸಿದರೂ ಅವಳು ನಿರ್ಲಿಪ್ತಳಾಗಿದ್ದಳು. ಅವಳು ಕೇವಲ 
ಸನ್ಯಾಸಿಯೆಂದರೂ ಉಚ್ಚ ಧ್ಯೇಯಸಾಧನೆಗಾಗಿ ಸನ್ಯಾಸವನ್ನು ಸ್ವೀಕ 
ರಿಸಿ ಆ ಧ್ಯೇಯವನ್ನು ಕೊನೆಗಾಣಿಸಿ ಕೃತಕೃತ್ಯಳಾಗಿದ್ದಾಳೆ. ಅಂತೆಯೇ 
ಆಕೆಯು ಸಂಸಾರಿಗಳಿಗೂ ಸನ್ಯಾಸಿಗಳಿಗೂ ಆದರ್ಶಳಾಗಿದ್ದಾಳೆ. 


“ನಾಮದಲ್ಲಿ ಹೆಣ್ಣು ರೂಸಲ್ಲಡೆ ಭಾವಿಸಲು ಗಂಡುರೂಪು ನೋಡಾ 
ಬಸವಣ್ಣ?”ಃ-- ಎಂದು ಆಕೆ ಹೇಳಿರುವದರಿಂದ ಆಕೆ ಸ್ತ್ರೀ ಪುರುಷ 
ರಿಗೂ ಆದರ್ಶಳಾಗಿದ್ದಾಳೆ. ಅಕ್ಕನಲ್ಲಿ ಗಂಡಸಿನ ಕೆಚ್ಚೆದೆಯು ಇದ್ದರೂ 
ಹೆಂಗಸಿನ ಹೃದಯವೂ ಇದೆ. 

ಅಳಿಸಂಕುಳವೇ, ಮಾಮರನೇ, ಬೆಳುದಿಂಗುಳೇ, ಕೋಗಿಲೆಯೇ, 
ನಿಮ್ಮನೆಲ್ಲರನು ಒಂದು ಬೇಡುವನು. ಎನ್ನೊಡೆಯ ಚನ್ನಮಲ್ಲಿಕಾ 
ರ್ಜುನ ದೇವರ ಕಂಡರೆ ಕರೆದು ತೋರಿಕೆ. ಎಂಬ ನುಡಿಯಲ್ಲಿಯ 
ಕಳವಳವನ್ನು ಪರಿಕಿಸಬೇಕು. 


೧೪೦ ಶಿವಾನುಭವ. 


ಬಸವಣ್ಣ ಮೆಚ್ಚಲೊಗೆತನವ ಮಾಡುವೆ. ಚನ್ನಮಲ್ಲಿಕಾರ್ಜು 
ನನ ಕೈವಿಡಿದು ನಿಮ್ಮ ತಲೆಗೆ ಹುವ್ವ ತಾಹೆನಲ್ಲದೆ ಡಬ "ತಾರೆನು.' 
ಎಂಬ ಮಾತಿನಲ್ಲಿಯ ಸ್ರೀ ಸಹಜವಾದ ಶಾಲೀನತೆಯನ್ನು ಗಮನಿಸ 
ಬೇಕು, ಅದರಲ್ಲಿ ಸ್ತ್ರೀಮಂಗೆ ಅವಶ್ಯವಾದ ವ್ಯವಹಾರ ಜ್ಞಾನವಿದೆ. ಒಗೆ 
ತನವ ಮಾಡಿ ತಂದು ಮನೆಯವರ ತಲೆಗೆ ಹೂವ ತರುವಂತೆ ವರ್ತಿ 
ಸುವುದು ಸ್ತ್ರೀಯರ ಕರ್ತವ್ಯವಾಗಿದೆ. ಅಂತಹ ಕರ್ತವ್ಯದ ಅರಿವು 
ಅಕ್ಕನಿಗಿದೆ. ವಿರಕ್ತಿ, ಸಾಹಸ, ನಿಷ್ಕೆ ಇವುಗಳ ಜೊತೆಗೆ ಅಕ್ಕನಲ್ಲಿ 
ಹೆಣ್ತನವೂ ಇದೆ. 
ಅಕ್ಕನ ಜೀವನವನ್ನು ನಾಲ್ಕು ಭಾಗವಾಗಿ ವಿಭಾಗಿಸಬಹುದು. 
[೧] ಬಾಲ್ಯ - ಕೌಶಿಕನಿಂದ ನೋಡಲ್ಪಡುವ ವರೆಗೆ 
[೨] ಕ್‌ೌತಶಿಕನನ್ನು ತೊರೆದು ಹೋಗುವ ವರೆಗೆ 
[೩] ಕಲ್ಯಾಣದ ಅನುಭವ ಮಂಟಪದಲ್ಲಿ 
[೪] ಕೊನೆಗೆ ಶ್ರೀಶೈಲದಲ್ಲಿ 


ಈ ನಾಲ್ಕೂ ವಿಭಾಗಗಳು ರಮ್ಯವಾಗಿನೆ, ಘೆನವಾಗಿವೆ. ಇಡೀ 
ಅಕ್ಕನ ಜೀವನವೇ ಕಾವ್ಯಮಯವಾಗಿದೆ. 


(೧) ಅದರಂತೆ ಈ ಮೊದಲನೆಯ ಭಾಗವೂ ಕೂಡ ಇದೆ. 
ಪಾರ್ವತಿಯ ಸಾತ್ವಿಕ ಕಳೆಯೇ ರೂಪುನೆತ್ತದ್ದರಿಂದ ಈಕೆಯ "ತನು 
ವಿನಲತಿ ಮಹತ್ತರ ದೇವತಾ ಕಳೆಯಿರಲು ಮಹದೇವಿಯೆಂದೀ ಹೆಸ 
ರನಿಟ್ಟುದು' ಆಕೆಗೆ ಎಂದು ಚಾಮರಸನು ಬಣ್ಣಿಸಿದ್ದಾನೆ. ಹಾಗೂ "ಈಕೆ 
ಭಕ್ತಿಯ ಬಳ್ಳಿಯಂತೆಯನೇಕ ಪರಿಯಲಿ ಬಳೆಪುತಿರ್ದಳು' ಎಂದು 
ಹೇಳಿದ್ದಾನೆ. ಹರಿಹರನು ಅಕ್ಕನ ಜನನವನ್ನು ಹೀಗೆ ಬಣ್ಣಿಸುತ್ತಾನೆಃ-.- 


“ಚಂದ್ರನಿಂ ಬಿಳುದಿಂಗಳು, ಪರುಷದಿಂ 2 ಬಣ್ಣ, ಚಿಂತಾಮಣಿಯಿಂ 
ಕಾಂತಿ, ಸುರಭಿಯಿಂ ಸುಧಾರಸಂ ಕಲ್ಪ ತರುವಿಂ ಸಣ್ಣ ನನೆ ಪುಟ್ಟು 
ವಂತೆ ಪುಣ್ಯೋದರದಿಂ ANN ಕಂಡು ಕಂಡು ಕೋಡು 
ಕೊನೆದು ಸಿಂಗರದ ಶಿಸುವಿಂಗೆ ಭಕ್ತಿಯ ಭಾವಕ್ಕೆ, « ಯ 
ಮುಕ್ತಿಯ ಮರೆಗೆ ತಾತಂ......... ಮಹಾದೇವಿಗೆ ಶಿವಲಿಂಗ ಪ್ರಸಾ 
ದಮಂ ಭಕ್ತಿ ನೆರಸಿ ಬಾಯ್ದೆಣ್ಣಿಯ ನಿಕ್ಕಿ ನಲಿನಲಿದು ಸಲಹುತಿಕೆ 


ಅಕ್ಕಮಹಾದೇವಿಯ ಜೀವನ ರಹಸ್ಯ ೧೪೧ 


ಅಕ್ಕನು ತನ್ನ ವಚನಗಳಲ್ಲಿ "ಹರನೆ ನೀನೆಗೆ ಗಂಡನಾಗಬೇ 
ಕೆಂದು ಅನಂತಕಾಲ ತಪಸಿದ್ದೆ ನೋಡಾ!’ ಎಂದು ಹೇಳುತ್ತಾಳೆ. ಬಾಲ, 
ಕರು ಗಂಡ ಹೆಂಡಿರ ಆಟವನ್ನು ಆಡುತ್ತಿರುವಂತೆ ಅಕ್ಕನು ತನಗೆ ಚನ್ನ 
ಬುಲ್ಲಿಕಾರ್ಜುನನೇ ಗಂಡನಾಗಿರಬೇಕೆಂದು ಆಡಿರಬೇಕು. 


(೨) ಎರಚನೆಯ ಭಾಗವು ಅಕ್ಕನ ಸಮಯೋಚಿತ ಜ್ಞಾನ, ಸಾಹಸ 
ಇವುಗಳಿಗೆ ನಿದರ್ಶನವಾಗಿದೆ. ಅರಸನಿಂದ ತಂದೆ ತಾಯಿಗಳಿಗೆ ತೊಂ 
ದರೆಯಾಗುವದೆಂದು ತಿಳಿದಾಗ ತಾನೇ ಮುಂದೆಬಂದು ಅರಸನನ್ನು 
ಸಂದರ್ಶಿಸಿ ತನಗೆ ಅನುಕೂಲವಾಗುವ ರೀತಿಯಲ್ಲಿ ಅರಸನ ಭಾಷೆ 
ಪಡೆಯುವುದು, ಕೇನಲ ರಾಣಿವಾಸದ ಸುಖಕ್ಕೆ ಮೆಚ್ಚದೆ ಇರುವುದು 
ಅವಳ ಶ್ರ್ರೀತ್ವಕ್ಕೆ ಆಲಂಕ: ರವಾಗಿವೆ. ಭಾರತದ ಮಹಿಳೆಯರು ಎಂದಿಗೂ 
ಮುಖ ಹೀನರೆಂಬ ಅಪವಾದವನ್ನು ಅಕ್ಕನು ಅಲ್ಲಗಳೆದಿದ್ದಾಳೆ. ಅಕ್ಕನ 
ಬುದ್ಧಿಮತ್ತೆ, ಆಕೆ ತನಗಾಗಿ ಸಮಾಜದಲ್ಲಿ ಕಲ್ಪಿಸಿಕೊಂಡಿದ್ದ ಶ್ರೇಷ್ಠ 
ಸ್ಥಾನ, ಇವು ಎಂದಿಗೂ ಸ್ತ್ರೀಯರ ಆದರ್ಶನಗಳಾಗಬಲ್ಲವು. `ಪುಟವ 
ನಿಕ್ಕಿದ ಮಿಸುನಿಯಂದದಲಿ ಜವ್ವನದ ಕಳನೆತ್ತು? ಆಕೆ ಬೆಳೆಯುತ್ತಿ 
ದಾಗ ಆರಸನೂ ಕೂಡ ಆಕೆಯನ್ನ ಮೋಹಿಸಿದನು. ಆದರೆ ಅರ 
ಸನ ರಾಣಿಯಾಗಬೇಕೆಂಬ ಅಲ್ಪಾಶೆ ಅಕ್ಕನಲ್ಲಿ ಬರಲಿಲ್ಲ. ಆದರೂ 
«ಜನಪನಳುಹಿಗೆ ಹರಿವ ಮಾಡುವೆನೆನುತಲಾ ಮಹದೇವಿ ಜಾಣಿನ 
ವಿನಯದಲಿ' ಅರಸನನ್ನು ತನ್ನಿಚ್ಛೆಯಂತೆ ವರ್ತಿಸಲು ಒಪ್ಪಿಸಿದಳು. 
ಮದುವೆಯಾಗಲಿ, ಆಗದಿರಲಿ, ಎಂತಹ ವಿಷಮಸ್ಥಿತಿಯಲ್ಲಿಯೂ ಕೂಡ 
ಅಕ್ಕನು ತನ್ನ ಧ್ಯೇಯಕ್ಕಾಗಿ ಹೆಣಗಿದಳು ಅರಸನ ಸಂದರ್ಶನವನ್ನು 
ತನ್ನ ಆತ್ಮೋನ್ನತಿಯ ಒಂದು ಸಾಧನವನ್ನಗಿ ಮಾರ್ಸಡಿಸಿಕೊಂಡಳು 
ಎಂಬುದು ಮಹತ್ವದ ಮಾತಾಗಿದೆ, ಅಕ್ಕನ ಮದುವೆಗಿಂತ, ಮದು 
ವೆಯ ಘಟನೆಯ ಹಿಂದೆ ಅಡಗಿರುವ ಅಕ್ಕನ ಜೀವನದ ರಹಸ್ಯವನ್ನೇ 
ನಾವೀಗ ಗಮನಿಸಬೇಕಾಗಿದೆ. “ಕಾಮಿಯಾಗಿ ವಿಃಕಾಮಿಯಾದಳು. 
ಸೀಮೆಯಲ್ಲಿರ್ದು ನಿಸ್ಸೀಮೆಯಾದಳು. ಭವಿಯ ಸಂಗವ ತೊರೆದು ಭವ 
ಬಾಡಿಯ ಹರಿದಳು.” ಎಂಬ ಮಡಿವಾಳ ತಂದೆಯ ವಚನವನ್ನು ಇಲ್ಲಿ 
ನಾವು ಲಕ್ಷಕ್ಕೆ ತಂದುಕೊಳ್ಳಬೇಕು. ಮಹಾತ್ಮನಾದ ಬಸವಣ್ಣನೂ 
ಕೂಡ ಅಕ್ಕನನ್ನು ಹೀಗೆ ಹೊಗಳುತ್ತಾನೆ. “ಹೆಂಗುಸಿನಂಗವ ನೋಡಿ 
ದಕಿ ಪುರಾತನರು. ಬಾಲತನದಂಗವ ನೋಡಿದರೆ ಪುರಾತನರು. ಬ್ರಹ್ಮ 


೧೪೨ ಶಿವಾನುಭವ. 


ವನಾಚರಿಸಿ ತನ್ನ ಮರೆದಿಪ್ಟುದ ನೋಡಿದರೆ ಲಿಂಗವಂತರು. ತನ್ನಲ್ಲಿ 
-ತಾನು ನಿಶ್ಚಯವಾಗಿ ಭಾಷೆ ಬೀಸರುವೋಗದೆ ಇಪ್ಪ ಇರವು ಕೂಡಲ 
ಸಂಗಮದೇವರಲ್ಲಿ ನಮ್ಮ ಮಹಾದೇವಿಯಕ್ಕಂಗಾಯಿತ್ತು. ೫ 


ಯೌವನದಲ್ಲಿ ತಾನಾಗಿಯೇ ಆರಸನನ್ನು ಸಂದರ್ಶಿಸಿ ಅರಮನೆ 
ಯನ್ನು ಸೇರುವದು, ನಂತರ ಅರಸನನ್ನು ತೊರೆಯುವುದು, ಮನೆಮಾರು 
ಗಳನ್ನು ತೊರೆಯುವುದು, ಶ್ರೀಗೆ ಎಂತಹ ಸಾಹಸದ ಮಾತೆಂಬದನ್ನು 
ಯೋಚಿಸಬೇಕು. ಧ್ಯೇಯ ಸಾಧನೆಗೆ ಹೆಣಗುವಾಗ ಅಕ್ಕನು ಅರ್ಥವಿಲ್ಲದ 
ಜನರ ನಿಂದಾ-ಸ್ತುತಿಗೆ ಬೆದರಲಿಲ್ಲ, ಬಾಗಲಿಲ್ಲ. ಆಗ ಹೇಳಿದ ಅಕ್ಕನ ವಚ 
ನವು ಮನನೀಯವಾಗಿದೆ. ಬೆಟ್ಟದ ಮೇಲೆ ಮನೆಯ ಮಾಡಿದ ಮೇಲೆ 
ಮೃಗಂಗಳಿಗಂಜಿದೊಡೆಂತವ್ವ ಲೋಕದೊಳಗೆ ಹುಟ್ಟಿದ 
ಬಳಿಕ ಸ್ತುತಿನಿಂದೆಗಳು ಬಂದರೆ ಕೋಪವ ತಾಳದೆ ಸಮಾಧಾನಿಯಾಗಿ 
ರಜೀಕು.” ಅಕ್ಕನ ಈ ಧೈರ್ಯವನ್ನು ಅದೆಷ್ಟು ಜನ ಪುರುಷರು ತೋರಿ 
ಸಿದ್ದಾರೆ, ಸಿದ್ಧಾರ್ಥನ ಗೃಹತ್ಯಾಗದೊಡನೆ ಅಕ್ಕನದನ್ನು ಹೋಲಿಸಿ 
ನೋಡಬಹುದು. ಬುದ್ಧನಾದರೋ ಗಂಡಸು, ಪ್ರಬುದ್ಧನು, ಸಂಸಾರದ 
ಸುಖವನ್ನು ಸವಿದು ನೋಡಿದವನು. ಅಕ್ಕನ ತ್ಯಾಗವು ಬುದ್ಧನ ತ್ಯಾಗ 
ವನ್ನು ಮೀರಿಸಿದೆಯೆಂದು ಹೇಳಬಹುದೋ? ಹೀಗಿದ್ದರೂ ಅಕ್ಕನ ಚರಿ 
ತ್ರೆಯ ಪರಿಚಯವು ಕನ್ನಡಿಗರಲ್ಲದವರಿಗೆ ಅದೆಷ್ಟು ಜನರಿಗೆ ಪರಿಚಿ 
ತವಿದೆ! 


(೩) ಅಕ್ಕನು ಸಂಸಾರದ ಯಾವ ಪ್ರಯೋಜನಕ್ಕೂ ಪಕ್ಕಾಗದೆ 
ಗೃಹತ್ಯಾಗ ಮಾಡಿ ತನ್ನ ಧ್ಯೇಯ ಸಾಧನೆಯಲ್ಲಿ ಇನ್ನೊಂದು ಅಡಿ 
ಮುಂದಿಟ್ಟಳು. ಶಿವಶರಣರ, ತತ್ವಜ್ಞಾನಿಗಳ ಆಗರವಾದ ಕಲ್ಯಾಣ 
ಕ್ಷೇತ್ರಕ್ಕೆ ನಡೆತಂದಳು. ಈ ಭಾಗವನ್ನು ಹರಿಹರನು ಚಿತ್ರಿಸಿಲ್ಲವಾದರೂ 
ಶೂನ್ಯಸಂಪಾದನೆ ಮುಂತಾದ ಗ್ರಂಥಗಳಲ್ಲಿ ಈ ಉಜ್ವಲ ಜೀವನದ 
ಸುಂದರ ಚಿತ್ರವಿದೆ. ತನ್ನ ತ್ಯಾಗದಿಂದ ವೀರ ವಿರಕ್ತಿಯಿಂದ, ಜನತೆ 
ಯನ್ನು ಬೆರಗುಗೊಳಿಸಿದ ಅಕ್ಕನು ಇದೀಗ ತನ್ನ ಅನುಪಮ ಬುದ್ದಿ 
ಮತ್ತೆಯಿಂದ ಆ ಕಾಲದ ಶ್ರೇಷ್ಠ ಜ್ಞಾನಿಗಳನ್ನು ಮೆಚ್ಚಿಸಿದಳು. ಬಸ 
ವಣ್ಣನಿಗೂ ಕೂಡ ಬುದ್ದಿ ಹೇಳುತ್ತಿದ್ದ ಜ್ಞಾನಜ್ಯೋತಿ ಅಲ್ಲಮನಿಂದಲೂ 
ಅಕ್ಕನು ಹೊಗಳಲ್ಪಟ್ಟದ್ದಾಳೆ. 


ಅಕ್ಕಮಹಾದೇನಿಯ ಜೀವನ ರಹಸ್ಯ. ೧೪೩ 


"ನುಡಿಗೆಡೆಗುಡದ ಘನವ ಹಿಡಿದ ವಡಬಂದಿಬಾದಳು. ಎಜೆಯಿ 
ಲ್ಲದ ಪರಿಪೂರ್ಣದೊಳಗೆ ನುಡಿಗೆಟ್ಟಳು. ತನ್ನ ನಿಲುಕಡೆಯ ನಿಜವ 
ತಾನರಿಯದಂತೆ ತನ್ನಿಂದ ಕೇಳಿ ಸ್ವಯವಾದಳು. ಗುಹೇಶ್ವರ ಸಾಕ್ಷಿ 
ಯಾಗಿ ಮಹದೇವಿಯಕೃನ ನಿಲವ ಕೊಂಡಾಡುವದಕ್ಕೆ ತೆರಹಿಲ್ಲ ಕಾಣಾ 
ಮಡಿವಾಳಯ್ಯ. 

ಪ್ರಭುವಿನಿಂದಲೂ ಕೂಡ "ಮಹದೇವಿಯಕ್ಕನ ನಿಲನ ಕೊಂಡಾಡು 
ವದಕ್ಕೆ ತೆರಹಿಲ್ಲ ಕಾಣಾ' ಎಂದು ಹೊಗಳಿಕೊಂಡ ಅಕ್ಕನು ಧನ್ಯಳೇ 
ಸರಿ. ಇಂತಹ ಮಹಿಳಾರತ್ನವನ್ನು ಪಡೆದ ವೀರಶೈವ ಸಮಾಜವೂ 
ಕನ್ನಡ ನಾಡೂ ಇನ್ನಿಷ್ಟು ಧನ್ಯವೆಂದು ಹೇಳಬೇಕು. 

ಆಕ್ಕನು ಕಲ್ಯಾಣ ಪ್ರವೇಶ ಮಾಡಿದುದು ಸಮಯೋಚಿತವಾಗಿದೆ. 
ಏಕೆಂದರೆ ಅವಳೇ ಹೀಗೆ ಹೇಳುತ್ತಾಳೆ. 

“ಎಲೆ ದೇವ ಸಕಲಗಣಂಗಳ ಉಸಟಳಕ್ಕಂಜಿ ನಿಮ್ಮ ಶರಣರ 
ಮರೆಕಹೊಕ್ಕೆ. ಅವರ ಕಾರುಣ್ಯವಂ ಪಡೆದು ಬಂದು ನಿಮ್ಮ ತ್ರೀಮೂರ್ತಿ 
ಯಂ ಕಂಡೆ.” ಇದರಿಂದ ಅಕ್ಕನ ಧ್ಯೇಯಸಾಧನೆಗೆ ಕಲ್ಯಾಣ ಪ್ರವೇ 
ಶವು ಒಂದು ಉತ್ತಮ ಸಾಧನವಾಗಿ ಸರಿಣಮಿಸಿತೆಂದು ಹೇಳಬಹುದು. 
ಅಕ್ಕನೇ ಹೀಗೆ ಹೇಳಿದ್ದಾಳೆ. ಕ 

“ನಿನ್ನ ಅಂಗದ ಆಚಾರವ ಕಂಡು, ಎನಗೆ ಲಿಂಗಸಂಗವಾಯಿತ್ತು. 
ಅಯ್ಯ ಬಸವಣ್ಣ ನಿಮ್ಮು ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ 
ಸಂಬಂಧನಾಯಿತ್ತಯ್ಯ ಬಸವಣ್ಣಾ. ನಿನ್ನ ಸದ್ಭಕ್ತಿಯ ತಿಳಿದು ಎನ್ನ 
ನಿಜ ಸಾಧ್ಯವಾಯಿತ್ತಯ್ಯ ಬಸವಣ್ಣ ” ಇದರಿಂದ ಅಕ್ಕನ ಜೀವನದಲ್ಲಿ ಬಸ 
ವಣ್ಣನ ಪ್ರಭಾನವು ವ್ಯಕ್ತವಾಗುತ್ತದೆ. ಅಕ್ಕನು "ಕಾಮನ ಗೆಲಿದೆನಯ್ಯ 
ಬಸವಣ್ಣ ಫಿಮ್ಮ ದಯದಿಂದ' ಎಂದೇ ಒಪ್ಪಿದ್ದಾಳೆ. ಅಲ್ಲದೆ ಕಲ್ಯಾಣ 
ಪ್ರವೇಶಕ್ಕೆ ಮೊದಲು ಅದಕ್ಕೆ ಬೇಕಾದ ಅರ್ಹತೆಯನ್ನೂ ಆಕೆ ಪಡೆದಿ 
ದ್ಹಳು. ಎಲ್ಲರಿಗೂ ಕಲ್ಯಾಣವನ್ನು ಪ್ರವೇಶಿಸುವುದು ಸಾಧ್ಯವಿಲ್ಲ. ಅಕ್ಕನು- 

"ಕಲ್ಯಾಣವೆಂಬುದಿನ್ನಾರಿಗು ಹೊಗಬಾರದು. ಅಸಾಧ್ಯವಯ್ಯ. 
ಆಸೆ ಆಮಿಷವಳಿದವಂಗಲ್ಲದೆ ಕಲ್ಯಾಣದತ್ತಲಡಿ ಇಡಬಾರದು. ಒಳ 
ಹೊರಗೆ ಶುದ್ಧವಾದವರಿಗಲ್ಲದೆ ಕಲ್ಯಾಣವ ಹೊಗಬಾರದು. ನಾನೆಂಬುದ 
ಹೆರಿದವಂಗಲ್ಲದೆ ಕಲ್ಯಾಣವ ಹೊಗಬಾರದು. ಒಳಗೆ ತಿಳಿದು ಚನ್ನ 
ಮಲ್ಲಿಕಾರ್ಜುನಂಗೊಲಿದು ಉಭಯ ಲಜ್ಜೆಯನಳಿದೆನಾಗಿ ಕಲ್ಯಾಣವ 


೧೪೪ ಶಿವಾನುಭನ. 


ಕಂಡು ನಮೋ ನಮೋ ಎನುತಿರ್ದೆನು: ಎಂದು ಹೇಳಿದ್ದಾರೆ. ಇದ 
ರಿಂದ ಅಕ್ಕನ ಅಂತರಂಗವು ಈ ಮೊದಲೇ ಶುದ್ಧವಾಗಿ ಶಿವಶರಣರ 
ತತ್ವಜ್ಞಾನವನ್ನು ಗ್ರಹಿಸುವದಕ್ಕೆ ತಕ್ಕ ಭೂಮಿ ಈ ಮೊದಲೇ ಸಿದ್ಧವಾ 
ಗಿತ್ತೆಂದು ತಿಳಿದುಬರುತ್ತದೆ. 


ಅನುಭವ ಮಂಟಪವನ್ನು ಅಕ್ಕನು ಪ್ರವೇಶಿಸುತ್ತಿರುವಾಗ ಪ್ರಭು 
ದೇವನು ಆಕೆಯನ್ನು ಪರಿಕೆಸಲೆಂದು ಬಹು ವಿಧದ ಪ್ರಶ್ನೆಗಳಿಂದ ಅಕ್ಕ 
ನನ್ನು ಸುಮ್ಮನಾಗಿಸಬೇಕೆಂಬ ಪ್ರಯತ್ನವು ಫಲಕಾರಿಯಾಗಿರಲಿಲ್ಲ. ಈ 
ನಾದದಲ್ಲಿ ಅಕ್ಕನ ಕೊಡುವ ಉತ್ತರಗಳು ಮನನೀಯವಾಗಿವೆ. ಪ್ರಭು 
ದೇವನನ್ನು ಕೂಡ ವಾದದಲ್ಲಿ ಸೋಲಿಸಬಲ್ಲ ಸಾಹಸ ಬುದ್ಧಿ ಅಕ್ಕನಿ 
ಗಿದೆ. ಅಕ್ಕ-ಪ್ರಭುದೇವರ ಸಂಭಾಷಣೆಯ ಶೂನ್ಯಸಂಪಾದನೆಯ ಭಾಗವು 
ಸುಂದರವಾಗಿದೆ. "ಉದಮದದ ಯೌವನನವನೊಳಕೊಂಡು ಸತಿ ನೀನು 
ಇತ್ತಲೇತತ್ಸಿ ಬಂದೆಯವ್ವ? ಸತಿ ಎಂದರೆ ಮುನಿವರು ಎಮ್ಮ ಶರಣರು” 
ಎಂದು ಅತ್ಸುನನ್ನು ಬೆದರಿಸಲು ಪ್ರಯತ್ನಿಸಿದ ಪ್ರಭುದೇವನೇ ಕೊನೆಗೆ 
ಅಕ್ಕನ ಪ್ರತಿವಾದಕ್ಕೆ ಮನಮೆಚ್ಚಿ “ಇದು ಲೇಸಾಯಿತ್ತು” ಎಂದು ಒಪ್ಪು 
ತ್ತಾನೆ. "ಅಂಗನೆ ಅಂಗನೆಯ ರೂಪಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತೆ 
ಇಪ್ಪುದು. ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ. ಅಕ್ಕ ಗುಹೇ 
ಶ್ವರ ಲಿಂಗದಲ್ಲಿ ಉಭಯ ನಾಸ್ತಿ ಮನವಳಿದೆ ಎನ್ನಕ್ಕ್ರಾ?' ಎಂದು 
ಕೊಂಡಾಡುತ್ತಾನೆ. 

ಶಿವಾನುಭವಮಂಟಪದ ಸಂದರ್ಶನದಿಂದ ಅಕ್ಕನ ಧ್ಯೇಯವು 
ಇನ್ನು ಸಮೀಪಗತವಾಯಿತು. ಬಸವನ ಭಕ್ತಿ, ಪ್ರಭುವಿನ ಜ್ಞಾನ, 
ಚೆನ್ನಬಸವನ ಧರ್ಮಗಳ ತ್ರಿನೇಣಿಯ ಹೊನಲು, ಅಕ್ಕನಲ್ಲಿ ನೆಲೆಸಿದುವು. 


(೪) ಬಾಲ್ಯದ ಕನಸನ್ನು ನನಸುಮಾಡಿಕೊಂಡ ಅಕ್ಕನ ಜೀವ 
ನದ ನಾಲ್ಕನೆಯ ಭಾಗವೂ ಕೂಡ ಕಾವೃಮಯವಾಗಿದೆ. ಒಳಗು 
ಹೊರಗು ಶುದ್ಧವಾಗಿ ಕಲ್ಯಾಣವ ಸೇರಿದಳು. ಅಲ್ಲಿ ಶಿವಶರಣರ ಕಾರು 
ಣೃದಿಂ ಜ್ಞಾನವನ್ನು ಪಡೆದಳು. ಅಂಗನಿಕಾರವ ಗೆಲಿದು ಸರ್ವಾಂಗ 
ದೊಳು ಲಿಂಗವನು ಧೃಡಮಾಡಿಕೊಂಡು ನಿಜಗಲಿಯಾದಳು. ಈ 
ಕೊನೆಯ ಭಾಗದಲ್ಲಿ ಅಕ್ಕನ ಆಧ್ಯಾತ್ಮಿಕ ವಿರಹದ ವರ್ಣನೆಯಿದೆ. ತನ್ನ 
ಹೃದಯ ಸ್ವಾಮಿಯನ್ನು ಅಕ್ಕನು ಅರಸುತ್ತಿರುವದನ್ನು ಚಾಮರಸನು 
ಹೀಗೆ ಬಣ್ಣಿಸಿದ್ದಾನೆ. 


ಅಕ್ಕಮಹಾದೇನಿಯ ಜೀವನ ರಹಸ್ಮ. ೧೪೪. 


ಸಜ್ಜನವೆಲ್ಲಿ ನಿರ್ಜನ. 

ತೆಲ್ಲಿ ಗಿಡು ಮಡುವೆಲ್ಲಿ ತರು ಗಿರಿ 

ಯೆಲ್ಲಿ ಗಂಹರವೆಲ್ಲಿ ಪೂಗೊಳವೆಲ್ಲಿ ಲತೆ ಪುಳಿನ 

ಎಲ್ಲ ಎದೆಯಲಿ ಹಾಡುತಾಡುತ 

ಮೆಲ್ಲ ಮೆಲ್ಲನೆಯರಸುರ್ತಿದಳು 

PO ಎ ಮಹಾದೇವಿ. $ 
ಚನ್ನ ಮ್ಲಿಕಾರ್ಜುಕನನ್ನು. dE ಹಂಬಲವು ಇದೀಗ ಅಕ್ಕ 
ನಲ್ಲಿ ಹೆಚ್ಚು ಸ್ರಿಗಿತ್ತು. ಟಾಟ ಮನದ ಉತ್ಕಟೇಚ್ಛೆಯು ಫಲವನ್ನು ಪಡೆ 
ಯುವ ns ಬಂದಿತ್ತು. ವನಾಂತರದಲ್ಲಿ ಅಳಿಸಂಕುಳ್ಳ ಮಾಮರ, 
ಬೆಳುದಿಂಗಳು, ಕೋಗಿಲೆಗಳನ್ನು "ಎನ್ನೊಡೆಯ ಚನ್ನಮಲ್ಲಿಕಾರ್ಜುನ 
ದೇವರ ಕಂಡರೆ ಕರೆದು ತೋರಿರೆ' ಎಂದು ಬೇಡುತ್ತಾಳೆ. ಆಧ್ಯಾತ್ಮಿಕ 
ವಿರಹದಿಂದ ನೊಂದು ಗಿಳಿ, ಕೋಗಿಲೆ, ತುಂಬಿಗಳನ್ನು ಮೊರೆ ಹೋಗು 
ತ್ತಾಳೆ. ಕೊನೆಗೆ ವನದಲ್ಲಿ ಎಲ್ಲ ಕಡೆಗೂ ದೇವನ ರೂಸನನ್ನು 
ಕಾಣುತ್ತಾಳೆ. 


"ವನನೆಲ್ಲ ನೀನೆ. ವನದೊಳಗಣ ದೇವತರುವೆಲ್ಲ ನೀನೆ. ತರು 
ವಿನೊಳಗಾಡುವ ಖಗ ಮೃಗವೆಲ್ಲ ನೀವೆ. ಚನ್ನಮಲ್ಲಿಕಾರ್ಜುನ ಸರ್ವ 
ಭರಿತನಾಗಿ, ಎನಗೆ ಮುಖದೋರೆ?--ಎಂದು ಹಂಬಲಿಸಿ ಬೇಡಿಕೊಳ್ಳು 
ತ್ತಾಳೆ.  ಕೊಫೆಗೊನ್ನೆ "ಹೊಳೆವ ಕೆಂಜೆಡೆಗಳ, ಮಣಿ ಮುಕುಟದ 
ಒಪ್ಪುವ ಸುಲಿಪಲ್ಲ, ನಗೆ ಮೊಗದ ಕಂಗಳ ಕಾಂತಿಯಿಂ ಈರೇಳು 
GR ಬೆಳಗುವ ದಿವ್ಯ ಸ್ವರೂಪನ' ನ್ನು ಕಂಡು ತನ್ನ' ಕಂಟಿ 
ಬರವನ್ನು ಹಿಂಗಿಸಿಕೊಳ್ಳುತ್ತಾಳೆ.. ಈ ಐಕ್ಯ ಸ್ಥಾನದಲ್ಲಿ ಅನುಸಮ 
ಆನಂದವನ್ನು ಪಡೆಯುತ್ತಾಳೆ. ಕೊನೆಗೆ ಚನ್ನಮಲ್ಲಿಕಾರ್ಜುನನ ಹೃದಯ 
ಕಮಲದಲ್ಲಿ ಅಡಗಿ ಆತ್ಮಾಃ ರ್ಸಣೆ ಮಾಡಿ ತನ್ನ ಧ್ಯೇಯವನ್ನು ಕೊನೆ 
ಗಾಣಿಸುತ್ತಾಳೆ. 

ಇಂತಿದು ಅಕ್ಕನ ಜೀವನ ಚಿತ್ರ. ನಮಗೆ ದೊರೆಯುವ ಸಾಹಿ 
ತೃದಲ್ಲಿರುವ ಸ್ಥೂಲ ಭಿನ್ನಾಂಶಗಳನ್ನು ಬಿಟ್ಟು ಕೊಟ್ಟರೆ, ಉಜ್ವಲವಾದ 
ಅಕ್ಕನ ಜೀವನದ ತಿರುಳು ಒಂದೇ ಇರುವದನ್ನು ನಾವು ಕಾಣುತ್ತೇವೆ. 
ಆಕ್ಸನ ಮೂರ್ತಿ ಸ್ವರೂ ಸವು ಘನನಾಗಿದಡೆ. ಹರಿಹರನು ತನ್ನ ರಗಳೆ 
ಯಲ್ಲಿ ಅದನ್ನು ಸಂಕ್ರಿಸ್ತನ ಇಗಿ 

3 


೧೪೬ ಶಿನಾನುಭವ, 


ಒದೆದು ಸಮಸ್ತ ರಾಜ್ಯ ಸುಖಮಂ ಸುಖದಿಂ 
ಬಿಸುಟ್ಟಲ್ಪಭೋಗ ಸಂ। 
ಪದವನೆ ನೂಂಕಿ ಸಂಸ್ಕೃತಿಯ ದಂದುಗಮಂ 
ಬಿದಿರ್ದಾಸೆಯೆಂಬಿನಂ ॥ 
ವಿದಳಿಸಿ ಕಾನು ಮತ್ತ ಗಜ ಮಸ್ತಕದಾ 
ಮದಮಂ ಸಡಿಳ್ಳಿಮಾ | 
ಣದೆ ಮಹಾದೇವಿ : 


es “ee ಅಂ 


ಅನುಪಮ ಮಲ್ಲಿಕಾರ್ಜುನನ ಭಕ್ತಿಯ ಭಾವಕಿ ಚನ್ನಮಲ್ಲಿಕಾ 
ರ್ಜುನನ ಸುಖಂ ಬರುತ್ತಲೆಸೆದಳ್‌ ಮಹಾದೇವಿ... 


ಹೀಗೆ ಬಣ್ಣಿಸುತ್ತಾನೆ. 
ಕೊನೆಗೆ ಅಕ್ಕನ ಮೂರ್ತಿ ಸ್ವರೂಸವನ್ನು ಶೂನ್ಯಸಂಪಸದನೆಕಾ 
ರರ ಉಕ್ತಿಯಲ್ಲಿಯೇ ಹೇಳಿ ಈ ಅಲ್ಪ ಲೇಖನವನ್ನು ಮುಗಿಸುತ್ತೇನೆ, 


ತನುವಿನೊಳಗೆ ಇದ್ದು ತನುವ ಗೆದ್ದಳು. ಮನದೊಳಗೆ ಇದ್ದು 
ಮನವ ಗೆದ್ದಳು. ಉಷಯದೊಳಗೆ ಇದ್ದು ವಿಷಯಂಗಳ ಗೆದ್ದಳು. 
ಅಂಗ ಸಂಗವ ತೊರೆದು ಭವವ ಗೆದ್ದಳು. ಕೂಡಲ ಚನ್ನಸಂಗಯ್ಯನ 
ಹೃದಯ ಕಮಲವ ಬಗೆದು ಹೊಕ್ಕು ನಿಜಪದವನೈದಿದ ಮುಹಾದೇನಿ 
ಯಕ್ಕನ ಶ್ರೀ ಪಾದಕ್ಕೆ ನಮೋ ನಮೋ ಎಂಬೆನು. 


' ಇದಕಾಗಿ ಇರಲಿ, ೧೪೭ 


. ಇದಕಾಗಿ ಇರಲಿ, 


(ಲೇಃ-- ಈ ಚಂದ್ರಶೇಖರದೇವರು ಅಡ್ಡೂರ, ಮುಕ್ಕಾಂ ಸರ್ಪಭೂಸಣ 
ಮಠ ಚೆಂಗಳೂರನಗರ.) 


—————————— 


೧ 
ಧನನಿರಲಿ ದಾನಕ್ಕೆ 
ಮನವಿರಲಿ ಧ್ಯಾನಕ್ಕೆ 
ತನುವಿರಲಿ ಜಗದೊಳಗೆ ಧರ್ಮಕ್ಕೆ”ತಾ- ' 
ನೆನುತಿರುವ ಅಹಮಿಕೆಯದಮನಕ್ಕೆ ತಾ ॥ 
೨ 
ಸತಿಯಿರಲಿ ಸೇವಿಸಲು 
ಸುತನಿರಲಿ ಪಾಲಿಸಲು 
ಹಿತರಿರಲಿ ಹಗಲಿರುಳು ಹರುಷಿಸುತ ಸ. 
ತೃಥವ ತೋರಿ ಸಂಸ್ಕೃತಿ ಸಂಗವಳಿಸೆ ॥ 
೩ 
ನಯವಿರಲಿ ನುಡಿಯಲ್ಲಿ 
ಭಯವಿರಲಿ ನಡೆಯಲ್ಲಿ 
ಜಯವಿರಲಿ ದುಷ್ಟಗುಣಮನದಲ್ಲಿ 
ದಯಯಿರಲಿ ಸಕಲ ಜೀವಂಗಳಲ್ಲಿ॥ 
೪ 
ತಿರವಿರಲಿ ನಂದಿಸಲು 
ಕರವಿರಲಿ ಪೂಜಿಸಲು 
ಅರಿವಿರಲಿ ಧರೆಯೊಳಗೆ ಹರನಿಗಿಂತ 
ಪರದೈವವಿಲ್ಲೆಂದು ತಿಳಿಯುವಂತೆ ॥ 


ಣೌ ಶಿವಾನುಭವ. 


ಶೂನ್ಯಸುಪಾದನೆಯ ರಹಸ್ಯ, 
(ಪ್ರಭುದೇವರ ಶೂನ್ಯಪೀಕ ಮೂರ್ತೆ ಸಂಪಾದನೆ.) 


ಅಷ್ಟಾದಶೋಪಡೇಶ. 
ಪ್ರಭು ಶೂನ್ಯವಿಷ್ಟರದೊಳತಿ 
ವಿಭವದಿ ಮಂಡಿಸಿ ಸಮಸ್ತ ಶರಣರ ಕಂದಿಂ | 
ಶುಭದಿಂದರ್ಚಿಸಿಕೊಂಡುದ 
ತ್ರಿಭುವನ ಮರಿಯಕ್ಕೆ ಪೇಳ್ದೆನತಿ ಕೌತುಕದಿಂ ॥ 


ಈ ಸಂಪಾದನೆಯಲ್ಲಿ ಬಸನಂಜದೇವರು ನಿರ್ಮಿಸಿದ ಶೂನ್ಯ 
ಪೀಠದ ಮೇಲೆ ಪ್ರಭುದೇವರು ಮಂಡಿಸಿದುದನ್ನೂ ಅವರ ಪಾದವನ್ನು 
ಶಿವಶರಣರೆಲ್ಲರೂ ಒಳ್ಳೆ ಭಕ್ತಿಯಿಂದ ಪೂಜಿಸಿದುದನ್ನೂ ವರ್ಣಿಸಲಾ 
ಗಿದೆ. ಆದರೆ ತಾತ್ವಿಕ ದೃಷ್ಟಿಯಿಂದ ವಿವೇಚೆಸಲಾಗಿ ಬಸವೇಶನ 
ಭಕ್ತಿಯೆಂಬ ಹೀಠದ ಮೇಕೆ ಪ್ರಭುವೆಂಬ ಜ್ಞಾನವು ಮಂಡಿಸಿತೆಂಬರ್ಥ. 
ಅಂದರೆ ಬಸವನ `ಭಕ್ತಿಯು ಜ್ಞಾನ ಜ್ಯೋತಿಯನ್ನು ಪಡೆದು ಪ್ರ 
ಬ್ಲತವಾಯಿತು. ಬಸವನೇ ಅಂಗ ಪ್ರಭುವೇ ಲಿಂಗವಾಗಿದ್ದು ಇಲ್ಲಿ 
ಅಂಗದ ಮೇಲೆ ಲಿಂಗವು ಅಳವಟ್ಟಿದೆ. ಅರ್ಥಾತ್‌ 'ಅಂಗಲಿಂಗಸಂಗ 
ವಾಗಿದೆ. ಅವ್ಯಕ್ತವಾದ ಪರವಸ್ತುವು ಸೇವ್ಯಸೇನಕ ಭಾವದಿಂದ ಭೂಮಿಯ 
ಮೇಲೆ ಪ್ರಭು-ಬಸವರ ರೂಪದಿಂದ ಅವತರಿಸಿ ಸಾಧಕರೂಸವಾದ 
ಬಸವನ ಭಕ್ತಿಯು ಸಿದ್ಧರೂಪವಾದ ಪ್ರಭುನಿನ ಜ್ಞಾನದಲ್ಲಿ ಕೊನೆ 
ಗಂಡಿದೆ. ದ್ವೈತವಾದ ಬಸವನ ಭಕ್ತಿಯು ಸಾಧನದಿಂದ ಅದ್ವೈತ 
ವಾದ ಪ್ರಭುಜ್ಞನವನ್ನು ಪಡೆದು ನಿತ್ಯಸುಖಿಯಾಗಿದೆ. ಈ ಉದಾತ್ತ 
ತತ್ವವನ್ನೇ ಶೂನ್ಯ ಸಂಪಾದನಾ ಕರ್ತರು ಸುಗಮವಾದ ಕಥಾರೂಪ 
ದಿಂದ ಚಿತ್ರಿಸಿರುವರು. 


ಪ್ರಫು 


ಈ ಸಂಪಾದನೆಯ ಕಥಾಸಾರವಿನ್ಟೇ. ಬಸವರಾಜನು ನಿರ್ಮಿ 
ಸಿದ ಶೂನ್ಯಸಿಂಹಾಸನದ ಮೇಲೆ ಪ್ರಭುದೇವರು ಮೂರ್ತಗೊಳ್ಳಲು 
ಮಡಿವಾಳ, ಅಪ್ಪಣ್ಣ, ಬಾಚರಸ ಮೊದಲಾದ ಶರಣರು ಅವರ ನಿಲ 
ವನ್ನು ಬಹು ವಿಧನಾಗಿ ಕೊಂಡಾಡಿದರು. ಬಸವನಾನಂದ ಶರಧಿಯು 
ಮೇರೆದಪ್ಪಿ ಹರಿಯಿತು. ಬಸನನು ೧೨ ವರ್ಷ ಮಾಡಿದ ಲಿಂಗಸೂಜೆಯ 


ಶೂನ್ಯಸಂಪಾದನೆಯ ರಹೆಸೈ. ೧೪೯ 


ಫಲವೇ ಪ್ರಭುನೆಂಬ ಜಂಗಮರೂಪನಾಗಿ ಪರಿಣಮಿಸಿತು. ಹೀಗೆ 
'ಪ್ರಭುದೇವರು ಶೂನ್ಯ ಪೀಠವನ್ನಲಂಕರಿಸಿರಲು, ಬಸವಣ್ಣನವರು ಆನಂದ 
ಶರಧಿಯಲ್ಲಿ ಓಲಾಡುಕ್ತಿರಲು, ಇತ್ತ ಪ್ರತಿನಿತ್ಯದಂತೆ ಆರೋಗಣೆಗೆ 
ಬಂದು ಕುಳಿತ ಲಕ್ಷದ ಮೇಶೆ ತೊಂಭತ್ತಾರು ಸ.ವಿರ ಜಂಗಮಕರೆಲ್ಲರು 
ಬಸವನು ನಮ್ಮ ಕಡೆಗೆ ಲಕ್ಷಕೊಡಲೊಲ್ಲನು, ವ್ರತಗೇಡಿಯೆಂದು ಅವ 
ನನ್ನು ಜರಿದರು. ಪ್ರಭುವನ್ನು ಮಹೇಂದ್ರ ಜಾಲಿಗನೆಂದು ಹೀಯಾ 
ಳಿಸಿ ಹೊರಟು ಹೋದರು. ಆಮೇಲೆ ಪ್ರಭುದೇವರು “ಅಶನಕ್ಕೆ ಬಂದ 
ಜಂಗಮರು ಗುಹೇಶ್ವರನ ನಿಲವನೆತ್ತ ಬಲ್ಲರು?” ಎಂದು ವಿಡಂಬಿಸಿ 
ನುಡಿದರು. 


ಚನ್ನಬಸವಣ್ಣನು “ಲಿಂಗದಲ್ಲಿ ಸ್ಪಯವಾಗಿ ಬಂದು ನಿಂದಾತನೇ 
ಜಂಗಮ. ಅಂಥ ಜಂಗಮವೇ ಪ್ರಭುವು. ಉಳಿದ ಬರಿಯ ಬೋಳು 
ಗಳೆಲ್ಲ ಜಂಗಮರೇ? ಅವರು ಕೇವಲ ಲಾಂಛನಧಾರಿಗಳು. ಅವ 
ನಿಗೆ. ಪರವಸ್ತುವು ಬೇಡವಾಗಿದ್ದರೆ ಹೋಗಲಿ” ಎಂದು ಜರಿದು ಮಾತ 
ನಾಡಿದರು. ಸೊಡ್ಡಳ ಬಾಚರಸರು “ಅಡವಿಯಲ್ಲಿ ಆನೆಯ ಹಿಂಡ 
ಆನಂದ ಲೀಲೆಯೊಳಾಡ: ವಾಗ ಕೇಸರಿಯು ಬರಲು ಆ ಮದಕರಿಗಳೆಲ್ಲ 
ಓಡುನ ತೆರನಂತೆ ಪ್ರಭುದೇವರು ಬರಲೊಡನೆ ನೆರೆದ ಗಣಂಗಳಿಲ್ಲ 
ಹರಿದರಯ್ಯ? ಎಂದು ಹಾಸ್ಯವಾಡಿದರು. ಆದರೆ ಬಸವಣ್ಣನವರು ಜಂಗ 
` ಮರೆಲ್ಲ ಮುಳಿದು ಹೋಗಲು ಬಹಳೇ ಪಶ್ಚತ್ತಾಪದಿಂದ “ಜಂಗಮವು 
ಮುನಿದರೆ .ನಾನಂತು ಬದುಕುನ ಕೂಡಲ ಸಂಗಮದೇವಾ” ಎಂದು 
ನುಡಿಯಲು ಪ್ರಭುದೇವರು ಯುಕ್ತಿಯಿಂದ ಅವರನ್ನು ಸಂತೈಸಿದರು. 


ಆಮೇಲೆ ಬಸವಣ್ಣನವರು ಪ್ರಭುವಿಗೆ ಬಿನ್ನವಿಸಿದ್ದೇನಂದರೆ “ಪ್ರಭುವೇ 
ಜಂಗಮರು ಹೋದರು. ತಾವು ಬೇಡುವದನ್ನು ದಯವಿಟ್ಟು ತಿಳಿ 
ಸಯ್ಯಾ. ಕಾಮಿಸದೆ ಕಲ್ಪಿ ಸದೆ ಭ್ರಮಿಸದೆ ನಿಮ್ಮ ಪರಿಯಾಣಕ್ಕೆ ನೀಡು 
ಜಿನು” ಇದಕ್ಕೆ ಪ್ರಭುವು “ಗುಹೇಶ್ವರನು ಹಸಿದಿಹನು ಸದಾರ್ಥವ 
ನೀಡಯ್ಯಾ ಸಂಗನಬಸವಣ್ಣಾ” ಎಂದು ಅಪ್ಪಣೆ ಕೊಡಿಸಲು ಬಸ ಸವಣ್ಣ 
ನವರು ಸ್ವತಃ ಪ್ರಭುವಿನ ಸೇವೆಗೆ ST ಮಡಿವಾಳ ತಂದೆ 


ಗಳು ಅಕ್ಕನಾಗಮ್ಮನು ಪ್ರಭುವಿಗೆ ಆರತಿಯನ್ನೆತ್ತಿದರು. 


೧೫೦ ಶಿನಾನುಭನ. 


(ಬಸವಣ್ಣನ ಅರಮನೆಃ- ಶೂನ್ಯಪೀಠಾರೋಣ) 


ಬಸವೇಶ್ವರನ ಹೆಮ್ಮನೆಯನ್ನು ಗ್ರಂಥಕಾರನು ಬಹು ಸೊಗಸಾಗಿ 
ವರ್ಣಿಸಿರುವನು. ಆ ಮನೆಯ ಮಂಟಪಗಳು ಸುವರ್ಣ ಭಿತ್ತಿಗಳಿಂ 
ದಲೂ ರತ್ನದೆನೆಗಳಿಂದಲೂ ಪರಿಶೋಭಿತಮಾಗಿದ್ದವು. ನೀಲವರ್ಣದ 
ಉಪ್ಪರಿಗೆಗಳೂ ಮಾಣಿಕ್ಯದ ಕಲಶಗಳಿಂದೊಪ್ಪುವ ಗೋಪುರಗಳೂ ವಿರಾ 
ಜಿಸುತ್ತಿದ್ದವು. ಪಚ್ಚೆಯ ಕಂಬಗಳಿಂದಲೂ ನವರತ್ನದ ರಂಗಮಂಟಪ 
ದಿಂದಲೂ ಬಣ್ಣದ ಲೋವೆಗಳಿಂದಲೂ ನೀಲರತ್ನದ ನೆಲಗಟ್ಟಿನ ಕನ್ನೆ 
ವಾಡಂಗಳ ಸಾಲ್ಲಳಂದಲೂ ಅದು ಅಂದಮಾಗಿತ್ತು. ಇದಲ್ಲದೆ ಅಲ್ಲಲ್ಲಿ 
ಗಂಧದ ಬಟ್ಟಲಗಳೂ ಭಸಿತದ ಭರಣಿಗಳೂ ರುದ್ರಾಕ್ಷಿಯ ಸರಗಳೂ 
ಶರಣರ ಪ್ರತಿಬಿಂಬಗಳೂ ಅಲ್ಲಲ್ಲಿ ಕಂಗೊಳಿಸುತ್ತಿದ್ದವು. ಕನ್ನಿಕೆಯರು 
ಆರತಿಯನ್ನು ಹಿಡಿವೆತ್ತುತ್ತಿದ್ದರು. ಕೆಲವರು ಮಧ್ಯಮಂಟಪದಲ್ಲಿ ಶಿವಾ 
ರ್ಚನೆ ಮಾಡುತ್ತಿದ್ದರು. ಕೆಲನೆಡೆಯಲ್ಲಿ ಪ್ರವಚನ ಶಿನಗೋಹ್ಕಿಗಳು 
ನಡೆದಿದ್ದವು. ಬೇರೆಡೆಯಲ್ಲಿ ಗಾಯನ, ನಾಟ್ಯ, ಭಟ್ಟಂಗಿಗಳ ಕೊಂಡಾ 
ಟಗಳು ಸಾಗಿದ್ದವು. ಆ ಸಮಯದಲ್ಲಿ ಪ್ರಭುದೇವರು ಸ್ತುತಿ, ಆರತಿ, 
ಜಯಪಫೋಷಗಳೊಂದಿಗೆ ಶೂನ್ಯಸಿಂಹಾಸನದ ಮೇಲೆ ಮೂರ್ತಗೊಳಿ 
ಸಿದರು. 

ಶರಣರು ಪ್ರಭುವನ್ನು ಸ್ತುತಿಸಿದ್ದು. 

(೧) ಮಡಿವಳ-- ಮಲೆವುತ್ತ ಮೆಟ್ಟಿತ್ತ ತನುವನೊಲೆವುತ್ತ ತಲೆ 
ದೂಗಿ ಮನವನಲ್ಲಾಡಿ ಬಸವನ ಹಿಂದು ಮುಂಡೆ ನೋಡುತ್ತೆ ನಗುತ್ತೆ 
ಮುತ್ತಿನ ತೋರಣಕ್ಕೆ ಹಾರೈಸಿ ಬಸವನ ಮನೆಯ ಹೊಕ್ಕನು ಕಲಿ 
ದೇವರ ದೇವನು. 

(೨) ಬಸವಣ್ಣ-- ಅಂತರಂಗವಿಲ್ಲದ ಒಳಗು ಅವಲಂಬವಿಲ್ಲದ 
ಹೊರಗು ನೋಡಲಳವಲ್ಲದ ಕುಸುಮದ ಗದ್ದುಗೆಯಲ್ಲಿ ಒಡಲಿಲ್ಲದ 
ಘನವು ಮೂರ್ತಿಗೊಂಡರೆ ವಿಚಿತ್ರವಾಯಿತ್ತು ಜಗವೆಲ್ಲ. ಕೂಡಲಸಂ 
ಗಮದೇವರ ಶರಣ ಪ್ರಭುದೇವರ ಶ್ರೀಪಾದಕ್ಕೆ ನನೋನಮೋ ಎಂಬೆನು. 

(೩) ಹೆಡಪದಪ್ಪಣ್ಣ- ನೆಲನ ಹೊದ್ದದು, ಆಕಾಶ ಮುಟ್ಟದು, 
ಎಡೆಯಲೊಂದು ರೂಪಿಲ್ಲ. ನಿಜನೆಂಬ ವಿಸ್ತಾರದಲ್ಲಿ ನಿತ್ಯನಿರಾಳವೆಂಬ 
ಮಹಾಘನವು ಬಂದು ಮೂರ್ತಿಗೊಳ್ಳಲು ಕಾಯದ ಕಣ್ಣೆ ಕಾಣಬಾ 
ರದು. ಮನದ ಮುಂದೆ ಆಳವಡದು. ಭಾವದ ಬಗೆಗೆ ಮೈದೋರದು. 


ಶೂನೃಸಂಪಾದನೆಯ ರಹಸ್ಯ. ೧೫೧ 


ಸವ ಪ್ರಿಯ ಕೂಡಲ ಚನ್ನಸಂಗಯ್ಯನಲ್ಲಿ ಪ್ರಭುದೇವರ ಶ್ರೀಪಾದಕ್ಕೆ 
BR ಮೋ ಎಂಬೆನು. 


(೪) ಸೊಡ್ಡಳಬಾಚರಸ- ಆಕಾರವಿಲ್ಲದ ನಿರಾಕಾರ ನಿರಾಳ 
ನೆಂಬ ಗದ್ದುಗೆಯ ಮೇಲೆ ಕುಳ್ಳಿರ್ಪುದ ಕಂಡು ಆನು ಪ್ರಭುದೇನರೆಂ 
'ಡೆರಿದು ಆತನ ಫಿಜಸಾದಕ್ಕೆರಗಿ ಎನ್ನ ಭವವ ಹರಿದೆನು. ಮಹಾ 
ದಾನಿ ಸೊಡ್ಡಳನ ಕಂಡ ಕಡು ಸುಖವನು ಉನಮಿಸಬಾರದ್ದು 


ಆ 


ಬಸವರಾಜದೇವರ ಆನಂದ. 


ಎನ್ನ ಗಂಡ ಬರಬೇಕೆಂದು ಅಂತರಂಗವೆಂಬ ಮನೆಯ ತೆರಹು 
ಮಾಡಿ ಅಷ್ಟದಲನೆಂಬ ಓವರಿಯೊಳಗೆ ನಿಜನಿವಾಸವೆಂಬ ಹಾಸಿಗೆಯ 
ಹಾಸಿ ಧ್ಯಾನನೆಂಬ ಮೇಲ್ವಟ್ಟು ಕಟ್ಟಿ ಜ್ಞಾನವೆಂಬ ದೀಪಮಂ ಬೆಳ 
ಗಿಸಿ ಕ್ರಿಯೆಯೆಂಬ ಉಪಚಾರಂಗಳಂ ಹರಹಿಕೊಂಡು ಪಶ್ಚಿಮ ದ್ವಾರ 
ವೆಂಬ ಬಾಗಿಲತೆರೆದು ಕಂಗಳೇ ಪ್ರಾಣವಾಗಿ ಹಾರೈಸುತ್ತಿದ್ದೆನು. ನಾನು 
ಬಾಕೆನೆಂದು ತಾನೇ ಬಂದು ಹೃದಯ ಸಿಂಹಾಸನವೇರಿದನು. ಎನ್ನ 
ಮನದ ಬಯಕೆ ಸ್ವಯವಾಯಿತ್ತು. ಹಿಂದೆ ಹನ್ನೆರಡು ವರ್ಷದಿಂದಿದ್ದ 
ಚಿಂತೆ ಇಂದು ನಿಶ್ಚಿಂತವಾಯಿತ್ತು, ಪ್ರಭುವೇ, ನಿಮ್ಮ ಪಾದಾರ್ಚಫೆಸೆ 
ನನ್ನ ಪರಮಾನಂದ ಜಲವನೆರೆಯುವೆನಯ್ಯ, ಪೂಜೆಗೆ ನನ್ನ ಹೃದಯ 
ಕಮಲವನಿರಿಸುವೆನಯ್ಯ, ಆರತಿಯಿಂದ ಆರತಿಯನ್ನೆತ್ತು ವೆನಯ್ಯ, ಎನ್ನ 
ಮಹಾ ಪ್ರಕಾಶವ ದೀಪವಾಗಿ ಬೆಳಗುವೆನಯ್ಯ. ಈ 'ತೆರನಲ್ಲದೆ ಅಸ 
ನಿಧಾರ್ಚನೆ ಷೋಡಶೋಸಚಾರವೆಂಬುದಕ್ಕು ಬೇರೆ ತೆರನ ಕಾ ಹೆನಯ್ಸ” 
ಪ್ರಭುನೆನ್ನ ಪ್ರಾಣಲಿಂಗವೆಂದು ಇಂದೆನಗೆ ಕಾಣಬಂದಿತಯ್ಯ. ಪ್ರ ಪ್ರಭುವೇ. 
ನಿಮ್ಮ ನೋಟಿವನಂತ ಸುಖವು. ನಿಮ್ಮ ಕೂಟಿ ಪರಮ ಸುಖವು. 
ಅಷ್ಟಕೋಟ ರೋಮಂಗಳೆಲ್ಲ ಕಂಗಳಾಗಿ ನೋಡುತ್ತಿದ್ದೇನೆ. ನಿನ್ಮು 
ನೋಡಿ ನೋಡಿ ಎನ್ನ ಮನದಲ್ಲಿ ರತಿ ಹುಟ್ಟಿ ನಿಮಿರ್ದವೆನ್ನ ಕಂಗಳು. 
ಎನ್ನ ವಚನದಲ್ಲಿ ನಿಮ್ಮ ನಾಮಾಮೃತ ತುಂಬಿದೆ. ಎನ್ನ ನಯನ 
ದಲ್ಲಿ ನಿಮ್ಮ ಮೂರುತಿ ತುಂಬಿದೆ. ಎನ್ನ ಮನದಲ್ಲಿ ನಿಮ್ಮ ನೆನಹು 
ತುಂಬಿದೆ. ಎನ್ನ ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿದೆ. ನಿಮ್ಮ ಚರಣ 
ಕಮಲದಲ್ಲಿ ನಾನು ತುಂಬಿಯಾಗಿದ್ದೇನೆ. ಬಿಡಲಾರದ ನಿಧಾನವ ಕಂಡೆ 
ನಯ್ಯು. ಆನಂದದಿಂದ ಆಡುವೆ, ಹಾಡುವ, ಕಣ್ಣ ತುಂಬ ನೋಡುವೆ. 


೧೫೨ ಶಿವಾನುಭವ. 


ನ.ನಪೊಲಿದು ಭಕ್ತಿಯ ಮಾಡುವೆ. ಆಡಿ ಕಾಲು ದಣಿಯವು. ನೋಡಿ. 
ಕಣ್ಣು ದಣಿಯವು. ಹಾಡಿ ಮನ ದಣಿಯಮದು. ಇನ್ನೇವೆ ನಿನ್ನೇನೆನಯ್ಯ?' 


ಜಂಗಮರು ಬಸವನನ್ನು ಜರೆದದ್ದು. 

ಪ್ರಭುವನ್ನು ಲಕ್ಷಿಸಿ ತಮ್ಮನ್ನುಪೇಕ್ಷಿಸಿದ ಬಸವನನ್ನು ಜಂಗಮರು 
ಈ ರೀತಿಯಾಗಿ ಆಕ್ಷೇಪಿಸಿದರು. “ಅರಳು ಕಂಗಳುಳ್ಳವರಿಗೆ ಹರಳುಕಂಗ 
ಳುಳ್ಳವರು ಸೇರದಂತೆ, ತುರುಬುಳ್ಳವರಿಗೆ ಬರಿಮಂಡೆಯವರು ಸೈರಿಸ 
ದೌಂತೆ, ಮಾಡಿದನೀ ನ್ರತಗೇಡಿ ಬಸವನು. ಮಹೇಂದ್ರ ಜಾಲಿಗನೊ 
ಬ್ಬನ ಕುಳ್ಳಿರಿಸಿಕೊಂಡು ತನ್ನ ಪ್ರಾಣಲಿಂಗವೆಂದು ನಮ್ಮ ತ್ತ ತಿರುಗಿ 
ನೋಡಲೊಲ್ಲ. ಆತನಲ್ಲಿ ಏನು ಲೇಸ ಕಂಡನು? ನಮ್ಮಲ್ಲಿ ಏನು 
ಹೊಲ್ಲೆಯವ ಕಂಡನು? ಕಾಂಚನವನೊಲ್ಲದೆ ಬಿಟ್ಟು ಹಂಚನ್ನು ಹಿಡಿ 
ದನು. ಪ್ರಭುವೊಬ್ಬ ಆನಾಚಾರಿ. ಬಸವನ್ನೊಬ್ಬ ವ್ರತಗೇಡಿ. ಇವಡಿ, 
ಬ್ಬರು ದೇವಲೋಕ ಮರ್ತೃಲೋಕಕ್ಕೆ ಹೊರಗು, ಇವರ ಮುಖ ನೋಡ 
ಲಾಗದು” ಹೀಗೆನ್ನುತ್ತ ಹೊರಟು ಹೋದರು. 


ಜಂಗಮರ ವಿಡಂಬನೆ. 

(೧) ಪ್ರಭು-- ಬಸವಾ, ಸಾತ್ವಿಕ ಶರಣರ ನುಡಿ ಹುಸಿಯೆ? 
ಅದು ದಿಟ. ಒಳಗೆಂಬುದೇ ದೇವಲೋಕ ಹೊರಗೆಂಬುದೇ ಮರ್ತ್ಯ' 
ಲೋಕ. ಈ ಎರಡೂ ಲೋಕಕ್ಕೆ ಹೊರಗುಗಿ ನಾವಿರಲು ಈ ಎರಡೂ ' 
ಲೋಕದೊಳಗೆ ತಾವಿರಲಿ. ಈ ಅಂಗಜ ಜಂಗುಳಿಗಳೆಲ್ಲ ಆಶನಕ್ಕೆ ಫೆಕೆ' 
ವಿದ್ದು, ಲಿಂಗದ ಹವಣ ನಿವರೆತ್ತ ಬಲ್ಲರು? ಕಳವಳದ ಕಾಯಜೀನಿ 
ಗಳು ದೇವರ ಸುದ್ದಿಯ ನೆತ್ತಬಲ್ಲರು? ಮದ್ಯಪಾನವ ಮಾಡಿ ಮದ" 
ವೆದ್ದ ಜೋಗಿಗಳಂತೆ ನುಡಿವರು. ಗುಹೇಶ್ವರನ ನಿಲವನಿವರೆತ್ತ ಬಲ್ಲರು? 


(೨) ಚನ್ನಬಸವಣ್ಣ ಪಥವನರಿಯಡೆ ಮಂಡೆಯ ಬೋಳಿಸಿ 
ಕೊಂಡಾತ ಜಂಗಮನಲ್ಲ. ಸತ್ತೊಡೆ ತೆಗೆಯುವರಿಲ್ಲೆಂದು ಕಟ್ಟಿಕೊಂ. 
ಡಾತ ಭಕ್ತನಲ್ಲ. ತನುಮನ ಧನವೆನ್ನದಲ್ಲ, ಲಿಂಗದ ಒಡವೆ ಲಿಂಗಕ್ಕೆಂದು. 
ಮಾಡುವಾತ ಭಕ್ತ. ತನುಗುಣವಿರಹಿತನಾಗಿ ಲಿಂಗದಲ್ಲಿ ಸ್ವಯವಾಗಿ 
ಬಂದುನಿಂದಾತ ಜಂಗಮ. ಲಾಂಛನ ಧಾರಿಗಳೆಲ್ಲ ಜಂಗಮರೇ? ಜಡ. 
ಜೇವಿಗಳೆಲ್ಲ ಜಂಗಮರೇ? ಕೂಡಲ ಚನ್ನ ಸಂಗಯ್ಯನೊಲ್ಲದಿದ್ದರೆ . 
ಅವರು ಹೋಗಲಿ. 


ಶೊನೈಸಂಪಾದನೆಯ ರಹಸ್ಯ. ೧೫೩ 


(೩) ಸೊಡ್ಡಳ ಬಾಚರಸ-- ವಿಪಿನದೊಳು ಮದಕರಿಯ ಹಿಂಡು 
ಆನಂದ ಲೀಲೆಯೊಳಾಡುತ್ತಿರಲು, ಕೇಸರಿ ಬರಲು ಮದಕರಿಗಳೆಲ್ಲ 
ಕೆದರಿ ಓಡುವ ತೆರನಂತೆ ನಿಮ್ಮ ಶರಣ ಪ್ರಭುದೇವರು ಬರಲೊಡನೆ 
ಹೆರಿದುದಯ್ಯ ನೆರೆದ ಗಣಂಗಳು. 


ಬಸವಣ್ಣನವರ ಕಳವಳ 

ಜಂಗಮರು ತನ್ನ ಮನೆ ಬಿಟ್ಟು ಹೋದದ್ದು ತಿಳಿದ ಕೂಡಲೆ 
ಬಸವಣ್ಣನವರ ಹೊಟ್ಟಿ ಯಲ್ಲಿ ಬಹಳ ಕಳವಳವುಂಟಾಯಿತು. ಅವರು 
ಪ್ರಭುದೇವರನ್ನು ಕುರಿತು “ಅಯ್ಯಾ ನಿಮ್ಮ ಶರಣರ ಸಂಗವೆನಗೆ ಪರಮ 
ಸುಖವಯ್ಯಾ. ಅಯ್ಯಾ ನಿಮ್ಮ ಶರಣರ ಅಗಲಿಕೆ ಪ್ರಾಣವಿಯೋಗ 
ವಯ್ಯಾ. ಶಿವಶಿವಾ ಸಂತವಿಡುವೆನು ಇನ್ನೆಂತಯ್ಯಾ? ಎನಗೇನು 
ಗತಿ? ಶರಣರ ಮುನಿಸು ಬಿಡಿಸಬಾರದ ತೊಡಕು. ಗುರು ಮುಥಿ 
ದರೆ ಒಂದು ದಿನ ತಾಳುನೆ. ಲಿಂಗ ಮುನಿದರೆ ಅರೆ ದಿನ ತಾಳುವೆ. 
ಜಂಗಮ ಮುನಿದರೆ ಕ್ಷಣಮಾತ್ರ ತಾಳಿದರೆ ನನ್ನ ಪ್ರಾಣ ಹೋಕು, 
ಅರಸು ಮುನಿದರೆ ಆ ನಾಡೊಳಗಿರಬಾರದು. ಪತಿ ಮುನಿದರೆ ಸತಿ 
ಇರಬಾರದು. ಜಂಗಮ ಮುನಿದರೆ ನಾನೆಂತು ಬದಕುವೆನು ಕೂಡಲ 
ಸಂಗಮದೇವಾ” ಎಂದು ಪಶ್ಚಾತ್ತಾಪದಿಂದ ಅರಿಕೆ ಮಾಡಿಕೊಂಡರು. 


ಪ್ರಭುವು ಬಸವನನ್ನು ಸಮಾಧಾನ ಮಾಡಿದ್ದು. 

ಪ್ರಭುದೇವರು ಬಸವನನ್ನು ಕುರಿತು “ಅಂಜಬೇಡ. ಅಳುಕಬೇಡ. 
ಹೋದವರಾರು? ಇದ್ದವರಾರು? ಹಲವರ ಮುಖದಲ್ಲಿಪ್ಪ ದೇವನೊ 
ಬ್ಬನೆ. ನಾಮ ಹಲವಲ್ಲದೆ ಕಾರ್ಯಪೊಂದೇ ನೋಡಾ. ಮನದೊಳಗಣ 
ಘನವು ತನುವನಗಲುವದೇ? ಗುಹೇಶ್ವರ ಲಿಂಗದ ವಿಯೋಗಕ್ಕೆ ತೆರ 
ಹಿಲ್ಲ ಕೇಳಾ ಸಂಗನಬಸವಣ್ಣಾ” ಎಂದರು. ಅದಕ್ಕೆ ಬಸವಣ್ಣನವರು 
“ಅದ್ರ ತವ ಅಂತರಂಗದಲ್ಲಿ ಅರಿದು ಹೊರಗೆ ದಾಸೋಹ ಮಾಡರದಿ 
ರ್ದರೆಂತಯ್ಯ? ಕೂಡಲಸಂಗಮದೇವಾ, ಹಾವು ಸಾಯದಂತೆ ಕೋಲು 
ನೋಯದಂತೆ ಮಾಡಾ ನಿನ್ನು ಧರ್ಮ” ಎಂದು ಬೇಡಿಕೊಂಡರು. ಆಗ 
ಪ್ರಭುದೇವರು “ಕಳಗೇಳು ಲೋಕಂಗಳಿಲ್ಲದ ಮುನ್ನ, ಮೇಲೇಳು 
ಲೋಕಂಗಳಿಲ್ಲದ ಮುನ್ನ, ಸಮಸ್ತ ಬ್ರಹ್ಮಾಂಡಗಳಿಲ್ಲದ ಮುನ್ನ, 
ಬಸವಣ್ಣಾ ನೀನು ಲಿಂಗ ಭಕ್ತ, ಜಂಗಮ ಪ್ರಾಣಿಯೆಂಬದನ್ನು ನಾನು 


4 


೧೫೪ ಶಿವಾನುಭನ. 


ಅರಿದಿಹೆನಯ್ಯ. ಮಾಡುವ ನೀಡುವ ನಿಜಭಕ್ತರಿಲ್ಲದ ಕಾರಣ ಬಾಯ್ದೆ 
ರೆಯದೆ ಇದ್ದೆನು. ಮಾಡಿ ನೀಡಿಹೆನೆಂಬ ಸಂತೋಷದಾಪ್ಯಾಯನ ಹಿರಿ 
ದಾಯಿತ್ತು. ನೀಡಯ್ಯ ಗುಹೇಶ್ವರಂಗೆ ಸಂಗನ ಬಸವಣ್ಣಾ” ಎಂದು 
ಅಪ್ಪಣೆ ಕೊಡಿಸಲು ಬಸವಣ್ಣನವರು “ರೂಹಿಲ್ಲದ ಸುಯಿಧಾನವ ನೀಡುವೆ. 
ರುಚಿಯಿಲ್ಲದ ಪದಾರ್ಥವ ನೀಡುವೆ. ಲಿಂಗಪದಾರ್ಥವ ಲಿಂಗಮುಖಕ್ಕೆ 
ನೀಡುವೆ. ಕಾಮಿಸದೆ ಕಲ್ಪಿಸದೆ ಭಾವಿಸದೆ ಭ್ರಮಿಸದೆ ನಿಮ್ಮ ಪರಿ 
ಯಾಣಕ್ಕೆ ನೀಡುವೆನು. ಸಮಾಧಾನದಿಂ ಅವಧರಿಸಬೇಕಯ್ಯ. ಪ್ರಭುವೆ” 
ಎಂದು ಬೆಸಗೊಳ್ಳಲು ಪ್ರಭುವು "ಗುಹೇಶ್ವರ ಹಸಿದಿಹನು ಪದಾರ್ಥವ 
ನೀಡಯ್ಯ ಸಂಗನಬಸವಣ್ಣಾ” ಎಂದು ಅಪ್ಪಣೆ ಕೊಡಿಸಿದರು. 


ಆಮೇಲೆ ಬಸವರಾಜದೇವರು ಸ್ವತಃ ಪ್ರಭುವಿನ ಸೇನೆಗೆ ಸನ್ನ 
ದ್ಧರಾದರು. ಮಡಿವಾಳತಂದೆಗಳೂ ಅಕ್ಕನಾಗಮ್ಮನವರೂ ಪ್ರಭುವಿಗೆ 
ಮಂಗಳಾರತಿಯ ಮಾಡಿದರು. ಇಲ್ಲಿಗೆ ಕಥೆಯು ಮುಗಿಯಿತು. 


ಮಹಾಶರಣರಿಂದ ಪೂಜೆಗೊಂಡ ಪ್ರಭುವಿನ ಯೋಗ್ಯತೆಯು ಎಸ್ಟಿ 
ದ್ವಿತೆಂಬದನ್ನು ವಾಚಕರೇ ಊಹಿಸಬೇಕು. ಪ್ರಭುವು ಸಾಕ್ಸಾತ್‌ ಸರ 
ಶಿವನ ಮೂರ್ತಿಯೆಂದೇ ಶರಣರೆಲ್ಲರು ಭಾವಿಸಿದ್ದರು. 


ಥೀ ನಿಡುವತಾವಿಂಡಿ ಮಠೆದ ಇತಿಹಾಸ, ೧೫೫ 


ಶೀ. ನಿಡುಮಾಮಿಡಿ ಮಠದ ಇತಿಹಾಸ. 
ಲೇಖಾಂಕ ೨. 


(ಲೇಖಕೆ:- ಪಂ. ಜಿ. ನಂಜುಂಡಾರಾಧ್ಯ, «ರಾಷ್ಟ್ರಭಾಷಾ ವಿಶಾರದ? 
ಸಿದ್ಧಗಂಗಾ ಗುರುಕುಲ.) 


ಅವಾಗ ಕಾಶ ನಾಂ ಸವಸ 


ನಮ್ಮ ಹಿಂದಿನ ಲೇಖಾಂಕದಿಂದ ಮೇಲ್ಕಂಡ ಮಠದ ಕೆಲವೆ 
ಚಾರಿತ್ರಕ ವಿಚಾರಗಳು ವಾಚಕರ ಗಮನಕ್ಕೆ ಬ:ರದಿರವು. ಈ ಲೇಖ 
ದಲ್ಲಿ ಮತ್ತೆ ಕೆಲವು ಸಂಗತಿಗಳು ಉದಾಹರಿಸಲ್ಪಡುತ್ತವೆ. 


ಶ್ರೀ ನಿಡುಮಾಮಿಡಿ ಮಠದ ಕೇಂದ್ರಸ್ಥಾನವು ಸದ್ಯದಲ್ಲಿ ಬಾಗೇ 
ಪಲ್ಲಿ ತಾಲ್ಲೂಕಿಗೆ ಸೇರಿದ ಗೂಳೂರು ಗ್ರಾಮದ ಬಳಿಯಿರುತ್ತದೆಯೆಂದು 
ಹೇಳಿಡೆಯಷ್ಟೆ! ಈ ಗ್ರಾಮವು ಹಿಂದೆ ಇತಿಹಾಸದಲ್ಲಿ ಪ್ರಸಿದ್ಧನಾದ 
ರಾಜೇಂದ್ರ ಚೋಳಭೂಪಾಲನ (೧೦೧೨--೧೦%೫) ರಾಜಧಾನಿಯಾಗಿ 
ತ್ರೆಂಬುದಕ್ಕೆ ಅನೇಕ ಸ್ರಮಾಣಗಳಿವೆ. ಜಗದ್ಗುರು ಚಂದ್ರಗುಂಡ 
ದೇಶಿಕೇಂದ್ರ ಶಿವಾಚಾರ್ಯರ ದಿವ್ಯ ಮಂತ್ರೋಪದೇಶ ಪ್ರಭಾವದೀದ 
ಅವನ ಆಜನ್ಮಗತವಾಗಿ ಪೀಡಿಸುತ್ತಿದ್ದ ಬ್ರಹ್ಮಹತ್ಯಾಪಾತಕವು " ಗುಯ್‌? 
ಎಂದು ಶಬ್ದ ಮಾಡುತ್ತ ಕರ್ಣದಿಂದ ಹೊರಹೊರಟತೆಂದೂ, ಅಂದಿ 
ನಿಂದ ಆ ನಗರಕ್ಕೆ "ಗುಯಲೂರು' ಎಂಬಭಿಧಾನವು ಇಡಲ್ಪಟ್ಟಿತೆಂದೂ 
ಹೇಳುವ ಪುಲ್ಲಕವಿಯ ಅಭಿಪ್ರಾಯವನ್ನೇ «ಅಫ್ಪಪ್ಪ' ಮತ್ತು "ಇಡ 
ಗೂರು ರುದ್ರಕವಿ' ಗಳು ಸಮರ್ಥಿಸುತ್ತಾರೆ. ಅದು ರಾಜಧಾನಿಯಾ 
ಗಿದ್ದುದಕ್ಕೆ ಬೇಕಾದ ಅನೇಕ ಪಾಚೀನ ಶಿಲಾಶಿಲ್ಪ ಕೌಶಲವನ್ನು ಸೂಚಿ 
ಸುವ ಕಟ್ಟಡಗಳೂ, ಕುರುಹುಗಳೂ ಸಹ ಈಗಲೂ ಅನ್ಲಿ-ಉಪಲಬ್ಧ 
ವಾಗುತ್ತವೆ. 

ಆ ಗ್ರಾಮಕ್ಕೆ ಸಮೀಪದಲ್ಲಿರುವ ದಿಣ್ಣೆಯಲ್ಲಿ ಒಂದು ಪ್ರಾಚೀನ 
ಸ್ಪಂಭವಿಜಿ. ಅದು ಚೋಳರಾಜನ ಗಜಶಾಲೆಯಾಗಿದ್ದು ಅದಕ್ಕೆ ಪಟ್ಟ 
ದಾನೆಯನ್ನು ಬಂಧಿಸುತ್ತಿದ್ದರೆಂಬ ಪ್ರತೀತಿಯಿದೆ. ಆ ಕಂಭದ ಬುಡವು 
ಸರಸಣಿಯಿಂದ ಸಮೆದು ಕೃಶವಾಗಿರುವುದನ್ನು ನಾವಿಂದು ಕಾಣಬ 
ಹುದು. ಮತ್ತು ಈ "ಗುಯಲೂರು' ಎಂಬುದು ಸು. ೧೫ನೆಯ ಶತ 


೧೫೬ ಶಿವಾನುಭವ. 


ಮಾನದ ವರೆಗೂ ವಿಜಯನಗರದ ಪ್ರಸಿದ್ಧಿ ಸೀಮೆಯೆಂದು ಕರೆಯ 
ಲೃಡುತ್ತಿದ್ದಿತೆಂಬುದಕ್ಕೆ ಕೆಲವು ಶಿಲಾಶಾಸನಗಳು ಉಸಲಬ್ಬವಾಗುತ್ತವೆ. 


ಅನಂತಪುರಂ ಜಿಲ್ಲಾ ಹಿಂದೂಪುರದ ತಾಲ್ಲೂಕಿಗೆ ಸೇರಿದ ಗೊರ 
ವನಹಳ್ಳಿ ಗ್ರಾಮದ ಸಮೀಪದಲ್ಲಿ ಒಂದು ಮಹಾಲಕ್ಷ್ಮೀ ದೇವಾಲಯ 
ವಿದೆ. ಅದನ್ನು ಕಟ್ಟಿಸಿದವನು ಕಲಾ ಸೌಂದರ್ಯದಲ್ಲಿ ಜಗತ್ಪ್ರಸಿದ್ಧವಾದ 
ಲೇಪಾಕ್ಷಿ ಮತ್ತು ನಂದಿ ದೇವಾಲಯಗಳನ್ನು ಕಟ್ಟಿಸಿದ ಪೆನುಗೊಂ 
ಡೆಯ ವಿರುಪಣ್ಣನೆಂಬವನು. ಆ ಸಮಯದಲ್ಲಿ ವಿಜಯನಗರದ ಐತಿ 
ಹಾಸಿಕ ಪ್ರಭುವಾದ ಅಚ್ಯುತರಾಯನು ಪೆನುಗೊಂಡೆಯಲ್ಲಿದ್ದು ರಾಜ್ಯ 
ಭಾರ ಮಾಡುತ್ತಿದ್ದನೆಂದು ಈ ಶಿಲಾಲಿಪಿಯಿಂದ ವ್ಯಕ್ತವಾಗುತ್ತದೆ. 
ಆ ದೇವಾಲಯದ ಶಿಲುಭಿತ್ತಿಯ ಮೇಲೆ ೭ ದೊಡ್ಡ ಶಾಸನಗಳಿವೆ. 
ಅವುಗಳ ಒಂದರ ಮಾದರಿಯು ಹೀಗಿದೆ. 


(ಇ 


ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶಾಲಿವಾನಶಕ ವರ್ಷಂಗಳು ೧೪೫೮ 
(ಕ್ರಿ. ಶ. ೧೫೩೬) ನೆಯ ದುರ್ಮುಖಿ ಸಂ. ಮಾಘ ಶು. ೭ ಬುಧವಾರ 
ಪುಣ್ಯಕಾಲದಲ್ಲೂ ಶ್ರೀಮನ್‌ ಮಹಾರಾಜಾಧಿರಾಜ ರಾಜಪರಮೇಶ್ವರ 
ಶ್ರೀವೀರ ಪ್ರತಾಪ ಶ್ರೀ ಅಚ್ಯುತದೇವ ಮಹಾರಾಯರು ಪೃಥ್ವೀಂಾಜ್ಯಂ 
ಗೈಯುತ್ತಿರಲು ಸಾಣಿ ಚನ್ನಪ್ಪನಾಯಕನ ಕುಮಾರ... ... ನಾಯ 
ಕರು ಶ್ರೀ ಅಚ್ಯುತರಾಯ ಮಹಾರಾಯರು ತಮಗೆ ಮೊಗಣಿ ನಾಯ 
ಕತನಕೆ ಪಾಲಿಸಿದ ಪೆನುಗೊಂಡೆ ರಾಜ್ಯ ಗುಯ್ಯಲೂರು ಸೀಮೆವೊಳ 
ಗಣ ಅತ್ತಯ್ಯನ ಕೊಡಗೇನಹಳ್ಳಿ ಸ್ಥಳದ ....... ಇತ್ಯಾದಿ ಆ 
ದೇವಾಲಯದ ಚಕ್ಕುಬಂದಿ, ದೇವಿಯ ಪೂಜಾದಿಗಳಿಗೆ ಕೊಟ್ಟಿರುವ ಮಾನ್ಯ 
ಗಳ ಉಲ್ಲೇಖವಿದೆ. 


ಮತ್ತು ಅದರ ಸವಿಪದಲ್ಲಿರುವ ಕೊಡಿಗೇನಹಳ್ಳಿ ಎಂಬ ಗ್ರಾಮ 
ದಲ್ಲಿನ ಮಾರುತಿಯ ದೇವಾಲಯದಲ್ಲಿ ಮೂರು ಶಾಸನಗಳಿವೆ. ಅವು 
ಗಳಲ್ಲಿ ಒಂದು ಮಾತ್ರ ಶಾಲಿವಾಹನ ೧೨೫೦ (ಕ್ರಿ. ಶ. ೧೩೨೮) ರದು. 
ಅದರಲ್ಲಿಯೂ ಗುಯಲೂರು ನಾಡ ಸೀಮೆ' ಎಂಬ ಉಲ್ಲೇಖವಿದೆ. 
ಇದರಿಂದ ಗುಯಲೂರು ಸೀಮೆಯು ಸು. ೧೨-೧೩ನೆಯ ಶತಮಾನ 
ಗಳಿಂದಲೂ ಪ್ರಸಿದ್ಧಿವಡೆದಿತ್ತೆಂಬುದು ಸಿದ್ಧವಾಗುತ್ತದೆ... ಮತ್ತು ಈಗ 
ಗೂಳೂರಿನ ಸಮೀಪದಲ್ಲಿ ಒಂದು ಹೊಲದಲ್ಲಿ ಮುರಿದು ಬಿದ್ದಿರುವ 


ಥೀ ನಿಡುವತಾನಿಂಡಿ ವಾಠದ ಇತಿಹಾಸ. ೧೫೭ 


ಶಿಲಾಲಿಪಿಯಲ್ಲಿಯೂ ಸಹ ಈ ಹೆಸರಿನ ಉಲ್ಲೇಖವಿದ್ದು ಶಕೆ ೧೪೬೬ 
(೧೫೪೪) ವರ್ಷದ್ದಾಗಿದೆ. ಇದರಿಂದ ಆ ಗುಯಲೂರು ಇಂದಿನ ಗೂಳೂ 
ರಾಗಿದೆ ಎಂಬ ಶೋಧಕರ ಅಭಿಪ್ರಾಯವು ನಿಜನೆಂದು ಸ್ಪಷ್ಟವಾಗುತ್ತದೆ. 


ಆದುದರಿಂದ ಗುಯಲೂರು ಸೀಮೆಯು ಅಚ್ಛುತರಾಯನ ಪ್ರಭು 
ತ್ವಕ್ಕೆ ಒಳಪಟ್ಟಿದ್ದಿತೆಂಬುದು ದೃಢವಾಗುತ್ತದೆ, ಪೆನುಗೊಂಡೆಯಲ್ಲಿ 
ವಿಜಯನಗರದ ಸಂಸ್ಥಾಪಕನಾದ ಬುಕ್ಕರಾಯನು ಕಟ್ಟಿಸಿದ ಅರಮ 
ನೆಯು ಇಂದಿಗೂ ರಾರಾಜಿಸುತ್ತಿದೆಯೆಂದು, ವಿದ್ವಾನ್‌ ಸೋಮನ್ನಪಂ 
ತಲು ಎಂ. ಎ. ಎಲ”. ಓ. ಕ್ಕ ಅವರು ಬರೆಯುತ್ತಾರೆ. ವಿಜಯನಗರದ 
ಅರಸರು ಪೆನುಗೊಂಡೆಯಲ್ಲಿ ಬಂದಿರುತ್ತಿದ್ದರೆಂಬುದಕ್ಕೆ ಬಲವಾದ ನಿದ 
ರ್ಶನಗಳಿವೆ. ಅಚ್ಯುತರಾಯನು ಅಲ್ಲಿಗೆ ಸಮೀಪದಲ್ಲಿರುವ ನಿಡುಮಾ 
ಮಿಡಿ ಎಂಬ ಮಹಾಕ್ಷೇತ್ರದಲ್ಲಿ ಮಹಿಮಾಶಾಲಿಗಳಾದ ಶ್ರೀ ಕರಿಬಸವ 
ದೇಶಿಕೇಂದ್ರರನ್ನು ಸಂದರ್ಶಿಸಿ ಗೌರವಿಸಿದುದಕ್ಕೆ ಚಾರಿತ್ರಕ ನಿದರ್ಶನ 
ಗಳಿವೆ, ಆದುದರಿಂದ ಪುಲ್ಲಕವಿಯು ಹೇಳುವ ಇಮ್ಮಡಿ ಕರಿಬಸವೇಂ 
ದ್ರರು ೧೫ನೆಯ ಶತಮಾನದ ಕಡೆಯ ಭಾಗದಲ್ಲಿದ್ದರೆಂದು ಹೇಳಬ 
ಹುದಾಗಿದೆ, ಆದುದರಿಂದಲೇ ಇವರ ಉಲ್ಲೇಖವನ್ನು ಮಾಡಿದ ವಿರೂ 
ಪಾಕ್ಸ ಪಂಡಿತಾರಾಧ್ಯನಿಗೆ ಈ ವಿಷಯವು ತಿಳಿದಿದ್ದಿತೆಂದು ಕಾಣುತ್ತದೆ. 


ನಾವು ಐತಿಹಾಸಿಕ ದೃಷ್ಟಿಯಿಂದ ಪುಲ್ಲ ಕವಿಯ ಪಂಡಿತಾರಾಧ್ಯ 
ಚರಿತ್ರೆಯನ್ನು ಅವಲೋಕಿಸಿದಲ್ಲಿ ಅವನು ಕೊಟ್ಟಿರುವ ಈ ಪೀಠದ 
ಸ್ವಾಮಿಗಳ ಪರಂಪರೆಯಲ್ಲಿ ಅನೇಕ ಬಿರುಕುಗಳು ಕಂಡುಬರುತ್ತವೆ. 
ಅವನು ಚರಿತ್ರೆಯಲ್ಲಿ ಸೂಚಿಸದೆ ಇರುವ ಅನೇಕ ಮಹಿಮಾ ಮೂರ್ತಿ 
ಗಳು ಈ ಪೀಠಾಧೀಕರಾಗಿ ಈ ಮಠಕ್ಕೆ ಸೇರಿದ ಶಾಖಾಮಠಗಳಲ್ಲಿ 
ಲಿಂಗೈಕ್ಯರಾಗಿರುವುದು ಶೋಧನಗಳಿಂದ ಕಂಡುಬರುತ್ತಿರುವುದರಿಂದ ಅದು 
ಅಸಂಪೂರ್ಣವಾದುದೆಂದೂ ಮತ್ತು ಆತನು ಚಾರಿತ್ರಕ ವಿವೇಚನೆ 
ಯಿಲ್ಲದೆ ಎಲ್ಲ ಪುರಾಣಕಾರರಂತೆ ಸಾಮಾನ್ಯವಾಗಿ ವಾಜ್ಮೂಲಕವಾ 
ಗಿದ್ದ ಕೆಲವು ಸಂಗತಿಗಳನ್ನು ಬರೆದಿರಬೇಕೆಂದೂ ವ್ಯಕ್ತವಾಗುತ್ತದೆ. ಅಸ್ತು. 

ಮೇಲ್ಕಂಡ ಗೊರವನಹಳ್ಳಿಯಲ್ಲಿ ಉಲ್ಲೇಖಿತನಾದ ವಿರುಪಣ್ಣನು 
ಈ ನಿಡುಮಾಮಿಡಿ ಪೀಠದ ಮುಖ್ಯ ಶಿಷ್ಯವೃಂದಕ್ಕೆ ಸೇರಿದ ಬಳ್ಳಾರಿಯ 


§ ಅನಂತಪುರಂ ಜಲ್ಲಾ ಭೂಗೋಳ ಮು ೧೯೩೫, 


೦೫೮ ಶಿನಾನುಭವ. 


ವರ ಪಂಗಡದ ದೇಶಮುದ್ರೆ ಶೆಟ್ಟರ ವಂತೀಯನಿರಬಹುದೆಂದು ಈ ಶಾಸ 
ನಗಳಲ್ಲಿ ಕಂಡುಬರುವ ವಿಶೇಷಣಗಳಿಂದ ಊಹಿಸಬಹುದಾಗಿದೆ. 


೭ನೆಯ ಶಾಸನದಲ್ಲಿ “ ,. ವಿರುಪಣ್ಣ ಯ್ಯನವರ ತಮ್ಮಂದಿರು 
ವೀರಣ್ಣನಾಮಾಂಕರು, ಸ್ವಸ್ತಿ ಸಮಸ್ತ ನಿಜನಾಮಾಂಕ ಮಾಲಿಕಾ ಪ್ರಶಸ್ತ 
ಸಹಿತರಾದ ಶ್ರೀಮದ್ಗುಣೇಶ್ವರ ಗೌರೀಶ್ವರ ದೇವರ ದಿವ್ಯಪಾದ ಪದ್ಮಾ 
ರಾಧಕರಾದ ಉಭಯ ನಾನಾ ದೇಶ ಅಯ್ಯಾಚಾರ ಮುಖ್ಯರಾದ...... 


ಸ್ವಾಮಿಗಳ ಕೈಯ್ಯಲ್ಲು......” ಎಂದಿದೆ. 


ಣ್ಣಯ್ಯ......... ಇತ್ಯಾದಿಯಾಗಿದೆ. ಕ್ರಿ. ಶ. ೧೭೭೧ ರಲ್ಲಿ ಶ್ರೀ ನಿಡು 
ಮಾಮಿಡಿ ಪೀಠಾಧೀಶರಾಗಿದ್ದ ಮರಿಕರಿಬಸವರಾಜದೇಶಿಕೇಂದ್ರ ಸ್ವಾಮಿ 
ಗಳವರು ಕಂಚಿಯಲ್ಲಿರುವ ತಮ್ಮ ಮಠಕ್ಕೆ ದಯಮಾಡಿಸಿದ್ದಾಗೆ ವಾಲಾಜಾ 
ನಗರದ ಗುಂಡಪ್ಪಕೆಟ್ಟಿ ಕೊಮಾರ ಸಂಗಪ್ಪಶೆಟ್ಟಿ ಮೊದಲಾದವರು 
ಶ್ರೀ ಸ್ವಾಮಿಯವರಿಗೆ ಬರೆದುಕೊಟ್ಟ ತಾಳಪತ್ರದ ದಾನಶಾಸನದಲ್ಲಿ ಈ 
ಶಾಸನದಲ್ಲಿ ಕಾಣುವ ವಕ್ಕಣಿಕೆಯು ಅಕ್ಷರಶಃ ಕಂಡುಬರುತ್ತೆ. ಇದ 
ರಿಂದ ಈ ಪೆನುಗೊಂಡೆ ವಿರುಪಣ್ಣನೂ ಶ್ರೀ ಮಠದ ಮುಖ್ಯ ಶಿಸ್ಯನಾ 
ಗಿದ್ದು ಇಂತಹ ಮಹಾ ದೇವಾಲಯಗಳನ್ನು ಕಟ್ಟಸಿದ್ದನೆಂಬುದು ಆನಂದ 
ಜನಕವಾದ ವಿಷಯವಾಗಿದೆ. 


ಕಡಪಾ ಡಿಸ್ರಿಕ್ಸಿನಲ್ಲಿ ಜಗತ್ರಸಿದ್ಧವಾದ ರಾಯಚೋಟ ವೀರಭ 
ದ್ರಡೇವರ ಪ್ರತಿಷ್ಠೆಯನ್ನು ಈ ಪೀಠಾಧಿಕಾರಿಗಳಾಗಿದ್ದ ಚಂದ್ರಗುಂಡ 
ದೇಶಿಕೇಂದ್ರರು ಮಾಡಿಸಿದರೆಂಬುದಕ್ಕೆ ಬಲವಾದ ಆಧಾರಗಳಿವೆ. ಇವರು 
ದೇಶಸಂಚಾರದಲ್ಲಿರುವಾಗ್ಗೆ ಆ ಸ್ಥಳಕ್ಕೆ ದಯಮಾಡಿಸಿ ಅಲ್ಲಿ ತಮ್ಮ 
ಶಿಸ್ಕರಲ್ಲಗ್ರೇಸರನಾದ ಶ್ರೀ ವೀರಭದ್ರನ ಪ್ರತಿಷ್ಠೆಯನ್ನು ಮಾಡಿಸಿ ಒಂದು 
ವ.ಠವನ್ನು ಕಟ್ಟಿಸಿ ಇದರ ಮೇಲ್ವಿಚಾರಣೆಯನ್ನು ಓರ್ವ ಮೂರ್ತಿಗ 
ಳಿಗೆ ಒಪ್ಪಿಸಿರುವಂತೆ ಇತಿಹಾಸವಿದೆ. ಅದರಂತೆಯೇ ಈಗಲೂ ಆ 
ದೇವಾಲಯದ ಮೇಲ್ವಿಚಾರಣೆಯು ವೀರಶೈವ ಪಟ್ಟುಧಿಕಾರಿಗಳ ಅಧೀ 
ನದಲ್ಲಿದ್ದುದರ ದಾಖಲೆಗಳು ಈ ನಿಡುಮಾಮಿಡಿ ಮಠದಲ್ಲಿರುತ್ತವೆ. ಈ 


ವಿಷಯವನ್ನು ಸಮರ್ಥಿಸುವ ಅನೇಕ ವಿಷಯಗಳನ್ನು ರಾ। ಸಾ| ಫ ಗು. 


ಶ್ರೀ ನಿಡುವತಾವಿಂಡಿ ಮಠದ ಇತಿಹಾಸ. ೧೫೯ 


ಹಳಕಟ್ಟಿಯವರು ಪ್ರಕಟಿಸಿರುತ್ತಾರೆ. ಆದ್ದರಿಂದ ಈ ದೇವಾಲಯ 
ಮತ್ತು ಮಠ ಇವು ನಿಡುಮಾಮಿಡಿ ಮಠದ ಶಾಖಾಕ್ಕೆ ಸೇರಿದುದೆಂದು 
ಈ ಮುಂದಿನ ಉಲ್ಲೇಖದಿಂದ ಸಿದ್ಧವಾಗುತ್ತದೆ. 


"ಈ ದೇವಸ್ಥಾನದ ಅಧಿಪತ್ಯವು ಓರ್ವ ವೀರಶೈವ ಮಠಾಧಿಕಾರಿ 
ಗಳ ಕಡೆಗೆ ಇದ್ದು ಅವರಿಗೆ ಸಕ್ಸುಡಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಗ 
ಳೆಂದು ಬಹು ಪುರಾತನಕಾಲದಿಂದಲೂ ಹೆಸರಿದ್ದುದು ಕಂಡುಬರುತ್ತದೆ, 
ಈ ಮಠಾಧೀಶ್ವರರಲ್ಲಿ ಅನೇಕರು ವಿದ್ವಾಂಸರೂ ಕವಿಗಳೂ ಆಗಿಹೋ 
ಗಿರುವರು. ಸಪ್ಪಡಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿ ಈ ಹೆಸರಿನ ಬದಲು 
ಸಪ್ಪಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿ ಅಥವಾ ಸೊಪ್ಪೆ ಸಿದ್ಧಮಲ್ಲಿಕಾರ್ಜುನ 
ಸ್ವಾಮಿ ಇಲ್ಲವೆ "ಸೊಫ್ಪೆಯ ಸ್ವಾಮಿಗಳು? ಎಂದೂ ರೂಢಿಯಲ್ಲಿ ಜನರು 
ಅನ್ನುವುದುಂಟು. ಇದರಂತೆಯೇ ರಾಯಚೂಟ ದೇವರು "ರಾಯ 
ಚೋಟ ಪಟ್ಟಾಧ್ಯಕ್ಷರು' ಎಂದೂ ಹೆಸರುಗಳಿವೆ. ಸೊಪ್ಪೆ ಸಿದ್ದಮಲ್ಲಿಕಾ 
ರ್ಜುನ ಎಂಬ ಹೆಸರು ಇವರಿಗೆ ಏಕೆ ಬಂದಿತೆಂಬುದಕ್ಕೆ ಒಂದು ಆಖ್ಯಾ 
ಯಿಕೆಯಿದೆ. ಈ ದೇವಾಲಯದ ಮುಂದೆ ಒಂದು ಬಸವಣ್ಣನ ಗುಡಿ 
ಯಿದ್ದು ಅದರಲ್ಲಿ ಒಂದು ದೊಡ್ಡ ನೀರಿನ ದೋಣಿಯಿದೆ. ಈ ದೇವಾ 
ಲಯದ ವಿಷಯಕ್ಕೆ ಈ ಮಠದ ಗುರುಗಳಿಗೂ ವೈನ್ಣವ ಬ್ರಾಹ್ಮಣ 
ಸ್ವಾಮಿಗಳಿಗೂ ವಾದ ನಡೆದು- "ನೀವು ಈ ದೇವಸ್ಥಾ ನದ ನಿಜವಾದ 
ಗುರುಗಳಾಗಿದ್ದರೆ ಈ ಶಿಲಾಮೂರ್ತಿಯಾದ ಬಸವಣ್ಣನಿಗೆ ಸೊಪ್ಪೆ 
ಮತ್ತು ನೀರು ಕುಡಿಸಿದರೆ ನೀವೇ ಈ ದೇವಸ್ಥಾನಕ್ಕೆ ಬಾಧ್ಯರು'' ಎಂದು 
ಬ್ರಾಹ್ಮಣ ಸ್ವಾಮಿಗಳು ಪಣವನ್ನು ಹಾಕಿದರಂತೆ. ಇದನ್ನು ಸಿದ್ಧಮಾ 
ಡಲೋಸುಗ ಸ್ವಾಮಿಗಳು ತಮ್ಮ ಮಹಿಮಾ ಪ್ರಭಾವದಿಂದ ಆ ಬಸ 
ವನಿಗೆ ಜೀವ ಚೈತನ್ಯವಿತ್ತು ಸೊಪ್ಪೆ ನೀರುಗಳನ್ನುಣಿಸಿದರಂತೆ. ಅಂದಿ 
ನಿಂದ ಸ್ವಾಮಿಗಳಿಗೆ ಸೊಫ್ಸೆ ಸ್ವಾಮಿಗಳು ಎಂಬ ಅಭಿದಾನವು ಬಂದಿತಂತೆ. 


ಈ ಮಠದ ಶಾಖಾಮಠವು ವಿಜಾಪುರದಲ್ಲೊಂದಿರುತ್ತದೆ. ಅದಕ್ಕೆ 
"ಸೊಸ್ಸಯ್ಯನ ಮಠ'ವೆಂಬ ಹೆಸರು ಇಂದಿಗೂ ಇರುತ್ತದೆ. ಅಲ್ಲಿದ್ದ 
ಕಾಗದ ಪತ್ರಗಳನ್ನು ಶೋಧನೆ ಮಾಡಿದಾಗ ಈಗಿನ ಆ ಮಠದ ಯಜ 
ಮಾನರು ಅನೇಕ ಕಾಗದ ಪತ್ರಗಳನ್ನು ನನಗೆ ತೋರಿಸಿದರು. ಈ 





t ಶಿವಾನುಭವ ೧೯೩೨ ಅಗಷ್ಟ. 


೧೬೦ ಶಿವಾನುಭವ, 


ಮಠದ ಹಿಂದಿನವರೊಬ್ಬರು ರಾಚವಟ್ಟಿ ಮಠದ ಸಟ್ಟಾಧ್ಯಕ್ಷರಾಗಿದ್ದುದು 
ತೋರಿಬರುತ್ತದೆ. ಇವುಗಳಲ್ಲಿ ಪುಣೆ ಪೇಶ್ಚೆ ಮಾಧನರಾವ ಬಲ್ಲಾಳನು 
ರಾಚವಟ್ಟಿ ಸ್ವಾಮಿಗಳಿಗೆ ಹಾಕಿಕೊಟ್ಟ ಮೂಲ ಸನ್ನದು ಇರುತ್ತದೆ. 
(ಅದು ಮರಾಠಿಯಲ್ಲಿದೆ. ಶಕೆ ೧೬೯೨) ಅಲ್ಲಿದ್ದ ಕೆಲವು ಪತ್ರಗಳ ವಕ್ಕಣಿ 
ಕೆಯ ಕ್ರಮವು ಹೀಗಿದೆಃ-- 


««(ರಾಜಾಧಿ ರಾಜಮಾನ್ಯ ರಾಜಶ್ರೀ ಆದಿ ಸಾಂಗೊಲಿ ಮಠ ಮೊದ 
ಲಾದ ಸಮಸ್ತ ದೇಶದ ಮಠಕ್ಕೆ ಕರ್ತ್ರುಗಳಾದ ರಾಯಚೋಟ ದೇವರ 
ಚರಣಾರವಿಂದಕ್ಕೆ?' “ಸರತರ ಪರಂಜ್ಯೋತಿ ಪಂಡಿತಾರಾಧ್ಯಸ್ಥಲ ಪಟ್ಟದ 
ಕಂಥೆ ಪರಮಮೂರ್ತಿ ಆದಿ ಸಾಂಗೋಲಿ ಮಠ ಮುಂತಾದ ಸಮಸ್ತ 
ದೇಶದ ಮಠಕ್ಕೆ ಕರ್ತ್ತುಗಳಾದ ರಾಯಜೋಟ ದೇವರ್‌” «ವೇದ 
ವೇದಾಂತ ಸಿದ್ಧಾಂತ ಪುರಾಣಾಗಮೇತಿಹಾಸ ಶಾಸ್ತ್ರಪ್ರಸಿದ್ಧ ಶ್ರೀಮದ್ವೀ 
ರಶೈವ ಮತಸ್ಥಾಪನಾಚಾರ್ಯವರ್ಯ ತ್ರೀಮನ್ನಿರಾಭಾರಿ ದೇಶಿಕವ 
ಕೀಣ್ಯ ರಾಯಚೋಟ ಪಟ್ಟಾಧ್ಯಕ್ಷ ಸಪ್ರಡಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿ 
ಸನ್ನಿಧಿಗೆ? 


ರಾಚವಟ್ಟಿ ಸ್ವಾಮಿಗಳ ಶಿಖಾಮುದ್ರೆ (ಮೊಹರು) ಯ ವಿವರಃ-- 
ತಾಮ್ರದಿಂದ ಮಾಡಿದ್ದು .....ಎಡಮಗ್ಗಲು “ಶ್ರೀ ರಾಯಚೋಟ ಶ್ರೀವೀರ 
ಸೂರ್ಯ ಸಿಂಹಾಸನಕ್ಕೆ ಸಬ್ಸಿಸಿದ್ಧ ಮಲ್ಲಿಕಾರ್ಜುನ ಸ್ವಾಮಿಯವರು” 
ಎಂದಿದೆ. 


ಈ ಸೊಪ್ಸೆಯ ಮಠದಲ್ಲಿನ ಕೈಬರಹದ ಪತ್ರಗಳನ್ನು ನೋಡಲಾಗಿ 
ಕೆಲವು ಪತ್ರಗಳು ವಿಜಯನಗರದಲ್ಲಿದ್ದ ಒಂದು ಮಠದಿಂದ ಬಂದಂತೆ 
ತೋರುತ್ತದೆ. ಬರೆದವರ ವಕ್ಕಣಿಕೆಯು ಹೀಗಿದೆ. . “ಶ್ರಿಮನ್‌ ಚತು 
ರ್ದಿಕ್ಕು ಐವತ್ತಾರು ದೇಶ ನವಖಂಡ ಪೃಥ್ವಿಯೊಳೊಪ್ಪುವ ಶ್ರೀ ಜಂಬೂ 
ದ್ವೀಪ ಸ್ವಯಂಭು ಭೂಕೈಲಾಸ ಪಂಪಾಕ್ಷೇತ್ರ ಮಾತಂಗಮಾನ್ಯವಂತ 
ಖಯಷ್ಯಶ್ಛಂಗ ಕಪ್ಟಿಂಧ ಹೇಮಕೂಟ ಮಣಿಖಚಿತ ಕನಕಸಿಂಹಾಸನಾ 
ರೂಢರಾದ ಶ್ರೀ ಸಿಂಹಾಸನ ಶಿಖಾಮುದ್ರೆಗೆ ಕಾರಣಕರ್ತರಾದ ಭೂಸ 
ನೂರು ಚರಮೂರ್ತಿ ಹುಚ್ಚಸಪ್ಪಯ್ಯನವರು” ಎಂದಿದೆ. ಶಕ ವರ್ಷ 
ತೋರಿಸಲ್ಪಟ್ಟಿಲ್ಲ. ಕೆಲವು ಪತ್ರಗಳು ವಿಜಾಪುರದ ದೈವದವರಿಗೆ ಬರೆ 
ದಂತಿವೆ. ಅವುಗಳ ವಕ್ಕಣಿಕೆಯು ವಿಲಕ್ಷಣವಾಗಿದೆ. ... ಶೈನನುತ 


"ಈ ನಿಡುನತಾವಿಂಡಿ ಮಠೆದ ಇತಿಹಾಸ- ೧೬೧ 


ಸಜ್ಜನ ಸಿದ್ಧ ಶಿವಾಚಾರ ಸಂಪನ್ನ ಗುರುಲಿಂಗ ಜಂಗಮ ಪ್ರೇಮಿಗ 
ಳಾದ. ಇತ್ಯಾದಿ. 


ಇವೆಲ್ಲ ವಿಶೇಷಣಗಳೂ ಸಹ ಶ್ರೀ ನಿಡುಮಾಮಿಡಿ ಮಠಕ್ಕೆ ಸಂಬಂಧಿ 
ಸಿದ ವಿಚಾರಗಳನ್ನು ಸಮರ್ಥಿಸುತ್ತವೆ. ರಾಯಚೋಟ ಮಠಾಧ್ಯಕ್ಷ 
ರಿಗೆ ಬರೆದ ಒಕ್ಕಣಿಕೆಗಳಲ್ಲಿ ಕಂಡುಬರುವ "ರಾಜಾಧಿರಾಜಮಾನ್ಯ 
"ಪರತರ ಪರಂಜ್ಯೋತಿ ಪಂಡಿತಾರಾಧ್ಯ' "ವೇದವೇದಾಂತ .. ಶ್ರೀಮ 
ದ್ವೀರಕ್ಕಿನ ಮತಸ್ಥಾಪನಾಚಾರ್ಯ... ಪಬ್ಬಾಧ್ಯಕ್ಷ' ತಾಮ್ರದ ಮೊಹರಿನಲ್ಲಿ 
ರುವ *ಶ್ರೀನೀರ ಸೂರ್ಯ ಸಿಂಹಾಸನ' "ಮಣಿಖಚಿತ ಕನಕ ಸಿಂಹಾ 
ಸನಾರೂಢ' ಇವೆಲ್ಲವೂ ಸಹ "ಶ್ರೀ ನಿಡುಮಾಮಿಡ ಮಠಕ್ಕೆ ಅನಾದಿ 
ಯಿಂದ ನಡೆದುಬಂದಿರುವ “ಶ್ರೀಮದ್ವೀರಶೈವ ಮಹಾಮತ ಸ್ಥಾಪನಾ 
ಚಾರ್ಯವರ್ಯ ಶ್ರೀ ೧೦೮ ಜಗದ್ಗುರು ಪಂಡಿತಾರಾಧ್ಯ ಪರಂಪರಾಗತ 
ಶ್ರೀ ಗಿರಿರಾಜ ಮಣಿಖಚಿತ ಕನಕ ಗೋಕರ್ಣ ಸೂರ್ಯಸಿಂಹಾಸನಾಸೀನ 
ಪಬ್ಟಾಧ್ಯಕ್ಷ ಶ್ರೀ ನಿಡುಮಾಮಿಡ ಸ್ವಾಮಿಗಳು” ಎಂಬ ವಕ್ಕಣಿಕೆಯಲ್ಲಿ 
ರುವ ಅಭಿಪ್ರಾಯದ ಅಂಶಗಳನ್ನು ಅಕ್ಷರಶಃ ಅನುಕರಿಸುತ್ತವೆ. ಅಲ್ಲದೆ 
“ಫೈವಮತ ಸಜ್ಜನ ಸಿದ್ಧ ಶಿವಾಚಾರ .' ಎಂದು ಶಿಷ್ಯರಿಗೆ ಸಂಬೋ 
ಧಿಸಿರುವುದೂ ಯಥಾರ್ಥವಾದ ವಿಷಯವಾಗಿದೆ. ಏಕೆಂದರೆ ಶ್ರೀ ಚಂದ್ರ 
ಗುಂಡ ದೇಶಿಕೇಂದ್ರ ಸ್ವಾಮಿಗಳು ಕಾರ್ತವೀರ್ಯಾರ್ಜುನನ ವಂಶೀಯ 
ರಿಗೆ ಲಿಂಗಧಾರಣೆಯನ್ನು ಮಾಡಿ ಅವರಿಗೆ "ಸಜ್ಜಶಿವಾಚಾರಸ್ಥ'ರೆಂದು 
ನಾಮಕರಣ ಮಾಡಿದ್ದಾರೆ. ಅದರಂತೆ ತದ್ವಂ ಶೀಯರಾದ "ಸಜ್ಜನ 
ಶಿವಾಚಾರ ಜನಾಂಗದವರು ಈ ಪೀಠದ ಮುಖ್ಯ ಶಿಷ್ಯರಾಗಿ ನಡೆದು 
ಕೊಳ್ಳುತ್ತಿದ್ದಾರೆ. ಆದ್ದರಿಂದಲೇ ಈ ಪೀಠದ ಶಾಖಾಮಠಗಳಿಗೂ ಅವರು 
ಶಿಷ್ಯರಾಗಿ ನಡೆದುಕೊಳ್ಳುತ್ತಲೂ ಇದ್ದಾರೆ, ಈ ಜನಾಂಗದವರು ದಕ್ಷಿಣ 
ಭಾರತದ ಎಲ್ಲ ಭಾಗಗಳಲ್ಲಿಯೂ ಇದ್ದಾರೆ. ಮತ್ತು ಚಂದ್ರಗುಂಡ 
ದೇಶಿಕೇಂದ್ರರು ಮೇಲೆ ಉಲ್ಲೇಖಿತರಾದ ಸಪ್ಪಡಿ ಸಿದ್ಧಮಲ್ಲಿಕಾರ್ಜುನ 
ಸ್ವಾಮಿಗಳಿಗೆ ಆ ಮಠದ ಅಧಿಕಾರವನ್ನು ಕೊಟ್ಟಿದ್ದರೆಂಬುದು ಈವಿವೇ 
ಚನೆಯಿಂದಲೂ ಮತ್ತು ತಾಮ್ರದ ಮೊಹರಿನಲ್ಲಿ "ಶ್ರೀ ನೀರ ಸೂರ್ಯ 
ಸಿಂಹಾಸನಕ್ಕೆ ಸನ್ಸಿ ಸಿದ್ಧಮಲ್ಲಿಕಾರ್ಜುನ ಸ್ವಾಮಿಯವರು” ಎಂದು 
ನಿಯಮ ಮಾಡಿದುದನ್ನೆ ಸೂಚಿಸುವುದರಿಂದಲೂ ಹಾಗೂ “ಸೂರ್ಯ 
ಸಿಂಹಾಸನ' ಎಂಟ ಹೆಸರು ಪರ್ವತ ಸಿಂಹಾಸನಕ್ಕೆ ಮಾತ್ರ ವಾಡಿಕೆ 


5 


೧೬೨ ಶಿನಾನುಭವ, 


ಯಾಗಿಯೂ ಶಾಸ್ತ್ರ ಸಿದ್ಧ ವಾಗಿಯೂ ಇರುವುದರಿಂದ ಈ ಮಠವು ಶ್ರೀಶೈಲ 
ಫರ್ವತದ Ae ಹೀಠವಾದ ಈ ನಿಡುಮಾಮಿಡಿ ಮಠಕ್ಕೆ Fe 
ಇಖಾ ಮಠವೆಂಬುದರಲ್ಲಿ ಸಂದೇಹ ಬರಲಾರದು. ಈ ಮಠವು ಹೇಗೆ 
a ಮೂಲ ಪೀಠವೆಂಬುದರ ಬಗ್ಗೆ ಐತಿಹಾಸಿಕ ಪ್ರಮಾಣಗಳಿಂದ 
ಕ್ರಮವಾಗಿ ಬರೆಯಲಾಗುವುದು. ಮತ್ತು ಈ ಮಠದ ಶಾಖಾಮಠಗಳು 
ಹೈದರಾಬಾದು ಮುಂತಾದ ಪ್ರಾಂತ್ಯಗಳಲ್ಲಿ ಹೇರಳವಾಗಿರುತ್ತವೆ. ಇದರ 
ಬಗ್ಗೆ ಅನೇಕ ಆಧಾರಗಳು ಈ ಮಠದಲ್ಲಿವೆ. *ಕೇಶಂಪ್ಯಾಟಿ, ನಿಡದ 
ನಳ್ಳಿ, ಬಳಗಾನೂರು, ಗುಂಜದಹಳ್ಳಿ, ಬಿದರೆ, ಕೊಂಟ ಮುಂತಾದ 
ಪ್ರಸಿದ್ಧ ಮಠಗಳ ಮೂರ್ತಿಗಳಿಗೂ ಈ ಮಠಕ್ಕೂ ಅನೇಕ ವ್ಯವಹಾರ 
ಗಳು ಇಂದಿಗೂ ನಡೆಯುತ್ತಿವೆ. ಅವುಗಳ ನಿನೇಚನೆಯನ್ನು ಮುಂದು 
ವರಿಸುವುದಾಗುತ್ತದೆ. (ಕ್ರಮಶಃ) 


ಶಿವದೀಕ್ಲೆಯೊ ಅಯ್ಯಾಚಾರವೂ. ೧೬೩ 


ಶಿವದೀಶ್ಷೆಯೂ ಅಯ್ಯಾಚಾರವೂ. 


(ಬರೆದವ:-- ಬಸವಪ್ಪ ಚೆನ್ನಕ್ಪ ಪಟ್ಟೀದ ವಂಟಮುರಿ.) 


ಕಂದಪದ್ಯ. 


ಶಿವದೀಕ್ಲಾ ಸಂಸ್ಕಾರಂ। 
ಭವಸರಿಹಾರಕ್ಕೆ ವೀರಶೈವಂಗೆಲ್ಲ-/ 
ಗವಶ್ಯಮಿಹುದದನುಳಿಯ- | 
ಲೃವಕಾಶಮದಾವುದುದ್ಧರಣ ಕುಳಿದತ್ತೈ 1೧/ 


ಅಯ್ಯಾಚಾರಂ ತನ್ನೊಳ್‌ । 
ವೈಯ್ಯಕ್ತಿಕ ದೀಕ್ಷಿಯೊಡನೆ ಸಾಮಾಜಿಕದ ॥ 
ರಯ್ಯ ಸುಧಾರಣೆ ಹೊಣೆಯಿಂ । 
ದೊಯ್ಯ ನೆ ಬೆರೆದಯ್ಯನವರ ಶಿರದೊಳ ಮೆರೆಗುಂ 1೨ 


ಶಿವದೀಕ್ಸಿಯೆ ತಾನಖಿಲರ । 
ಸವಬಾಧ್ಯತೆಯಪ್ಪ ಮೊದಲನೆಯ ಸಂಸ್ಕಾರಂ॥ 
ಸನನಿಪುದು ಗುರುತ್ತೆ ಜೋಳಿಗೆ । 
ಶಿನದೀಕ್ಸೆಗದೆಂತು ಜನ್ಮಸಿದ್ಧತೆ ಯಕ್ಕುಂ ॥೩ಿ। 


ನರಜನ್ಮೋದ್ಧಾರಕೆ ಗಡ | 
ತೊರೆಯದ ಸಾಧನಮದಾವದಾಗಿರ್ಪುದು ಮೇಣ್‌ ॥ 
ಪರರಾವ ಬಾಧ್ಯತೆಯನಸ । 
ಹರಿಸದು ಕಾಣದುವೆ ಜನ್ಮಸಿದ್ಧಂ ಸೊತ್ತು /೪ 


ಗುರುತನ ಭಿಕ್ಸಾಟಿನಗಳ । 
ನೆರನೇತಕೆ ಬೇಕು ಸ್ವಂತದುದ್ಧಾರಕ್ಕೆ ॥ 
ಸರರುನ್ನತಿಗೆಯ್ವ ಮಹಾ- । 
ತ್ಮರಿಗವು `ಸಾಧನಮೆನುತ್ತೆ ಗುರುಕರುಣಿಸಿಹಂ ॥೫॥ 


ಗದ್ದುಗೆಗೊಂಡುರೆ ಜನರಿಂ । 
ಪೊದ್ದುವುದುರುಮನ್ನಣೆಯನು ಭಿಕ್ಸುಶನಮಂ ॥ 


೧೬೪ 


ಶಿವಾನುಭವೆ. 


ಮೆದ್ದತಿ ಸುಖದಿಂ ಜೀವಿಸಿ | 

ನಿದ್ದಿ ಪುದಿವು ಜನ್ಮಸಿದ್ಧಮಪ್ಪುದಶಕ್ಯಂ nL 
ಗದ್ದುಗೆಯಂ ಭೂಸಿಸಿ ಭ-। 

ಕ್ರೋದ್ಧಾರಂಗೆಯ್ದ್ಹುದಕಟ ಸಾಧಾರಣಮೇ? ॥ 

ಸೊದ್ದದೆ ಸಚ್ಛೀಲಜ್ಜಾ-। 

ನೋದ್ದೀಪನವೆಂತು ತಾನೆ ಸೂಜ್ಯತೆ ಲಭಿಕುಂ? ಃ೭॥ 
ಭಕ್ತರನೆಂತ್ರೈ ಮಾಳ್ಬುದು । 

ಮುಕ್ತರ, ಪಾದೋದಕ ಪ್ರಸಾದಗಳೆರೆದು ॥ 

ಯುಕ್ತರ್‌ ಗುರುಪದಕ್ಕೆ ಸಲೆ | 

ಸಕ್ತರ್‌ ಲಿಂಗಾನುಭವದೊಳಾಗದಿರಲ್‌ ತಾವ್‌ ॥ರ॥ 


ಸಿರಿವಂತನನಾರಿಸಿ ತಂ। 

ದುಕೆ ಭೂಷಿಸೆ ವಿಭವದಿಂದಮನುದಿನನಿರ್ಸಂ ॥ 

ಸಿರಿಹೀನನ ಸಿಂಗರಿಸಲ್‌ । 

ಸಿರಿತನದಿಂ ಕೊನೆಯ ವರಿಗೆ ಬಾಳ್ತೆನದೆಂತ್ಸೆ ॥೯॥ 
ವಿದ್ಯಾವಂತನ ಶೋಧಿಸಿ । 

ಯಧ್ಯಕ್ಷನನೆಸಗೆ ಸಭೆಗೆ ಮಂಗಲಮಕ್ಕುಂ॥ 

ವಿದ್ಯಾಹೀನಂಗೀಯಲ್‌ । 

ಬುದ್ಧ್ಯಾಸಂಕಟಕೆ ಕರೆಯಥಿತ್ತಂತಲ್ಕೇ? ॥೧೦॥ 
ಅದರಿಂದಯ್ಯಾಚಾರಕೆ| 

ಸದಮಲ ವಟುಗಳನೆ ಶೋಧಿಸೀಕ್ರಿಸಿಯೊಲನಂ ॥ 

ಮುದದಿಂ ಸಂಸ್ಥಾರವನವ.- । 

ಕ್ಲೊದನಿಪುಡಿ ಸುಯೋಗ್ಯಮುಭಯ ಹಿತಕರಮಕ್ತುಂ ॥೧೧/ 
ತಕ್ಕರಿಗಯ್ಯಾಚಾರಂ । 

ಮಿಕ್ಕರಿಗಲ್ಲವಕ್ಲೆ ಬರಿಯ ಶಿನದೀಕ್ಷೆಯೆ ತಾಂ ॥ 

ತಕ್ಕುದೆನೆಲ್ಕಯ್ಯನವರಿ | 

ಗುಕ್ಳುವ ಸಿಟ್ಟೀಕೆ ಬರ್ಪುದಿದು ಸೋಜಿಗಮ್ಮೆ ॥೧.೨॥ 
ನಿಮಗೇನಿದರಿಂ ಸಂಕಟ | 

ಸಮನಿಪುದುರು ಪಾರಮಾರ್ಥಿಕಕೆ ತಜಿಯಹುದೇ? ॥ 


ಶಿವದೀಕ್ಷೆಯೂ ಅಯ್ಕಾಚಾರವೂ,. 


ಸಮಾಜದಿಂ ಸುಮ್ಮನೆ ಬಹ। 
ನಮನಂ ಭಿಕ್ಸಾಶನಂಗಗಳಿಗುಂ! ಮತ್ತೇಂ? ॥೧೩॥ 


ಇತರರ್‌ ಕಾಯೆಕದಿಂದಂ | 
ಸತತಂ ಸುಖ ಜೀವನಂಬಡೆವ್ರದಂ ಕಂಡುಂ॥ 
ಮತಿಯುತರಹ ನೀವೇಕಿದ। 
ಸತಿ ಚಿಂತನಗೊಳ್ಳುದಕಟಿ ನ್ಯಾಯಿಗಳಕ್ಕುಂ ॥೧೪॥ 


ಜೋಳಿಗೆಯುಸಯೋಗಂ ಮನೆ। 
ಹೋಳಿಗೆ ತುಪ್ಪದಲಿ ಬೀಳ್ವ ಮಟ್ಟಿಗೆಯಾಗಲ್‌ ॥ 
ಗೋಳಿಗೆ ಕಾರಣಮಕ್ಕುಂ । 
ಬಾಳುವೆಯೇ ವ್ಯರ್ಥವಾಗಿ ಬರ್ಕುಂ ನಿರಯಂ ॥೧೫॥ 


ಜನಪದದುದ್ಧಾರಕ್ಕಂ 1 
ಧನವಾರ್ಜಿಸೆ ತೆತ್ತನಿರದೆ ನಿಮ್ಮಯ ಕರದೊಳ್‌ ॥ 
ಗುರುರಾಯಂ ಜೋಳಿಗೆಯಂ | 
ಕೆರೆ ನೆನೆದೇಳ್ಚರವನಾಂತು ವರ್ತಿಪುದದರೊಲ್‌ ॥೧೬॥ 
ಸಾಮಾನ್ಯ ವೀರಶೈವರು । 
ಸೋಮಂ ಕರುಣಿಸಿದ ಬುದ್ದಿ ತನುಕರಣಗಳಿಂ ॥ 
ನೇಮದಿ ದುಡಿದು ಧನಾರ್ಜಿಸಿ। 
ಕ್ಷೇಮದಿನುಂಡುಟ್ಟು ದಾನಧರ್ಮವ ನೆಗಳ್ವರ್‌ ॥೧೭॥ 


ಇದರಿಂದಾವುದುಮಿಲ್ಲಂ । 

ಸದಮಲ ವೀರತ್ವಮಾದೊಡಂ ಲೌಕಿಕದ | 

ಹದುಳದ ಮಾರ್ಗಂ ನೆಲಸಿ. | 

ರ್ಪುದು, ತಮ್ಮ ನಿತಕ್ಕೆ ತಾವೆ ರಕ್ಷಣನಾಂಸರ್‌ ॥೧೮॥ 
ಪರಿಶೀಲಿಪುದಿನ್ನಯ್ಯನ । 

ವರ ಶಿಷ್ಟಾಚಾರಮಂ ಸಮಾಜ ಗುರುಗಳ ॥ 

ಪಿರಿಪಿರಿ ತಿರಿಪರ್‌ ಭಿಕ್ಷೆಗೆ । 

ಪರಿನರಿಯಿಂ ಹಿಂಡಿ ಹಿಮ್ಬಿ ಮಾಳ್ಬರು ಜನಮಂ ॥೧೯॥ 
ನೆರವೇರಿಸದೆ ಸಮಾಜದೊ | 

ಳುರುತರದುನ್ನತಿಯನಾವುದಂ ತಿಲಮಾತ್ರಂ॥ 


೧೬೫ 


೧೬೬ 


ಶಿನಾನುಚವ. 


ಕೆರೆ ಕಾಂಕ್ಷಿಸರು ಸುಗೂಜ್ಯತೆ | 
ಪರಿತಪಿಸದೆ ಭೋಜನಾದಿ ಸುಖಗಳನೆಲ್ಲಂ ॥೨೦॥ 


ಅಳಿಮನದಿಂ ತಾವಾಗಿಯೆ | 
ಕಳಕೊಂಡರ್‌ ಮೇಲ್ಮೆಯನ್ನು ಸಾಮಾನ್ಯರಿಗಿಂ- ॥ 
ತಿಳಿದರಥೋಗತಿಗಕ್ಳಟಿ | 
ಸಲೆ ಕೆಟ್ಟಿರ್‌ಹೆಂದೆ ಜೀವನದ ಮಬ್ಬಿನೊಳು ॥೨೧॥ 


ಇಲ್ಲೆನೆ ಬೆರಳಿಂ ತೋರಿಸ | 

ಲೆಲ್ಲಿಯೊ ವಾಸಿಪೃರೊರ್ವರೊರ್ವರ್‌ ಮಹಿಮರ್‌ ॥ 

ಘಲ್ಲಿಪ ಕಳ್ತಲೆ ಪರಿವುದೆ? | 

ಅಲ್ಲೊಂದಿಲ್ಲೊಂದು ದೀಪಮಿನುಗಲು ಫಲಮೇಂ? ॥೨.೨॥ 
ಕೃತಯುಗದೊಳ್‌ ನಾಲ್ಕಡಿಯಿ:ಂ । 

ದ್ವಿತೀಯದೊಳ್‌ ತ್ರಿಸದದಿಂದಮೆಸೆಗುಂ ಧರ್ಮಂ ॥ 

ಕೃತೀಯದೊಳ್‌ ದ್ವಿಚರಣದಿಂ । 

ಚತುರ್ಥಕಲಿಯುಗದೊಳೀಗಳೊಂದೆಯೆ ಕಾಲಿಂ ॥೨೩॥ 
ಕೃತದೊಳ" ದಾಫಿಗಳೆಲ್ಲರ್‌ | 

ದ್ವಿತೀಯದೊಳ್‌ ಕೊಂಬರಕಟ ಮನೆಗೆಯ್ದೀಯಲ್‌ | 

ತೃತೀಯದೊಳ್‌ ಕುಡುವರ್‌ ಬರೆ | 

ಚತುರ್ಥದೊಳೀಯರೀಗಳೆಯ್ದಿರೆ ಮನೆಗಂ ॥೨೪॥ 
ಹತ್ತಿಗೆ ಬಂದಿಹುದೀಗಳ್‌ | 

ವ್ಯಕ್ತಿಗೆ ನೀಡುವುದು, ಸಾರ್ವಜನಿಕಕ್ಕಿರದೆ ॥ 

ತೆತ್ತುವ ಪರಿಪಾಠಂ ಬೀ. 

ಳುತ್ತಿಹುದೀ ಕಲಿತಕಾಲದೊಳ್‌ ಸೋಜಿಗಮೇ? 5೫ 
ಬಗೆದಂದಿದನೆಲ್ಲವನ. | 

ಯ್ಯಗಳೀಗೇಳ್ಬರವನಾಂತು ತನ್ಮಯ ಕರ್ತ- ॥ 

ವ್ಯಗಳಂತುರಿಪದಿ ಕೆಯ್ಯೊಳೆ | 

ಮಿಗೆ ಹಿತಕರಮಕ್ಕು ಭಕ್ತತತಿಗಂ ತಮಗಂ ॥೨೬॥ 





ಹರಿಹರನ ಕಾವೃಗಾನವಾದ ಅನಾಯನಾರನ ಮಂತ್ರಗಾನ! ೧೬೭ 


ಹರಿಹರನ ಕಾನ್ಯಗಾನನಾದ ಆನಾಯನಾರನ 
ಮಂತ್ರಗಾನ! 


(ಲೇಖಕರುಃ- ಹೀ ಚಂದ್ರಶೇಖರದೇವರು ಅಡ್ಲೂರು- ಮುಕ್ಳಾಮ 
ಶ್ರೀ ಸರ್ಪಭೂಸಣಮಠ ಬೆಂಗಳೂರು ನಗರ.) 
Ee 

ದ್ರಾವಿಡ ದೇಶದಲ್ಲಿ ಪಲ್ಲವ, ಕೇರಳ (ಚೇರ), ಚೋಳ, ಪಾಂಡ್ಯ 
ಎಂಬೀ ರಾಜ್ಯಗಳು ಪ್ರಸಿದ್ಧವಾದವುಗಳು, ಅವುಗಳಲ್ಲಿ ಚೋಳ ರಾಜ್ಯವೂ 
ಒಂದು. ಅಲ್ಲಿಯ ಅರಸರು ಶೈವ ಮತಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಟ್ಟ 
ದ್ದರು ಇದಕ್ಕೆ ಆ ದೇಶದಲ್ಲಿರುವ ಶೈವ ದೇವಾಲಯಗಳೂ ದೇಸೆವಡೆದ 
೬೩ ಮಂದಿ ಪುರಾತನರೂ ಸಾಕ್ಷಿ ಆದ್ದರಿಂದ ಆ ನಾಡು ಆಗ ಸಕಲ 
ಸಂಪದದ ಬೀಡಾಗಿತ್ತು. ಸೊಗಸಿನ ನಾಡಾಗಿತ್ತು. 


ಅಂತಹ ಆ ಚೋಳ ನಾಡಿನಲ್ಲಿ ವನತರುಗಳಿಂದ ಹೂದೋಟ 
ಗಳಿಂದ ಶೋಭಿಸುವದೊಂದು ಮಂಗಳಪುರ. ಆ ಪುರದೊಳಗಿರುನ 
ನೋರ್ವ ಭಕ್ತ. ಆತನೇ ಆನಾಯನಾರ. ಆತನಿರವು ಅತಿ ವಿಚಿತ್ರ. 
ಆತನು ಯಾವಾಗಲೂ ಉಚ್ಚರಿಸುವದೊಂದೇ ಮಂತ್ರ. ಆತನ ಜನ 
ನವೂ ಅದರಿಂದಲೇ, ಆತನ ಪ್ರತಿಯೊಂದು ವ್ಯವಹಾರವೂ ಸಂಚಾಕ್ಷ 
ರಿಯಿಂದಲೆ. 

ಇಂತು ಪಂಚಾಕ್ಷಂಯೆ ಬಾಯ್ಬೆಣ್ಣಿ ಎನೆ ಬೆಳೆದು । 

ಸಂತತಂ ಪಂಚಾಕ್ಷರಿಯೆ ನಾಲಿಗೆಗೆ ಸವಿದು ॥ 

ಉದಯ ಸಮಯದೊಳೆದ್ದು ದೇವಾಲಯಕೆ ಬಂದು | 

ಮದನಾರಿ ಶಂಣೆನುತ ಕೆಯ್ಮುಗಿವುತುಂ ನಿಂದು ॥ 


ಹೀಗೆ ಮಂತ್ರವನುಚ್ಛರಿಸುತ್ತ ದೇವರೆದುರು ನಿಂದಿರಲು, ಆತನ 
ಮುಂದಿನ ಜೀವನೋಪಾಯಕ್ಕೆ ಊರ ಗೋಕುಲನನ್ನು ಕಾವುದೇ 
ಉಚಿತನೆಂಬ ಒಂದು ಉಪಾಯವು ತೋಚಿದೆ. ಅದನ್ನೇ ಆತನೂ. 
ನಿರ್ಧರಿಸಿದ್ದಾನೆ. ಆತನ ಆ ನಿಶ್ಚಯವನ್ನು ಖಯಸಿಗಳೆಲ್ಲರೂ ತಿಳಿದು-- 
ಕಾಡಿನಲ್ಲಿದ್ದು ಇಷ್ಟೊಂದು ಕಷ್ಟ ಪಡುವದಕ್ಕಿಂತಲೂ ಕೆಲವು ದಿನ 
ಗೋವುಗಳಿಗಾಗಿ ಆನಾಯನಾರನ ಅನುನಯದ ಪಾಲನೆಗೆ ಪಾತ್ರರಾ 


೧೬೮ ಶಿವಾನುಭವ. 


ಗುವದು ಒಳಿತೆಂದು ಯೋಚಿಸಿ ಆ ಊರ ಗೋವುಗಳಿಗಾಗಿ ಹುಟ್ಟಿದ 
ರಂತೆ. ಆಂತಹ 


ಊರದನನೆಲ್ಲನಂ ತಾನೊಂದುಗೂಡುತುಂ | 

ದೂರಕ್ಕೆ ಪೊರಮಟ್ಟುಕೊಂಡು ಬಂದಾಡುತುಂ | 
ಪರಿದು ಮೇಗೆಂದು ಹುಲ್ಲುಳ್ಳ ಹೊಲದೊಳ್‌ ಹೊಡೆದು । 
ಪರಿಪರಿಯ ದಂತಗಳ ನಲವಿಂ ತಳೆದು ॥ 


ಇನಿತು ಕರುಣೆಯಿಂದ ಗೋಕುಲವನ್ನು ಕಾಯಲಾರಂಭಿಸಿದ್ದಾನೆ. 
ಒಗೆ ಕಾಯುವದು ಶಿವಭಕ್ತರಿಗೆ ಉಚಿತವೆ? ಎಂದು ನೀವು ಕೇಳ 
ಬಹುದು. ಆದು ಉಚಿತವೆ. ಗೋವುಗಳೆಂದರೆ ಸಾಮಾನ್ಯವಲ್ಲ. ಅವು 
ಭಾರತೀಯರ ಪರಮದ್ದೆವವು. ಭಾರತಾಂಬೆಯ ಚೈತನ್ಯ ಸ್ವರೂಪು. 
ಪುಣ್ಯದ ಮೂರ್ತಿ, ಅಂತೆಯೇ ದಿಲೀಪನಂತಹ ರಾಜನು, ಕೃಷ್ಣ ನಂತಹ 
ದೇವರು ಅವನ್ನು ಕಾಯ್ದರು. ಸರ್ವಜ್ಞನಂತಹ ಗಂಡು ಗಲಿಯೂ 
ಸಹ-.- 

“ತುರು ಕರಿಬ್ಲದ ಊರು ನರಕಭಾಜನಮಕ್ಕು | 

ತುರು ಕರೂ ಉಂಟಾದರುಣಲುಂಟು ಲೋಕಕ್ಕೆ | 

ತುರು ಕರೂ ದೈವ ಸರ್ವಜ್ಞ nu 


ಎಂದು ಭಾವುಕರಿಗೂ ವಿಜ್ಞಾನವಾದಿಗಳಿಗೂ ಒಪ್ಪುವಂತೆ ಒಂದೇ ಪದ್ಯ 
ದಲ್ಲಿ ಒಳ್ಳೇ ಹೃದಯಂಗಮವಾಗಿ ಹೇಳಿದ್ದಾ ನೆ.! ಈಗಿನ ವಿಜ್ಞಾ ನವಾದ 


ದಂತೆ ಗೋವಿನ ಹಾಲಿಗೆ ಸರಿಬರುನ ಹಾಲು ಬೇರೊಂದಿಲ್ಲ. ಲ ಹಾಲಿ 
ನಿಂದ ಆಗುವ ಪ್ರಯೋಜನಗಳಿಗೆ ಮಿತಿಯಿಲ್ಲ. ಎಲ್ಲರೂ ಆಕಳ ಹಾಲನ್ನೇ 


ಕುಡಿಯ ಬೇಕೆಂದು ಬೋಧಿಸುತ್ತಿರುವದಾದರೂ ಇದೇ ದೃಷ್ಟಿಯಿಂದ, ಈ 
ಎಲ್ಲ ವಿಚಾರವನ್ನು ತಿಳದೇ ಮೊದಲಿನವರು ಆಕಳ ಹಾಲಿನ ನೇಮ 
ನನಿಟ್ಟುಕೊಳ್ಳು ತ್ತಿದ್ದರು. ಆಕಳು ಪೂಜ್ಯವೆಂದು ಭಾವಿಸುತ್ತಿದ್ದರು. 
ಆಕಳಗಳಿಂದಾಗುವ ಪ್ರಯೋಜನಗಳನ್ನು ಮೈಲಾರ ಬಸಪ್ಪನವರು 
ತಮ್ಮ ಶಿವಾನುಭವ ದರ್ಷಣದಲ್ಲಿ- 
ಗೋವಿಂದನಾದಿ ಗೋವಿಂದ ನಮ್ಮ। ಗೋವಿಂದನಾದಪಾವನ 
ಪಾಂಡುರಂಗ ಪ| 
ಶ್ರೀ ವಿಭೂತಿಯು ಪಂಚಗೋವಿಂದ | ವೀರಶೈವಾಗಮೋಕ್ತವು 


| ಗೋವಿಂದ॥ 
ಇಗೆ pe 
ಜೀವ ಪಂ'ಚಾನೃತಗೋವಿಂದ | ಜಗಜ್ಜೀನ ಸಂತೃಪ್ತಿ ಗೋವಿಂದ ॥೧॥ 


ಹರಿಹ:ನ ಕಾವ್ಯಗಾನವಾದ ಅನಾಯನಾರನ ಮಂತ್ರಗಾನ | ೧೬೯ 


ಹವ್ಯಕವ್ಯಗಳೆಲ್ಲ ಗೋವಿಂದ । ಷಡುಗವ್ಯಸಮ್ಮಾರ್ಜನೆ ಗೋವಿಂದ | 
ದ್ರವ್ಯಸಂಗಳಿಕೆಯು ಗೋವಿಂದ । ಮಹೆದಿವ್ಯಸ್ರಕಾಶವು ಗೋವಿಂದ॥೨॥ 
ಗೋತ್ರ ಹೋತ್ರವು ನಮ್ಮ ಗೋವಿಂದ | ಪುಣ್ಯಕ್ಷೇತ್ರಯಾತ್ರಿಗಳೆಲ್ಲ 
ಗೋವಿಂದ ॥ 
ಧಾತ್ರಿ ಸಾವನ ಗಾತ್ರ ಗೋವಿಂದ। ಸುಪವಿತ್ರಚರಿತ್ರವು ಗೋವಿಂದಃ 
ಅಭವ ವಾಹನನ್ರ ತಾ ಗೋವಿಂದ । ಬಹು ಶುಭಮಂಗಲೆಯ ಜಾತ 


ಗೋವಿಂದ । 
ನಿಬುಧಗಮನ ಸೀತ ಗೋವಿಂದ ಕೃಷ್ಣನುಭಯಾಂಬಕ ವ್ರತ 
ಗೋವಿಂದ ॥೪॥ 
ಮೂರು ತಾಪವಿನಾಶ ಗೋವಿಂದ । ಸುವಿಚಾರಮೋಕ್ಷ ವಿಲಾಸ 
ಗೋವಿಂದ। 
ಸಾರಸುಖನವಿಶೇಷಗೋವಿಂದ । ಚನ್ನವೀರಮದ್ಗುರುವಾಸ 
ಗೋವಿಂದ 1೫ 


ಎಂದು ಸಾರಭೂತನಾಗಿ ಸಂಗ್ರಹರ ಪಾಗಿ ಹಾಡಿದ್ದಾರೆ. ಗೊವೆಲ್ಲ ಕಾರ 
ಣಗಳಿಂದ ತುರುಎಂಡನ್ನ ರಕ್ಷಣೆ ಮಾಡುವುದು ವಿಹಿತವಾದುದು. 
ಅದರಂತೆ ಆನಾಯನಾರನು ಹಸುಗಳನ್ನ ಹಚ್ಚಗೆ ಹಸುರಾದ ಹುಲ್ಲುಳ್ಳ 
ಪ್ರದೇಶದಲ್ಲಿ ಮೇಯಲು ಬಿಟ್ಟು ತಾನು ತಂದ ಕಬ್ಬೋಗರವನುಂಡು + 
ಕಾವೇರಿಯಲ್ಲಿ ಕೈತೊಳೆದು ಬಂದೊಂದು ತಣ್ಣೆಳಲುಳ್ಳ ಹೆಮ್ಮರದ ಬುಡ 
ದಲ್ಲಿ ತಪ್ಪಗಾಲಿಕ್ಕಿ ತ್ರಿಭಂಗಿಯಲ್ಲಿ ನಿಂದು, ಅಂದವಾಡೊಂದು ಪೊಸ 
`ಕೊಳಲ ತಂದು ಅದರಲ್ಲಿ ಪಂಚಾಕ್ಷರಿಯನ್ನೆ ಪಂಚಸ್ವರಗಳನ್ನು ಮಾಡಿ 
ಪಂಚವಕ್ರನ ಕೆನಿಗೆ ಸವಿಯಾಗುವಂತೆ ಬಾಜಿಸಿದ ಮಂತ್ರಗಾನದ 
ಮಾಧುರ್ಯ್ಯವನ್ನ ಹರಿಹರದೇವನ ಕಾವ್ಯ ಗಾನದಲ್ಲಿ ಕೇಳೋಣ ಬನ್ನಿ. 


ಅಧರನೊಳ್‌ ತಂನಿಳುಪಿವಂ ಕೊಳಲನೊಸ್ಸದಿಂ'! 
ಮಧುರಾಕ್ಷರಂಗಳಂ ಸನಿವ ಸಮರಾಗದಿಂ ॥ 
ಭಕ್ತಿಯಿಂ ಮರೆದೂದುತಲೆ ಸುಗತಿಗಳುಮಾಗೆ । 
ಯುಕ್ತಿಯಿಂ ಭರತಶಾಸ್ತ್ರಕ್ಕೆ ದಿಕ್ಕುಗಳಾಗೆ ॥ 
“+ ಕಾವೇರಿ ತೀರದಲ್ಲಿ ಒಂದು ದೇವಾಲಯ ನಿತ್ತೆಂದೂ ಅಲ್ಲಿಗೆ ಬಂದು ಆ ಶಿನಳಿಂಗ 
ಸೂಜೆಯ ಮಾಡಿ ತಂದ ಬುತ್ತಿಯ ನೈನೇದ್ಯನ ಮಾಡಿ ಆಮೇಲೆ ತುನುಣ್ಣುತ್ತಿದ್ದನೆಂದೂ 
ಕನಿಚಕ್ರನರ್ತಿಯಾದ ಸುಗಂಗಕನಿಯು ವರ್ಣಿಸುತ್ತಾನೆ, 


6 





೧೭೦ ಶಿವಾನುಭವ, 


ಕೊಳಲನ್ನು ಕೆಳದುಟಿಯಲ್ಲಿಳುವಿ ಪಂಚಾಕ್ಷರಿಯ ಮಧುರಾಕ್ಷರಗಳ 
ಮಾಧುರ್ಯವನ್ನು ಸನಿವ ಇಚ್ಛೆಯಿಂದ ಭಕ್ತಿ ಉತ್ಕಟಮಾಗಿ ಐದಕ್ಕರ 
ಗಳನ್ನೆ ಐದು ಸ್ವರಗಳನ್ನು ಮಾಡಿ ಉತ್ಸಾಹದಿಂದ ಉಊನುತ್ತಿರಲು 
ಸಂಗೀತ ಶಾಸ್ತ್ರದಲ್ಲಿ ಹೇಳುವ ಸುಗತಿ, ಸರಸಗತಿ, ಸಾಂದ್ರಗತಿಗಳೂ 
ನುಣ್ಣತಿ,ನವೀನಗತಿಗಳೂ, ಮಧುರಗತಿ, ಮನೋಹರಗತಿಗಳೂ, ಜ.ಣ್ಣತಿ, 
ಗಂಭೀರಗತಿಗಳೂ ಉಂಟಾಗಿವೆ. ಸಪ್ತಸ್ಟರದಿಂದ ಇವನ್ನೆಲ್ಲ ಹುಟ್ಟ 
ಸುವ ಭರತ ಶಾಸ್ತ್ರಕ್ಕೆ ಅಲ್ಲಿ ನಿಲ್ಲಲು ನಾಚಿಕೆಯಂತೆ. 


ಇಲ್ಲಿ ಭರತ ಶಾಸ್ತ್ರದ ವಿಚಾರವನ್ನ ಕೊಂಚ ಮಾಡುವದು ಸಯು, 
ಕ್ರಿಕವಾಗಿದೆ. ಭರತಶಾಸ್ತ್ರ-ಭರತಮುನಿ, ಭರತಖಂಡ-ಭರತರಾಜ ಎಂಬೀ 
ಪದಗಳು ನಮಗೆ ಸಿಕ್ಕುತ್ತವೆ. ಇವುಗಳಲ್ಲಿ ಭರತಮ:ನಿಯ ಹೆಸರೇ 
ಭರತಶಾಸ್ತ್ರಕ್ಕೆ ಬಂದಿತೆಂತಲೂ ಭರತರಾಜನ ಹೆಸರೇ ಭರತಖಂಡಕ್ಕೆ 
ಬಂದಿತೆಂತಲೂ ಹಲವರು ಹೇಳುವರು. ಇದು ಅಷ್ಟು ಸಮಂಜಸವಾ 
ಗದು. ಐಕೆಂದರೆ--ಹೆರದತ್ತ ಶಿವಾಚಾರ್ಯರು--*ತ್ವುಮಾಮನಂತಿ 
ಭರತಂ ನಟನಾಭಿಯೋಗಾತ್‌ ” ಎಂಬ ಶ್ಲೋಕದಲ್ಲಿ ನಾಟ್ಯನಿಮಿತ್ತ 
ದಿಂದ ಶಿವನಿಗೆ ಭರತನೆಂದು ಮೊವಲೆ ಹೆಸರು ಬಂದಿದೆ. ಎಂದು 
ಹೇಳುತ್ತಾರೆ. ಶಿವನು ನಾಟ್ಯವನ್ನು ಮಾಡಿರುವನೆಂದು ಹೇಳಲು ಹೇರಳ 
ಪ್ರಮಾಣಗಳುಂಟು. ಉದಾಹರಣೆಗಾಗಿ-- ಕಾಳಿದಾಸನು ಮೂಲವಿಕಾಗ್ಗಿ 
ಮಿತ್ರನಾಟಕದಲ್ಲಿ--«....ರುದ್ರೇಣೇದವುಮಾಕೃತವೃತಿಕರೇ ಸ್ವಾಂಗೇ 
ವಿಭಕ್ತಂ ದ್ವಿಧಾ....' ಅಂದ ಅರ್ಧನಾರೀಶ್ಚರನಾದ, ಶಿವನು'. ಸ್ವಾಂಗ 
ದಲ್ಲಿ ನಾಟ್ಯವನ್ನು ಲಾಸ್ಯ-ತಾಂಡವವೆಂಬದಾಗಿ ಎರಡು ವಿಧ ಮಾಡಿದ 
ನೆಂದು ಹೇಳಿಕೊಂಡಿರುವನು. ಮತ್ತು ಸಂಗೀತ ವಿದ್ಯಾವಿನೋದದಲ್ಲಿ" ನ. 
ವಿಭುರಾದಿ ನಟಃ ಸುರಾಣಾಂ? ಅಂದರೆ ದೇವತೆಗಳಿಗೆಲ್ಲ ಶಿವನು ಆದಿ 
ನಟನೆಂದೆ ಸಂಬೋಧಿಸುತ್ತಾನೆ. ಇದೂ ಅಲ್ಲದೆ ನಂದಿಕೇಶ್ವರ ಶಿನಾ 
ಚಾರ್ಯರು ತಮ್ಮ ಕಾಶಿಕಾರಂಭದಲ್ಲಿ--“ನೃತ್ತಾವಸಾನೇ ನಟರಾಜ 
ರಾಜೋನನಾದಢಕ್ಕಾಂ ನವಸಂಚನಾರಂ” ಎಂದು ವರ್ಣಿಸಿದ್ದಾನೆ. 
ಅಮರಸಿಂಹೆನು "ಮಹಾನಟ' ನೆಂದು ಕರೆದಿದ್ದಾನೆ. ಆದ್ದರಿಂದ ಭರ 
ತನು (ಶಿವನು) ನಾಟ್ಕ ಮಾಡಿದ ಭೂಮಿಗೆ ಭರತಖಂಡವೆಂತಲೂ 
ಆದಿನಟಿ ಮಹಾನಟ ಶಿವನಾಗಿರ.ವದರಿಂದ ನಾಟ್ಯಶಾಸ್ತ್ರಕ್ಕೆ ಭರತಶಾಸ್ತ್ರ 
ವೆಂತಲೂ ಬಂದಿತೆಂದು ಹೇಳಿದರೆ ಹೆಚ್ಚು ಸಮಂಜಸವಾಗುವದು. 


ಜಇಸಿನಾ 


ಹರಿಹರನ ಕಾವ್ಮಗಾನವಾದ ಅನಾಯನಾರನ ಮೆಂತ್ರಗಾನ! ೧೭೧ 


ಹಾಗು ಶಿವನ ಹೆಸರುಗಳಾದ ಶಿವ, ಶಂಕರ, ಚಂದ್ರಶೇಖರ, ನೀಲಕಂಠ 
ಎಂಬ ಹೆಸರುಗಳನ್ನೇ ಜನರಿಗಿಡುವಂತೆ ಭರತರಾಜನಿಗೂ ಭರತಮುನಿಗೂ 
ಇಟ್ಟಿರಲಿಕ್ಕೆ ಸಾಕು. 


ಹೀಗೆ ಭರತಶಾಸ್ತ್ರಕ್ಕೆ ಆದಿಕರ್ತೃವಾದ' ಶಿವನೇ ಆನಾಯನಾರನ 
ಗಾನಕ್ಕೆ ಮನ ಸೋತಿರುವಾಗ ಭರತಶಾಸ್ತ್ರದ ಅವಸ್ಥೆಯನ್ನೇನು ಹೇಳ 
ಬೇಕು? ಈ ತೆರನಾಗಿ ಊದಲಾರಂಭಿಸಿದ ಆತನ ಕೊಳಲಗಾನದಲ್ಲಿ 
ಯಾನ ಶ್ರುತಿಲಯಕ್ಕೆ ಕೊರತೆಯಿದ್ದಿಲ್ಲ. ಯಾವ ತಾಳಮೇಳಕ್ಕೆ ಕಡಿಮೆ 
ಯಿದ್ದಿಲ್ಲ. ಯಾನ ಅಣಕ ಗಮಕಗಳಿಗೆ ಹಿಂಜರಿಯುತ್ತಿರಲಿಲ್ಲ. ಯಾವ 
ನಯ ಸೊಂಪು ಇಂಪುಗಳಿಗೆ ಹೊರಗಾಗಿರಲಿಲ್ಲ. ಹೆಚ್ಚೇನು? ಆತನ 
ಆ ಗಾನದಲ್ಲಿ ಇವೆಲ್ಲವೂ ಒಡಮೂಡುತ್ತಿದ್ದವು. 


ಹೊಳೆವ ಹಣೆಯೊಳ್‌ ಬೆರಸಿ ವಹಣೆ ತಿರುವಿನೊಳಳಿಯೆ। ಸುಳಿಸುಳಿದು 
ತಿರುಪು ಪೊಂಪುಳಿಯೊಳಡಗುತೆ ಹೊಳೆಯೆ ॥ 


ಬಣಿತೆ ಗಮಕಮನುಗುಳೆ ಗಮಕವರಿದಂತೊಡರೆ । ಆಣಕನಯನ 
'ದೊಳ್ಳೊಳೆಯೆ ನಯವಿಂಪಿನೊಳಗಡರೆ || 


ಅವು ಬೆಡಂಗಂಬೆರೆಯೆ ಬೆಡಗುಕಾಲಂ ಕೊನರೆ। ನವರೀತಿಯೊಡ್ಡಯಿಸೆ 
ಯೊಡ್ಡನಣೆ ಮೇಲಡರೆ | 
ಪೊಸದೇಶಿ ಪಜ್ಜಳಿಸೆ ಪಜ್ಜಳಂ_ ಪಲ್ಲವಿಸೆ | ಮಿಸುಕುತಿರಲನುಜಾಯಿ 
ಹೂಂಕಾರ ಒತ್ತರಿಸೆ ॥ 
ನುಣ್ಣು ನುಸುಳಜಿ ಪೊಣ್ಮೆಕಮ್ಮವಣೆಗೆಡೆಗುಡಲು । ತಣ್ಣು ಸೊಂಪಿ 
ನೊಳೊಂದಿ ಕಾಳಾಸಕೆಡೆಗುಡಲು ॥ 
ಕಾಂತಿಕವಲೇರಿ ಸರಿಯೊಳ್ಳಂಜಳಮನುಗುಳೆ | ಶಾಂತಿರಾಗಂ ರಸದ 
ಸೋಪಾನದೊಳ್ಳೆಗಳೆ | 
ರಾಗ ರಸಮೊಳಗೆ ಸಂಚಾಕ್ಷರಿಗಳೇಳುತಿರೆ। ನಾಗಾಭರಣನೆಬ್ಲವಂ 
ಒರೆದು ಕೇಳುತಿರೆ | 
ವದನಜೊಳವೇಣುವಿನೊಳ್‌ ಐದಕ್ಕರಂಗಳಿರೆ । ಹೃದಯದೊಳ 
ಗುಸುರೊಳಗೆ ಶಂಕರಂ ಸಿಲ್ಕುತಿರೆ ॥ 
ಸಂಚಮುಖವದೊಳಗೆಲ್ಲ ಕೊಳದನಿತೊಳಗುತಿರೆ ; ಸಂಚಾಕ್ಷರಿಗೆ ನಾದ 
ಮೂರ್ತಿಮಿಗೆ ಸೋಲುತಿರೆ ॥ 


೧೭೨ ಶಿವಾನುಭವ 


ಆಶ್ಚರ್ಯ! ಆನಂದ!!! ಆ ಆನಾಯನಾರನ ಕೈಜೆನಳುಗಳು ಆ ಕೊಳಲ 
ಮೇಲೆ ಕುಣಿಯುವಾಗ ಇನಿತೊಂದು ಮಂಜುಳವಾಗಿ.ಮನೋಹರವಾಗಿ 
ರಾಗ ರಸವು ಹರಿಯತೊಡಗಿನೆ, ಆ ಹರಿವ ರಸದಲ್ಲಿ ಐದಕ್ಕರಗಳು 
ಹೊರಹೊಮ್ಮತೊಡಗಿನೆ. ಹೊಮ್ಮುವ ಮಂತ್ರದಲ್ಲಿ ಶಿವನು ಸಿಲ್ಲಿ 
ದ್ದಾನೆ. ನಾ ದ ಮೂರ್ತಿಯಾದ ನಟರಾಜ ಕ ಶಿವಷಹು ಆತನ 
ಕೈಬೆರಳ ಕುಣಿತಕ್ಕೆ ರಾಗರಂಜನೆಗೆ ಮಂತ್ರ ಪ್ರೇಮಕ್ಕೆ ಮನಸೋತು 
ನಿಂತಿದ್ದಾನೆ ಆ ಆನಾಯನಾರನ ಕೊಳಲಕ್ಕೆ ಸರಸತಿಯವೀಣೆ, ತುಂಬು 
ರನ ತಂಬೂರಿ, ಕೃಷ್ಣನ ಕೊಳಲ್ಲು ಮೃಡನ ಡಮರುಗಗಳಣ ಸಹ ನಾಚಿ 
ನಿಂತಿವೆ. ಸಾಮವೇದವೂ ಶರಣು ಬರುವಂತಾಗಿದೆ. ಆತನ ಆ ಗಾನದ 
ಇನಿದನಿಯು ಶಂಕರನ ಐದು ಮೊಗಗಳಲ್ಲಿಯೂ ತುಂಬಿ, ಹತ್ತು ತುಟ 
ಗಳನ್ನೂ ತೆ೦ಸಿ ಬಿಟ್ಟಿದೆ. ಹೃದಯವನ್ನು ಅರಳಿಸಿ ಬಟ್ಟದಿ ಭಾವ 
ವನ್ನು ತಲ್ಲೀನ ನ ಬಿಟ್ಟಿದೆ. ಸಾಕ್ಷಾತ್‌ ಸರಮಾತ್ಮ ನಿಗೇಟೆ ಇನಿತೊಂ 
ಸ್ಕರ ನ್ನು ತಂದು Eo ರವನು ಕಟ್ಟ 


ಬಾರಿಸುವಕೊಳಲದನಿಗೆಯ್ತಂದು ಗೋಕುಲಂ । ಮೇರೆಗೆಟ್ಟರಿವುಗೆಟ್ಟುಂ 


ಗ I | 
ಎಳೆಲ್ವಕೆನಿ ಮುಗಿದ ಕಣ್ಣೆತ್ತಿದ ಮುಖಂ ಮೆಕೆಯೆ । ಇಳಿದ ಕಟಿನಾಯ 
ಹೊಸನೊರೆಗರುಂಕೆಗಳೆಸೆಯೆ ॥ 


ಜೊಮ್ಮಿಸುತೆ ಜೋಲುತ್ತೆಯೊಂದನೊಂದಂ ನೆಮ್ಮಿ। ಸುಮ್ಮಾನವೇರಿ 
ಮೆಯ್ದೆಮಿರಿ ಸುಖಮಂ ಹೊಮ್ಮಿ ॥ 
ಆನಾಯನಾರ ಹೆಗಲೊಳ್ಳೊಗವನಿಟ್ಟುಕೆಲ | ಆನಾಯನಾರತೋ 
ಳೊಳ್ಕೊಗವನಿಟ್ಟು ಕೆಲ | 
ಇಂತು ಗೋಕುಲನೆಲ್ಲ ಮರೆದು ಕೇಳುತ್ತಮಿರೆ । ಮುಂಕೆ ಬಗೆಗೆಟ್ಟು 
ಷಗೆಗೆಟ್ಟು ಮ )ಗಫಿಚಯಮಿಕೆ ॥ 
ಪುಲಿಯಕೊರಲೊಳು ಕೊಟ ನಿಟ್ಟು ಕಣ್ಣಂ ಮುಚ್ಚಿ | ಕು ಕೇಳ್ಪುವು 
ನುಕೆದು ಲೆ ದನಿಯಂ ಮೆಚ್ಚಿ ॥ 
ಮುಂಗುಲಿಯ ಮೇಲೆ ಹೆಡೆಯಿಟ್ಟು ಕೇಳ್ವ ಹಗಳಿಂ। ಸಂಗಡಿಸುವಹಿಯು 
"ಹೆಜೆಗೆಡೆಗುಡುವ ಶಿಖಿಗಳಿಂ i 
ಗಿಳಿಯಂಜೆ ಕೋಕಿಬೆಗಳಿಳಿಸಿ ಕೇಳ್ವವುನೋಡ । ಅಳಿಕುಳಂ ತರು 
ಗಿರಿಗಳೆಳಸಿ ಕೇಳ್ದು ಶಿವು ನೋಡ; 
ಇಂತು ಸಚರಾಚರಂಗಳ್ಳೆರೆಯೆ ಕೊಳಲೂದಿ । “ಕಕ ಪುಳಕದಿಂ 
ಪಲ್ಲವಿಸಿ ಕೊಳಲೂದಿ , 


ಹರಿಹರನ ಕಾವ್ಯಗಾನನಸಿದ ಆನಾ ಯನಾರನ ಮಂತ್ರಗಾನ] ೧೭೩ 


ಹೀಗೆ ಒಗ್ಗುವಂತೆ ಎಲ್ಲರ ಎದೆದಾಣಗಳಲ್ಲಿ ರಸ ಭಾವಗಳನ್ನು ಒಡಮೂ 
ಡಿಸುವದೇ ಸಂಗೀತರ ಮುಖ್ಯ ಧ್ಯೇಯ. ಕಾವ್ಯಕ್ಕೆ ಛಂದಸ್ಸು ಹೇಗೋ 
ಸಂಗೀತಕ್ಕೆ ತಾಳ-ಲಯಗಳು ಹಾಗೆ. ಉಳಿದ ಕಲೆಗಳು ಹಲವರನ್ನು 
ಮಾತ್ರ ಆಕರ್ಷಿಸುತ್ತಿದ್ದರೆ ಸಂಗೀತವು ಮಾತ್ರ ಸಕಲರನ್ನು ಮೋಹಿಸುತ್ತದೆ. 
ಚರಾಚರ ಪ್ರಾಣಿಗಳನ್ನೂ ಆಕರ್ಷಿಸುತ್ತದೆ. ಜಗತ್ತಿನಲ್ಲಿ ಸಂಗೀತದ ರುಚಿಗೆ 
ಇಂಪಿಗೆ ಸೋಲದ ಶಿಶುವಿಲ್ಲ, ಪಶ.ವಿಬ್ಲ. ಅದಶಲ್ಲಿಖೂ ಭರತ ಭೂಮಿ 
ಯಲ್ಲಿ ವಿಶೇಷ. ಇವರಿಗೂ ಸಂಗಿತಕ್ಕೂ ಒಂದು ಬಿಡಲಾರದಂಥ ಸಂಬಂಧ 
ನಿಡೆ ಇವರ ಪ್ರತಿಯೊಂದು ಕಾರ್ಯವೂ ಸಂಗೀತದಲ್ಲಿಯೇ ಜರಗುವದು. 
ಹುಡುಗರನ್ನು ಆಡಿನುನಾಗ-ಹೆಂತಿಯನ್ನು ಹೊಡೆಯುವಾಗ-ಬೀಸುವಾಗ- 
ಬಿತ್ತುವಾಗ, ಭಜನೆ ಮಾಡುವಾಗ, ಭಕ್ತೆ ಬೇಡುವಾಗ, ಓದುವಾಗ, ನೀತಿ 
ಹೇಳುವಾಗ, ಇಎರು ಹಾಡದಿದ್ದರೆ ಗತಿಯಿಲ್ಲ. ಎಲ್ಲ ಕಾರ್ಯಗಳಲ್ಲಿಯೂ 
ರಸ-ರಂಜನೆಗಳನ್ನು ತರತಕ್ಕದ್ದು ಹಾಡು. ಕಸವೂ ರಸವಾಗುತ್ತೆ ರಾಗ 
ದಲ್ಲಿ. ಆದ್ದರಿಂದಲೇ ಸಕಲ ಚರಾಚರ ಪ್ರಾಣಿಗಳು ತಮ್ಮ ತಮ್ಮ ಉದ್ಯೋ 
ಗವನ್ನು ಬಿಟ್ಟು ಸಂತಸಂಬಟ್ಟು ಆ ಆನಾಯನಾರನ ಇಂಪಾದ ಗಾನಕ್ಕ 
ಮೊಗವೆತ್ತಿ ನಿಂತಿವೆ. ತಮ್ಮ ತಮ್ಮೊಳಗಿರುವ ಜಾತಿ ನಂತ್ರ ೦ವನ್ನೂ ಸಿಹ 
ಬಿಟ್ಟು ಬಿಟ್ಟಿವೆ. ಎಲ್ಲವೂ ಸೇರಿ ಏಕ ಭಾವನಿಂದ ಕೇಳತೊಡಗಿವೆ. ಹೀಗೆ 
ಸಕಲ ಪ್ರುಣಿಗಳು ಸಂತೋಷನಡುವ ಆತನ ಸಂಗೀತಕ್ಕೆ ಸೂರ್ಯನೂ 
ಸಹ ಮೈಮರೆತು ನಿದ್ದೆ ಹೋಗುವನು ಸುತ್ತಲೂ ಮನಸು ಆರಿ 
ಸುವದು. ಆ ಗೋಧೂಳಿ ಸಮಯಕ್ಕೆ ಗೋಕುಲವನ್ನೆಲ್ಲ ಕಾವೇರಿ 
ಯಲ್ಲಿ ಮೈದೊಳೆದು ಮನೆಗೆ ಹೊಡತರುವನು. ಇಂತು 


ತನ್ನ ಗೋವಂ ಕಾವ ಇದಿರಗೋವಂ ಸೋವ | ಉನ್ನಯಶಂ 

ಜಿತೇಂದ್ರಿಯನಾಗುತುಂ ಕಾವ ॥ 

ಅವರಿಚ್ಛೆ ತಾನಲ್ಲ ತನ್ನಿಚ್ಛೆಗೋವಾಗಿ | ಭವನಿಚ್ಛೆ ತಾನಾಗಿ ತನ್ನಿಚ್ಸೆ 
ಭನನಾಗಿ ॥ 
ಗೋವುಗಳನ್ನು ಕಾಯುವದೂ ಒಂದು ವಿದ್ಯೆ. ಅದರಲ್ಲಿಯ ಒಂದು 
ಜಾಣ್ಮೆಯಿರಬೇಕು. ಅವುಗಳಿಗೆ ಒಗ್ಗುವಂತಹ ಹೆಸರು ಮೇಯಿಸಬೇಕು. 
ಒಲಿಯುವಂಕೆ ಕೊಳಲೂದಬೇಕು. ವೇಳೆಗೆ ಸರಿಯಾಗಿ ತಿಳಿನೀರುಗುಡಿ 
ಸಬೇಕು. ಮೈತೊಳೆದು ಮೈಯ್ದಡವಬೇಕು. ವಿಶ್ವಾಸವು ಹುಟ್ಟಿವಂತೆ 
ಸಂತೋಷವು ಜನಿಸುವಂತೆ ಯಾವಾಗಲೂ ನೋಡಿಕೊಳ್ಳಬೇಕು. 


೧೭೪ ಶಿವಾನುಭವ * 


ಆನಾಯನಾರನು ಈ ಎಲ್ಲ ಜಾಣ್ಮೆಯಿಂದ ಕೂಡಿದ್ದನು. ಅಂತೆಯೇ ಆ 
ಗೋವುಗಳು ಅವನಿಚ್ಛೆಯಂತಿದ್ದವು. ಹಿಂದಕ್ಕೆ ದಿಲಿನನೇನೋ ಗೋವನ್ನು 
ಕಾಯ್ದ. ಆದರೆ ಆತನ ಇಚ್ಛೆಯಂತೆ ಅದಿರಲಿಲ್ಲ. ಆತನೇ ಅದಿ ಥಿ 
ಯಂತೆ ವರ್ತಿಸಿದನು. ಎಷ್ಟಾದರೂ ಆತನಲ್ಲಿಮ್ದದು ಪುತ್ರಕಾಮನೆಯ 
ರಾಜಪ್ರೇಮ. ಈತನಲ್ಲಿದ್ದುದು ಏಿರ್ಹೇತುಕ ಹೃದಯ ಪ್ರೇವ.. 


ಹೀಗೆ ಗಾನ ಲೀನನಾಗಿ ಗೋವುಗಳನ್ನು ಕಾಯುವಲ್ಲಿ ಹಲವು 
ಸಂವತ್ಸರಗಳು ಕಳೆದು ಹೋಗಿವೆ. ಈತನ ಈ ಅನನ್ಯವಾದ ಸಂಗೀತದ 
ಸವಿಗೆ ಮನಸೋತ ಶಿವನು ಈತನನ್ನು ಉದ್ದರಿಸಬೇಕೆಂದು ಒಂದು 
ಕಕ್ಕೆಯ ಗಿಡದ ಮೇಲೆ ನಿಂತಿದ್ದಾನೆ. ಇತ್ತ ಆನಾಯನಾರನು ಎಂದಿ 
ನಂದದಿ ತುರುವಿಂಡನ್ನು ಕೊಡೆದುಕೋಡು ಬಂದು ಹೆಮ್ಮಗದ ತಕ್ಷ 
ಳಲಲ್ಲಿ ನಿಂದು ಕೊಳಲು ಊದವನು. ಊದುತ್ತಲೆ ಎದುರಿಗೆ ಹೂತ 
ಹೊಂಬಣ್ಣದ ಕಕ್ಕೆಯ ಗಿಡವನ್ನು ಕಂಡು ಅದರ ಬಳಿಸಾರಿದ್ದಾನೆ. 


ಮರದಮುಂದಡ್ಡಮುಂ ತಿಗಟಿಮುಂ ಪರಿದಾಡಿ । ಹರಿಸದಿಂ, 
ೆ ಪಂಚಾಕ್ಷರಿಯನೂದಿ ಕೂಗಾಡಿ ॥ 
ತಾನೆ ಕೊಳಲೂದಿ ತಾನೆ ಹಿಗ್ಗಿ ಹೆಚ್ಚುತುಂ | ನಾನಾರಸಂಗಳಂ 
ಸನಿಸವಿದು ಪೊಂಗುತುಂ ॥ 
`ಹೊರಗನಾಲಿಸದೆಯರಿದೊಲಿದಂತಿಯಾಡುತುಂ | ತೆರಹುಗಾಣದೆ 
ಜಾನಿಸುತ್ತೆ ಕೊಳಲೂದುತುಂ ॥ 


ಇನಿತು ಆ ಕಕ್ಕೆಯ ಸುತ್ತಲೂ ಸುತ್ತುತ್ತ ಊದಲಾರಂಭಿಸಿದ್ದಾನೆ. ಊದಿ 
ಊದಿದಂತೆ ಅತನ ಆನಂದವು ಎಲ್ಲೆ ಮೀರಿ ಥಿಂತಿದೆ. ಸ್ನೇಹ, ಸಲುಗೆ, 
ಆತ್ಮೀಯತೆ, ತನ್ಮಯತೆಗಳು ಮಿತಿ ಮೀರಿವೆ. ತೃಷೆ-ತೃಷ್ಣೆಗಳು ತಗ್ಗಿ 
ಕುಗ್ಗಿ ಹೋಗಿವೆ. ಜೀವನದ ಭಾನವು ಹಿಂಗಿ ಹೋಗಿದೆ. ಮನೆ-ಮಕ್ಕಳ 
ಚಿಂತೆಯು ನಿಂತು ಹೋಗಿದೆ. ಎಲ್ಲವನ್ನೂ ವೈಮರತು ಬಿಟ್ಟಿದ್ದಾನೆ. 
ಅಖಂಡವಾದ ಲಯ, ಅನನ್ಯನಾದ ಮನೋವಿಲಯಗಳಿಂದ ಬಾಜಿಸ 
ಹತ್ತಿದ್ದಾನೆ. ಆ ರಾಗದಲ್ಲಿ ಹುಟ್ಟುವ ಕೋಮಲತೆ 'ಮಧುರತೆಗಳಿಗೆ 
ಮಿತಿಯಿಲ್ಲ. ಪ್ರೇಮ ಆನಂದಗಳಿಂದ ಬೆರತ ನಯರಾಗಕ್ಕೆ ಕೊರತೆಯಿಲ್ಲ. 
ಅನಂತವಾದ-ಅಮೇಯವಾದ ಅನುಭವಾನಂದದಿಂದ ಬಿರ್ರನೆ ಬೀಗಿ 
ಹೋಗಿದ್ದಾನೆ. ಪಂಚಾಕ್ಷರಿ ಪರಮಾತ್ಮನ ಹೊರತು ಏನೊಂದೂ ಆತ 


ಹರಿಹರನ ಕಾವ್ಯಗಾನವಾದ ಆನಃಯನಾರನ ಮಂ ತ್ರಗಾನ ! ೧೭೫ 


ನಿಗೆ ತೋಚದಾಗಿದೆ. ಯಾವಜೋ ಒಂದು ಅನಾಚ್ಕವಾದ ಆನಂದ 
ದಲ್ಲಿ ಕಣ್ಮುಚ್ಚಿ ತಲ್ಲೀನನಾಗಿ ನಿಂತು ಬಿಟ್ಟಿದ್ದಾನೆ. ಇನಿತೊಂದು 
ನಿಚ್ಸೆರಗ ಸ್ಥಿತಿಯಲ್ಲಿ ಬಾಜಿಸುವದನ್ನು ಕಂಡು ಸರಮಾತ್ಮನು ಪರಮಾರ್ಥ 
ರೂಪನ್ನು ತೊಟ್ಟು-- ನುಣ್ಣನಿಗಳಿಂದ «ಇತ್ತ ಬಾ ವ.ಗನೆ' ಎಂದು ಕರೆ 
ಯಲು ಆನಾಯನಾರನು ಕಣ್ಣೆರೆದು ಕಂಡು ತನುವಾರೆ ಸೊಂಕೆ, 
ಕಯ್ಯಾರೆ ಬಿಗಿದಪ್ಪಿ 


ದೇವ ಇಂತೀ ಅಡನಿಗೇಕೆ ಬಂದೈ ತಂದೆ | ದೇವ ಹುಲಿ, ಕರಡಿ 
ಮೊದಲಾದವುಂಟಿಲೆತಂದೆ ॥ 


ಕೈಲಾಸಮಂ ಬಿಟ್ಟು ಕರುಣಮಂ ಮುಂದಿಟ್ಟು । ಶೈಲಜೆಯನಿರಸಿ 
ತನುವಂ ಮನಕ್ಕೆಡೆಗೊಟ್ಟು ॥ 


ಎನಗೋಸುಗಂ ಮರದ ಮೇಲೆ ನಿಂದೈ ತಂದೆ: ಎನಗೋಸುಗಂ 
ವಿಂಧ್ಯಡೊಳಗೆ ಬಂದೈತಂದೆ ॥ 

ನಿನಗಿನಿತವಸ್ತೆಯಂ ಮಾಡಿತೆನ್ನಯಭಕ್ತೆ ; ನಿನಗಿನಿತು ಬೆಟ್ಟಿತಂ 
ಮಾಡಿ ತೆನ್ನಯ ಭಕ್ತೆ ॥ 


ಎಂದು ಶಂಕರನ ಸದಯುಗಳಮಂ ಪಿಡಿದಿರಲ್‌ । ಇಂದು ಧರಸೆತ್ತಿ 
ತಳ್ಳೈಸಿ ಹಿಗ್ಗುತಿರಲ್‌ ॥ 


ಎಂದು ಕರುಳಿನಿಂದ ಕೇಳಿ ಮೃಡನ ಅಡಿದಾವರೆಗಳನ್ನು ಬಿಡದೆ ಬಿಗಿದ 
ಸ್ಪುವನು. ಶಿವನು ಕೈಹಿಡಿದೆತ್ತಿ ತಳ್ಳೈಸಿ ಹಿಗ್ಗುವನು. ಅನಿತರಲ್ಲಿ 
ಪೂಮಳೆಗಳೆರಗುವವು. ದುಂದುಭಿಗಳುಣ್ಳುವವು. ಶಿವನ ಬಿರುದಿನ 
ಕಹೆಳೆಗಳು ಮೊಳಗುವವು. ಪ್ರಮಥಗಣವೆಲ್ಲ ಮುತ್ತುವದು. ಆ ಸಮಯ 
ದಲ್ಲಿಯೇ ಆನಾಯನಾರನ ಗೋವುಗಳೆಲ್ಲ ಗೋಜನ್ಮನ ಬಿಟ್ಟು, ಖುಷಿ 
ವೇಷವ ತೊಟ್ಟು 


ವೇದವರಿಯಡ ನಿಮ್ಮನರಿದೆನೈ ಭಕ್ತನಿಂ । ವಾದವರಿಯದ ನಿನ್ನು 
ನೆಯ್ದಿದೆವು ಭಕ್ತನಿಂ ॥ 


ಗೋಜನ್ಮಮಂ ಕಳೆದೆನೀ ನಿಮ್ಮ ಭಕ್ತನಿಂ। ಗೋಜಾತಮುಂ 
ಮಾಣ್ಣುದಭವ ನಿಜಭಕ್ತನಿಂ ॥ 


೧೭೬ ಶಿವಾನುಭನ. 


ಎಂದುರೆ ಪೊಗಳ್ವ ರುಷಿಜನಕ್ಕಭಯಮಂ ಕೊಟ್ಟು | ಮುಂದೆ ನಿಂದಾ 
ನಾಯನಾರ್ಗೆ ಹರುಷಂ ಒಟ್ಟು ॥ 

ಇಂತೆಲ್ಲನಂ ಮರೆದು ಕೊಳಲೂವಿದವರುಂಟಿ? ಸಂತತಂ ; 
ಸಂಚಾಕ್ಷರಿಯ ಸವಿದಂಂತುಂಟಿ?; 


ಎಂದು ಆತನ ಅನನ್ಯ ಭಕ್ತಿಯನ್ನೂ, ಗಾನ ವಿಲಕ್ಷಣತೆಯನ್ನೂ, ಗೋರ 
ಕ್ಷಣ ದಕ್ಷತೆಯನ್ನೂ ಸಕಲ ಗಣರಿಗೆ ಬೋಧಿಸಿ ಆನಾಯನಾರನನ್ನು 
ಹೂದೇರಿನಲ್ಲಿ ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಬಂದು ಅರಮನೆಯ 
ಸೊಕ್ಕು ಸಿಂಗರದ ಸಿಂಹಾಸನ್ನವನೇರಿ ಹರುಷದಿಂ ತುಳ್ಳಾಡಿ ಪಾರ್ವತೀ 
ದೇವಿಯನ್ನೂ ಪ್ರಮಥಗಣರನ್ನೂ ಕುರಿತು - 
ಕೊಳಲೊಳಗೆ ಸಿಲ್ಫಿಕೊಂಡಿರ್ದೆನಾನಿನ್ನೆಗಂ । ಕೊಳಲದನಿಗೆಳಸಿ 
ಕೊಂಡಿರ್ದೆನೂನಿನ್ನೆಗಂ ॥ 
ಹೊಸಪರಿಯಭಕ್ತಿಯಂ ಕಂಜಿವಾನೆಂದೆನುತೆ । ಹಸನಾದ ಸುಖಮಂ 
ಕಂಡಿವೆಂದೆನುತೆ ॥ 
ಆನಾಯನಾರ್ಗೆಗಣಸದನಿಯಂ ಸಲಿಸುತುಂ | ನಾನಾಗಣವ್ರಾತ 
ದೊಡನೆ ಕೂಡಿರಿಸುತುಂ ॥ 
ನೆನೆವರ ನಿಧಾನನೊಸ್ಸಿದನೀಶನೊಸ್ಪಿನಂ । ನೆನೆನರಮನೋರಥ ಸುಧಾ 
ವರುಷನೊಸ್ಸಿದಂ ॥ 
ನೋಳ್ಸಭಕ್ತರ ಕಣ್ಣ ಪುಣ್ಯನಿಧಿಯೊಪ್ಪಿದಂ । ಬೇಳ್ಸ ಶರಣರ ಸುಖದ 
ಸುರಥೇನು ನೊಪ್ಪಿದಂ ॥ 
ಭಕ್ತಜನವನಕಮಲನಿಮಲಾ 5೯ನೊಪ್ಪಿದಂ | ಒಕ್ತನಿಧಿ ಹಂಪೆಯ 
ನಿರೂಪಾಕ್ಷನೊಫ್ಪಿದಂ ॥ 
ನನ್ಮುಲ್ಲಿ ಯಕ್ಷಗಾನ-ಕಾವ್ಯಗಾನ ಮೊದಲಾದವುಗಳುಂಟು. ಮಂತ್ರಗಾ 
ನವು ಮಾತ್ರ ಅಪರೂಪ. ಆ ಮಂತ್ರಗಾನಮಾಡಿ ಮಹಾದೇವನನ್ನೊಲಿಸಿ 
ಗೊಂಡವನು ಆನಾಯನಾರನು. ಆದ್ದರಿಂದ ಈತನು ಮಂತ್ರಗಾನದ 
ಸೃಷ್ಟಿಕರ್ತನೆಂದು ಹೇಳಿದರೆ ಏನೂ ತಪ್ಪಾಗದು. ರಾವಣಾದಿಗಳು 
ಗಾನ ಮಾಡಿದರು. ಆದರೆ ಆ ಗಾನಕ್ಕೆ ಶಿವನೊಲಿಯಲ್ಲಿ. ಆ ಗಾನವು 
ಕೇವಲ ಹೊರಗಿನದು. ಸ್ವಾರ್ಥ ಪ್ರೇಮದ್ದು. ಅದಕ್ಕೆ ಶಿನನು.ಲಿಯನು. 
ಅದಕ್ಕೇನೆ ಬಸವಣ್ಣನವರು “ನಾದಸ್ರಿಯ ಶಿನನೆಂಒರು ನಾದಪ್ರಿಯ 
ಶಿವನಲ್ಲವಯ್ಯ ” ಎಂದ ಹಾಡಿದರು. ಆದರಿದು ಒಳಗಣ ಗಾನ. 


ಹರಿಹರನ ಕಾವ್ಯಗಾನನಾದ ಆನಾಯನಾರೆನ ಮಂತ್ರಗಾನ, ೧೭೭ 


(ಒಳನುಡಿ) ಪ್ರಣವದಲ್ಲಿ ಮೂರಕ್ಕರಗಳುಂಟ್ಮು, ಅವುಗಳಲ್ಲಿ ಮೊಡ 
ಲನೆ "ಅ ಅಕ್ಕರವು ನಾದಸ್ವರೂಪವಾಮದು. ಇದರಿಂದ ಶಿವನು ನಾದ 
ಸ್ವರೂಪನೆಂದು ಸಿದ್ಧವಾಗುವದು. ಅಂತಯೇ “ನಾದಬ್ರಹ್ಮಸದಾನಂದ 
ಮದ್ವಿತೀಯ ಪಾಸ ಹೇ” ಎಂತಲೂ “ನಾದ ಪ್ರಿಯಂ ನಾದಮಯಂ 
ಇದಲಿಂಗಂ ಮಹೇಶ್ವರಂ” ಎಂತಲೂ ವೃತಗಳು ಸಾರುತ್ತವೆ. ಈ 
ಒಳನುಡಿಯು ಅಂದರೆ ಮಂತ್ರಗಾನವು ಪರಮಾತ್ಮನಿಗೆ ಪರಮ ಪ್ರಿಯ 
ತಮವೂ ಆಗಿದೆ. "ಮದ್ಭಕ್ತಾಯತ್ರ ಗಾಯಂತಿ ತತ್ರ ತಿಷ್ಕಾಮಿ ಪಾರ್ವತಿ, 
ಎಂಬುದು ಪರಮಾತ್ಮನ ಪ್ರೀತಿಯಮಾತು, ಒಟ್ಟಿ ನಲ್ಲಿ ನಾದ-ಬಿಂದು-ಕಲೆ 
ಗಳಲ್ಲಿ ನಾದವು ಮೊದಲು ಸ್ಥಾನವನ್ನು ಪಡೆದಿದೆ. ಅಕ್ಕರಗಳಲ್ಲಿ ಅಕಾ 
ರವು ನಾದಸ್ವರೂ ಇಪವಾಗಿದೆ. ಆದ್ದರಿಂದ ಆಳವಾದ ಆ ಒಳನಾದನನ್ನು 
ಎಲ್ಲರೂ ಅಭ್ಯಸಿಸಬೇಕು. ಅದರಿಂದ ಅನಂತವಾದ ಅಮೇಯವಾದ 
ಆನಂದವನ್ನು ಪಡೆಯಬೇಕು. ರಾಗವೆಂದರೆ ಪ್ರೇಮ. ಆ ಪ್ರೇಮಗಾನನೇ 
ಮಿಗಿಲಾದುದು. ಆದು ಭಕ್ತಿಯಲ್ಲಿ ಸರ್ಯವಸಾನವಾದಾಗ ಮಾತ್ರ. 


೧೭೮ ಶಿನಾನುಭವೆ.. 


ದೇವರು. 
(ಲೇ ಶ್ರೀಮತಿ ಗೌರಮ್ಮನವರು ಬೆಂಗಳೂರ ಸಿಟಿ.) 
ಮಹಾದೇವಿಯಕ್ಕನ ಸೇವಾ ಸಮಾಜದಿಂದ. 








ನಾವು ನಿಚಾರ ದೃಷ್ಟಿಯಿಂದ ಜಗತ್ತನ್ನು ನೋಡಿದರೆ ಸೂರ್ಯನು 
ಪ್ರತಿನಿತ್ಯವೂ ತನ್ಸದೆ ನಮಗೆ ಬೆಳಕನ್ನು ಯಾರ ಭಯದಿಂದ ಕೊಡು 
ವನು, ಗಾಳಿಯು ಬಿಡದೆ ಬೀಸಿ ಪ್ರಾಣಿಗಳನ್ನೆಲ್ಲ ಯಾರ ಭಯ 
ದಿಂದ ರಕ್ಷಿಸುವದು, ಅಗ್ನಿ ನೀರುಗಳು ತಮ್ಮ ಅಮೋಘ ಶಕ್ತಿಯನ್ನು 
ಮುಚ್ಚಿಕೊಂಡು ನಮಗೆ ನಿತೃದಲ್ಲೂ ಉಪಕಾರವನ್ನು ಯಾರ ಭೀತಿ 
ಯಿಂದ ಮಾಡುವವು, ಮತ್ತು ಆಕಾಶದಲ್ಲಿ ಚಂದ್ರ ತಾರೆಗಳು ಮಿಣ 
ಕುವದು ಯಾರಿಂದ, ವಿಂಂಚು ಮಿಂಚುವದು ಯಾರಿಂದ, ಆಕಾ 
ಶವನ್ನು ಕಂಬವಿಲ್ಲದೆ ಅಂತರದಲ್ಲಿ ನಿಲ್ಲಿಸಿದವರಾರು, ಹಕ್ಕಿಗಳಿಗೆ ಹಾರುವ 
ಶಕ್ತಿಯನ್ನು ಕೊಟ್ಟವರಾರು, ಎಂಬ ಯೋಚನೆಯು ತಲೆಯೆತ್ತುವದು. 
ಇದಕ್ಕೆಲ್ಲ ಒಬ್ಬ ಕರ್ತೃವಿರಬೇಕೆಂದು ಭಾಸವಾಗುವದು. ಆತನೇ ದೇವರು. 
ಆದೇ ಮಹಾ ಚೈತನ್ಯ. 

ದೇವರು ವಿಶ್ವವನ್ನೆಲ್ಲ ವ್ಯಾಪಿಸಿದ್ದಾನೆ. ಸರ್ವ ವಸ್ತುಗಳ ಚೈತ 
ನ್ಯರೂಪನಾಗಿದ್ದಾನೆ. ಸಣ್ಣ ವಸ್ತುವಿನಲ್ಲಿ ಸಣ್ಣರೂಪಾಗಿದ್ದಾನೆ. ದೊಡ್ಡ 
ವಸ್ತುವಿನಲ್ಲಿ ದೊಡ್ಡ ರೂಸಾಗಿದ್ದಾನೆ. ಕಲ್ಲು ಕಟ್ಟಿಗೆಗಳಲ್ಲ ಅವ್ಯಕ್ತನಾ 
ಗಿದ್ದಾನೆ. ಚೇತನ ಪ್ರಾಣಿಗಳಲ್ಲೆಲ್ಲ ವ್ಯಕ್ತವಾಗಿದ್ದಾನೆ. ಹೀಗೆ ದೇವರು 
ಜಗತ್ತಿನಲ್ಲಿ ಎಲ್ಲೆಲ್ಲಿಯೂ ವ್ಯಾಪಿಸಿದ್ದಾನೆ. ಇದೇ ಅಭಿಪ್ರಾಯವನ್ನು 
ಮಹಾನುಭಾವರಾದ ಬಸವಣ್ಣನವರು 


“ಎತ್ತೆತ್ತ ನೋಡಿದತ್ತತ್ತ ನೀನೇ ದೇವ. ಸಕಲ ವಿಸ್ತಾರದ ರೂಹು 
ನೀನೇ ದೇವ. ವಿಶ್ವತೋ ಬಾಹು ನೀನೇ ದೇವ. ವಿಶ್ವತೋ ಚಕ್ಷು 
ನೀನೇ ಜೀವ. ವಿಶ್ವತೋ ಮುಖ ನೀನೇ ದೇವ. ವಿಶ್ವತೋ ಪಾದ 
ನೀನೇ ದೇವ, ಘನಕ್ಕೆ ಘನ ನೀನೇ ದೇವ. ಅಣೋರಣೀಯಾನ" 
ಮಹತೋ ಮಹೀಯಾನ್‌ ನೀನೇ ಕೂಡಲ ಸಂಗಮದೇವಾ.” 

ಎಂದು ಎಲ್ಲಿ ನೋಡಿದಡಲ್ಲಿ ದೇವರು ತುಂಬಿಕೊಂಡಿಹನೆಂದು ಎಷ್ಟು 


ಸೊಗಸಾಗಿ ಸರಸವಾಗಿ ಬಣ್ಣಿಸಿದ್ದಾರೆ! ಹೀಗೆ ಜಗತ್ತನ್ನೇ ವ್ಯಾಪಿಸಿ 


ದೇವರು. ೧೭೯ 


ಕೊಂಡ ದೇವರನ್ನು ಹಲವರು ಹಲವು ವಿಧವಾಗಿ ಹುಡುಕಲು ಪ್ರಯ 
ತ್ನಪಡುತ್ತಿದ್ದಾರೆ. ಲಿಂಗವಂತರನ್ನು ಬಿಟ್ಟು ಇನ್ನುಳಿದವರು ಜೇವರನ್ನು 
ಹುಡುಕಲು ಗುಡಿ ಗುಂಡಾರಗಳಿಗೂ ತೀರ್ಥ ಕ್ಷೇತ್ರಗಳಿಗೂ ಅಲೆದಾಡು 
ಶ್ತಾರೆ. ಅವರಿಗೆ ತಮ್ಮಲ್ಲಿಯೇ ಇರುವ ದೇವರ ಅರಿವೇ ಇಲ್ಲ. ನಾವು 
ಮಾತ್ರ ಹಾಗೆ ಮಾಡುವಂತಿಲ್ಲ ನಮಗೆ ನಮ್ಮ ಗುರುಗಳು ಸದಾ 
ಪೂಜಿಸಲು ನಮ್ಮೆದೆಯಲ್ಲಿಯೇ ತಂದು ಕೊಟ್ಟಿದ್ದಾರೆ. ನಮ್ಮ ಶಿರದಲ್ಲಿರುವ 
ಕಲೆಯನ್ನೇ ಕರದಲ್ಲಿ ಕೊಟ್ಟಿದ್ದಾರೆ, ಉಳಿದನರಂತೆ ನಾವು ದೇವರ 
ಸಲುವಾಗಿ ಸಿಕ್ಕ ಕಡೆ ತಿರುಗುವಂತಿಲ್ಲ, ತಿರುಗುವದೂ ಉಚಿತವಲ್ಲ. 

“ಕೃತಯುಗದಲ್ಲಿ ಕೇದಾರವೆಂಬ ಮೂಲಸ್ಥಾನ. ತ್ರೇತಾಯುಗ 
ದಲ್ಲಿ ವಾರಾಣಸಿ ಎಂಬ ಮೂಲಸ್ಥಾನ. ದ್ವಾಪರ ಯುಗದಲ್ಲಿ ವಿರೂ” 
ಪಾಕ್ಷನೆಂಬ ಮೂಲಸ್ಥಾನ. ಕಲಿಯುಗದಲ್ಲಿ ಪರ್ವತವೆಂಬ ಮೂಲಸ್ಥಾನ. 
ಇಂತೀ ನಾಲ್ಕು ಮೂಲಸ್ಥಾನ. ನಾನಾ ಸ್ಥಾನವ ಮೆಟ್ಟದೆ, ಜಂಗ 
ಮನೇ ಲಿಂಗವೆಂದು ನಂಬಿದೆ ಕೂಡಲ ಸಂಗಮದೇವಾ.” 

ಎಂದು ಬಸವಣ್ಣನವರೂ ಸಹ ನಮಗೆ ಬೋಧಿಸುತ್ತಾರೆ. ಬೇರೆ ಕೆಲ 
ವರು ಬೆಂಕಿಯೇ ದೇವರೆಂದು ಪೂಜಿಸುವರು. ಗಿಡಗಳೇ ದೇವರೆಂದು 
ಪ್ರಾರ್ಥಿಸುವರು. ಭೂಮಿಯ ಕಲ್ಲೇ ದೇವರೆಂದು ಅಡ್ಡಬೀಳುವರು, 
ಆದರೆ ಅವೆಲ್ಲ ನಿಜವಾದ ದೇವರುಗಳಲ್ಲ. 

"“"ಬನ್ನಿರೇ ಅಕ್ಕಗಳು, ಹೋಗಿರೆ ಆಲದಮರಕ್ಕೆ. ಕಚ್ಚುವವೇ 
ನಿಮ್ಮ ಚಿಪ್ಪಿನ ಹೆಲ್ಬುಗಳು? ಬೆಚ್ಚಿಸುವವೇ ನಿಮ್ಮ ಬಚ್ಚಣಿಯ ರೂಹು 
ಗಳು? ನಮ್ಮ ಕೂಡಲ ಸಂಗಮದೇವನಲ್ಲದೆ ಉಳಿದ ಪರದೈವಂಗಳು 
ಮನಕ್ಕೆ ಬಂದವನೇ? ಬಿಕ್ಕಕಿ ಬಿರಿವ ದೈವಂಗಳು?” 

ಎಂದು ಅನ್ಯದೈವಂಗಳಿಗೆರಗುವದು ಉಚಿತವಲ್ಲವೆಂದು ಉಪದೇಶಿಸಿ 
ದ್ದಾರೆ. ಇದು ನಮ್ಮ ಪಂಚಾಚಾರಗಳಲ್ಲಿ ಮೊದಲನೆಯ ಆಚಾರವಾ 
ಗಿಡಿ. ಇದನ್ನೆ ಚನ್ನಬಸವೇಶ್ವರ ದೇವರು 

«ಅಯ್ಯಾ ಶ್ರೀಗುರು ಕರುಣಿಸಿಕೊಟ್ಟಿ ಲಿಂಗ ಜಂಗಮವಲ್ಲದೆ 
ಅನ್ಯ ದೈವಂಗಳ ತ್ರಿಕರಣದಲ್ಲಿ ಅರ್ಚಿಸದಿಪ್ಸುದೇ ಲಿಂಗಾಚಾರನೆಂಬೆ 
ನಯ್ಯ” 

ಎಂದು ಚನ್ನಾಗಿ ಹೇಳಿಕೊಟ್ಟಿದ್ದಾರೆ. ಅನ್ಯ ದೇವರಿಗೆ ಹೋಗಿ ಅಡ್ಡ 
ಬೀಳದಿರುವುದೇ ವೀರತೈವಾಚಾರ. ಲಿಂಗ ದೇವನನ್ನು ಪೂಜಿಸುವುದೇ 


೧೮೦ ಶಿನಾನುಭವ. 


ನಮ್ಮ ಲಿಂಗಾಚಾರ. ಈ ಬಗೆಯಾಗಿ ದೇವರನ್ನು ಗುರ್ತಿಸುವ ಸುಗಮ 
ಮಾರ್ಗವನ್ನು ನಮ್ಮ ಶಿವಶರಣರ ಹೊರತು ಬೇರೆ ಯಾರೂ ಗುರ್ತಿ 
ಸಿಲ್ಲ. ನಮ್ಮಲ್ಲಿ ಏನೂ ಗೊತ್ತಿಲ್ಲದ ಎಳೆಯ ಮಕ್ಕಳೂ ಸಹ ದೇವರು 
ಎಲ್ಲಿರುವನೆಂದು ಕೇಳಿದರೆ ಎದೆತಟ್ಟಿ ಥಟ್ಟನೇ ತೋರಿಸಬಲ್ಲವು. ಆದರೆ 
ಅನ್ಯ ಮತದ ಅದ್ವಿತೀಯ ಪಂಡಿತರು ಮಾತ್ರ ಮೂಕರಾಗಿ ಕೂಡ್ರು 
ವರು. ದೇವರನ್ನು ಕಂಡುಕೊಳ್ಳು ನಷ್ಟು ಸುಲಭ ಮಾರ್ಗ ಮತ್ತೆಲ್ಲಿಯೂ 
ಇಲ್ಲ. ಇಂತಹ ಮತದಲ್ಲಿ ಹುಟ್ಟಿದ ನಾನೇ ಧನ್ಯ. 


ಆ ದೇವರನ್ನು ಕಂಡುಕೊಳ್ಳಲು ನಮಗಿದ್ದಷ್ಟು ಸ್ವಾತಂತ್ರ್ಯ ಬೇರೆ 
ಯಾವ ಮತದಲ್ಲಿಯೂ ಇಲ್ಲ. ನಾವು ನಿಜವಾಗಿಯೂ ಲಿಂಗ ಸತಿಗ 
'ಳಾಗಜೇಕು. ಈಗ ನಾವಾಗಿರುವದು ಕೇವಲ ಪುರುಷರ ಭೋಗದ 
ಬೊಂಬೆಗಳು. ನಾಲ್ಕು ಗಡಿಗೆ ಮಡಿಕೆಗಳನ್ನು ತೊಳೆದು ನಾಲ್ಕು ಮಕ್ಕ 
ಳನ್ನು ಹೆತ್ತರಾಯಿತು. ಅದೇ ನಮ್ಮ ಜೀವನದ ಗುರಿ ಎಂದು ನಾವು 
ಭಾವಿಸಿಗೊಂಡಿರುವೆವು. ಇದು ಶುದ್ಧ ತಪ್ಪು. ಮಹದೇವಿಯಕ್ಕನು 
ನಮ್ಮಂಥ ಹೇಡಿ ಜೀವಿಗಳನ್ನು ಕಂಡು ನಿಮಗೀ ಅಳಿದು ಹೋಗುವ 
ಪತಿ ಸುತರು ಆದರೆ ನನಗೆ 


ಗುರುವೇ ತೆತ್ತಿಗನಾದ. ಲಿಂಗವೇ ಮದುವಣಿಗನಾದ. ಆನು 
ಮದುವಳಿಗೆಯಾಜಿನು. ವಸುಧೆಯ ಭಕ್ತರೆಲ್ಲರೂ ನಿಬ್ಬಣಿಗರಾದರು. 
ಕೊಟ್ಟರು ಸಾದೃಶ್ಯವಪ್ಪ ಗಂಡನ ನೋಡಿ. ಇದು ಕಾರಣ ಚನ್ನಮಲ್ಲಿ 
ಕಾರ್ಜುನಯ್ಯನೇ ಗಂಡನೆನಗೆ. 


ಎಂದು ಹೇಳಿಕೊಂಡಿರುವಳು. ಅವಳ ವಂಶಜರಾದ ನಾವು ಆ ದೇವರ 
ರೂಪಾದ ಲಿಂಗ ಪತಿಯನ್ನು ಬಟ್ಟು ಅಳಿದು ಹೋಗುವ ವಿಷಯ ಸುಖಕ್ಕೆ 
ಮೆಚ್ಚಿ ಸಂಸಾರ ಸಾಗರದಲ್ಲಿ ಬೀಳುವದು ನಮಗುಚಿತವೇ? ಒನ್ಮೆ 
ನಾವು ಸಂಸಾರದಲ್ಲಿ ಧುಮುಕಿದರೆ ತಿರುಗಿ ಏಳುವದು ಕಪ್ಪ, ಗಾಳಿ 
ಬಿಟ್ಟ ದೀವಿಗೆಯಂತೆ ನಾವು ಅದರಲ್ಲಿಯೇ ನಂದಿಹೋಗುನೆವು. ಅಲ್ಲದ 
ಸಂಸಾರವು ಮುಂದಿನ ಜನ್ಮಕ್ಕೂ ನಮ್ಮನ್ನು ಕೈ ಬಿಡದು. ಅದೊಂದು 
ನಮ್ಮ ಮಹಾಶೃತವಾಗಿದೆ. 


«ಸಂಸಾರವೆಂಬ ಹಗೆಯಯ್ಯಾ ತಂದೆ. ಎನ್ನ ವಂಶ ವಂಶದ 
ಪ್ಸದೆ ಆರಿಸಿಕೊಂಡು ಬರುತ್ತಿದೆಯಯ್ಯಾ! ಎನ್ನವನರಿಸಿ ಯರಸಿ ಹಿಡಿದು 


ದೇನರು, ೧೪೧ 


ಕೊಲ್ಲುತ್ತಿದೆಯಯ್ಯ!! ನಿಮ್ಮ ಮರೆಪೊಕ್ಕೆ ಕಾಯಯ್ಯ!!! ಎನ್ನ ಬಿನ್ನ, 
ಪವನವಧೂರು ಚನ್ನಮಲ್ಲಿಕಾರ್ಜುನಾ” 

ಎಂದು ವೀರ ವಿರತೆಯಾದ ಮಹದೇವಿಯಕ್ಕಗಳೇ ಈ ತೆರವಾಗಿ 
ದೇವರಲ್ಲಿ ಈ ಸಂಸಾರದ ಕಷ್ಟವನ್ನು ತೋಡಿಕೋಡಾಗ ನಮ್ಮಂಥವರ 
ಪಾಡೇನು? ನಿಶ್ಯದಲ್ಲಿಯೂ ಅದರಲ್ಲಿ ಮುಳುಗಿ ಏಳುವ ನಾವು ಎಸ್ಟು 
ಜಾಗ್ರತೆಯಿಂದಿರಬೇಕಾಗುವದು? ದೇವರ ವಿಷಯಕ್ಕೆ ಎಸ್ಟೊಂದು ಭಾವ 
ಬಲಿಯಬೇಕು? ನಮ್ಮ ಮಕ್ಕಳು ನಮ್ಮನ್ನು ಅಗಲಿದರೆ ಅವಳಂತೆ 
ನಾವು ನಮ್ಮ ಲಿಂಗಸತಿಗಾಗಿ ಯಾವಾಗಲೂ ಶೋಕಿಸಬೇಕು. ನಾವೇನು 
ಮಾಡಿದರೂ ಆತನನ್ನು ಮರೆಯದೆ ಸ್ಮರಿಸುತ್ತಿರಬೇಕು. ಆತರ 
ಮೂರ್ತಿಯು ನಮ್ಮ ಕಣ್ಣಳ ಮುಂದೆ ಕಟ್ಟಿದಂತಾಗಬೇಕು. ಅಂದರೆ 
ನಮಗೆ ಆ ದೇವರ ಒಲುಮೆಯಾಗುವದು. ಈ ಸಂಸಾರದ ಬಲೆಯು 
ಬಿಚ್ಚಿ. ಹೋಗುವದು. ಶ್ರೇಷ್ಠವಾದ ಆನಂದವು ದೊರೆಯುವದು, ಆವಾಗ 
ಜಗತ್ತಿನಲ್ಲಿ ಒಬ್ಬ ದೇವರಿರುವನೆಂದು ಗೊತ್ತಾಗುವದು. 


ಇರ್ವಾಕ ಮೊದಲಾದವರು ನಾಸ್ತಿಕ ವಾದಿಗಳೆಂದು ಕೆಲವರು 
ಆಕೋಪಿಸುವರು. ಆದರೆ ಅವರೇ ನಾಸ್ತಿಕರೆಂದು ನಾನು ಹೇಳಲಾರೆ, 
ಯಾರು ನಿಜವಾಗಿ ದೇವರನ್ನು ತಿಳಿದಿಲ್ಲವೋ ಅವರೆಲ್ಲರೂ ನಾಸ್ತಿಕರು. 
ಕೇನಲ ದೇವರಿರುವನೆಂದು ದೊಡ್ಡ ದೊಡ್ಡ ಗ್ರಂಥಗಳನ್ನು ಬರೆದವರು 
ಆಸ್ತಿಕರಲ್ಲ. ಉದ್ದ ಉದ್ದ ವ್ಯಾಖ್ಯಾನ ಮಾಡುವವರು ಅಸ್ತಿಕರಲ್ಲ. ತಮ್ಮ 
ಹೊಟ್ಟಿಗೆ ಇಲ್ಲದ ಕಾಮ್ಯ ಕರ್ಮಗಳನ್ನು ಮಾಡುತ್ತ ಮತ್ತೊಬ್ಬರಿಂದ 
ಮಾಡಿಸುತ್ತ ತಿರುಗುವವರು ಆಸ್ತಿಕರಲ್ಲ. ಆದರೆ ಯಾರ ಮನಸ್ಸು ಯಾವಾ 
ಗಲೂ ಪೇವರ ಕಡೆಗೆ ಹರಿಯುತ್ತದೆಯೋ ಯಾರ ಅರ್ತವು ಪತಿತವಾ 
ಗುವ ಸಮಾಜದ ದುಸಸ್ತಿತಿಗಾಗಿ ಮುರುಗುತ್ತಿದೆಯೋ ಅವರೇ ಆಸ್ತಿಕರು. 
ಅನರೇ ನಿಜನಾದ ದೇವರ ಮಕ್ಕಳು. ಮಹಾನುಭಾವರು. ಆದ್ದರಿಂದ 
ಸರ್ವ ವ್ಯಾಪಕನಾದ ದೇವರನ್ನು ನಾವು ತಿಳಿಯಬೇಕಾದರೆ ನಾವು 
ನಿರ್ಮಲರೂ ನಿಃಸ್ವಾರ್ಥಿಗಳೂ ಆಗಬೇಕು. 
| ಈಗೀಗ ಸರ್ವ ವ್ಯಾಪಕನಾದ ಶಿವನ ಸಂಬಂಧವಾಗಿ ಓದದೆ, 
ಕೇಳಜೈ, ವಿಚಾರಮಾಡದೆ, ಅದರೊಳಗೇನಿದೆ, ಇದರೊಳಗೇನಿದೆ, ಇದು 
ಸೊಳ್ಳು, ಅದ ಗೊಳ್ಳು, ಇದು ಹುಚ್ಚು. ಅದು ಮಬ್ಬು, ಎಂದು 
ಮನಬಂದಂತೆ ಪಾಶ್ಚುತ್ಯ ಸುಧಾರಣೆಯ ಬಯಲಲ್ಲಿ ಸಿಲುಕಿ ತಮ್ಮ 


೧೮೨ ಶಿವಾನುಭವ, 


ತಮ್ಮ ದೇವರನ್ನು ನಿಂದಿಸುತ್ತ, ತಮ್ಮ ತಮ್ಮ ಶೀಲಗಳನ್ನು ಹೀಯಾ 
ಳಿಸುತ್ತ ಬಿಡುತ್ತ, ಅಪಾನಪೇಯ, ಅಭಕ್ಷ ಭಕ್ಷಣ ಮಾಡುತ್ತ ಸ್ಟ್ರೈರ 
ವೃತ್ತಿಯಿಂದ ಸಂಚರಿಸುವವರ ಸಂಖ್ಯೆಯನ್ನು ನೋಡಿದರೆ ನಮ್ಮ ಹೈದ 
ಯಗಳು ತಳಮಳಿಸುತ್ತವೆ. ಮನಸ್ಸುಗಳು ಮರಗುತ್ತವೆ. ಮೈಗಳು 
ನಡಗುತ್ತವೆ. ಮಾಡುವದೇನ5? ಎಲ್ಲವೂ ವಾತಾವರಣದಂತೆ ಸಾಗಿ 
ಹೋಗಬೇಕಾಗಿದೆ. ಏನಾದರೂ ದೇವರ ವಿಷಯಕ ಅಥವಾ ಧರ್ಮದ 
ನಿಷಯಕ ಹಂಬಲ, ಪ್ರೇಮ, ಆಸಕ್ತಿಗಳು ಇವೆಯೆಂದರೆ ನಮ್ಮಲ್ಲಿಯೇ. 
ಇದೊಂದು ಇದೀಗ ನಮಗೆ ಹೆಮ್ಮೆಯ ಮಾತು. ಅದನ್ನು ನಾವು 
ಬಲಪಡಿಸಿಕೊಂಡು ಹೋಗುವದು ಮಹದೇವಿಯಕ್ಕಗಳಂತಹ ಶಿವಶರ 
ಣೆಯರ ವಂಶಿಕರಾದ ನಮಗೆ ಭೂಷಣಪ್ರಾಯವಾಗಿದೆ. ಅಂಥ ಬುದ್ಧಿ 
ಯನ್ನು ಆ ಮಹಾದೇವಿಯಕ್ಕನೇ ನಮಗೆಬ್ಬರಿಗೂ ದಯಪಾಲಿಸಬೇ 
ಕೆಂದು ಕೋರುವೆ. 


ವಿಶ್ವದೊಳಗಿನ ಚೈತನ್ಯವು. ೧೮೩ 


ವಿಶ್ವದೊಳಗಿನ ಚೈತನ್ಯವು. 


(ಲೇಖಕಃ-- ಬಂಡೆಪ್ಪ ರೇವಣಸಿದ್ದಪ್ಪ ರುುಂ0ಜೇ ವಕೀಲ ಸೊಲ್ಲಾಸೂರ.) 





ಅಪಾರವಾದ ವಿಶ್ವದಲ್ಲಿ ಎಲ್ಲ ಕಡೆಗೆ ಜೈತನ್ಯವು ವ್ಯಾಪಿಸಿಕೊಂಡಿ 
ರುವದು. ಆದರೆ ಯಾನ ಚೈತನ್ಯವು ಸ್ವಸ್ಹರೂಪನ್ನು ಹೊಂದುವದೋ 
ಅದು ಮಾತ್ರ ನಿಜನಾದ ಚೈತನ್ಯವು. ಯಾವದಕ್ಕೆ ಸ್ವಸ್ತರೂಪದ ಜ್ಞಾನ 
ವಿಲ್ಲವೋ ಅದು ಜಡಚ್ಛೈ ನೃವನಿಸುವದು. ಈ ಜಡಜೈತನ್ಯದಿಂದ ಕೆಲ 
ಮಟ್ಟಿಗೆ ಚಲನವಲನವು ಉಂಟಾದರೂ ಅದರಲ್ಲಿ ಜ್ಞಾನದ ನಿಜವಾದ 
ಪ್ರಕಾರವು ಇಲ್ಲದಿರುವದರಿಂದ ಅದು ನಿರುಪಯೋಗವಾಗುವದು. ಮನು 
ಷ್ಯನು ಪ್ರತಿಯೊಂದು ಕ್ಷಣದಲ್ಲಿ ಯಾನದಾದರೊಂದು. ಕ್ರಿಯೆಯಲ್ಲಿ ಆಸ 
ಕ್ರನಾಗಿರುವನು. ಆದರೆ ಸ್ವಕರ್ತವ್ಯದ ತಿಳುವಳಿಕೆಯು ಇಲ್ಲದಿರುವದ 
ರಿಂದ ಆ ಕ್ರಿಯೆಯ ಪರಿಣಾಮವು ಹಿತಕರವಾಗಿ ಪರಿಣಮಿಸುವದಿಲ್ಲ. 
ಸಕಲ ಜಗತ್ತಿನಲ್ಲಿ ತನ್ನ ಬುದ್ಧಿಯನ್ನು ವ್ಯಾಪಿಸಿ ಯಾವನ ದೃಷ್ಟಿಯು 
ವಿಶ್ವರೂಪಾಗಿರುವದಿಲ್ಲವೋ ಅವನ ಹತ್ತರ ನಿಸುಲಸಂಪತ್ತು ಮತ್ತು ಅಗಾ 
ಧವಾದ ಪಾಂಡಿತ್ಯವು ಇದ್ದರೂ ಕೂಡ ಅವು ವ್ಯರ್ಥವಾಗುವವು. 


ಯಾವನು ಸರ್ವವ್ಯಾಪಿಯಾದ ಮತ್ತೂ ಅನಂತನಾದ ಚೈತನ್ಯ 
ಸ್ವರೂಪವನ್ನು ತಿಳಿಯುವದಿಲ್ಲವೋ, ಅವನಲ್ಲಿ ಚೈತನ್ಯವಿದ್ದರೂ ಅನು 
ಜಡಚೈತನ್ಯವೇ ಸರಿ. ಚೈತನ್ಯನು ಅಹಂಕಾರದಲ್ಲಿ ಬೆರೆತಿರುವದು. ಅಹಂ 
ಕಾರವು ಶುದ್ಧಾಶುದ್ಧವೆಂದು ಎರಡು ಪ್ರಕಾರವಾಗಿರುವದು, ಆಹಂಕಾ 
ರದಲ್ಲಿ ಪೃಥ್ವೀ ತತ್ವನಿರುವದು. ಪೃಥ್ವೀ ತತ್ವದಲ್ಲಿ ಶುದ್ಧವಾದ ಅಹಂಕಾ 
ರವು ಕೂಡಿತೆಂದರೆ ಅದು ಜಡವಾಗುವದು. ಯಾಕಂದರೆ ಪೃಥ್ವಿಯು 
ಜಡವಾಗಿರುವದು. ಅಶುದ್ಧಾಹಂಕಾರವು ಅಶುದ್ಧ ಸ್ವರೂಪದ ಕಡೆಗೆ 
ಒಯ್ದು ಮನುಷ್ಯನನ್ನು ಪೃಥ್ವಿಯಲ್ಲಿ (ಮಣ್ಣಿನಲ್ಲಿ) ಕೂಡಿಸುವದು. 
ಪೃಥ್ವಿಯು ಶಬ್ದ ಸ್ಪರ್ಶ ರೂನ ರಸ ಗಂಧಗಳಿಂದ ಕೂಡಿಕೊಂಡಿರು 
ನದು. ಈ ರಸ ರೂಪಾದಿಗಳಿಂದ ಪೃಥ್ವಿಯು ದ್ವೇಷ ಮತ್ಸರಾದಿ ದುರ್ಗು 
ಣಾದಿಗಳನ್ನು ತೃಜಿಸಿ ದ್ವೈತ ತತ್ವವನ್ನು ಮರೆತು ಒಂದೇ ಒಂದು 
ಶುದ್ಧ ಅಹಂಕಾರದಲ್ಲಿ ಮಾತ್ರ ಉಳಿಯುನದರಿಂದಲೇ ಅನೇಕ ಪ್ರಾಣಿ 
ಮತ್ತು, ವಸ್ತುಗಳನ್ನು ವಹಿಸಲಿಕ್ಕೆ ಸಮರ್ಥವಾಗುತ್ತದೆ. ನಮ್ಮ 


`೧೮೪ ಶಿವಾನುಭವ. 


ಲ್ಲಿರುವ ಅಧಿಕ ಶಕ್ತಿಯ ಅಹಂಕಾರವು ಪೃಥ್ವಿಗೆ ಇರುವದರೀದ ಅದು 
ಈ ಅಪಾರವಾದ ವಿಶ್ವಶಕ್ತಿಯಿಂದ ತನ್ನ ಮಸ್ತಕದ ಮೇಲೆ ಧರಿಸುತ್ತದೆ. 
ಇದು ತೇಜದ ತಿರಸ್ಕಾರವನ್ನಾಗಲಿ ವಾಯುವಿನ ಅವಹೇಲನವನ್ನಾ 
ಗಲಿ ಜಲದ ದ್ವೇಷವನ್ನಾಗಲಿ ಅಥವಾ ಆಕಾಶದ ಮತ್ಸರವನ್ನಾಗಲಿ 
ಎಂದೂ ಮಾಡುವದಿಲ್ಲವಾದ ಕಾರಣ ಇದನ್ನು ಉಳಿದ ನಾಲ್ಕು ತತ್ವ 
ಗಳು ತಮ್ಮಲ್ಲಿ ಸಮಾವೇಶ ಮಾಡಿಕೊಳ್ಳುವವು. ಅಹಂಕಣರದಿಂದಲೇ ' 
ಸೃಷ್ಟಿಯು ತನ್ನ ಅಸ್ತಿತ್ವವನ್ನು ಪ್ರಕಟಿಸುವದು. ಅಹಂಕಾರವು ಮನು 
ಷ್ಯನಿಗೆ ಮನುಷ್ಯತ್ವದ ಮತ್ತು ತನ್ನ ಸ್ವರೂಪದ ಜ್ಞಾನವನ್ನು ಮಾಡಿ 
ಕೊಟ್ಟಾಗಳೇ ಅನನ ಆಕ್ಮೋನ್ನತಿಯು ಜ್ಞಾನಕ್ಕೆ ಕಾರಣವಾಗುವದು. 
ಶರೀರವು ನಾನಲ್ಲ, ನಾನು ಪರಮಾತ್ಮನ ಸ್ವರೂಪನಾಗಿದ್ದೇನೆ, ಬುದ್ಧಿಯ 
ಆಶ್ರಯ ಮಾಡಿಕೊಂಡು ಜ್ಞಾನದಿಂದ ಆತ್ಮಸ್ತರೂನದ ಉಚ್ಛಸ್ಥಿತಿ 
ಯನ್ನು ಹೊಂದುವಡೀ ಮನುಷ್ಯನ ಥ್ಯೇಯವಿರುವದೆಂದು ಯಾನನು 
ತಿಳಿಯುವನೋ ಅವನಿಗೆ ಸೋಹಂ ಎಂಬ ಅಹಂಕಾರವು ಪರಮಾ 
ತ್ಮನ ಅರಿವನ್ನು ಮಾಡಿಕೊಡುವದು. ಇದಕ್ಕೆ ಶುದ್ಧಾಹಂಕಾರವೆನ್ನು 
.ವರು. ಯಾವ ಅಹಂಕಾರವು ತನ್ನ ಶರೀರ ಸುಖವನ್ನು ಶ್ರೇಷ್ಠ 
ವಾಗಿ ಕಿಳಿಯುವದೋ ಅದು ವೃಥಾಭಿಮಾನದಿಂದ ಅನ್ಯರನ್ನು ತಿರಸ್ಕಾರ 
ದೃಷ್ಟಿಯಿಂದಲೂ ಮಾತ್ಸರ್ಯ ಭಾವದಿಂದಲೂ ಯಾವಾಗಲೂ ನೋಡು 
ವದು. ಇದರ ಕಡೆಯಿಂದ ಅನೇಕ ಘಾತುಕ ಕಾರ್ಯಗಳಾಗುವವು. 
ಕಡೆಗೆ ಅನ್ಯರಿಗೆ ನಾಶವನ್ನುಂಟುಮಾಡಿ ತನಗೂ ಅನಿಪ್ಟವನ್ನು ತಂದು 
ಕೊಳ್ಳುವದು. ಶುದ್ಧಾಹಂಕಾರವು ಸನ್ಮಾರ್ಗಕ್ಕೆ ಹಚ್ಚುವದು. ಅಶುದ್ಧಾ 
ಹೆಂಕಾರವು ದುರ್ಮಾರ್ಗದ ಕಡೆಗೆ ಒಯ್ಯುವದು. 


ಜಲತತ್ವವು ಜೀವನ ರೂಪಾಗಿರುವದು, ಸೃಥ್ವಿಯ ಮೇಲಿನ ಸಮಸ್ತ 
ಪ್ರಾಣಿಗಳನ್ನೂ ವೃಕ್ಸಾದಿಗಳನ್ನೂ ಪಾಲನ ಮಾಡುವದು. ಜಲವಿಲ್ಲದೆ ಕ್ಷಣ 
'ಕಾಲನಾದರೂ ಯಾವದೂ ಇರಲಾರದು. ಜಲದಲ್ಲಿ ದ್ರವ ಗುಣ ಇರು 
ವದು. ಯಾವ ಪದಾರ್ಥದಲ್ಲಿ ದ್ರವ ಗುಣವಿರುವದಿಲ್ಲವೋ ಅದು ಶುಷ 
ವಾಗುವದು. ಆರ್ದ್ರತ್ವವಿಲ್ಲದಿದ್ದರೆ ಯಾವ ಪದಾರ್ಥವೂ ಉಪಯೋ 
ಗಕ್ಕೆ ಬರುವದಿಲ್ಲ. ಯಾವದರಲ್ಲಿ ಸತ್ವವಿರುವದಿಲ್ಲವೋ ಅದರಲ್ಲಿ ಜಲದ 
ಅಂಶವಿರುವದಿಲ್ಲ. ಯಾವದರಲ್ಲಿ ಜಲವಿರುವದೋ ಅದು ರಸಭರಿತವಾ 
ಗುನದು. ನೀರಿನ ಪದಾರ್ಥಗಳನ್ನು ಕೂಡ ರಸ ಭರಿತನ್ನಾಗಿ ಮಾಡು 


ವಿಶ್ವದೊಳಗಿನ ಚೈತನ್ಯವು. ೧೮೫ 


ನದು. ಆರ್ದ್ರತ್ವವು ಮೃದುಗುಣವನ್ನುಂಟು ಮಾಡುವದು. ಹೀಗೆ 
ಅರ್ದ್ರತ್ವವುಳ್ಳ ಉದಕವು ನಾಲ್ಕೂ ಕಡೆಗೆ ಪಸರಿಸಿ ಸರ್ವಕ್ಕೂ ಜೀವನ 
ಕಲೆಯನ್ನು ತರುವದು. 

ಜೀವನ ಶಕ್ತಿಯಲ್ಲಿ ತೇಜದ ಪ್ರತಾಪ ಣವಾಗಿರುವದು. 
ತೇಜದಲ್ಲಿ ಕ್ರಕಾಶ ಗುಣವಿರುತ್ತದೆ. ಅದು ಸರ್ವ ಪದಾರ್ಥಗಳನ್ನು ಪ್ರಕಾ 
ಶಮಯವನ್ನಾಗಿ ಮಾಡುತ್ತದೆ. ಪ್ರಕಾಶದಿಂದ ದೃಷ್ಟಿಯ ವ್ಯಾಸ ಪಕತೆಯು 
ಬೆಳೆದು ಸರ್ವ ವಸ್ತುಗಳು ಇದರ ಮೂಲಕ ಕಾಣಿಸುತ್ತವೆ. ಇದರಿಂದ 
ನಾವು ಇಚ್ಛಿತ ಸ್ಥ ಸ್ಥಳಕ್ಕೆ ಹೋಗಿ ನಮ್ಮ ಧ್ಯೇಯವನ್ನು ಸಾಧಿಸಲಿಕ್ಕೆ ಯೋಗ್ಯ 
ಜಾತಃ, ತೇಜವು ನಮ್ಮ ದೃಷ್ಟಿಯ ಪ್ರದೇಶವನ್ನು ವಿಸ್ತಾರ ಮಾಡು 
ತ್ತದೆ. ಮತ್ತು ಸೃಷ್ಟಿಯೊಳಗಿನ ರಮ್ಯ ವಸ್ತುಗಳ ದರ್ಶನ ಮಾಡಿಸಿ ಆನಂದ 
ಗೊಳಿಸುತ್ತದೆ. ಓಕ ಜ್ಞಾನಕ್ಕೆ ಕಾರಣವಾಗುತ್ತದೆ. ಜ್ಞಾನವು ಮೋಕ್ಷಕ್ಕೆ 
ಕಾರಣವು. ನಮಗೊದಗಿರುವ ಸಂಕಟಗಳನ್ನು ದೂರ ಮಾಡಿಸುವ 
ಮಾರ್ಗವನ್ನು ತೋರಿಸುವ ಜ್ಞಾನವು. ಜ್ಯೋತಿಸ್ತರೂಸವಾಗಿರುತ್ತದೆ. 
ಜ್ಯೋತಿಯು ಅನಂತ ಜ್ಯೋತಿಗಳೊಡನೆ ಕೂಡಿಕೊಂಡಕಿ ಸರ್ವತ್ರ 
ದಲ್ಲಿಯೂ ಪ್ರಕಾಶವನ್ನುಂಟುಮಾಡುವದು. ಮತ್ತು ತೇಜವು ಕಗ್ಗತ್ತ 
ಲೆಯನ್ನು ನಾಶ ಮಾಡುವಂತೆ ದುಷ್ಟಮುನೋನಿಕಾರಗಳನ್ನು ನಾಶ 
ಮಾಡುವದು. ಹಾಗೆಯೇ ಮನೋ ಭೂಮಿಕೆಯನ್ನೂ ಶುದ್ಧ ಮಾಡು 
ವದು. ಈ ತರಹದ ಶುದ್ಧ ಮನೋ ಭೂಮಿಕೆಯಲ್ಲಿ ಆತ್ಮ ಸ್ವರೂ 
ಪದ ಬಿಂಬವು ಉದ್ಭ್ಬವಿಸಿತೆಂದರೆ ಅದೇ ಬರಬರುತ್ತ ಆತ್ಮ ಸ್ವರೂಪವೇ 
ಆಗಿಬಿಡುವದು. ಈ ತೇಜದ ಜ್ವಾಲೆಯು ವಾಯುನಿನಲ್ಲಿ ಕೂಡಿ ಎಲ್ಲ 
ಕಡೆಗೆ ವ್ಯಾಪಿಸುತ್ತದೆ. 


ವಾಯುವಿನಲ್ಲಿ ಅಲ್ಲಾಡುವ ಶಕ್ತಿ ಇರುತ್ತದೆ. ಈ ಅಲ್ಲಾಡುವ 
ಶಕ್ತಿಯು ಪಸರಿಸುವ ಕಾರ್ಯವನ್ನುಂಟು ಮಾಡುತ್ತದೆ, ಇದು ಪೃಥ್ವಿ 
ಜಲ ಆಕಾಶಗಳಲ್ಲಿ ಕೂಡುವದು. ಬಾಯುನಿನ ಪ್ರಸರಣ, ಧಾವನ, 
ಚಲನ, ವಲನ, ಕ್ರಿಯೆಗಳು ಸರ್ವ ವಸ್ತುಗಳಲ್ಲಿ ಎಲ್ಲಿಯ ವರೆಗೆ ಇರು 
ತ್ತವೋ ಅಲ್ಲಿಯ ವರೆಗೆ ಚೈತನ್ಯನಿರುವದು. ಅದರಿಂದ ಪ್ರಾಣವಾಯುವು 
ಮನುಷ್ಯನ ಶರೀರದಲ್ಲಿ ಇರುವ ವರೆಗೆ ಆದು ಬಾಳಲು ಸಮರ್ಥವಾಗುತ್ತದೆ. 
ಬುದ್ಧಿಯ ತೇಜದಿಂದ ನಿಶ್ಚದೊಳಗಿನ ಅನಂತ ಕಾರ್ಯಗಳನ್ನು ನೋಡ 
ಲಿಕ್ಕೆ ಸಮರ್ಥವಾಗುವದು. ವಾಯುವು ಬುದ್ಧಿಯ ರೂಪದಿಂದ ಆಕಾ 

8 


Re 
ವಿಲಕ್ಷಣ 
ಇರ್ಥ 


೧೮೬ ಶಿನಾನಂಭವ. 


ಶದಲ್ಲಿ ಕೂಡಿದರೆ ಸರ್ವ ವ್ಯಾಪಿಯಾಗುವದು. ಇಗೆ ಸರ್ವ ವ್ಯಾಪಿ 
ಯಾದ ಪ್ರಾಣನಾಯುವು ಮುಕ್ತವಾಗುವದು. ಮುಕ್ತಿಯೆಂದರೆ ಜೀವ 
ನವಿಲ್ಲದಿರುವಿಕೆಯು. ಬಂಧನವೇ ದುಃಖವು. ಬಂಧನದ ರಾಹಿತ್ಯವೇ 
ಆನಂದವು. ವಿಶ್ವವ್ಯಾಪಿಯಾದ ಈ ಆನಂದ ಸ್ಥಿತಿಯೇ ಮುಕ್ತ ಸ್ಥಿತಿಯು. 
ಅಖಂಡ ಚೈತನ್ಯವು ನಿಜಾನಂದದ ಸಲುವಾಗಿಯೇ ಪ್ರಯತ್ನಿಸುವದು. 
ಯಾವನು ಈ ಮಾರ್ಗವನ್ನು ಹುಡುಕಿ ಅದರಿಂದ ಗಮನ ಮಾಡು 
ವನೋ ಅವನೇ ಮುಕ್ತನಾದನೆಂದು ತಿಳಿಯಬೇಕು. 


ಆಕಾಶವು ಆತ್ಮನ ವಸತಿಗೃಹವಾಗಿರುವದು. ಮನವು ವಾಯುರೂಪಾ 
ಗಿರುವುದು. ಚಿತ್‌ ಜಲರೂಪಾಗಿರುವುದು. ಮನ ಬುದ್ಧಿ ಚಿತ್ತ ಅಹಂಕಾರ 
ಗಳಿಗೆ ಅಂತಃಕರಣ ಚತುಪ್ಪಯಗಳೆನ್ನುತ್ತಾರೆ. ಈ ಅಂತಃಕರಣ 
ಚತುಷ್ಪಯದೊಳಗಿಂದ ಪ್ರೇರಣೆಗಳುತ್ಸನ್ನವಾಗಿ ಶರೀರದಲ್ಲಿ ಕಾರ್ಯ 
ರೂಪಗಳು ತೋರಿದ್ದಾದರೆ ಅವುಗಳಿಗೆ ಆತ್ಮನು ಸಾಕ್ಸೀಭ್ಯೂತನಾಗಿರು 
ತ್ತಾನೆ. ಆತ್ಮನು ಇದು ತನ್ನ ಶರೀರವೆಂದು ಭಾವಿಸಿದರೂ ಜೀವಾತ್ಮನು 
ಅಲ್ಪಜ್ಞನೆನಿಸುವನು. ಶರೀರ ಆತ್ಮರುಗಳೆರಡೂ ಭೇದಭಾವದಲ್ಲಿದ್ದು 
ಆತ್ಮನು ಮಾತ್ರ ಸರ್ವ ವ್ಯಾಪಕನಾಗಿರುವನೆಂಬುದನ್ನು ಬುದ್ಧಿಯ 
ಸಹಾಯದಿಂದ ತಿಳಿದರೆ ಜೀವನು ಆತ್ಮಸ್ಪರೂಪನಾಗುವನು. ಅನಂ 
ತರ ದ್ರೈತವು ನಾಶವಾಗಿ ಆತ್ಮಾರಾಮನೆನಿಸುವನು. ಬುದ್ಧಿಯು ಪ್ರಪಂಚ 
ದೊಳಗಿನ ಬಾಹ್ಯ ಸ್ವರೂಪವನ್ನು ನೋಡಿ ಅದರಲ್ಲಿಯೇ ಆಸಕ್ತವಾ 
ದಕಿ ಆತ್ಮನು ಅದೇ ಶರೀವನ್ನು ಧರಿಸಿಕೊಂಡು ಪುನಃ ಪುನಃ ಜನ್ಮನೆ 
ತ್ತುವನು. ಬುದ್ಧಿಯು ಅಂತರ್ಮುಖವಾಗಿ ಆತ್ಮ ಸ್ವರೂಸವನ್ನು ತಿಳಿಯಲು 
ಪ್ರವರ್ತಿಸಿದರೆ ಆ ಬುದ್ಧಿಯು ಆತ್ಮ ಸ್ವರೂಸವನ್ನು ತಿಳಿಯಪಡಿಸು 
ವದು. ಇನ್ನು ಆತ್ಮಸ್ವರೂಸದ ಜ್ಞಾನವಾದ ಮೇಲೆ ಬುದ್ಧಿಗೆ ಯಾವ 
ಕಾರ್ಯವೂ ತಿಳಿಯುವದಿಲ್ಲ. ಆ ಮೇಲೆ ಅಲ್ಲಿಯೇ ಲಯವಾಗಿ ಶುದ 
ಆತ್ಮ ಸ್ವರೂಪವೇ ಆಗುವದು. ಇದಕ್ಕೆ ಮುಕ್ತಾನಸ್ಥೆ ಎನ್ನುವರು. 
ಪ್ರಪಂಚದೊಳಗಿನ ಚೈತನ್ಯವು ಪ್ರಪಂಚದ ನಿಜ ಸ್ವರೂಪವನ್ನು ತಿಳಿಯು 
ವದಕ್ಕಾಗಿಯೇ ಇರುತ್ತದೆ. ಇದನ್ನು ತಿಳಿಯುವದು ಮನುಷ್ಯನ ಕರ್ಮ 
ವಾಗಿದೆ. ನಿಜ ಸ್ವರೂಪದ ಜ್ಞಾನವನ್ನು ಮಾಡಿಕೊಂಡವನೇ ತ ಜನ್ಮದ 
ಸಾರ್ಥಕತೆಯನ್ನು ಮಾಡಿಕೊಳ್ಳುವನು. ಇದರ ವಿಪರೀತವಾಗಿ ಮನು 
ಷ್ಯನು ಸಂಸಾರ ಚಕ್ರದನ್ನಿ ಸಿಲುಕಿ ತಿರುತಿರುಗಿ ಗಮನಾಗಮನ ಹೊಂದಿ 


ವಿಶ್ವದೊಳಗಿನ ಚೈತನ್ಯವು. ೧೮೭ 


ದರೆ ದುಃಖ ಭಾಜನನಾಗುವನು. ಯಾವನಿಗೆ ಆತ್ಮ ಸ್ವರೂಪದ ಜ್ಞಾನ 
ವಿಲ್ಲವೋ ಆತನು ಬಂದ ಹಾಗೆ ಹೋಗುವನಲ್ಲದೆ ತಿರುಗಿ ಜನ್ಮವನ್ನು 
ಎತ್ತುವನು. ಮತ್ತು ಜನ್ಮವೆತ್ತಿದ ಮೇಲೆ ಈ ವಿಶ್ವದಲ್ಲಿ ತಿರುಗಿ ಆತ್ಮ 
ಜ್ಞಾನವನ್ನು ಮರೆತು ಬಿಡುವನು... ಈ ನಿಯಮವು ಒಂದು ವ್ಯಕ್ತಿಗೆ 
ಸಂಬಂಧವಿರುವಂತೆ ಸಮಸ್ತ ಸಮಾಜಕ್ಕೂ ಸಂಬಂಧಸಡುತ್ತದೆ. ಸ್ವಸ್ತರೂ 
ಪವನ್ನು ತಿಳಿಯದಿರುವ ವ್ಯಕ್ತಿಯಾಗಿಲೀ ರಾಷ್ಟ್ರವಾಗಲೀ ಅಥವಾ 
ಸಮಾಜವೇ ಆಗಲೀ ಅದು ಯಾವಾಗಲೂ ಬಂಧನದಿಂದ ಮುಕ್ತವಾ 
ಗುವದಿಲ್ಲ. ಧರ್ಮವೆಂದರೇನು? ಮನಸ್ಸಿನ ದುಷ್ಟ ವಿಕಾರಗಳನ್ನು ನಷ್ಟ 
ಮಾಡಿ ಶುದ್ಧ ಮನಸ್ಸನ್ನು ಸಿದ್ಧಪಡಿಸುವದೇ ಧರ್ಮವು. ಶುದ್ಧ ಮನ 
ಸ್ಸಿನಿಂದ ಸರ್ವ ಶುದ್ಧ ಕ್ರಿಯೆಗಳೇ ಉಂಟಾಗುವವು. ಹೀಗೆ ಶುದ್ಧವಾದ 
ಮನಸ್ಸಿನಲ್ಲಿಯೇ ಶುದ್ಧ ಸ್ವರೂಪ ಜ್ಞಾನವಾಗುವದು. ತದ್ದಿರುದ್ಧವಾದ 
ಮನಸ್ಸಿನಿಂದ ತದ್ವಿರುದ್ದ ಕ್ರಿಯೆಗಳೇ ಘಟಿಸುವವು. ಅಂಧಕಾರವು ಕಾರ್ಗ 
ತ್ತಲೆಯಿಂದೆ ದೃಷ್ಟಿಯನ್ನು ವ್ಯಾಪಿಸುವಂತೆ ಅಜ್ಞಾನಾಂಧಕಾರವು ಜ್ಞಾನ 
ದೃಷ್ಟಿಯನ್ನು ವ್ಯಾಪಿಸುವದು. ಆದ್ದರಿಂದ ಶುದ್ಧಾಶುದ್ಧ ಜ್ಞಾನಗಳೇ 
ನಮಗೆ ಆಗುವದಿಲ್ಲಾದ್ದರಿಂದ ನಾವು ನಮ್ಮಗಳ ಪ್ರವೃತ್ತಿ ಮಾಡಿಕೊ 
ೃಲಿಕ್ಕೆ ಸಮರ್ಥರಾಗುವದಿಲ್ಲ. ಅಜ್ಞಾನದಿಂದ ಕೂಡಿದ ಕಾರಣ ತನ್ನ 
ಮಾರ್ಗವು ತನಗೆ ತಿಳಿಯುವದಿಲ್ಲ. ಜ್ಞಾನವನ್ನು ನಾಶಮಾಡುವದೆಂ 
ದರಿ ಪ್ರಗತಿ ಪಥದ ಮೇಲೆ ಬರುವದೇ ಇದೆ. ಅಜ್ಞಾನವು ಪ್ರಕಾಶ 
ದಲ್ಲಿ ಸಂಚರಿಸುತ್ತದೆ. ಪ್ರಕಾಶವು ಸತ್ಯ ಮಿಥ್ಯತ್ವದ ಗುರುತುಮಾಡಿ 
ಕೊಳ್ಳುತ್ತದೆ. ಸತ್ಯದ ಆಶ್ರಯ ಮಾಡಿಯೇ ನಾವು ಸತ್ಯದಲ್ಲಿ ಕೂಡಬೇ 
ಕಾಗಿದೆ. ವಿಶ್ವದೊಳಗಿನ ಚೈತನ್ಯವು ಸತ್ಯ ಸ್ವರೂಪದಲ್ಲಿ ಲೀನವಾಗುವ 
ದಕ್ಕೆಯೇ ಜೀವಿಸುವದು. ಅದರಂತೆ ಪ್ರತಿಯೊಬ್ಬರೂ ತಮ್ಮ ಮನಸ್ಸನ್ನು 
ಶುದ್ಧಮಾಡಿಕೊಂಡು ಶುದ್ಧ ಸ್ವರೂಪದ ಕಡೆಗೆ ಸಾಗಬೇಕು, ಅದೇ 
ವೇಳೆಯಲ್ಲಿ ಅವರು ತನ್ಮು ಸಮಾಜಕ್ಕೂ ರಾಷ್ಟ್ರಕ್ಕೂ ತಿಲಕಪ್ರಾಯ 
ರಾಗುತ್ತಾರೆ. ಯಾವದು ಸತ್‌ ಸ್ವರೂಪದಲ್ಲಿ ಕೂಡಿಕೊಂಡು ವ್ಯವಹ 
ರಿಸುವದಲ್ಲದೆ ಅನ್ಯರನ್ನು ಸಹ ಮ್ಯವಹರಿಸುವಂತೆ ಮಾಡುವದೋ ಅದೇ 
ವಿಶ್ವದೊಳಗಿನ ನಿಜವಾದ ಚೈತನ್ಯವೆನಿಸಿಕೊಳ್ಳುತ್ತದೆ. 


೧೮೮ ಶಿವಾನುಭವ 


ಸೂಚನೆ. 


ಕ್‌ ಸಧಾ 


“ಶಿವಾನುಭವ” ಪತ್ರಿಕೆಯು ಮಾಸಿಕನಾದ ಬಳಿಕ ಒಂದು ವರ್ಷವು 
ಪೂರ್ತಿಯಾಗಿ ಮೇಲೆ ಮೂರು ಸಂಚಿಕೆಗಳು ಹೊರಟರುತ್ತನೆ. ಈ 
ಹಿಂದಿನ ೧೧ನೇ ಸಂಪುಟದಲ್ಲಿ ನಾವು ಮುಖ್ಯವಾಗಿ 'ವಿಮರ್ಶಾತ್ಮಕ 
ಲೇಖಗಳಿಗೆ ಇಂಬುಗೊಡುತ್ತ ಬಂದಿದ್ದೇವೆ. ಹಾಗೆಯೇ ರಗಳೆಗಳು, 
ಕಾವ್ಯಗಳು, ವಚನಗಳು ಇವುಗಳ ಗುಣದೋಷಗಳನ್ನರಹುವ ಅನೇಕ 
ಲೇಖಗಳೂ ಬಂದಿವೆ. ಈಚೆಗೆ ಅಲ್ಲಲ್ಲಿ ಚರ್ಚಾ ಕೂಟಗಳು ಸ್ಥಾಪಿಸ 
ಲೃಡಹತ್ತಿನೆ. ಇವುಗಳಲ್ಲಿ ಅನೇಕರು ಕೂಡಿಕೊಂಡು ಶಿವಾನುಭವ 
ಗ್ರಂಥಗಳ ಅಭ್ಯಾಸ ಮಾಡುತ್ತಲಿರುವರು. ಇಂಥವರಲ್ಲನೇಕರು ಲೇಖಗ 
ಳನ್ನು ಬರೆದು ನಮ್ಮ ಕಡೆಗೆ ಕಳಿಸುತ್ತಲಿರುವರು. ಇವರ ಲೇಖಗ 
ಳಿಗೂ ನಾವು ಪತ್ರಿಕೆಯಲ್ಲಿ ಸ್ಥಾನವನ್ನು ಕೊಡಹತ್ತಿರುತ್ತೀವೆ. ಈ ಬಗೆಯ 
ಚರ್ಚಾ ಸಂಘಗಳು ನಾಡಿನಲ್ಲಿ ಸ್ಥಾಪಿಸಲ್ಪಡುವದು ಶುಭಚಿನೃವಾಗಿದೆ. 
ಇದರಿಂದ ಪರಸ್ಪರ ವಿಚಾರ ವಿನಿಮಯಗಳೊದಗುವವು. ಅನೇಕ 
ರೀತಿಯ ಹೊಸ ತರದ ಅಭಿಪ್ರಾಯಗಳು ವ್ಯಕ್ತವಾಗುವವು. ಇದರಂ 
ತೆಯೇ ಪತ್ರಿಕೆಯಲ್ಲಿ ಸಂಶೋಧನಾತ್ಮಕ ಲೇಖಗಳೂ ಅನೇಕ ಬಂದಿರು 
ತ್ತವೆ. ಇನಾದರೂ ಅತ್ಯಂತ ಮಹತ್ವವಾದವುಗಳು. ಇವುಗಳ ಮೂಲಕ 
ಸಮಾಜದ ಸಾಮಾಜಿಕ ಮತ್ತು ಐತಿಹಾಸಿಕ ನಿಜ ಸ್ಥಿತಿಯ ಮೇಲೆ ವಿಶೇಷ: 
ಪ್ರಕಾಶವು ಬೀಳುವದು. ಈ ಧೋರಣಗಳಿಂದ ನಾವು ಹೋದ ವರ್ಷ 
ಶಿವಾನುಭವವನ್ನು ನಡಿಸುತ್ತ ಬಂದಿದ್ದು ವಾಚಕರ ತಿಳುವಳಿಕೆಗೆ ಬಂದಿ 
ರಬಹುದು. ನಮ್ಮ ಈ ಪ್ರಯತ್ನದಲ್ಲಿ ಅವರು ಮುಂದಾದರೂ ತಮಗೆ 
ತೋಚಿದ ಸಲಹೆಗಳನ್ನು ಕೊಟ್ಟು ನಮ್ಮ ಈ ಕಾರ್ಯದಲ್ಲಿ ಸಹಾಯವ 
ನ್ಸೀಯಬೇಕೆಂದು ನಾವು ಅವರನ್ನು ಪ್ರಾರ್ಥಿಸುತ್ತೇನೆ. 


ಸಂಪಾದಕ. 


ಶ್ರೀ. ಹಾನಗಲ್ಲ ಸ್ವಾಮಿಗಳವರು ರಚಿಸಿದ ಹಾಡುಗಬ್ಬಗಳು. 
ಶೀ. ಹಾನಗಲ್ಲ ಸ್ವಾಮಿಗಳನರು ರಚಿಸಿದ 


ಹಾಡು ಗಬ್ಬಗಳು. 


(ಸಂಗ್ರಾಹಕ:- ಈ ಚಂದ್ರಶೇಖರ ದೇವರು, ಅಡ್ನೂರೆ) 
ಹಿಂದಿನಿಂದ ಸಾಗಿದುದು. 





ಇ) 
ವೃತ್ತಿಯ ಜಾಲ । ಚಿಂತೆಯ ಮೂಲ । 
ಚರೇಶ್ವರ । 
ಹತ ಮಾಡಿ ಘನಲೀಲ॥ 
೩ 
ನಿನ್ನಯ ಸಂಗ। ಬನ್ನದ ಭಂಗೆ। 
ಪರೇಶ್ವರ 1 
ಅನುಗೈದು: ಶಿವಯೋಗ ॥ 





ಪದ್ಯ ೪. 


(ರಾಗ-ಆನಂದಚ್ಛೈರವಿ) 
ಭೋಜೀವ ಗಿರಿಜಾಧವ! । ಮುದವಿಲಸಿತ ಮದಹತ। 
'ಇಂದ್ರಿಯಜಿತ | ಸಾಧು ಚರಿತ ಆ ಜಯ ಸಃ 
೧ 

ದಿ ಚರಿಪ। ಪಾಸದಾಗರನಿಲೋಸ | 
ಸದೀಪ ॥ ತಮರಜಗುಣನಿರಹಿತ । 
ವಿಮಲರತ "ಆ' ಭವ ॥ 

೨ 
ಸಂತರಾಚರಣ ಸುಖವ | ಚಿಂತಿಪಾತ್ಮರ ಸುಭಾವ । 
ಸಂತತಾನಂದವೀವ ॥ ವರಗುರುಚರಣ ಕಮಲ | 
ದಿರನೆ ಸಕಲ। ಚರಲೀಲಾ "ಆ ಗತ॥ 


೦ 
[48 
ಜಿ] 
ಓಓ. ಲ 
2% 
[3 
ಲ 


ಛೂ 
2೬ 
2 ದಾ 
8 
ಯ 


2೬ 2 

[9 
uu 

© 

24 
(14 


25 
ಡು 


೧೮೯ 


ಶಿನಾನುಭನ. 


೩ 
ಬಿಂದುನಾದ ಸರಯೋಗ- । ದಿಂದಲಾದ ಶಿನಯೋಗಾ- 
ನಂದದಾಚರಿಸು ಯೋಗ ॥ ಜವದಿ ಕೊಡು ಪರಮೇಶ | 
ಭವನಿನಾಶ । ಸುವಿಲಾಸ "ಆ? ಶಿವ ॥ 





ಸದ್ಯ ೫. 
(ರಾಗ-ಫೀಲು) 

ಶಂಕರ ಕಾಯೊ ಸದಾ। ಕೆಂಕರರನು | 
ಸಂಕಟಿನನು ದೊರಿ ಕರಿಸುತ ॥ಪ 

೧ 
ಭೋಂಕಕೆ ಮನದ, ಬಿಂಕವ ಬಿಡಿಸಿ | 
ಆಂಕೆತಡೊಳಗಿರಿಸಿ | ಕಿಂಕರರನು ॥ 

೨ 
ಪರತರ ಶಿವನೀ, ಗುರುಚರವೆನಿಸಿ । 
ನಿರುತದಿ ಸಂಚರಿಸಿ | ಪರಿಪಾಲಿಸಿ ॥ 

೩ 
ಸಾಭಾರಿ ನಿರ, ಭಾರಿ ಗುರು ನೀನೆ । 
ರೋಭಾದಿಗಳನಳಿದು । ಲಾಭದಿಸುಳಿದು ॥ 

೪ 
ದೀಕ್ಷ ಶೀಕ್ಷ, ಮೋಕ್ಷ ಗುರು ನೀ। 
ದಕ್ಷನೆ ಮುಮ್ಮಲವ | ಈಕಿಸಿ ಕಳೆವ ॥ 

೫ 
ಕಾಮ ಕಾಲ ಮಾಯ, ಸೀಮೆಯ ಬಿಡಿಸಿ | 
ಕಾಮಾರಿ ಗುರುವರನೆ | ಪ್ರೇಮದಿ ನೀನೆ । 

೬ 
ಇಷ್ಟ ಪ್ರಾಣ, ಶ್ರೇಷ್ಠ ಭಾವದಿ | 
ಕಷ್ಟವನತಿಗಳೆದು | ಶಿಷ್ಟತನದಿ ॥ 


ಶ್ರೀ. ಹಾನಗಲ್ಲ ಸ್ವಾಮಿಗಳವರು ರಚಿಸಿದ ಹಾಡುಗಬ್ಬಗಳು. `೧೯೧ 


೭ 
ತನು ಮೂರರಲಿ, ಜನಿಸ ದೋಷವನು । 
ಸನುಮತದಿಂ ಕಳೆದು | ತನುವಳಿದು ॥ 
೮ 
ಸ್ವಯ ಚರ ಪರವು, ಭಯಲಯದಿರವು । 
ಸಯ ಶೇಷಕರವಾಗಿ | ದಯೆಯುತನಾಗಿ ॥ 
ಇ 
ಶಿವಯೋಗಾಲಯ । ಭುವನದಿ ಮೆರೆಯುವ । 
ತವೆ ಸಾಧನವಿರಿಸಿ | ನಿವಾಸಿಸಿ ॥ 





ಪದ್ಯ ೬. 
(ರಾಗ-ದರ್ಬಾರಿಕಾನಡಾ) 


ಇಂತಿಸುಖವ ಕೊಡು ಬೇಗನೆ ಶಿವ | 
ವೃಥಾಬದ್ಧ ಭವ ಬಾಧೆಯ । ಲಯಮಾಡುತ ನೀ। 
ಪರತರ ಗುರುವರ ॥ಸ॥ 

೧ 
ಮಂದ ತಾಮಸವ । ಹೊಂದಿ ನಿಂಡೆ ನಾನು | 
ಕುೀದುವಡೆಯುತ, ಸದಾ ಮೂಢತಮ ॥ 
ಖೇದ ಮೋದವು ದಹಿಸಲಹುದೆನ್ನಂ । 
ಭವೋತ್ತರ! ಶಿವಾಪರ! ಭುವೀಶ್ವರ!!! ॥ 

೨ 
ತುಟಲ ರಾಜಸವು। ಪಟುತರಮಾಗಿಹುದು। 
ದಿಟವನರಿಯದೆ, ದೃಢಾಲಿಂಗನವ ॥ 
ಮಾಡಿ ಕೂಡಿ ಬಿಡದೆ ಕಾಡದೆನ್ನಂ । 
ಚರಾಚರ! ಪರಾತ್ಸರ!! ನಿರಂತರ!!! 

೩ 
ವಿನಯ ದಾನತಪ। ಘನ ಶಮೆ ದಮೆಗಳನು। 
ಮನದ ಕೊನೆಯೊಳು, ಅಸಾಧಾರಣ ॥ 


`ಶಿವಾನುಭನ 


ಧ್ಯಾನ ವೆತೌನ ಶಿವಯೋಗವ ಕೊಡು ನೀ। 
ನನೋಭವ! ಉಮಾಧವ!! ಸುಮೋದವ!!! ॥ 


ಪದ್ಯ ೭ 
(ರಾಗ ಕೇದಾರ) * 
ಮನವನು ಸರಿಪಾಲಿಸು ನೀ। ಜ್ಞಾನದಾನಮಾಡಿ ಶಿವ । 


-ಚಿನುಮಯ ಪ್ರಭು। ಮಾಯೂಾರಿ! ಮಾರರಿ!! ಕಾಲಾರಿ!!! ॥ಪ॥ 


೧ 
ನೇತ್ರದಾಟನಿಕ್ಲಿಸಿ। ಸೂತ್ರದಿಯ ಸುಮತಿಯಗೂಡಿ। 
ಗಾತ್ರತ್ರಯನಳಿಯುತೆ । ಚಿತ್ರದ ಚಿದ್ದಿಂದು ತೋರಿ | 
ಚಿನುಮಯ ಪ್ರಭು ॥ 
೨ 
ಇದ ಬ್ರಹ್ಮ ಭೇದವ। ಶೋಧಿಸಿ ದೃಢ ಚಿತ್ತನಾಗಿ 
ಸಾಧಿಸಿ ಶಿವಕಲೆಯನ್ನು। ಮೋದಗೊಳ್ಳುವಂತೆ ಮಾಡಿ । 
ಚಿನುಮಯ ಪ್ರಭು ॥ 
೩ 
ಲಿಂಗಾಂಗ ಸಂಗದ। ಇಂಗಿತದ ಬೋದನವಿತ್ತು । 
ಲಿಂಗೈಕ್ಯನ ಮಾಡುತೆ। ಮಂಗಲ ಶಿನಯೋಗಿಯೆನಿಸಿ ॥ 
ಚಿನುಮಯ ಪ್ರಭು ॥ 





ಪದ್ಯ ೮ 

(ರಾಗ- ದರ್ಬಾರಿಕಾನಡಾ) 
ಮಾನವ, ಆೀನಾರೋ? | ಕಾಯ- 
ಮನ್ಸ ಮರತ ನಿನಗಿವೇನೋ? ॥ಸ॥ 

೧ 
ಭ್ರಮಾತ್ಮಕ ಸಂಸಾರವಿದು | ಕ 
ಕುಮತಿಯುತರಬಿಡದೈಸೆ। 
ಮನುತೆಯಿಂ ಬಾಧಿಪುಡೈಸೆ ॥ 
(ಮುಂದೆ ಸಾಗಿದುದು.) 


ಸಂಗನ ಬಸವೇಶ್ವರ-ವಚನಗಳು. ೧೭ 


ಇರ ಕ್ರಿಯೆಗಳ ಆಸಮೃತ್ಯು ಬಂದುತಟ್ಟಿ, ಪ್ರಾಣತ್ಯಾಗವ ಮಾಡಿದರೂ 
ಆಂಜಿ ಅಳುಕದೆ, ಸರಮಪತಿವ್ರತತ್ವದಿಂದೆ ಹಿಂದುಮುಂದಣ ಪುಣ್ಯಪಾಪ 
ವನೆಣಿಸಡೆ, ಇಂತು ತ್ರೀಗುರುವಾಕ್ಯ ನಿಜನೈಸ್ಕೆಯಿಂದರಿದು ನಿಜನೀರಕೈ 
ವ ಸದ್ಭಕ್ತಾಚಾರಲಿಂಗಮುಖದಿಂದ ಬಂದ ಸ್ವಪಾಕವಾದರೂ ಸರಿಯೇ. 
ಭಕ್ತಾಶ್ರಯದಲ್ಲಿ ಸ್ವಪಾಕವಮಾಡಿ ಸಂಬಂಧಾಚರಣೆಗಳಿಂದ ಪನಿತ್ರಸ್ವರೂ 
ಪಪಾಡೋದಕ ಪ್ರಸಾದವೆನಿಸ್ತಿ ನಿರ್ವಂಚಕತ್ವದಿಂದ ಸಂಚಲಚಿತ್ತವನು 
ಳಿದು ಮಂತ್ರಸ್ಮರಣೆಯಿಂದ ಸರ್ವಾಚಾರ ಸಂಪತ್ತಿನಾಚರಣೆಯನ್ನೊಳ 
ಕೊಂಡು, ಸಮಸ್ತ ಲೋಕಪಾವನ ಮೂರ್ತಿ ನಿ:ಕಲ ಪರಶಿವಲಿಂಗ ಜಂ 
ಗಮಕ್ಕೆ ಕೊಟ್ಟು ಕೊಂಬ ಸದ್ಭಕ್ತಜಂಗಮದ ಚರಣಕಮಲ ಧೂಳನವೇ 
ದ್ವಿತೀಯ ಕೈಲಾಸ ಶಿವಮಂದಿರವೆಂದು ಹಿಂದುಮುಂದಣ ಆತೆ ಆಮಿಷದ 
ಭ್ರಾಂತು ಭ್ರಮೆಗಳನುಳಿದು, ಧ್ಯಾನ ಮೌನ ನೇಮ ನಿತ್ಯ ಸತ್ಯ ಸದ್ಭಾವ 
ವೆಂಬ ಷಡ್ಡುಣೈಶ್ವರ್ಯ ಸಂಪದವ ನಿಃಕಲಪರತತ್ವ ಲಿಂಗದಿಂಪಿಡೆದು ಆ 
ಲಿಂಗದೊಡನೆ ಭೋಗಿಸಿ ನಿಃಕಲಪರತತ್ವ ಮೂರ್ತಿತಾನಾದ ನಿಜಮೋಕ್ಷ 
ದಿರವೇ ಸಜ್ಯೋನ್ಮುಕ್ತಿದೀಕ್ಷೆ ಇಂತುಟಿಂದು ಶ್ರೀಗುರು ನೀಕಳಂಕ ಚನ್ನ 
ಬಸವರಾಜೇಂದ್ರನು ನಿರ್ಲಜ್ಜಶಾಂತಲಿಂಗ ದೇಶಿಕೋತ್ತಮಂಗೆ ನಿರೂಪ. 
ಮಂ. ಕೊಡುತಿರ್ದರು ನೋಡಾ ಸಂಗನಬಸವೇಶ್ವರಾ. 

೨೩. ಅಯ್ಯಾ, ಇಂತು ಅನಾದಿ ವಸ್ತುವೇ ಗುರುಶಿಷ್ಯ ಭಕ್ತಜಂಗ 

ಮ ಅಂಗಲಿಂಗ ಶರಣ ಸತಿ ಲಿಂಗಪತಿಯೆಂಬ ಸಾಕಾರಲೀಲೆಯಧರಿಸಿ, 
ಅವಿರಳಾನಂದ ವೇಧಾ ಮಂತ್ರ ಕ್ರಿಯಾದೀಕ್ಷೆಯುಕ್ತವಾದ ೨೧ ದೀಕ್ಷೆ 
ಯ ಭಿನ್ನವಿಲ್ಲದೆ ಸದ್ಗುರುಮುಖದಿಂದರಿದಾಚರಿಸಬಲ್ಲಡೆ ಸಹಜ ದೀಕೆ 
ಯುಳ್ಳ ಶ್ರೀಗುರು ಲಿಂಗಜಂಗಮ ಭಕ್ತಮಹೇಶ ಪ್ರಸಾದಿ ಪ್ರಾಣಲಿಂಗಿ 
ಶರಣಐಕ್ಕ ನಿರವಯ ಮೂರ್ತಿ ಎಂಬೆನಯ್ಯ, ಕೂಡಲಚನ್ನಸಂಗನಲ್ಲಿ ಇಂ 
ತು ನಿರ್ಲಜ್ಜಶಾಂತಲಿಂಗ ದೇಶಿಕೋತ್ತಮಂಗೆ ಪರಮ ನಿರಾಭಾರಿ ವೀರಕೈೈ 
'ವ ಷರ್ಟಸ್ಥಲಾಚಾರ್ಯ ಚಿಕ್ಕದಂಡ ಪ್ರಮಥರು ಬೋಧಿಸಿದಂಥ ಮ 
ಹಾಪ್ರಸಾದವ ನಿನಗೆ ಹರದನಹಳ್ಳಿ ಸ್ಥಾಪನಾಚಾರ್ಯ ಶಿವಲಿಂಗಶಕ್ತಿವ 
ಲ್ಲಭನಾದ ಪರಮಾರಾಧ್ಯ ಬಸವಲಿಂಗ ಸಾಕ್ಷಿಯಾಗಿ ಅರುಹಿಸಿ ಕೊಟ್ಟಿವು 
ನೋಡಾ ಸಂಗನಬಸವೇಶ್ವರಾ. 





೧೮ ಶಿವಾನುಭವ: 


೨೪ ಅಯ್ಯಾ ಪ್ರಮಥ ಗಣಂಗಳೆಲ್ಲಿ ಷಡ್ವಿಧ ಭಕ್ತಿಯೆಂಬ ಪರಮಾ 
ಮೃತನ ಸೇವಿಸಿ ಪ್ರವೃತ್ತಿ ಮಾರ್ಗದಲ್ಲಿ ಚರಿಸುವ ಅರಿವೈರಿಗಳ ಸಂಗವ. 
ತ್ಯಜಿಸಿ, ನಿವೃತ್ತಿ ಮಾರ್ಗದಲ್ಲಿ ಚರಿಸುವ ಸಡ್ಗುಣಗಳ ಸಂಗವ ಸಾಧಿಸಿ, 
ಜಂಗಮದಾಚಾರದ ವಿಚಾರವ ತಿಳಿದು ಷಟ್‌ಸ್ಥಲ ಮಾರ್ಗದಲ್ಲಿ ನಿಂದು 
ಭಕ್ತಿ ಜ್ಞಾನ `ವೈರಾಗ್ಯದಲ್ಲಿ ಆಚರಿಸಿದ ವಿಚಾರನೆಂತೇಸೊಡೆ, ಆನಾದಿ 
ನಿರಂಜನ ಅಕಾಯ ಚರಿತ್ರ ನಿರಾಲಂಬ ಪರಶಿವ ಮೂರ್ತಿ ಸಾರ್ಕ್ಟಾ ತ್ರೀ 
ಗುರು ದೇವನಿಂದ ಏಕವಿಂಶತಿ ವೇಧಾಮಂತ್ರ ಕ್ರಿಯಾದೀಕ್ಸೆಯ ಪಡೆದು 
ತನ್ನ ತಾನರ್ಚಿಸಿ ಆ ತ್ರೀ ಗುರುಪೀವನೆ ಲಿಂಗ ಜಂಗಮದ ಲೀಲೆ 
ಹೇಗುಂಟೋ ಹಾಗೆ ಭಕ್ತಿಯಮಾಡಿ, ಶ್ರೀಗುರು ಲಿಂಗ ಜಂಗಮದ 
ಅಂತಃಕರಣವೆಂಬ ಪರಮಾಮೃತ ಸುಧೆಯೊಳೆವೆ. ಲೋಲುಪ್ತರಾಗಿ ನಿರ 
ವಯ ಸಮಾಧಿಯಲ್ಲಿ ಬಯಲಾದರು ನೋಡಾ, ಅದರ ವಿಚಾರ 
ವೆಂತೆಂದೊಡೆ ಭಕಿ ಸ್ಪಲಕ್ಕೆ ಕಾರಣವಾದ ಬಸವಣ್ಣನೆ ಲಿಂಗಲಾಂಛನಂಗಳ 
ನೋಡಿ ತನುಮನ ಧನವನೊಪ್ಪಿಸಿ ಶರಣೆಂದರಯ್ಯಾ; ಮಹೇಶ್ವರ ಸಲಕ್ಕೆ 
ಕಾರಣವಾದ ಮಡಿವಾಳ ದೇಶಿಕೇಂದ್ರನೇ ಲಿಂಗಲಾಂಛನ ವಿಭೂತಿ 
ರುದ್ರಾಕ್ಷಿ ಪಂಚಾಚಾರನ ನೋಡಿ ತನುಮನಧನವ ನೊಫ್ಸಿಸಿ ಶರಣೆಂದ 
ರಯ್ಯ. ಪ್ರಸಾದಿ ಸ್ಥಲಕ್ಕೆ ಕಾರಣವಾದ ಮರುಳ ಶಂಕರ ದೇವನೇ ಲಿಂಗ 
ಲಾಂಛನ ವಿಭೂತಿ ರುದ್ರಾಕ್ಷಿ ಮಂತ್ರ ಪಂಚಾಚಾರದಾಚರಣೆ ಸಪ್ಮಾಚಾ 

, ರದ ಸಂಬಂಧದ ನಡೆನುಡಿಯ ವಿಚಾರಿಸಿ ತನುಮನ ಥನವನೊಸ್ಟಿಸಿ ಶರ 
ಣೆಂದರಯ್ಯ. ಪ್ಲೂಣಲ್ಲಿಂಗಿ ಸ್ಥಲಕ್ಕೆ ಕಾರಣವಾದ ಸಿದ್ದರಾಮೇಲ್ರರನೇ 
ಲಿಂಗಲಾಂಛನ ಶ್ರೀ ವಿಭೂತಿ ರುದ್ರಾಕ್ಷಿ ಮಂತ್ರ ದ್ವಾದಶಾಚಾರ ಮೊದ 
ಲಾದ ಸರ್ವಾಚಾರ ಸಂಪತ್ತಿನಾಚರಣೆಯ ಸರ್ವಾಂಗದಲ್ಲಿ ನ್ಯೂನಗಳಿಲ್ಲದೆ 
ನಡೆನುಡಿಗಳು ಹೊದ್ದದೆ ನಿರಾಭಾರಿ. ವೀರಶೈವ ನೋಡಿ ಇದೇ ಪರವಸ್ತು 
ವೆಂದು ತನುಮನ ಧನವನೊಸ್ಪಿಸಿ ಶರಣೆಂದರಯ್ಯ.. ಶರಣ ಸಲಕ್ಕೆ ಕಾರ 
ಣವಾದ ಚನ್ನಬಸವ ರಾಜೇಂದ್ರನೇ ಇಂತು ಚೆತುರ್ವಿಧ ಮೂರ್ತಿಗಳ 
ವಿಚಾರಿಸಿ ಆಚರಣೆಯ ನೋಡಿ ಗುರು ಸೂತ್ರ ಗೋತ್ರ ದೀಕ್ಷೆಯ ವಿಚಾ 
ರಿಸಿ ಲಿಂಗಾಂಗ ಷಟ್‌ಸ್ಥಾನಂಗಳ ನೋಡಿ ಗುರುಮಾರ್ಗಾಚಾರ ನಡೆನುಡಿ 
ಗಳ ವಿಚಾರಿಸಿ ಸ್ವಾನುಭವ ಸಕೀಲದ ಗೊತ್ಸ್ತು ಇಳಿದು ಲಾಂಛನವ ನೋಡಿ 
ಮನ್ನಿಸಿ ತನುಮನ ಧನವನೊಪ್ಲಿಸಿ ಶರಣೆಂದರಯ್ಯ. ಐಕ್ಷ್ಮಸ್ತಲಕ್ಕೆ ಕಾರಣ 
ವಾದ ಅಜಗಣ್ಣಗಂಳೇ ಬಸವ ಮಡಿವಾಳ ಮರುಳಶಂಕರ ಸಿದ್ಧರಾಮ 


1-3. bx ಇ 
U-4 66 
U-5 @=« 


ಬನ್‌ (೧3 


ಸಾಕ್ರೆಟಿ - ಪಿಮ್ನುಸುಷ್ತುದ.ಹೆಳೆ ಕೂ 


3) ಹಕಿಕೆಕನುಹೆೊಸ್ಳನ ನಾ೫.ನೀರೆ ಇಯಾಂಡೆ್‌. 103-೩) 
 ುಡಿಮಾಕ -.ಪ್ರತರಣೆನಕ C 
೩)3್ರಿ ಸಿಥುಮುಮಡ ಮದ ಸಿರಾ ಹ5- ೩2೦ 


ನೆಂಜುಎಂಕಾಾಧ್ಧ ; 
ಆಜ ಜ್‌ ಜು 
ಸಿ) ಮುಜಡೇಎಯನ್ಸನೆ ಪಡೆಯಿತು 9ತಾ ವ 
ಜ್‌ ಆ 
5) ಜಸ್ಟ ಸುಮನತ್ರಾಮಿಸನ ಊಹ ಯ್ಯ 4 
ಾರುಸಲ್ಬಹಅ್‌ ತ 


ಕ್‌ೆ ಎಫ ೩5೦೮-೩೮ 
ಟ್ರ ಸರ ಹ ಶಿ 








ವರ್ಷ ೧೨]  ಜಾನೇನಾರಿ ೧ ೧೯೩೮. [ಸಂಚಿಕೆ ೪ 


ಸಾವ ಪ ಎ ರ್‌ 





ಹರಿಹರನು ಹೊಗಳಿದ ದಾನನೀರ 
ಇಳೆಯಾಂಡ ಗುಡಿನೂರ 


(ಲೇ; ಶ್ರಿಕಚಂದ್ರಶೇಖ5 ದೇವರು ಅಡ್ಡ್ಗೂರ, ಮುಕ್ಕಾಂ 
ಶಿ! ಸರ್ಹಭೂಷಣಮಠ ಬೆಂಗಳೂರ.) 


eC ಸ 


ಕವಿ ಹರಿಹರ. ಕಾವ್ಯ" ಇಳೆಯಾಂಡ ಗುಡಿಮಾರರ 
ಕೇಳುವದೇನು? ಸಾಹಿತ್ಯದ ಸುಗ್ನಿಯೇ ಸುಗ್ಗಿ. ಅದರಕ್ಕೆ 
ಸಾಹಿತ್ಯವೂ ಉಂಟು. ಭಕ್ತಿ ಸಾಹಿತ್ಯುವೂ ಉಂಟು. ಆ 
ಕಥಾನಾಯಕನ ಹೆಸರಿನಲ್ಲಿಯೇ ಒಂದು ಬಗೆಯ ಅವ್ಯಕ್ತ 
ವಿಜೆ. ಅನುಪಮ ಸೌಂದರ್ಯವಿದೆ. ಆ ಹೆಸರಿನಲ್ಲಿರುವ ಪ್ರ 
ಸ್ಲರಗಳು, ಕವಿಯು ಕಾವ್ಯದಲ್ಲಿ ಹೆಣದಂತೆ, ಆ ಹಿಸರಿಗೆ. ಹೆಚ್ಚು ಶ್ರ 
ತಂದಿವೆ. ಇನ್ಫೊಪ್ಬೊ ಅಂದು ನೋಡಿ! ಇಳೆ.ಯಾಂಡ.ಗುಡಿ-ಮಾರ! 
ಆಹಾ! ಇಳೆಗೆಲ್ಲ ಪ್ರಿಯಕರ; ಒಳಗೆಲ್ಲ ಮೃದು ಮಧುರ. + 


ರ ಒಂದೊಂದನ್ನು ದಾನಮಾಡಿ ಜಗತ್ತಿನ ಜನರ 
ಅನುರಾಗಕ್ಕೆ ಕಾರಣರಾಗುವದನ್ನು ನಾವು ಕಣ್ಣಾಕೆ ಕಾಣುವೆವು. 
ಕೆಂ ಇಳುಮಾಡಿಕೊಳ ದೆ ಧನ ದಾನಮಾಡಿದ ತ್ಯಾಗ 


ಟಕ ಅವಿಚಕ್ರವರಿಯಾವ ಸುರಂಗ ಕವಿಯು (ಸು. ೧೫೦೦) ತನ್ನ 
ತ್ರಿಸಷ್ಠಿ ಪುರಾತನ ನಿಲಾಸದಲ್ಲಿ- ಎಳೆಯಾರ ಗುಡಿಯಂಬ:ದೊಂದು ಊರು, ಆ ಊರಲ್ಲಿ 
ಈತನಿರುವದರಿಂದ ಇವನಿಗೆ 'ಎಳೆಯಾಂಡ ಗುಡಿಮಾಣ' ನೆಂದು ಹೆಸರು ಬಂದಿತು. ಈತನ 
ಶೂದ್ರ ಕುಲದವನು. ಎಂದು ತಿಳಿಸುತ್ತಾನೆ, 


೧೯೪ ಶಿವಾನುಭವ. 


ರಾಜ-ಲಿಂಗರಾಜರು, ಧರ್ಮವೀರ ವೀರಸಂಗಪ್ಪನವರು, ದಾನಶೀಲ 
ಶಂಕರೆಣ್ಣನವರು ಯಾರಿಗೆ ಅಸ್ರಿಯರು? ಭಕ್ತಿಭಾಂಡಾರ-ಸಾಹಿತ್ಯ 
ಸಂಸತ್ತುಗಳನ್ನು ಸೂರೆ ಮಾಡಿದ ಒಸವಣ್ಣನು ಯಾರಿಗೆ ಬೇಸರ? 
ವೈರಾಗ್ಯ-ಸೌಭಾಗ್ಯ ಜ್ಞಾನ ಧನಗಳನ್ನು ನೀಡಿದ ಪ್ರಭು-ಚನ್ನಬಸವಣ್ಣರು 
ಯಾರಿಗೆ ನಿಂದ್ಯರು? ಎಲ್ಲರಿಗೂ ಪ್ರಿಯರು. ಎಲ್ಲರಿಗೂ ಪೂಜ್ಯರು. 
ಅಂದಮೇಲೆ ಬೇಡಿದವರಿಗೆ ಬೇಡಿದುದನ್ನು ಕಡು ನೇಹದಿಳದ ಕೊಡು 
ನದಲ್ಲದೆ ಪ್ರಸಂಗ ಬಂದರೆ ಸಂಚಸ್ರಾಣಗಳನ್ನು ಈಡಾಡಿ ಬಿಡುವವರು 
ಯಾರಿಗೆ ತಾನೆ ಅಪ್ರಿಯರಾಗಬಲ್ಲರು? ಆದ್ದರಿಂದಲೇ ಕನಿಯು-ಇಂತು 
ಬಣ್ಣಿಸುವನು. 


“ಇಂದುಧರ ನಿನ್ನ ಬೆರಸಿ-| 

ದಂದಿನ ಇಳೆಯಾಂಡ ಗುಡಿಮಾರರ ಚರಿತೆಯ ॥ 
ಸಂದಣಿಪ ಮಧುರ ವಚನಗ-। 

೪ಿಂದೊರೆವೆಂ ಕೇಳಯ್ಯ ಹಂಪೆಯ ನಿರೂಪಾಕ್ಸಾ?' ॥ 


"ಸಂದಣಿಸ ಮಧುರ ವಚನಂಗಳಿಂದೊರೆವೆಂಗಿ ಎಂಬ ಕನಿಯ 
ಈ ಮಧುರವಾದ ಮಾತೇ ನಮ್ಮ ಕಥಾನಾಯಕನ ಹೆಚ್ಚಳಿಕೆಯ 
ಹೆಗ್ಗುರುತು. ಏಕೆಂದರೆ ಹಿಂದೆ ಹೇಳಿದ ತಿರುನೀಲಕಂಠ, ಕಣ್ಣಪ್ಪ, 
ಆನಾಯನಾರ ಮೊದಲಾದವರ ಕಥೆಗಳ ಆದಿ ಕಂದ ಪದ್ಯಗಳಲ್ಲಿ ಈ 
ತರಹದ ನಲ್ಲುಡಿಯು ಕನಿಯಿಂದ ಹೊರಬಿದ್ದಿಲ್ಲ. ತನ್ನ ಜೀವಿತದ 
ಲ್ಲಿಯೇ ತನ್ನ ಸರ್ವಸ್ವವನ್ನೆಲ್ಲ ಭಕ್ತರ್ಗಿತ್ತು ಮಹಾದಾನಿಯಾದ ಶಿವ 
ಶರಣನಿಗೆ ಹಿಂದಿನವರಿಗಿಂತಲೂ ಹೆಚ್ಚಾಗಿ ನಾಲ್ಕು ಮೃದು ಮಧುರ 
ಮಾತುಗಳನ್ನಾದರೂ ದಾನಮಾಡಿ ಕೃತಾರ್ಥನಾಗೆಕಜನೆಂಬ ಸರ್ದಭಾವ 
ಪೂರಿತನಾಗಿಯೇ ಕವಿಯು «ಸಂದಣಿನ ಮಧುರ ವಚನಂಗಳಿಂದೊ 
ಕೆನೆಂ' ಎಂದು ಎದೆದುಂಬಿ-ಬಾಯ್ದುಂಬಿ ಬಣ್ಣಿಸಿರಬೇಕು. ತನ್ನೀ ಸತ್ತ 
ತಿಯಿಂದ ಕವಿಯ ಹೃದಯವನ್ನೇ ಆಕರ್ಷಿಸಿದ ಆ ಇಳೆಯಾಂಡ ಗ.ಡಿ 
ಮಾರರ ಸ್ಥಾನಮಾನಗಳಿಗಾಗಿ ನಾನು ಬೇರೆ ಬರೆಯಬೇಕಾಗಿಲ್ಲ. ನಿರ 
ಸವಾಗಿ ಬರೆಯುವ ಮನಸ್ಸೂ ಇಲ್ಲ. ಆದರೆ "ಮೃದು ವಚನೆಂಗಳಿಂ 
ದೊರೆವೆಂ' ಎಂದು ಪೀಠಿಕೆಯಲ್ಲಿಯೇ ಪ್ರತಿಜ್ಞೆ ಮಾಡಿ ರಚಿಸಿದ ಹರಿಹರ 
ದೇವನ ಕೃತಿಯ ಮಾಧುರ್ಯವನ್ನು ಮನಗಾಣಡಿ ಮರೆಯಲು ಬರು 
ವಂತಿಲ್ಲ. ಆದ್ದರಿಂದ ಆ ಕಡೆಗೆ ಕ್ಷಣಹೊತ್ತು ಹೊರಳೋಣ! ಆ 


ಹೆರಿಹರನು ಹೊಗಳಿದ ದಾನವೀರ ಇಳೆಯಾಂಡ ಗುಡಿಮಾರ. ೧೯೫ 


ಹ 
ಸವಿಯನ? ಸ್ಪಲ್ಪ ಕಾಲ ಸವಿಯೋಣ!!! ಆ ಆನಂದದಿಂದ ಒಂದರಗ 
ಳಿಗೆಯಾದರೂ ದಣಿಯೋಣ!!! 
ದ್ರಾವಿಡ (ಚೋಳ) ದೇಶವು ಪುರಾತನರ ನೆಲವೀಡು. ಪರಮಾ 
ತ್ಮನ ಪರಮ ಪ್ರೀತಿಯ ನಾಡು. ಅಂತಹ ಆ ದೇಶದಲ್ಲಿ ಮೆಕೆವು 
ದೊಂದು ಪುರ, ಆ ಪುರದಲ್ಲಿ ಇರುವನೊಬ್ಬ ಆತ್ಮ ಕೃಷಿಕಾರ; ಅತುಲ 
ಸಾವುಕಾರ:” ಅವನೇ ನಮ್ಮ ಇಳೆಯಾಂಡ ಗುಡಿನಾರ. 


ಆ ಆತ್ಮ ಕೃಷಿಕಾರನಾದ ಇಳೆಯಾಂಡ ಗುಡಿಮಾರನಿಗೆ ಸಮ 
ಚಿತ್ತನೇ ಭೂಮಿ, ಶಿವನ ನೆನಹೇ ನೇಗಿಲ, ಆರಿಷಡ್ರರ್ಗವೇ ಆರೆತ್ತು 
ಗಳಾಗಿವೆ. ಹರಿವ ಮನವೇ ಹಿಡಿವ ಹಗ್ಗ, ಅಹಂಕಾರವೇ ಅಚ್ಚು, 
ಶಿವನಿಷ್ಠೆಯೇ ಬೀಜಗಳಾಗಿವೆ. ಶಿವಜ್ಞಾನನೇ ಅಂಕುರ, ಪರಮಾನಂ 
ದವೇ ಮಳೆ, ಸದ್ಭಕ್ತಿಯೇ ಬೆಳೆಗಳಾಗಿವೆ. ಹೀಗೆ ಅಲೌಕಿಕವಾದ 
ಆತ್ಮಕೃಷಿ ( ಸದ್ಗುಣ ಸಂಪಾದನೆ-ಸತ್ಯಸುಖಾಸ್ಟಾದನೆ) ಯಲ್ಲಿ ನಿರತ 
ನಾಗಿದ್ದನು.- 

ಹೆಚ್ಚಾಗಿ ಹೊರಗಿನ ಹೊಲವನ್ನೇ ಹರಗಿ ಹೆರನಿಗೆ ಹೊರಗಾ 
ಗುವ ಒಕ್ಕಲಿಗರೇ ಎಲ್ಲೆಲ್ಲಿಯೂ ಸಿಕ್ಕುವದು ಬಹಳ. ತಮ್ಮ ಶರೀರ 
ವೆಂಬ ಹೊಲ ಹಸನಮಾಡಿ ಹರನೊಳಗಾಗುವ ಮಿಕ್ಕಿದ ಒಕ್ಕಲಿಗರು 
ಸಿಕ್ಕುವರು ವಿರಳ. ಈ ಹೊರಗಣ ಹೆರಗಣೆಯಿಂದ ಶರೀರೋನ್ನಕಿ 
ಯಾದೀತೆ ಹೊರತು ಆತ್ಮೋನ್ನತಿಯಾಗದು. ಪ್ರತಿಯೊಬ್ಬನಿಗೂ ಎರಡು 
ಆಂಗಗಳುಂಟು. ಒಂದು ಅಂತರಂಗ, ಇನ್ನೊಂದು ಬಹಿರಂಗ. ಈ 
ಎರಡೂ ಅಂಗಗಳನ್ನು ಉನ್ನತಿಗೊಳಿಸುವದೇ ಪ್ರತಿಯೊಬ್ಬರ ಮುಖ್ಯ 
ಕರ್ತವ್ಯ. ಆದರಿದನ್ನು ಮರೆತು ಕೇನಲ ಬಹಿರಂಗ ಬೆಳವಣಿಗೆಯ 
ಬಲವಾದ ಬಲೆಗೆ ಬಿದ್ದು ಬಾಹ್ಯ ಕೃಷಿಕರ್ಮಕ್ಕೇನೆ ತಮ್ಮ ಅಮೌಲ್ಯ 
ನಾದ ಇಡೀ ಜೀವನವನ್ನೇ ತೆತ್ತುವರು. ಕೊನೆಗೆ ಮೃತ್ಯುನೀೇವತೆಯ 
ತುತ್ತಾಗುವರು. ಅವರಿಗೆ ಲಿಂಗಕಲೆ-ಲಿಂಗಸುಖಗಳೆಂಬುವು ಎತ್ತೋ 
ಉಳಿಯುವವು. ಇಷ್ಟೇ ಅಲ್ಲ. ಭೂರಂಗದ ಬಲೆಗೆ ಬಿದ್ದು ಬಹಿರಂ 
ಗವನ್ನು ಹಾಳುಮಾಡಿಕೊಳ್ಳುವ ಎಷ್ಟೋ ಜನರಿರುವರು. ಹೀಗಾಗು 
ವದು ಸಾಮಾನ್ಯ ಮಾತ್ರರಿಗಲ್ಲ, ಶರಣ ಶ್ರೇಷ್ಠನಾದ ಗೊಗ್ಗಯ್ಯನೂ 
ಕೂಡೆ ಒಮ್ಮೆ ಭ್ರಾಂತಿಗೊಂಡು ಬಾಹ್ಯ ತೋಟ ಪಟ್ಟಿಯಲ್ಲಿ ಆಸಕ್ತನಾ 
ಗಿರುನಾಗ ಅದನ್ನು ನೋಡಿ ಅಲ್ಲಮಪ್ರಭುವು-- 


೧೯೬ ಶಿನಾನ: ಭವ, 


"ತನುವ ತೋಟವಮಾಡಿ, ಮನವ ಗುದ್ದಲಿಯಮಾಡಿ, ಅಗಿದು 
ಕಳೆದನಯ್ಯ ಭ್ರಾಂತಿಯ ಬೇರು. ಒಡೆದು ಸಂಸಾರದ ಹೆಂಟಿಯ 
ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ 
ಬಾವಿ, ಪವನವೆ ರಾಟಾಳ, ಸುಷುಮ್ನದಿಂದುದಕವ ತಿದ್ದಿ, ಬಸ 
ವಗಳ್ಳೆ ವರು ಹಸಗೆಡಿಸಿಹವೆಂದು-ಸಮತೆ.ಸೈಂಣೆಯೆಂಬ ಬೇಲೆಯ 
ನಿಕ್ಕಿ, ಆವಾಗಳೂ ಆ ತೋಂಟದಲ್ಲಿ ಜಾಗಂವಿದ್ದು ಸಸಿಯ ಸ೬- 
ಹಿದನು ಕಾಣಾ ಗುಹೇಶ್ವರಾ.” 


ಇ 
ಕರ್ಮದಲ್ಲಿ ನಿರತರಾದ ಗೊಗ್ಗಯ್ಯಗಳನ್ನು ಆತ್ಮ ಕೃಷಿಗಳನ್ನಾಗಿ ಮಾಡಿ, 


ಪ್ರಮಾಣಮಾಡುತ್ತ ಬರಲು, ಇತ್ತ ಸೊನ್ನಲಾಪುರದಲ್ಲಿ ಶ್ರೇಷ್ಠ ಶಿವ 
ಯೋಗಿಯಾದ ಸಿದ್ಧರಾಮನು ಕೆರೆಕಾಲುವೆ-ಗುಡಿಗೋಪುರಗಳನ್ನು ಕಟ್ಟ 
ಸುವ ಬಾಹ್ಯ ಕರ್ಮವನ್ನು ಕಂಡು ಕನಿಕರಬಟ್ಟು-- 


ಎಂದು ಸಂಬೋಧಿಸಿ, ಒಳ ತಿರುಳನ್ನು ತಿಳಿಸಿ ಕೇವಲ ಬಾಹ್ಯ ಕೃಷಿ 


“ತನುವೆಂಬ ಏರಿಗೆ ಮನವೆಂಬ ಕಟ್ಟಿ, ಆಚಾರವೆಂಬ ಸೋಪಾನ, 
ಪರಮಾನಂದವೆಂಬ ಜಲವ ತುಂಬಿ, ಕೆರೆಯ ಕಟ್ಟ ಬಲ್ಲವರನಾ 
ರನೂ ಕಾಣೆ. ನಾನು ಕಟ್ಟಿದ ಕೆರೆ ಸ್ಥಿರವಾಯಿತ್ತು ಗುಹೇಶ್ವರಾ 
ನಿಮ್ಮಾಣೆ.” ಈ ತೆರೆದ ಕೆರೆಯ ಕಟ್ಟುವದನ್ನು ಬಿಟ್ಟ 


"ವ್ರ ಬಾಹ್ಯ ಕೆರೆಯ ಕಟ್ಟಿಸುವ ಒಡ್ಡನ ಪ್ರತಾಸವೇನೆಂಜಿ 
ನಯ್ಯಾ? ನೆಲವನಗಿದು ಜಲವ  ತೆಗೆದೆನೆಂಬ ಬಳಲಿಕೆಯ 
ನೋಡಾ! ಒಂದ ಕಲ್ಲು ಕಡಿದು ಮತ್ತೊಂದು ಕಲ್ಲಿಗೆ ಭೋಗವ 
ಕೊಟ್ಟಿಹೆನೆಂಬ ಅಜ್ಞಾನನಿದೇನೊ ರುಹೇಶ್ವರಾ! ಈ ಇರವಿನ 
ಪರಿಗೆ ಬೆರಗಾದೆನು.” ಕ 


ಎಂದು ಆತ್ಮ ಕಳಕಳಿಯಿಂದ ಹೇಳುತ್ತ ಎಲೊ ಸಿದ್ಧರಾಮಾ 


«(ಇಂತು) ಅನ್ನವನಿಕ್ಕಿ ನನ್ನಿಯ ನುಡಿದು, ಅರವಟ್ಟಿಗೆಯನಿಕ್ಕೆ 
ಕೆರೆಯ ಕಟ್ಟಿಸಿದರೆ, (ನಿನಗೆ) ಮರಣದಿಂದ ಮೇಲೆ ಸ್ವರ್ಗವುಂ 
ಟಲ್ಲದೆ ಶಿವನ ನಿಜವು ಸಾಧ್ಯವಾಗದು.......” 


ಎಂದು ವಿಧವಿಧವಾಗಿ ತಿಳಿಹೇಳಿ ಕೊನೆಗೆ ಅಂತರಂಗದ ಶುದಿಯೂ 
ಶ್ರೇಷ್ಠವಾದುದು. ಅದನ್ನು ಮೊದಲು ಮಾಡಿಕೊಳ್ಳಬೇಕು. ಅದಿಲ್ಲದೆ 


ಹರಿಹರನು ಹೊಗಳಿದ ದಾನನೀರೆ ಇಳೆಯಾಂಡ ಗುಡಿಯಾರೆ. ೧೯೭ 


ಇದೆಲ್ಲ ರಸವಿಲ್ಲದ ಹೆಣ್ಣಿನಂತೆ, ಆತ್ಮವಿಲ್ಲದ ದೇಹದಂತೆ, ವ್ಯರ್ಥನಾ 
ದುಡು ಎಂದು ಬೋಧಿಸಿ ಮನಸ್ಸನ್ನು ತಿರುಗಿಸಿರುವನು 


ಇದೆಲ್ಲ ಅಭಿಪ್ರಾಯವನ್ನು ಬೊಬ್ಬುಳಿಗೂಡಿಸಿ ಹಾಡುಗಬ್ಬ ಮಾಡಿ 
ಭೂಷಣ ಶಿವಯೋಗಿಗಳು ಎಷ್ಟೊಂದು ಸೊಗಸಾಗಿ- we 
ಹಾಡಿರುವರು ನೋಡಿ! ಇಲ್ಲಿ ಆ ಹಾಡನ್ನು ಹೇಳದೆ ೫ 
ಹುರುಪು ಹಿಂಗದು. ಹಂಬಲ ತಂಗದು. 


| ಶೆ 


ಶರೀರವೆಂದೆಂಬುವ ಹೊಲನ ಹಸನಮಾಡಿ। ಪರತತ್ವ ಬೆಳೆಯನೆ 
ಬೆಳೆದುಣ್ಣಿಕೋ ॥ಸ॥ 
ಶಮೆ-ದಮೆಯೆಂದೆಂಬುವೆರಡೆತ್ತುಗಳ ಹೂಡಿ। ವಿಮಲ ಮಾನಸವ 
ನೇಗಿಲವ ಮಾಡಿ ॥ 
ಮಮಕಾರವೆಂದೆಂಬ ಕರಕಿಯ ಕಳೆದಿಟ್ಟು | ಸಮತೆಯಂತೆಂಬ 
ಗೊಬ್ಬರವ ಚಲ್ಲಿ ॥೧॥ 
ಗುರುವರನುಪದೇಶವೆಂಬ ಬೀಜವ ಬಿತ್ತಿ: ಮೆರೆವ ಸಂಸ್ಕಾರ 
ವೃಷ್ಟಿಯ ಬಲದಿ ॥ 
ಅರಿವೆಂಬ ಪೈರನೆ ಬೆಳೆಸುತೆ ಮುಸುಕಿರ್ದ। ದುರಿತ ದುರ್ಗುಣವೆಂಬ 


ಕಳೆಯಕಿತ್ತು ॥೨॥ 
ಸ್ಥಿರ ಮುಕ್ತಿಯೆಂತೆಂಬ ಧಾನ್ಯವ ಬೆಳೆದುಂಡು | ಪರಮಾನಂದದೊಳು 
ದಣ್ಣನೆ ದಣಿದು ॥ 

ಗುರುಸಿದ್ಧನಡಿಗಳಿಗೆರಗುತ್ತ ಭವನವೆಂಬ। ಬರವನು ತನ್ನ ಸೀಮೆಗೆ 
ಕಳುಹಿ ॥೩॥ 


ನೋಡಿರಿ! ನಮ್ಮವರು ಭೋಗಶಾಲಿಗಳು-ತ್ಯಾಗಶೀಲರು. ಸ್ವಾರ್ಥ 
ತ್ಯಾಗಿಗಳು-ಆತ್ಮನೀರರು. ಹೆತರೋಗಿಗಳು-ಜಿತರಾಗಿಗಳು. ಶುಭಭಾಗಿ 
ಗಳು-ಶಿವಯೋಗಿಗಳು. ಲೌಕಿಕ ಪಾರಮಾರ್ಥವೆರಡನ್ನು ಕೂಡಿ ನಡಿಸಿ 
ದರು. ನಡೆದಂತೆ ನುಡಿದರು, ನುಡಿದಂತೆ ನಡೆದರು. ಮನೆ ಹಿಡಿದು 
ಭೋಗಸಡೆಯಿರಿ. ಮನ ಹಿಡಿದು ಮೋಕ್ಷಗಳಿಸಿರಿ. ಎಂದು ಸಾರಿ 
ದರು, ಬಯಿಸಿ ಬೆಂದು ಹೋಗಬೇಡಿರಿ, ಭಜಿಸಿ ಬರವ ಹರಿದು 
ಧನ್ಯ ಜೀವಿಗಳಾಗಿರಿ ಎಂದು ತಿಳಿಹೇಳಿದರು. “ಬಯಸದೆ ಭೋಗ. 
ಮೋಕ್ಸ ಪರರಪ್ಪುದು ಚಿತ್ರವಲಾ ಶಿನಾಧವಾ” ಎಂಬುದಾಗಿ ಮಹಾ 
ಮೇಧಾವಿಗಳಾದ ಮೊಗ್ಗೆಯ ಮಾಯಿದೇನರೂ ಸಹ ಅಚ್ಚರಿಗೊಂಡು 


೧೯೮ ಜೆ ಶಿವಾನುಭನ. 


ಉದ್ಗಾರ ತೆಗೆದಿರುವರು. ಈ ತೆರನಾಗಿ ಸರ್ವಾಂಗ ಸುಂದರನಾದ 
ವೀರಶೈವರ ಸಿದ್ಧಾಂತ ವಿಷಯದಲ್ಲಿ ನಾವೆಷ್ಟು ಬರೆದರೂ ಸ್ವಲ್ಪವೇ. 


ಇದನ್ನೆಲ್ಲವನರಿತ ನಮ್ಮಿಳೆಯಾಂಡ ಗುಡಿಮಾರರು ನಿಷ್ಯ್ರಾಮಿಗ 
ಳಾಗಿ ಒಳಗೆ ಭವನ ಭಕ್ತ್ಯಾರಂಭವನ್ನೂ ಹೊರಗೆ ಭುವನ ಕೃಷಿಕರ್ಮ 
ವನ್ನೂ ನೆರವೇರಿಸುತ್ತಿದ್ದರು. ಹೀಗಿರುವ ಇಳೆಯಾಂಡ ಗುಡಿಮಾರರು 
ಸಾಕಷ್ಟು ಸಾವುಕಾರರೂ ಇದ್ದರು, ವಿಪುಲವಾದ ಭೂಮಿ-ಸೀಮೆಗಳೂ 
ಅವರಿಗಿದ್ದವು. ದೊಡ್ಡ ಮನೆಯೂ ಇತ್ತು. ಮನೆಯಂತೆ ಮನವೂ 
ಹಿರಿದಾಗಿತ್ತು. ಹೀಗಿದ್ದ ಅವರ ಅಂತರಂಗ-ಬಹಿರಂಗಗಳ ಸಂಸತ್ತಿನ 
ಸ್ಥಿತಿಯನ್ನು ಕನಿಯು ಇಂತು ಬಣ್ಣಿಸುವನು. 


ಏನೆಂಬೆನತಿ ಭಕ್ತಿ ಸಸಿಯ ಬೆಳೆಸಿರಿವಂತ | ಆನಂದದಿಂ ಶರಣತತೀ 
ಗೀವ ಮತಿವಂತ ॥ 
ಧರೆಯೆನಿತು ಉಂಟಿನಿತು ಭೂಮಿಯಾತುಂಗುಂಟು | ಹರನ ಕರುಣಂ 
ಆತನಲ್ಲಿ ನಿರಿದಾಗುಂಟು ॥ 
ಅದರೊಳಾದ ಬೆಳಸನೀವ ಶರಣರ ಬಂಟಿ। ಮದಮುಖನುದೊಂದಿಲ್ಲ 
ದೀವ ಭಕ್ತರನಂಟ | 


ಹೀಗೆ ಅತುಲವಾದ ಆತನ ಉಭಯ ಸಂಪತ್ತನ್ನು ಚಿತ್ರಿಸಿ ಆ ಮೇಲಿ 
ಆತನು ದಾನ ಮಾಡುವ ರೀತಿಯನ್ನು ಹೇಳುವನು. ಏಕೆಂದಕೆ ಧನ 
ವಿದ್ದವನಿಗೆ ದಾನ ಮಾಡುವದೆ ಭೂಷಣನಾದುದು. ತಲೆಗೆ ವಂದನವು, 
ಬಾಯಿಗೆ ಸತ್ಯ ಮಾತು, ಹೃದಯಕ್ಕೆ ವಿಶುದ್ಧತೆಗಳು ಭೂಷಣವಾದಂತೆ 
ಹಸ್ತಕೆ ದಾನಗುಣವೇ ಭೂಷಣವಾಗಿದೆ. ಒಂದ ಪಕ್ಷ ಯಾರಾದರೂ 
ದಾನ ಮಾಡದೆ ತನಗೆ ತನ್ನ ಮಕ್ಕಳಿಗೆ ಎಂದು ಬಯಸಿ ಬಚ್ಚಿಟ್ಟರೆ 
ಅದಕ್ಕೆ ಯಾವ ಪ್ರಯೋಜನವಿಲ್ಲ ಪುಣ್ಯವೂ ಇಲ್ಲ. ಆದ ಕಾರಣ 
ಕೊಟ್ಟದ್ದು ತ ಬಚ್ಚಿಟ್ಟದ್ದು ಪರರಿಗೆ ಎಂದು ಗಂಡುಗವಿಯಾದ 
ಸರ್ವಜ್ಞನು ಬೋಧಿಸುತ್ತಾನೆ. ಕೊಟ್ಟಿದ್ದು ಮುಂದೆ ಕಟ್ಟಟ್ಟ ಬುತ್ತಿ 
ಯೆಂದು ಎಚ್ಚರಗೊಟ್ಟಿದ್ದಾನೆ. ಹಾಗು ಈಗಿನ ವಾತಾವರಣದಂತೆ ಧನ 
ನಂತರು RA ಕೊಡುವದು ನಿಶ್ವಬಂಧುತ್ವದ ಲಕ್ಷಣವೂ ಆಗಿದೆ. 
ಆದ್ದರಿಂದಲೇ ಕವಿಯು ಕೊನೆಯ ಸಾಲಿನಲ್ಲಿ ಕೊಡುವದರಲ್ಲಿ "ಶರಣರ 
ಬಂಟ? ಕಿಂಕರತೆಯಲ್ಲಿ "ಭಕ್ತರ ನಂಟ, ಆಗಿದ್ದನು. ಇಳೆಯಾಂಡ 


ಹರಿಹರನು ಹೊಗಳಿದ ದಾನವೀರ ಇಳೆಯಾಂಡ ಗುಡಿಮಾರೆ, ೧೯೯ 


ಗುಡಿಮಾರನು' ಎಂದು ಹೇಳಿ ತಾನು ಮೊದಲು ಮಾಡಿದ "ನುಧುರ 
ನಚನಂಗಳಿಂದೊರೆನೆಂ,? ಎಂಬ ಪ್ರತಿಜ್ಞೆಯನ್ನು ಸಾರ್ಥಕ ಮಾಡಿಕೊಂ 
ಡಿದ್ದಾನೆ. ಇದಲ್ಲ 


ಒಳ್ಳಿತಂ ಸೊಗಸಿತಂ ಶಿವನ ಭಕ್ತರ್ಗೀವ । ಉಳ್ಳ ದ್ರವ್ಯಂಗಳಂಭುವನ 
ಭಕ್ತರ್ಗೀವ ॥ 

ಎಲ್ಲ ತೇಜಂಗಳಂ ಶರಣ ತತಿಗೀವುತುಂ । ಉಳ್ಳದ್ರವ್ಯಂಗಳಂ ಭಕ್ತರ್ಗೆ 
ಸಾರ್ಚುತುಂ ॥ 


ಬಿಟ್ಟ ಜಿಸನಂ ಶಿವನ ಭಕ್ತರ್ಗೆ ಮಾಡುವಂ । ಕೊಟ್ಟು ತಣಿವಿಲ್ಲದನು 
ತಾಪದಿಂ ಬಾಡುವಂ ॥ 


ಇನಿತು ಮಾಡುವ ದಾನವನ್ನಾೂದರೂ ಪಾತ್ರಾಪತ್ರವನ್ನರಿತು 
ಮಾಡುತ್ತಿದ್ದನು. ದಾನದಲ್ಲಿಯೂ ಸಾತ್ವಿಕ, ರಾಜಸ, ತಾಮಸವೆಂದು 
ಮೂರು ಬಗೆ. ಇವಕ್ಕೇನೆ ವೀರಶೈವರು ಉಪಾಧಿ ಮೂಟಸ್ಥಲ (ತಾಮಸ) 
ನಿರುಪಾಧಿ ಮಾಟಸ್ಥಲ (ರಾಜಸ) ಸಹಜ ಮಾಟಸ್ಥಲ (ಸಾತ್ವಿಕ) ವೆಂದು 
ಹೇಳುವರು. ಇವುಗಳನ್ನೊಳಗೊಂಡೇ ಭಕ್ತಿಸ್ಥಲವು ಪೂರ್ತಿಗೊಳ್ಳುವದು. 
ಪಾತ್ರಗಳನ್ನರಿತು ಪ್ರಕಿಫಲ ವಾಂಛಿಸದೆ ಕೊಡುವ ದಾನವೇ ಸಾತ್ವಿಕ 
ದಾನವು, ಪ್ರತ್ಯುಪಕಾರ ಪಡೆಯಬೇಕೆಂದಾಗಲಿ, ಹೇಮ-ಸೀಮೆ, ಪುತ್ರ- 
ಕಲತ್ರ, ಮೊದಲಾದ ಫಲಗಳ ಬಯಿಕೆಯಿಂದಾಗಲಿ ಮಾಡುವ ದಾನವೇ 
ರಾಜಸದಾನ. ದೇಶ ಕಾಲ-ಪಾತ್ರಗಳನ್ನರಿಯದೆ ದುಶ್ಚಟಗಳಿಗೆ ವ್ಯಯ 
ಮಾಡುವ ದುರ್ಜನರಿಗೆ ಕೊಡುವ ದಾನವೇ ತಾಮಸದಾನ. ಇವು 
ಗಳಲ್ಲಿ ತಾಮಸದಾನಕ್ಕೆ ಯಾವ ಪುಣ್ಯ ಫಲವಿಲ್ಲ. ಪ್ರತಿಯಾಗಿ ಪಾಪವೇ 
ಅನರ ಬೆನ್ನಿಗೆ ಬೀಳುವದು. ರಾಜಸದಾನಕ್ಕೆ ಪ್ರತಿಫಲ ಸಿಗುವದಾ 
ದರೂ ಅದು ಕ್ಷಣಿಕ, ಸಾತ್ವಿಕಕ್ಕೆ ಸಿಗುವದು ಸಾರತರ ಫಲ, ಸ್ವರ್ಗ 
ದೊಳಗಾಗುವ ಸುಖ. ಆ ಸಾತ್ವಿಕ ದಾನವೇ ದಾನ. ಆದ್ದರಿಂದಲೇ 
ಹರಿಹರ ದೇನನು “ಒಳ್ಳಿತಂ ಸೊಗಸಿತಂ ಶಿವನ ಭಕ್ತರ್ಗೀವ'' ಎಂದು 
ಹೇಳಿ ಇಳೆಯಾಂಡ ಗುಡಿಮಾರನು ಸಾತ್ವಿಕದಾನ (ಸಹಜ ಮಾಟಸ್ಥಲ) 
ವನ್ನು ಆಚರಿಸುತ್ತಿದ್ದನೆಂದು ಚನ್ನುಗಿ ಬೋಧಿಸುತ್ತಾನೆ. 


ಹೀಗೆ ಇಳಿಯಾಂಡ ಗುಡಿಮಾರರು ದಾನಿಗಳೆಂದು ಧರಣಿಯೂಳೆಲ್ಲ 


ಹಬ್ಬಿದೆ. ಹಬ್ಬವದೇ ತಡ! ನಾಲ್ಕು ಕಡೆಯಿಂದಲೂ ಸಕ್ಕರೆಗೆ ಇರುವೆ 


೨೦೦ ಶಿವಾನುಭವ. 


ಮುಕ್ಕುರುವಂತೆ, ಮಾವಿನ ತಳರಿಗೆ ಕೋಗಿಲೆಗಳೆರಗುವಂತೆ , ಹರ ಶರ 
ಣರು ಯಾಚಕರಾಗಿ ಅತಿಥಿಗಳಾಗಿ ನೆರೆಯ ತೊಡಗಿದ್ದಾರೆ. ಈ ತೆರ 
ನಾಗಿ ಮೇರೆದಪ್ಪಿ ತಂಡೋಪತಂಡವಾಗಿ ಬರುವ ಭಕ್ತರ ಪರಿಯನ್ನು 
ಕವಿಯ ಬಾಯಿಂದ ಕೇಳೋಣ ಬನ್ನಿ! 


ನೆಕೆಯತೊಡಗಿತು ಹರನ ಶರಣಕುಲವಳ್ತಿಯಿಂ | ಬರುತಮಿರ್ದುದು 
ಭೂತಳದ ಭಕ್ತರೊಲ್ಮೆಯಿಂ ॥ 
ಮೆರೆದಪ್ಪಿದ ವಾರ್ಥಿಯಂತಂತೆ ಕನಿವುತಿಕೆ । ಧೀರನೋಸರಿಸದೆ ಮಹಾ 
ಗಣಂ ಪೊಗಳುತಿರೆ ॥ 


ಕಂಡಿರಾ, ಇಳೆಯಾಂಡ ಗುಡಿಮಾರರ ಮನೋನೈಶಾಲ್ಯವನ್ನು ! ಮೇರೆ 
ದಪ್ಪಿದ ವಾರುಧಿಯಂತೆ ಬರುವ ಭಕ್ತರನ್ನು ನೋಡಿ ದಾನ ಪ್ರೇಮಿ 
ಯಾದ ಇಳೆಯಾಂಡ ಗುಡಿಮಾರನು ಬಲಗುಂದದೆ ಬಣ್ಣಿಸುತ್ತ ಬರ 
ಮಾಡಿಕೊಳ್ಳುವದನ್ನು ನೆನಿಸಿಗೊಂಡಕಿ ಆತನಲ್ಲಿರುವ ಮಿತಿಮೊರುವ 
ಮನೋವೈಶಾಲ್ಯವೂ ಕರ್ಮಕೌಶಲ್ಯವೂ ಮುಂದು ಬಂದು ನಿಲ್ಲುತ್ತವೆ, 
ಅತ್ಯಾಶ್ಚರ್ಯವನ್ನುಂಟು ಮಾಡುತ್ತಿವೆ. ಹೀಗೆ ಅಪರಿಮಿತವಾಗಿ ಬರುವ 
ಭಕ್ತರಿಗೆಲ್ಲ ಕೊಟ್ಟು ಕೊಟ್ಟು ಧನ, ಧಾನ್ಯ, ಕನಕಗಳೆಲ್ಲ ತೀರಿಹೋಗಿವೆ. 
ಭೂಮಿಯನ್ನು ಮಾರಲು ಮೊದಲು ಮಾಡಿದ್ದಾನೆ. ಮಾರಿ ಮಾರಿ 
ಭೂಮಿಯೂ ಮುಗಿದಿದೆ. ಭೂಮಿ ಮುಗಿದರೂ ಆತನಲ್ಲಿರುವ ದಾನ 
ಪ್ರೇಮವು ಮಾತ್ರ ಮುಗಿದಿಲ್ಲ. ಚಿತ್ತದಲ್ಲಿ ಹಿಗ್ಗಿ ಹೆಚ್ಚಿದ್ದಾನೆ. ಹೊಂಗಿ 
ಹೊರೆಯೇರಿದ್ದಾನೆ. ಮುಂದೆ ಏನು ಕೊಡಲೆಂದು ಯೋಚನೆ. ಉಳಿದು 
ದೊಂದು ತೋಟ. ಅದನ್ನೂ ವಾರ ತೊಡಗಿದನು. ಅದುವೂ ಆಯಿತು. 
ಮತ್ತೆ ಉಳಿದುದೊಂದು ಮನೆ. ಆ ಮನೆಯ ಅರ್ಧಭಾಗವನ್ನು ಮಾರಿ 
ದ್ಹಾನೆ. ಅದೂ ತೀರಿತು. ಮತ್ತೆ ಮತ್ತೆ ಶರಣರು ಬರತೊಡಗಿದ್ದಾರೆ. 
ಬಂದವರಿಗೆ ಉಟ್ಟುದುದನ್ನು ಹೊದೆದುದನ್ನು ಕೊಟ್ಟಿದ್ದಾನೆ. ಅವೂ 
ಮುಗಿದಿವೆ. ಮಗನ ಅರಿನೆಗಳನ್ನು ಕಳಚಿಕೊಟ್ಟಿದ್ದಾನೆ. ಆದರೂ ಬೇಡು 
ನವರ ಕಾಟ ಹಿಂಗಲಿಲ್ಲ. ಅವರಿಗೆಲ್ಲ ತನ್ನರಸಿಯ ವಸ್ತಾಭರಣಗಳ 

g [a ಷಿ ~ ಷೆ ಆಡ ಣಗಳನ್ನೂ 
ಕೊಟ್ಟುದಾಯಿತು. ಕೊನೆಗೆ - 


«ಸತಿಗೊಂದು ಕಪ್ಪಟಿಂ ತನಗೊಂದು ಕೋನಣಂ। ಸುತನೆನಿಸುವಾತಂಗೆ 
ಮತ್ತೊಂದು ಕೋನವಣಂ ॥ 


ಹರಿಹರನು ಹೊಗಳಿದ ದಾನನೀರ ಇಳೆಯಾಂಡ ಗುಡಿಮೂರೆ. ೨೦೧ 


ಮೂವರು ನಿಂದಿರ್ಪರನಿತುಮನೆತಮಗುಳಿಯೆ। ಈವಡಂತೇನುಮ್ಮಿಸಿದೆ 
ನಿಜದಮನ ಉಳಿಯೆ ॥ 


ಓ ವಾಚಕರೇ! ಸತಿಗೊಂದು ಸುತ್ತಿಗೊಳ್ಳಲು ಸೀರೆ. ತನಗೊಂದು 
ಕೌಪೀನ. ತನ್ನ ಮಗನಿಗಿನ್ನೊಂದು ಕೋವಣ. ತಾವ್‌ ಮೂವರೇ ನಿಲ್ಲಲು 
ಬೇಕಾಗುವಷ್ಟು ಮನೆ. ಒಮ್ಮನ ಬೀಜ ಬಿತ್ತುವಷ್ಟು ಹೊಲ. ಇವಿಷ್ಟೇ 
ಇನರಿಗುಳಿದ ಸಂಸತ್ತು. ಇವಿಷ್ಟೇ ಇವರಿಗಾದ ಸುಖದ ಸೊತ್ತು. ಸರಿ 
ಸ್ತಿತಿ ಹೀಗಾದರೂ-- 


ಅದರೊಳಗೆ ಇಳೆಯಾಂಡ ಕುಡುತುಮಿರ್ದಂ ನೋಡ । ಮದನ 
4 ಹರಭಕ್ತರ್ಗೆ ಕುಡುತುಮಿರ್ದಂ ನೋಡ ॥ 
ಆನಿತವಸ್ತೆಯೊಳಿರ್ದು ಸುಮನಿರ್ದನೆ ನೋಡ । ಅನುಪಮದ ಭಕ್ತಂಗೆ 
ಲೀಲೆ ಮಿಕ್ಕುದು ನೋಡ ॥ 
ಧನವಿಲ್ಲದೊಡೇನು? ಧಾನ್ಯವಿಲ್ಲದೊಡೇನು? ; ಮನೆಯಿಲ್ಲದೊಡೇನು 
ವಿಲದೊಡೇನು? 
ತನುನಿರ್ದಪುದು ತನುವಿನೊಳಗರ್ಧವಿತ್ತನೇಂ । ಮನವಿರ್ದಪುದು 
ಮನದೊಳರ್ಧಮ ನಿತ್ರಪೇಂ॥ 
ಹರಣವಿದೆ ಹೆರಣಡೊಳೆಗರ್ಧಮಂ ಕೊಟ್ಟನೇಂ । ಎರಡು ಕಣ್ಣಿವೆ 
ರಡರೊಳಗೊಂದ ಕೊಟ್ಟಿಸೇಂ॥ 
ಇಂತು ಶರಣರ್ಗಿೀನ ಚಿಂತೆಯಂ ಚಿಂತಿಸುತೆ। ಮುಂತೆ ತನಗೇನಾದುದಂ 


ಕುಡಲಿಂತಿಸುತೆ ॥ 

೩ 
ಆಃ, ,ನೋಡಿರಿಲ್ಲಿ ದಾನವೀರನ ಧೈರ್ಯ! ದಾನಪ್ರಕಾಂಡನ ಧರ್ಮ!!, 
ಬಾಹ್ಯಸೊತ್ತು ಸಂಪತ್ತುಗಳು ತೀರಿದಷ್ಟು ಅವನ ಉತ್ಸಾಹ-ಉಲ್ಲಾಸ 
ಗಳು ನೂರ್ಮುಡಿ ಸಾಸಿರಮಡಿ ಹೆಚ್ಚಿ ಹೊರಹೊಮ್ಮಿನೆ. ಹೊಮ್ಮಿ ನುಡಿ 


ಯಿಂದ ಇಂತು ಹೊರಬಿದ್ದಿವೆ. ಧನವಿಲ್ಲದಿದ್ದರೇನು ತನುವಿಲ್ಲವೇ? 
ಮನೆ ಮುಗಿದರೇನು ಮನವಿಲ್ಲವೇ? ಭೂಮಿ ತೀರಿದರೇನು ಭಾವವಿಲ್ಲವೇ? 
ಕನಕ ಮುಗಿದರೇನು ಕಣ್ಣಿಲವೇ? ಇವನ್ನು ಕೊಟ್ಟು ಕೃತಾರ್ಥನಾಗುವೆ 
ಎಂದು ಯೋಚಿಸುವನು. ಲೌಕಿಕ ಸಂಪತ್ತು ತೀರಿದರೇನು? ಇಕೋ 
ಈ ಅಲೌಕಿಕವಾದ ಸಂಸತ್ತುಗಳಿನೆ. ಇವನ್ನು ಆತನಿಗೆ ನೀಡಿ ತಣಿ 


೨೦೨ ಶಿವಾನುಭವ. 


ಯುನೆನು. ಇದೇ ನನ್ನ ಹೃದಯದ ಚರಮ ಧ್ಯೇಯ. ಇದೇ ನನ್ನ 
ಜೀನಿತದ ಆದ್ಯ ಕರ್ತವ್ಯ ಎಂದು ನಾವಿಸಿಕೊಳ್ಳುವನು. 


ಇದಕ್ಕೇನೇ ನಮ್ಮನರು ಕಾಯಾರ್ಪಣ, ಕರಣಾರ್ಸ್ನಣ, ಭಾವಾ 
ರ್ಸಣವೆಂದು ಹೇಳಿದ್ದಾರೆ. ಕೇವಲ ಬಾಹೈ ಸಂಸತ್ತನ್ನು ಪಾತ್ರವರಿದು 
ಕೊಡುವ ದಾನನೇ ದಾನನೆಂದು ಹೇಳುವ ಇತರರಿಗಿಂತಲೂ ನಮ್ಮವರು 
ಈ ವಿಷಯದಲ್ಲಿ ಎಷ್ಟೋ ಮುಂದು ಹೋಗಿರುವರು, ನಿಲುಕದಂತಹೆ 
ಸ್ನಿತಿಯಲ್ಲಿ ಬೀತಕುವೂು. ಹಿಂದೆ ಹೇಳಿದೆ ಸಾತ್ವಿಕ ದಾನದಿಂದ ಸ್ವರ್ಗ 
A ಆದರೆ ಅದಕ್ಕೂ ಮೇಲಿನ ಶಃಶ್ವತ ಸುಖ ಸಿಗದು, 
ಶಿವಸುಖ ಪ್ರಾಪ್ತವಾಗದು. ಅಂತೆಯೇ 


ಬಮ 


««ಅನ್ನವಫಿಕ್ಕಿ ನನ್ನಿಯನುಡಿದು ಅರವಟಗೆಯನಿಕ್ಕಿ ಕೆರೆಯ ಕಟ್ಟ 
ಸಿದಕೆ ಮರಣದಿಂದ ಮೇಲೆ ಸ್ವರ್ಗವುಂಟಲ್ಲದೆ ಶಿವನ ನಿಜವು 


ಸಾಧ್ಯವಾಗದು ” 


ಎಂಬ ಪ್ರಭುವಿನ ವಚನವೂ ಇದನ್ನೇ ಸಮರ್ಥಿಸುತ್ತದೆ. ಬಸವೇಶ್ವರನು 
ಆತ್ಮಾರ್ನಣ ಮಾಡಿ ಪ್ರಭುವನ್ನು ಪರಿತುಸ್ಟಿ ಪಡಿಸಿದನೇ ವಿನಹ ಬೇಕೆ 
ಸದಾರ್ಥಗಳಿಂ ಚತ ಆದ ಕಾರಣ ವೀರಕೈ ಆಹವ ದಾನ ಪರಾಕಾಷ್ಮ 
ತೆಯು ಣಾರ್ಸಣದಲ್ಲಿಯೇ ಮುಗಿಯುತ್ತಿದೆ. ಈ ನಿಷಯವನ್ನು 
ನಮ್ಮವರು 1! ಸ್ಥಲಗಳೆಲ್ಲಿರುವ ಲಿಂಗಸ್ಥಲ ಲದ ಪ್ರಸಾದಿ ಸ್ಪಲ 
ದಲ್ಲಿ ಬಹು ಸೊಗಸಾಗಿ ವಿಸ್ತರಿಸಿರುವರು. ಅವನ್ಸಿಲ್ಲಿ ಉದಾಹರಣೆಯ 
ಮುಖದಿಂದ ಕಂಡುಕೊಳ್ಳಬಹುದು. 


\@o 


ಕಾಯಾರ್ಪಣ. 


ದಿಟಿದಿಂದಂ ಖಗಸಂಕುಳಂ ನಿಟಿಪಿಯಂ ಸಾರ್ವಂತೆ ತೆತ್ಪಾಯದಿಂ | 
ಸ್ಫುಟಮಾಗುದ್ಧವ ಮಾದನೇಕ ಸುಖಮೆಲ್ಲಂ ಲಿಂಗದೊಳ್‌ ನಾಡೆ ಸಂ. 
ಘಟಸುತ್ತಿರ್ಪವು ಲಿಂಗ ಸೊಂಕಿನ ಮಹಾ ಸೌಖ್ಯಾದಿ ಭೋಗಂಗಳಿಂ | 


ಪಟುವಾಗಿಂತು ವಿರಾಜಿಸಂ ಲಸದಟಂ ಶ್ರೀ ಸಿದ್ಧ ಲಿಂಗೇಶ್ವರಾ ॥ 


೩ 
ವಭಕ್ತನು ಫಿಫೆಣ ಕಾ ಾರ್ಯಕ್ಕಾಗಿ ತನ್ನ ಕಾಯವನ್ನು ಸೇವೆಯ 
ರೂಪದಿಂದ ಅರ್ನಿಸುವದೇ ಕಾಯಾರ್ಪಣ, 


ಹರಿಹರನು ಹೊಗಳಿದ ದ:ನವೀರ ಇಳೆಯಾಂಡ ಗುಡಿನಾರೆ. ೨೦೩ 


ಕರಣಾರ್ಪಣ. 
ಶಕಟಿಂ ದೇಹಮದಿಂತು ಬುದ್ಧಿಯೆ ನಿಜಂ ತತ್ಲಾರನೇ ಪ್ರಗ್ರಹಂ। 
ಪ್ರಕಟಿಂ ಮಾನಸಮಿಂದ್ರಿಯ ಪ್ರಚಯ ಮೇ ತಾಂ ತದ್ಧಯಂ ನಾಡೆ ಸಂ॥ 
ಗಿಕದಿಂದಾತ್ಮನೆ ಭಾವಿಸ ೮೯ಸಧಿಕನಿತಾರ್ಥಂಗಳಂ ಮಾನಸಾ- | 
ಧಿಕದಿಂ ಲಿಂಗ ಮುಖಕ್ಕೆ ನೀಡುವೆನಲಾ ತ್ರೀಸಿದ್ಧಲಿಂಗೇಶ್ವರಾ ॥ 
ಡೇಹಾರ್ಪಣವಾದ ಮೇಲೆ ತನ್ನ ಮನ, ಬುದ್ಧಿ, ಚಿತ್ತ ಅಹಂಕಾರಗಳೆಂಬ 
ಅಂತಃಕರಣಗಳನೃರ್ನ್ಸಿಸುವದೇ ಕರಣಾರ್ಸ್ಹಣ. 
ಭಾವಾರ್ಪಣ. 
ತನುವಂ ಮುಟ್ಟಿದ ಮುನ್ನ ಸೋಂಕಿನ ಸುಖಂ ತತ್ತೃಸ್ಲೆತಾನೆಯ್ದೆಯಾ-| 
ಮನುಜಂ ಮುಟ್ಟದ ಮುನ್ನ ಕಲ್ಪಿತಮದುಂ ಭಾವಕ್ಕೆ ತುನೆಯ್ದದಂ-॥ 
ಮ ನಿಜಂ ಅಂಗಿತಲಿಂಗ ಭಾವದೆ ಮಹಾ ಲಿಂಗಕ್ಕೆ ತತ್ಸೌಖ್ಯಮಂ । 
ಬಿನದಂಗೊಂಡುರೆಮರ್ನಿಪಾತನೆ ಶಿವಂ ಶ್ರೀ ಸಿದ್ಧಲಿಂಗೇಶ್ವರಾ ॥ 

ಕಾಯ ಕರಣಗಳನ್ನರ್ಪಿಸಿದನಂತರ ಒಳಗಿರುವ ಜೀವ ಭಾವನನ್ನು 
ಶಿವನಿಗರ್ಪಿಸಿ ಶಿವನ ಸೊತ್ತಾಗಿ ಮಾಡುವದೇ ಭಾವಾರ್ಸಣ. ಈ ರೀತಿ 
ಶ್ರೀ ಸಿದ್ಧಲಿಂಗೇಶ್ವರನು ವಚನಗಳ ಸಾರವನ್ನೇ ಸಂಗ್ರಹಿಸಿ ಕಾವ್ಯಮಯ 
ವಾಗಿ-ಬಹು ಸುಂದರವಾಗಿ- ಅತಿ ಮನೋಹರವಾಗಿ ಹೆಣದಿದ್ದಾನೆ. 
ಈತನು ರಚಿಸಿದ ಏಕೋತ್ತರ ಶತಸ್ಥಲವು ಒಂದು ಹೊಸ ತರಹದ್ದಾ. 
ಗಿವೆ. ಅದನ್ನು ಓದುವದರಿಂದ ಏಕೋತ್ತರ ಶತಸ್ಥಲಗಳ ಅನುಭವವು 
ಶೀಘ್ರವಾಗಿ ಮನಸ್ಸಿಗೆ ಅಂಟಕೊಳ್ಳುತ್ತದೆ. ಅದಲ್ಲದೆ ಗ್ರಂಥಕಾರನ ಕಾವ್ಯ 
ಶಕ್ತಿಯೂ ವ್ಯಕ್ತವಾಗುತ್ತದೆ. ಅದಿರಲಿ. 

ಈ ತೆರನಾಗಿ ದಾನ ಮಾಡಲು ಮನಸ್ಸು ಮಾಡಿದ ಇಳೆಯಾಂಡ 
ಗುಡಿಮಾರರಿಗೆ ತೊಂಬಕ್ತೈದು ವರುಷಗಳು ಸಂದಿವೆ. ಈತನ ದಾನ 
ಗುಣವನ್ನು ಪರೀಕ್ಷಿಸಿ ಪರಮ ಸುಖನನ್ನೀಯಬೇಕೆಂಬ ಮನಸ್ಸು ಪರ 
ಶಿವನಿಗೆ ಬಂದಿದೆ. ಬಂದುದೇ ತಡ-- 

ಅಳವಡಿಸಿಕೊಂಡನೊಲ್ಬಂತೊಂದು ಚೋಣೆಮಂ । ಇಳೆಗೆ ಮಿಗೆ 
ಪೊಸತೆನಿಸ ಶತವೃದ್ಧ ಭಾವಮಂ ॥ 
ಶಿರದನೆರೆ, ಮೆಯ್ಯತೆರೆ, ಕರದಕೋಲಿಂದೆಸೆದು । ಸುರುಳ್ಬತನು, ಕೂತ್‌ 
ಬೆನ್‌ ಜೋಲ್ಡಪುರ್ಬಿಂದೆಸೆದು ॥ 


ಚೋಳದೇಶ ಪ್ರಾಂತಮಂ ಹರ್ಷದಿಂ ಸೊಕ್ಕು । ಶೂಲಿಭಕ್ತನಮನವ 
ನೋಡಲ್ಕನಂ ಮಿಕ್ಕು | 


೨೦೪ ಶಿವಾನುಭವ 


ಎಂತಹ ಕನಿಕರ ರೂಪು! ಎಸ್ಟೆಂದು ವಿಕಾರವೇಷ ! ನೂರು 
ವರುಷದ ಮುದುಕ. ತಲೆಯಲ್ಲೆಲ್ಲ ನೆರೆ. ಮೆಯ್ಯಲ್ಲೆಲ್ಲ ನೆರೆ, ಕೈಯಲ್ಲಿ 
ಕೋಲು, ಬಾಯಲ್ಲಿ ಜೊಲ್ಲು, ಸುಕ್ಕುಗಟ್ಟಿದ ಶರೀರ, ಬಾಗಿದ ಬೆನ್ನು 
ಈ ತರಹದ ವೇಷಿಯಾಗಿ ಕಾರಿರುಳಲ್ಲಿ ಚೋಳದೇಶವ ಹೊಕ್ಕಿದ್ದಾನೆ. 
ಅಷ್ಟರಲ್ಲಿಯೇ ಆಗಸದಲ್ಲಿ ಕಾರ್ಮೋಡಗಳು ತುಂಬಿಕೊಂಡಿವೆ. ಮಿರ್ರೆಂದು 
ಮಿಂಚು ಮಿಂಚುತ್ತಿದೆ. ಸಿಡಿಲುಗಳು ಆರ್ಭಟಿಸಿ ಗರ್ಜಿಸಲು ಪ್ರಾರಂಭಿ 
ಸಿದ್ದಾವೆ. ಅನಿತರೊಳು ಗಗನವೇ ನೀರಾಗಿ ಬೀಳುವಂತೆ ಭೋರೆಂದು 
ಮಳೆಯು ಬೀಳತೊಡಗಿದೆ. ನೋಡು ನೋಡುವದರಲ್ಲಿ ನೆಲವೆಲ್ಲ ನೀರಿ 
ನಲ್ಲಿ ತೇಲುವಂತಾಗಿದೆ. ಸುತ್ತಲೂ ನೀರು. ಮೇಲೆ ಕತ್ತಲೆಯು ಕವಿದು 
ಕಡು ಹೆಚ್ಚಿದೆ. ದಿಜ್ಮುಖಗಳು ತೋರದಾಗಿವೆ. ಕತ್ತಲೆಯ ಕಫ್ಪಿನಿಂದ 
ಜಗವೆಲ್ಲ ಮುಚ್ಚಿ ಹೋಗಿದೆ. ಎತ್ತ ನೋಡಿದರೂ ಕತ್ತಲೆಯೇ ಕತ್ತಲು, 
ಸೀರೇ ನೀರು. 


ಇಂತಿಡಿದ ಕಳ್ತಲೆಯೊಳಭವನೂರಂ ಪೊಕ್ಕು! ಕಂತುಹರ ತುಂತುರೊಳ್‌ 
ನಡುಗುತೂರಂ ಪೊಕ್ಕು ॥ 
ಇಳೆಯಾಂಡ ಗುಡಿಮಾರನ ಮನೆಗೆ ನಡೆತಂದು । ಚಳಿಹತ್ತಿ ಮಳೆ 

ಯೊಳಗೆ ಘಾಸಿಯಾಗುತೆ ಬಂದು॥ 

ನಡುಗಿ ಸಲ್‌ಪರಿಗುಟ್ಟಿ ಬಾಗಿಲೊಳ್‌ ನಿಂದಿರಲ್‌ | ಕಡುಶೀತದಿಂದಳ್ಳಿ 
ಬಳ್ಳುತುಂ ಬಂದಿರಲ್‌ ॥ 
ಇನಿತೊಂದವಸ್ಥೆಯಿಂದ ಇಂದುಧರನು ಹಾಗೂ ಹೀಗೂ ಬಂದು 
ಇಳೆಯಾಂಡ ಗುಡಿಮಾರರ ಮನೆಯ ಬಾಗಿಲಲ್ಲಿ ನಿಂತಿದ್ದಾನೆ. ಇತ್ತ 
"ಒಳಗೆ ಇಳೆಯಾಂಡ ಗುಡಿಮಾರರು ಬಟ್ಟಿ ಬರೆಯಿಲ್ಲದೆ ಚಳಿಹತ್ತಿ ಬಳ 
ಲುತ್ತಿದ್ದಾರೆ, ಧಾನ್ಯನಿಲ್ಲದೆ ಮೂರು ನಾಲ್ಕು ದಿನಗಳಿಂದ ಉನವಾಸ 

ಬಿದ್ದಿದ್ದಾರೆ. ಬೆಚ್ಚಗೆ ವ:ಲಗಬೇಕೆಂದಕೆ ಹಾಸಲಿನ್ಲ, ಹೊಜಿಯಲಿಲ್ಲ. 


ಹಾಸಲುಂ ಹೊದೆಯಲುಂ ಹರನ ನಾಮಂ ತನಗೆ । ಆಸುರದ ಚಳಿಗೆ 
ಮರೆ ಈಶನಾಮನೆ ತನಗೆ | 

ಒಳಗೆ ಭಾಳೇಕ್ಷಣನ ನಾಮ ತೀವಿಕೆ ಕರಂ | ಚಳಿಹೊದ್ದದಂತಿರ್ದನ 
ಭನಭಕಂ ಕರಂ॥ 


ಹರಿಹರನು ಹೊಗಳಿದ ದಾನನೀರ ಇಳೆಯೆಣಂಡ ಗುಡಿಮಾರ. ೨೦೫ 


, ಎಂಬಂತೆ ಅವರಿಗೆ ಹಾಸಲು ಹೊದೆಯಲು ಹರನ ನಾಮವೊಂದೇ 
ಉಳಿದಿತ್ತು ಅದೇ ಅವರ ಪರಮ ಸೊತ್ತು; ಶಾಶ್ವತಸಂಪಕ್ತು. ಆದ್ದರಿಂದ 
ಅವರಿಗೆ ಚಳಿಯ ಬಾಧೆಯಿರಲಿಲ್ಲ. ಹೊರಗೆ ಸುರಿವ ಚಳಿ ಸರಿದು 
ಮರೆಯಾಗುತ್ತಿತ್ತು. ನೋಡಿ! ನಿಜನಾಗಿಯೂ ಮುಮುಸ್ತುಗಳ ಜೀವ 
ನವು ಈ ತೆರನಾಗಿರಬೇಕು. ಭೋಗ ಚಿಂತೆ ಭಾಗ್ಯ ಚಿಂತೆ, ಬಟ್ಟಿಚಿಂತೆ 
ಅಳಿಯಬೇಕು. ತ್ಯಿಗಚಿಂತೆ, ಯೋಗಚಿಂತೆ ಉಳಿಯಬೇಕು, ಬೆಳೆಯ 
ಬೇಕು. 


. ಪರರಚೀತೆ ನಮಗೇಕಯ್ಯ? ನಮ್ಮ ಚಿಂತೆ ನಮಗೆ ಸಾಲದೆ? ಕೂಡಲ 
ಸಂಗಮದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸ 
ಲುಂಟು ಹೊದೆಯಲುಂಟು. 


ಎಂಬ ಭಾವನೂರಿತ ಬಸನಣ್ಣನ ಬೋಧಾಮೃತದಂತೆ ನಮ್ಮಿಳೆಯಾಂಡ 
ಗುಡಿಮಾರರ ಸ್ಥಿತಿಯಾಗಿದ್ದಿತು. ಅವರಿಗೆ ಯಾವುದರ ಹಂಗೂ ಇದ್ದಿಲ್ಲ. 
ಶಿವನ ಒಲುಮೆಯ ಹೊರತು ಬೇರೆ ಯಾವ ವಿಷಯಗಳ ಹಂಬಲ 
ವಿರಲಿಲ್ಲ. ಅಂತೆಯೇ ಶಿವನು ತನ್ನ ಕೈಲಾಸ ಬಿಟ್ಟು ಮನೆಯ ಬಾಗಿ 
ಲಗೆ ಬಂದು ನಿಂತು ಕೊಂಡಿದ್ದಾನೆ. ಚಳಿಯ ಬಾಧೆಯನ್ನು ಸಹಿಸದೆ 
ಬಾಗಿಲಲ್ಲಿಯೇ ನಿಂತು ಶಿವಶಿವ! ಹರಹರ!! ಶಂಕರ!!! ಎಂದು ಬಾಯ್ಬಿಡ 
ತೊಡಗಿದ್ದಾನೆ. ಆ ದನಿಯನ್ನು-- 

ಕೇಳು ತಿಳೆಯಾಂಡ ಗುಡಿಮಾರ ನಾರೆಂದು । ಕರಬಳಲ್ದೆಲೆಲೆ 
ಎನ್ನಾಳ್ದರ ಧ್ವನಿಯೆಂದು 1 

| ಕಳ್ತಲೆಯೊಳೆಯ್ತಪ್ಪರೇ? ಎಲೆದೇವ। ನಟ್ಟಿರುಳ್ಮಳೆಯೊಳೆ 
ಯ್ರಪ್ಪರೇ ಎಲೆದೇವ ॥ 

ಎಂದು ಬಂದು ಗಳಗಳನೆ ಕದನಂ ತೆರೆದು ಕಾಣುತುಂ | ಬಂದು 
ಚರಣದ ಮೇಲೆ ಬೀಳ್ಬು ಭಯವೇರುತುಂ ॥ 


ch 
8 


ಇಳೆಯಾಂಡ ಗುಡಿಮಾರನು ಎಂತಹ ಕರುಣಿ! ಎಂತಹ ಕೃಪಾಳು! 
ಎಂತಹ ಪರೋಪಕಾರಿ! ಪರರ ದುಃಖಕ್ಕೆ ಬಳಲುವ-ಕರಗುವ ಸ್ಥಿತಿ 
ದಯಾಂತಃಕರಣಿಗಳಿಗಲ್ಲದೆ ಬೇರೆ ಯಾರಿಗೆ ' ಬರುವದು ಹೇಳಿ! ಇಳೆ 
ಯಾಂಡ ಗುಡಿಮಾರರಂಥ ದಾನನೀರ ದಯಾರ್ದ್ರಹೃದಯಿಗಳಿಗಲ್ಲದೆ 


೨೦೬ ಶಿನಾನುಭವ, 


ಕೈಬಿಚ್ಚದ ಕಲ್ಲೆದೆಯವರಿಗೆ ಬರಲು ಶಕ್ಯವೆ? ತಾನೇ ಹೆತ್ತ ತಮ್ಮ 
ಮಕ್ಕಳೇ ಇಂಥ ಇರುಳಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ಬಂದರೆ ಬಂಡು ಕದ 
ತೆಗೆಯದ ಕಟುಗರೆಸ್ಟೋ ಉಂಟು ವಿಧಾತೃ ಸೃಷ್ಟಿಯಲ್ಲಿ. ಅಂಥವರಿಗೆ 
ನಮಿಸಿ ಮುಂದೆ ಸಾಗುವೆ. ಪರಮಾತ್ಮನು ಬಾಗಿಲಲಿ ನಿಂದು ಚಳಿಯ 
ಬಾಧೆಯಿಂದ ನರಳುವ ಹರಹರ, ಶಿವಶಿನ ಎಂಬ ಆರ್ತಧ್ವನಿಯು 
ಆತನ ಹೃದಯಕ್ಕೊಂದು ಶಲ್ಯಪ್ರಾಯವಾಗಿದೆ. ಎದೆ ಕಂಗಿ ನೀರಾಗಿದೆ. 
“ಕೆಟ್ಟಿ! ಕಳ್ತಲೆಯೊಳೆಯ್ದಪ್ಪರೇ ಎಲೆ ದೇವ” ಎಂದು ಕನಿಕರ ಬಡು 
ತ್ತಾನೆ. ಇದು ಎನ್ನಾಳ್ಬನ ದನಿಯೆಂದು ಕೂಡಲೇ ಗುರ್ತಿಸಿ ಹೇಳಬಾ 
ರದಷ್ಟು' `ವೇತನೆ ಪಡುತ್ತಾನೆ. ಆ ಅಪಾರವಾದ ವೇದನೆಯಿಂದ ಬೇಗ 
ಎದ್ದು pe ಕೇವಲ ಮನೆಯ ಕದವೊಂದನ್ನೇ ತೆಗೆಯಲಿಲ್ಲ. ಅದರೊ 
ಡನೆ ಹೃದಯ. ಕದವನ್ನೂ ತೆರೆದಿದ್ದಾನೆ. ಟಮ ಚರಣಗಳಿಗೆರಗಿ 
ದ್ದಾನೆ. ಭವಹರನ ಸ್ಥಿತಿಯನ್ನು ಕಂಡು ಭಯವೇರಿ ಭ್ರಾಂತನಾಗಿ ನಿಂತಿ 
ದ್ದಾನೆ. ಆಗ ಶಿವನು. 


-.5ರಂ ನಡುನಡುಗಿ ಚಳಿ ಹೊಡೆದುದೆಲೆ ಮಗನೆ । ಹರಣಮಂ 
ಹತ್ತಿತ್ತು ಸೀತ, ಹೂ ಹೂ ಮಗನೆ ॥ 

ನಿಲಲಾಕೆನಿನ್ನೆಂತು ಕೈಕಾಲ್ಬುರುಳ್ತಪವು | ಪಲವು ಮಾತೇ ನವಯ 
ವಂಗಳೆಲ್ಲರಳ್ಳಸವು i 

ತನು ಒಡೆದಪುದು, ಚಳಿಗೆ ಮನ ಸೀಳ್ದಪುದು ಚಳಿಗೆ | ಎನೆ ಕೇಳ್ದು 
ಭಯ ಭಕ್ತಿಯಿಂ ನಡುಗಿ ಬಂದೊಳಗೆ ॥ 


ಎಂದು ಗುದುಗುಟ್ಟಿ ನಡುಗುತ್ತ ಎಲೆ ಮಗನೆ ಶೀತವು ಬಾಧಿಪುದು. 
*ಪ್ರಾಣನನೆ ಹೀರುವದು. ಅಯ್ಯೋ ನಿಲಲಾಕೆ. ಕಾಲು ಕಳಚುವವು. 
ಕೈಯು ಸುರುಳುವವು, ಅನಯವಗಳು ಅದರುವವು. ದೇಹನೊಜಿ 
ದಿಹುದು. ಮನ ಸೀಳುವದು. ಹಾಯ್‌! ಹಾಯ್‌! ನಿಲಲಾಕೆ ನಿಲಲಾರಿ 
ಎಂದು ಧೊಪ್ಪನೆ ನೆಲಕ್ಕೆ ಬೀಳುವನು. ಬಿದ್ದ ಶಿನನನೆತ್ತಿ ಒಳಗೊಯ್ದು 
ಏನು ಮಾಡಲೆಂದು ಯೋಚನೆಯೊಳಗ: ಗಡೆ” ತಾವಿರುವ ಮನೆಯ 
ಮಾಳಿಗೆಯ ಜಂತೆಯನುಚ್ಚಿ ಬೆಂಕಿಯನ್ನು ಪಟು ಮಾಡಿದ್ದಾನೆ. ಇತ್ತ 
ಇವನು ಬೆಂಕಿಯನ್ನು ನಟು ನನನ ಅತ್ತ ಶಿವನು "ಕನಾ 
ನಡುಗ ತೊಡಗಿದ್ದಾ ನೆ. ನಡುಗುವ ಶಿವನ ತೊಡೆಗಳನ್ನು ತೋಳುಗ ಳನ್ನು 


ಹರಿಹರನು ಹೊಗಳಿದ ದಾನನೀರ ಇಳೆಯಾಂಡ ಗುಡಿಮಾರ. 3೦೬ 


ಬೆಂಕಿಗೆ ಹಿಡಿದು ಕಾಸಿದ್ದಾನೆ. ಕಾಲನ್ನು ಕೈಯನ್ನು ಕಾಸಿದ್ದಾನೆ. 
ಬಾಯನ್ನು ಬೆನ್ನನ್ನು ಬೆಚ್ಚಗೆ ಮಾಡಿದ್ದಾನೆ. ಹೀಗೆ ಸಕಲೇಂದ್ರಿಯ 
ಗಳನ್ನು ಕಾಸಿ ಕೈಯಿಂದ ಕರುಣೆಯಿಂದ ಹಿಸುಕಿದ್ದಾನೆ. ಹೀಗೆ ಹಿಸುಕಿ 
ಚಳಿಯನ್ನು ಕಳೆಯುವಷ್ಟರೊಳಗೆ-- 


ಎನಿತರಿತು ಚಳಿಹೋಗಲನಿತನಿತು ಸಸಿವಡಸೆ । 
ಅನುಮಿಸುತೆ ಪಸಿದೆ ಪಸಿದೇಂ ಎಂದುಲವಲನಿಸೆ ॥ 


ಹಸಿವು ಹೆಚ್ಚಾಗಿ ಹರನು-ಹಸಿದೆ, ಹಸಿದೆ ಎಂದು ಲವಲನಿಸ 
ತೊಡಗಿದ್ದಾನೆ. ಇಡನ್ನು ಕೇಳಿ ಇಳೆಯಾಂಡ ಗುಡಿಮಾರರ ಎರ್ದೆ 
ಯೊಡೆದು ಹೋಗಿದೆ. ಪಾಪ! ಮನೆಯಲ್ಲಿ ಒಂದು ಮುಷ್ಟಿ ಕಾಳಿಲ್ಲ. 
ಕೈಯಲ್ಲಿ ಒಂದು ಕಾಸೂ ಸಹ ದುಡ್ಡಿಲ್ಲ. ಅದಕ್ಕಾಗಿ ಮೂರು ನಾಲ್ಕು 
ಉಸವಾಸದಿಂದ್ಹಾನೆ. ಇಂತಹ ಅವಸ್ಥೆಯಲ್ಲಿ ಶಿವನಿಗೆ ಹಸಿವು. ಏನು 
ಮಾಡಲಿ, ಎಲ್ಲಿ ತರಲಿ, ಯಾರನ್ನು ಬೇಡಲಿ. ಸಮಯವಾದರೂ ನಡು 
ಇರುಳು. ಹಾಯ್‌ ಪರಮಾತ್ಮಾ! ಭಕ್ತ ಬಂಧುವೇ!! ದೀನಕರುಣಿಯೇ!!! 
ಎನಗೆ ಎಂತಹ ಪ್ರಸಂಗ ತಂದೆ? ಹಸಿದು ಬಂದ ಅತಿಥಿಯನ್ನು ಹಿಂದಕ್ಕೆ 
ಕಳಿಸುವ ಸಮಯ ತಂದೆಯಾ? ಏನು ಮಾಡಲಿ ಎಂದು ಯೋಜನೆ 
ಹರಿಯದೆ ದೀನ ಹೀನ ದೃಷ್ಟಿಯಿಂದ ತನ್ನ ಹೆಂಡತಿಯ ಮೊಗವನ್ನು 
ನೋಡುವನು. ಪರಮಸಾಧ್ವಿಯಾದ ಆತನ ಸತಿಯು-- ಓ ಪತಿಯೆ | 
ಏಕೆ ಯೋಚಿಸುವೆ? ಮೊನ್ನೆ ಬಿತ್ತಿದ ಭತ್ತದ ಮೊಳಿಕೆಗಳನ್ನು ತೆಗೆದು 
ಕೊಂಡು ಬನ್ನಿ. ಅವನ್ನೇ ಅಟ್ಟು ಅತಿಥಿಗೆ ಉಣಬಡಿಸೋಣ, ಎಂದು 
ಸಮಯಕ್ಕೆ ತಕ್ಕ ಹಂಚಿಕೆಯನ್ನು ಹೇಳಿಕೊಡುವಳು. ಆಹಾ! ಎಂಥ 
ಸೌಭಾಗ್ಯವತಿ! ಎಂಥ ಗುಣವತಿ! ಎಂಥ ವಿಶಾಲಮತಿ ! ಇಳೆಯಾಂಡ 
ಗುಡಿಮಾರ ಸತಿ! ಇದ್ದುದನ್ನು ಬಚ್ಚಿಡುವ ಸತಿಯರೆಷ್ಟೋ ಪ್ರನಂಚ, 
ದಲ್ಲಿಶುವರು. ಬಂದವರನ್ನು ಬೈದು ಕಳಿಸುವ ಉದಾರ ಹೃದಯಿಗಳೆಷ್ಟೋ 
ಜನರಿರುವರು. ಆದರಿವಳು ಹಾಗಿಲ್ಲ. ಪತಿಯ ವ್ರತವು ಎಂತಾದರೂ 
ಸಾಗಿದರೆ ಸಾಕು. ಅದೇ ಅವಳಿಗೆ ಸರಮಭಾಗ್ಯ. ಅಂತೆಯೇ ಹಾಗೆ 
ಹೇಳುವಳು. ಅದನ್ನು ಕೇಳಿ ಇಳೆಯಾಂಡ ಗುಡಿಮಾರರು ಅತ್ಯಂತ 
ಹರ್ಷನಿರ್ಭರರಾಗಿ ಬಿತ್ತಿದ ಭತ್ತದ ಮೊಳಿಕೆ ತರಲು ಕಾಳರಾತ್ರಿಯ 
ಲ್ಲಿಯೇ ಹೊರಟಿದ್ದಾನೆ": -ಆ ಪರಿಯನ್ನು ಹರಿಹರದೇವನು ಹೇಳುವದನ್ನು 
ಕೇಳಿ 


೨೦೮ ಶಿವಾನುಭವ. 


ಅರುಪೆ ಹರುಷಂದಳೆದು ಸರಮಭಕ್ತಂಮೆಚ್ಚಿ | ಪೊರನೊಟ್ಟಿನೊಲ್ಬು 
ಮಧ್ಯರಾತ್ರೆಯೊಳ್ಳೆಚ್ಚಿ ॥ 
ಮತ್ತೆ ಮಳೆ ಪಿರಿದಾಗೆ, ಮತ್ತೆ ಚಳಿ ಪಿರಿದಾಗೆ । ಮತ್ತೆ ಕಕ್ತಲೆ ಸುತ್ತಿ 
ಮುತ್ತಿಯುನ್ನತವಾಗೆ ॥ 
ಬರುತಿರ್ದನಪ್ರತಿಮ ಶಿವಭಕ್ತನುರವಣಿಸಿ । ಪುರದ ಹೊಲಗಳದಾಂಟ 
ಕಳ್ಳಲೆಯನುತ್ತರಿಹಿ ॥ 
ಹಳ್ಳಂಗಳಂ ಕೆರೆಗಳಂ ತೊರೆಗಳಂ ದಾಂಟಿ | ಕೊಳ್ಳಂಗಳಂ ಕೊಳಗಳಂ 
ಲಂಫಿಸುತೆ ದಾಂಟಿ ॥ 
ಹೋಗಿಗರ್ದೆಯೊಳಿರ್ದ ಮೊಳೆವಿತ್ತ ನೆತ್ತಿದಂ । ರಾಗದಿಂ ತಂದವಂ 
ಗೂಡೆಯೊಳಗಿಕ್ಕೆದಂ॥ 
ತಿರುಗಿ ಬರುತಿರ್ದಂ ಹರಂ ಹಸಿದನೆಂಪೆನುತೆ | ಉರವಣಿಸಿ ಬರುತುಂ. 
ಬಳಿಲ್ಪನೀಶ್ವರ ನೆನುತೆ ॥ 
ಈ ಪರಿ ಇಳೆಯಾಂಡ ಗುಡಿಮಾರನು ಮಧ್ಯರಾತ್ರಿಯಲ್ಲಿಯೇ ಹೊಲಕ್ಕೆ 
ಹೊರಟಿದ್ದಾನೆ. ಮೇಲೆ ಮಳೆಯು ಸುಮೈ್ಯೈಂದು ಸುರಿಯುತ್ತಿದೆ. ಬರಿವೈ. 
ಚಳಿಯು ಬಲಿಬಲಿದು ಬಾಧಿಸುತ್ತಿದೆ. ಕತ್ತಲೆಯು ಕವಿಕವಿದು ಮುತ್ತ 
ತೊಡಗಿದೆ. ಅಂತಹದರಲ್ಲಿಯೇ ಹತ್ತುವ ಹಳ್ಳ. ಕೊಳ್ಳಗಳನ್ನು ದಾಟ 
ದ್ವಾನೆ. ಎದುರಾಗುವ ಕೆರೆ ತೊಗೆಗಳನ್ನು ಮೀರಿದ್ದಾನೆ. ಹೊಲಕ್ಕೆ ಬಂದಿ 
ದ್ದಾನೆ. ಮೊಳೆವಿತ್ತ ಕಾಳುಗಳನ್ನು ಕಾಳಿರುಳಲ್ಲಿಯೇ ಆಯ್ದುಕೊಂಡು 
ಹರನು ಹಸಿದಿರಬಹುದೆಂದು ಉರವಣಿಸುತ್ತ ಮನೆಗೆ ಬಂದು ಮಡದಿಯ 
ಮುಂದಿಳುಹಿದ್ದಾನೆ. ಅರಸಿಯು ಅವನ್ನು ತೆಗೆದುಕೊಂಡು ಹುರಿದು 
ಅಮೃತಾನ್ನದಂತೆ ಓಗರವ ಮಾಡಿದ್ದಾಳೆ. ಬಂದ ಭಕ್ತನಿಗೆ ಎಡೆ ಬಡಿ 
ಸಬೇಕೆಂದು ಮಗನನ್ನು ಬಾಳೆಯ ಎಲೆಯನ್ನು ತರಲು ಕಳುಹಿದ್ದಾರೆ. 
ಉಣ್ಣುವ ಬಔ ಲುಗಳು ಸಹ ದಾನವಾಗಿ ಹೋಗಿವೆ. ಅತ್ತ ಬಾಳೆಯ 
ಎಲೆಯನ್ನು ಕೊಯ್ಯುವ ಬಾಲಕನನ್ನು ಶಿವನ ಆಜ್ಞೆಯಿಂದ ಹಾವು 
ಕಚ್ಚಿದೆ. ವಿಷವೇರಿ ಮೂರ್ಛೆ ಬಂದಿದೆ. ಶಿನನ ಮಾಯೆಯಿಂದ ಶಿಶು 
ವಿನ ಅಸುವೂ ಹೊರಟು ಹೋಗಿದೆ. ಹೀಗೆ... 
ಮರೆದೊರಗಿದಂಶಲ್ಲಿ ದೀರ್ಫನಿದ್ರೆಯೊಳಿರಲ್‌ | ಪೊರಗೆ, ಶಶಿಧರನತ್ತ 
ಪಸಿದೆನೆಂದೆನುತಿರಲ್‌ ॥ 
ತಡೆದನೆಂದಿಳೆಯಾಂಡ ಗುಡಿಮಾರನೆಯ್ತಂದು | ಪಿಡಿದುರಗನಿಂ 
ಮಡಿದ ಮಗನನೀಕ್ಷಿಸುತಂದು/ 


ಹರಿಹರನು ಹೊಗಳಿದ ದಾನವೀರ ಇಳೆಯೂರಡ ಗಂಡಿಮಾರೆ. ೨೦೯ 


ಎಲೆ ತರಲು ಹೋದ ಹುಡುಗನು ಗಿಡದಡಿಯಲ್ಲಿ ಗತಸ್ರಾಣನಾಗಿ ಬಿದ್ದಿ 
ದ್ದಾನೆ.-`ಇಲ್ಲಿ ಶಿನನು ಕನಟದಿಂದ ಹಸಿವನ್ನು ಸಹಿಸದೆ ಹೊರಳಾಡ 
ಲಾರಂಭಿಸಿದ್ದುನೆ. ಇದನ್ನು ನೋಡದೆ ಇಳೆಯಾಂಡ ಗುಡಿಮಾರನೇ 
ಹೊರಟು ಬಂದಿದ್ದಾನೆ. ಬಾಳೆಯ ಬದಿಯಲ್ಲಿ ಮಗುವಿನ-ಶವ. ಮರು 
ಗದೆ ಮುಟ್ಟದೆ ತನ್ನ ಕಾರ್ಯದಲ್ಲಿ ತತ್ಪರನಾಗಿದ್ದಾನೆ. ಹ್ಹಾ! ಎಂಥ 
ಎದೆ ಶಿವನದು, ಶಿವಭಕ್ತರದು ! ಎಲ್ಲಿಯ ವರೆಗೆ ತನ್ನ ನಂಬಿದವರನ್ನು 
ಪರೀಕ್ಷಿಸುವದು ! ಅದಕ್ಕೊಂದು ಆವಧಿಯಿಲ್ಲವೇ? 


“ನೆಚ್ಚಿದನೆಂದರೆ, ಮೆಚ್ಚಿದನೆಂದರೆ, ಸಲೆಮಾರುವೋದನೆಂದಕ್ಕೆ ತನು 
ವನಲ್ಲಾಡಿಸಿ ನೋಡುವೆ ನೀನು. ಮನನನಲ್ಲಾಡಿಸಿ ನೊಡುವೆ ನೀನು. 
ಧನವನಲ್ಲಾಡಿಸಿ ನೋಡುವೆ ನೀನು. ಇನೆಬ್ಲಕ್ಕಂಜದಿದ್ದರೆ ಭಕ್ತಿಕಂಪಿತ 
ನಮ್ಮ ಕೂಡಲಸಂಗಮದೇವಾ” 
ಎಂದು ಬಸವಣ್ಣನವರು ಅವಧಿಯನ್ನು ಹೇಳಿದುದು ಸತ್ಯವಿದೆ. ಏಕೆಂದರೆ 
ಇಲ್ಲಿಯ ವರೆಗೂ ಶಿನನು ಇಳೆಯಾಂಡ ಗುಡಿಮಾರನನ್ನು ದರಿದ್ರನ ಮಾಡಿ 
ಥನವಲ್ಲಾಡಿಸಿ ನೋಡಿದನು. ಮಳೆಯಲ್ಲಿ ಮಿಂಚಿನಲ್ಲಿ ಚಳಿಯಲ್ಲಿ ಕಲ್ತಲೆ 
ಯಲ್ಲಿ ಹೊಲಕ್ಕೆ ಕಳುಹಿ ತನುವಲ್ಲಾಡಿಸಿ ನೋಡಿದನು. ಈಗ ನಡೆದಿದೆ 
ಮನದ ಪರೀಕ್ಷೆ. ಇಡುರಿಗೆ ನೋಹದ ಮಗುವಿನ ಶವ. ಅಲ್ಲಿ ಶಿವನು 
ಹಸುವಿರಿಂದ ಕನಲುವ ಕಾಟಿ. ಇಂತಹ ಉಭಯ ಸಂಕಟ ಸಮಯ 
ದಲ್ಲಿ ಆ ಮಹಾನುಭಾವನು ತನ್ನ ಮನದಲ್ಲಿ ಇಂತು ಯೋಚಿಸುವನು-- 


ಇದನರಿಡೊಡೀತನುಣಲೊಲ್ಲನೇವೇಳುವೇಂ । ಇದನರುಪದುಣಲಿಕ್ಕೆ 
ಸಂತಸಂ ಮಾಡುವೇಂ ॥ 


: ಆಃ! ಎಂತಹ ನಿಶಾಲವಾದ ಭಾನ! ಎಷ್ಟೊಂದು ಶಿನಭಕ್ತರಲ್ಲಿ ಪ್ರೇಮ! 
ಈ ಮಗನು ಮಡಿದ ವಾರ್ತೆ ಆತನಿಗೆ ಮುಟ್ಟಿದರೆ ಉಣಲಿಕ್ಕಿಲ್ಲ ಆದ್ದ 
ರಿಂದ ' ಇದನ್ನು ಆತನಿಗೆ ಅರುಪದೆ ಮೊದಲು ಉಣಲಿಕ್ಸಿ ಸಂತೋಷ 
ಪಡಿಸುವೆ ಎಂದು ಯೋಚಿಸಬೇಕಾದರೆ ಆತನ ಮನಸ್ಸು ಎಷ್ಟು ಸ್ಫೈರ್ಯ 
ಗೊಂಡಿರಬೇಕು, ಎಷ್ಟು ನಿರ್ಮೋಹವಾಗಿರಬೇಕು, ಎಂಥ ಭಕ್ತೆ ಭಾವ 
ಬಲಿತಿರಬೇಕು, ಈ ಪರಿ ಆಂತಹ ಆತ್ಮವೀರರಿಗಲ್ಲದೆ ಸಾಮಾನ್ಯರ 
ಸೊತ್ತಲ್ಲ. ಇಳೆಯಾಂಡ ಗುಡಿಮಾರನು ಆಲ್ಲಿ ಕಂದನನ್ನು ನೊಡುತ್ತ 
ನಿಲ್ಲದಲೆ ಎಲೆಯನ್ನು ಕೊಯ್ದು ತಂದು ಭಕ್ತನ ಮುಂದಿರಿಸಿದ್ದಾನೆ. 


೨೧೦ ಶಿವಾನುಭವ, 


ತಿಳಿನೀರನಿಕ್ಕಿದ್ದಾನೆ. ತೊಳಸ ಓಗರವನೆಡೆಬಡಿಸಿದ್ದಾರೆ. ಎಲೆಬಡಿಸಿ ಒಲ್ಮೆ 
ಯಿಂದ ಓ ದೇವ! ಆರಯ್ವುದು ಎಂದು ಎರಗಿ-- ಶಿವನನ್ನು ಬೆಸಕೊ 
ಳ್ಳಲು ಆಗ ಶಿವನು- ಏನು ನಾವೊಬ್ಬರುಣ್ಣುವದೇ? ಆಗದು. ಭಕ್ತರ 
ಪಂಕ್ತಿಯಲ್ಲಿಯೇ ಉಂಬುದೆಮ್ಮ ವ್ರತ, ಆದ ಕಾರಣ ತಂದೆ ಮಕ್ಕಳೆಲ್ಲರೂ 
ಬಂದು ಕುಳಿತುಕೊಳ್ಳಬೇಕು ಎಂದು ಆಗ್ರಹ ಮಾಡುವನು, ಇದನು 
ಕೇಳಿ ಇಳೆಯಾಂಡ ಗುಡಿಮಾರನು ಕಡು ನೊಂದು-- ಇತ್ತ ಮಗನು 
ಮಡಿದುದನ್ನು ಹೇಳಲೂ ಬಾರದು. ಅತ್ತ ಮಗನಿಲ್ಲದಿದ್ದರೆ ಉಣ್ಣುವದಿ 
ಜ್ಲೆಂಬ ಮೃಡನ ದೃಢತರ ಪ್ರತಿಜ್ಞೆ. "ಇನ್ನೇವೆನೆನುತೇಳ್ತು' ಕಂದನ 
ಬಳಿಗೆ ಹೋಗಿ ಕರೆದು ನೋಡುವೆನು. ಆತನೆದ್ದುಬಾರದಿರ್ದರೆ ಇಂದು 
ಆಭವಂಗೆ ಶಿರವನೊಪ್ಪಿಸಿಬಿಡುವೆನು. ಉಂಬದ ಶಿವನಿಗೆ ಅರ್ಪಿಸಿ ಇಂಬಾಗಿ 
ಇರುವೆನು. ಎಂದು ಯೋಚಿಸಿಗೊಂಡು ಹೋಗಿ ಮಗನ ಕರೆಯಲು 
ನಿದ್ದೆಯಿಂದ ಎಚ್ಚೆರಿಯುವಂತೆ ಎದ್ದು ಬರುವನು. ಆನಂದದಿಂದ ಅತ 


ನನ್ನು ಕರೆದುಕೊಂಡು ಶಿನನನ್ನು ಉಣಿಸಬೇಕೆಂದು ಉಲ್ಲಾಸದಿಂದ 
ಬರುವಷ್ಟರಲ್ಲಿ-- 


..,ಜಗಜ್ಯೋತಿರ್ಮಯಂ ಬೆಳಗುತಿರಲೊಳಗೆ ; ಪುರಹರಂ ವೃದ್ಧ 
ವೇಷವನಿಳುಪಿ ತೊಳ ತೊಳಗೆ 
ಜಡೆ ಚೆಂದ್ರ'ಕಳೆ ನೊಸಲ ಕಣ್ಣಾಗ ಕುಂಡಲಂ । ತೊಡಿಗೆಯಹಿ, ಕರೆ 
ಗೊರಲ್ಮಿಸುಪ ಮುಖಮಂಡಲಂ ॥ 
ದಶಭುಜಂ ಡಮರುಗಂ ತ್ರಿಶೂಲಂ ಗಜಾಜಿನಂ । ದಿಸೆನೆಸೆಯೆ 
ಬೆಳೆಪ ಪ್ರಲಿದೊನಲು ಪಂಚಾನನಂ॥ 
ತಾನೊಸ್ಪಿ ರವಿಕೋಟ ತೇಜಮಂ ಮಸುಳಿಸುತೆ | ನಾನಾ ಸುಧಾಕರ 
" ಪ್ರಭೆಗಳಂ ರಂಜಿಸುತೆ ॥ 
ಶಿವನು ಸಾಕಿನ್ನು ಪರೀಕ್ಷಿಸುವದೆಂದು ಕಸಟಿಪ ವೃದ್ಧಭಾನನನ್ನು ಬಿಟು 
ಲ ಬ್ರ 
ತ ನ ನಿಜರೂಪಂಜೊಟ್ಟು-. ಚ 


""ಅರೆವನಯ್ಯ ಸಣ್ಣನಹನ್ನಕ್ಕ. ಬರೆನನಯ್ಯ ಬಣ್ಣ ಗಾಬನ್ನಕೃ. 
ಅರೆದರೆ ಸಣ್ಣಗಾಗಿ, ಒರೆದರೆ ಬಣ್ಣವಾದರೆ ಕೂಡಲಸಂಗಮದೇವ 
ನೊಲಿದು ಸಲಹುವನು ? 


ಹರಿಹರನು ಹೊಗಳಿದ ದಾನವೀರ ಇಳೆಯಾಂಡೆ ಗುಡಿಮಾರ. ತಿಂದಿ 


ಎಂಬ ಬಸವಣ್ಣನು ನಿಷ್ಠಾ ಪೂರಿತ ವಚನಾಮೃತಕ್ಕೆ ಸತ್ಯದ ಹೊಂಗಳ 
ಸನ್ನಿಕ್ಕಿ ಶೃಂಗರಿಸಿದನು. ಭಕ್ತರ ಬೆಂಗಾವಲಿಗನೆಂಬ ಬಿರುದನ್ನು ಭಾವ 
ಪೂರಿತವನ್ನಾಗಿ ಮಾಡಿದನು. ಇದಾಗಬೇಕಾದರೆ ಭಕ್ತನಲ್ಲಿ ದೃಢತೆ 
ಮಾತ್ರ ಇರಬೇಕು. ಸಿರಿಬರಲಿ, ಉರಿಬರಲಿ, ಹಿಡಿದ ವ್ರತವನ್ನು ಬಿಡದಿ 
ನಡಿಸುವ ಛಲವಿರಬೇಕು. ಆ ನಿಷ್ಟೆ, ಅಧೈರ್ಯ, ಆಸಾಹಸಗಳು ಕದ 
ಲದಂತಿರಬೇಕು. ತನ್ನ ಥ್ಯೇಯ ಸಂಪಾದನೆಯಲ್ಲಿ ನಚ್ಚು ಮಚ್ಚು 
ಗಳು ಅಸ್ಪಲಿತವಾಗಿರಬೇಕು. ಅದ್ವಿತೀಯವಾಗಿರಬೇಕು. ಅಂದರೇನೆ 
ಅವನು ಕೈಕೊಂಡ ವ್ರತಸಮುದ್ರವನ್ನು ದಾಟ ಆ ಕಡೆಗೆ ನಿಲ್ಲುವನು. 
ಸಂಸಾರ ಸಂಕಟಗಳನ್ನು ನೀಗುವನು. ಜಗತ್ತಿನ ಜನರಿಗೆ ಆದರ್ಶ 
ಪುರುಷನಾಗುವನು. ಜಗಜ್ಜೋೋತಿಯಲ್ಲಿ ಜ್ಯೋತಿ ರೂಪಾಗಿ ಲೀನವಾ 
ಗುವನು. 
“ಮನಕ್ಕೆ ಮನ ಒಂದಾಗಿ, ಧನಕ್ಕೆ ಧನ ಒಂದಾಗಿ, ನಚ್ಚಿದ ಮಚ್ಚು 
ಅಜ್ಚೊತ್ತಿದಂತಿರಬೇಕು. ಪ್ರಾಣಕ್ಕೆ ಪ್ರಾಣ ಒಂದಾಗಿ ಶುಭ ಸೂಚನೆ 
ಒಂದಾಗಿರುನ ನಚ್ಚು ಮಚ್ಚು ಪಾರವೈದುದೇ? ತಿರ ಹರಿದರೇನು? 
ಕರುಳು ಕುಪ್ಪಳಿಸಿದರೇನು? ಇಂತಪ್ಪ ಸಮಸ್ತವೆಲ್ಲವೂ ಹೋದರೇನು? 
ಚಿತ್ತ-ಮನ-ಬುದ್ಧಿಯೊಂದಾದ ಮಚ್ಚು ಬಿಚ್ಚಿ ಬೇರಾಗದಿದ್ದರೆ ಮಚ್ಚುವ 
ನಮ್ಮ ಕೂಡಲ ಸಂಗಮದೇವ ? 


ಎಂದು ದೃಢವ್ರತಿಗಳಾದರೆ ಮೃಡಪದ ಸಿಗುವದೆಂದು ಒಳ್ಳೇ ಸೊಗಸಾಗಿ 
ಹೇಳಿದ್ದಾರೆ. ದೃಢವ್ರತನಾದ- ಾಇನವೀರನಾದ-ಧರ್ಮಶೀಲನಾದ : ಇಳೆ 
ಯಾಂಡ ಗುಡಿಮಾರನು ಫಿಜಸ್ಟರೂಪವನ್ನು ತಳೆದು ನಿಂತ ನಾಗಾಭರ 
ಣನನ್ನು ನೋಡಿ ಆನಂದಬಾಷ್ಟ ಉಕ್ಕಿ ಉತ್ಸಾಹ ಮಿತಿಮಿಕ್ಟಿ ಗಳಗಳನೆ 
ಬಂದು ಹರನ: ಚರಣಗಳಿಗೆರಗಿ ಇಂತು ಹೃತ್ರೇಮದಿಂದ ಕರಳು ಕರಗು 
ವಂತೆ ನುಡಿವನು 
ದೇವಾ! ಜರಾಜೀರ್ಣವೇಷಮಂ ಕೈಯ್ಯೊಂಡು | ದೇವಾ! ಮಳೆಯೊಳ 
ಚಳಿಯೊಳೆನ್ನನುನಂಗೊಂಡು॥ 
ಬಪ್ಪುದೇ? ಇಂತಿರಿಳು ಕರುಣಿ ಕರುಣಿಗಳರಸ | ಒಸ್ಪವಾಯ್ತೆನ್ನ 
ಮಾಟಂ ಹೈಮವತಿಯರಸ ॥ 
ಚಳಿಹತ್ತಿತೇ ಪತ್ತಿತೇ ತಂದೆ ಹೇಳಯ್ಯ । ಮಳೆಯೊಳಗೆ ತನು ನೆನೆದು 
ಕೊರಗಿತೇ ಹೇಳಯ್ಯ ॥ 


೨೧೨ ಶಿವಾನುಭವ 


ಎಂದು ದೇವನಲ್ಲಿರುವ ಗಾಢವಾದ ಪ್ರೇಮದಿಂದ ಕರುಣೆ ಹುಟ್ಟಿ ಕೇಳು 
ವಾಗಲೆ ನಂದೀಶ-ಭೃಂಗೀಶ-ನೀರಭದ್ರ ಮೊದಲಾದ ಪ್ರಮಥಗಣನು 
ಬಂದು ಶಿವನಿಗೆರಗಿ ಆತನಪ್ಪಣೆಯಂತೆ ಇಕ್ಕೆಲದಲ್ಲಿ ಸಾಲ್ವಿಡಿದು ನಿಲ್ಲು 
ವರು, ಆಗ ಶಿವನು ಸಮೀಪದಲ್ಲಿಯೇ ನಿಂತ ಶಿವಭಕ್ತ ಕ್ರೇಷ್ಠನ:ದ ಇಳೆ 
ಯಾಂಡ ಗುಡಿಮಾರನನ್ನು ಸ್ನೇಹ ದೃಷ್ಟಿಯಿಂದ ನೋಡಿ ನಲವೇರಿ-- 
“,.. ಶಿನನೆಂದನೆಲೆನಂದೀಶ ಕೇಳಯ್ಯ | ಕಂಡೆ ನಿಲ್ಲಿ೨ತಸ್ಪ ನೇಹನುಂ 
ಪೊಸತಯ್ಯ ॥ 
ಈ ಮಳೆಯೊಳೀ ಚಳಿಯೊಳಿಂತು ಸೋದವರುಂಟಿ? | ಏ ಮಾತೊ 
ಮೊಳೆವಿತ್ತ ನೆತ್ತಿ ತಂದವರುಂಟೆ? ॥ 
ಮಗನ ಸಾನಂ ನೋಡದುಣಲಿಕ್ಕಿದವರುಂಟಿ? | ಜಗದೊಳಗೆ 
ವಾಂಛಿತವನುಳಿದು ಮಾಳ್ಸವರುಂಟಿ ?॥ 
ಎಂದು ಕೊಂಡಾಡುತಿಕೆ ಪೂಮಳೆಗಳೆರಗಿದವು। ಅಂದು ನಾಕದ 
ದುಂಡುಭಿಸ್ವನಂ ಮೊಳಗಿದವು 
ಇನಿತು ವೈಭವ ಜರಗಿರಲು ಸಾಕ್ಸಾತ್‌ಶಿವನು ಒಲಿದು ಸ್ವಸ್ವರೂಸ ತೋರಿ 
ರಲು-ಮುಂಡೆ ಮೋಕ್ಷಪದವನ್ನು ಕೊಡುನವನಿರುತಿರಲು-ಅನಕ್ಕೆಲ್ಲ 
ಗುಡಿಮಾರನು ಮನಸೋಲದೆ-ಆಶೆಮಾಡದಿ ಓ.ದೇವ! ಕೈಲಾಸಕ್ಕೆ 
ಹೋಗುವದೊಂದಿಡೆಗಿರಲಿ. ಬಂದು ಬೇಡಿದುದಕ್ಕೆ ಮೊದಲು ಬೋನನ 
ನುಣ್ಣ. ಭಕ್ತನ ಭಕ್ತಿಯನ್ನು ಕೈಕೊಳ್ಳು. ಬಯಸಿ ಬೇಡಿದುದನ್ನು 
ಬಿಟ್ಟು ಪೋಗುವದೇ? ಎಂದು ತನ್ನ ದಾನ ಪ್ರೇಮವನ್ನೇ ಮುಂದೆ 
ಮಾಡುವನು. ಹಸಿದು ಬಂದು ಆರೋಗಿಸಡೆ ಹೊರಳಿ ಹಾಗೆಯೇ ಹೋಗು 
ವಜೀ? ಎಂದು ಆತ್ಮಕಳಕಳಿಯಿಂದ ಹೃದಯ ನಿಸ್ಕೆಯಿಂದ ಬೀಳ್ಕೊಳು 
ವನು. ಇದನ್ನು ಕೇಳಿ ಶಿವನು-- ¥ 


««...ನಸುನಗುತೆ ಭಕ್ತನಿಚ್ಛೆಯಂ ನೆರೆ ಸಲಿಸಿ | ವನಿತೆ ಪಾರ್ವತಿದೀನಿ 


ಗಣಸಂಕುಳಂ ವೆರಿಸಿ ॥ 
ಅರೈಸಿದಂಕರುಣದಿಂದ ಶಶಿಶೇಖರಂ । ಹಾರೈಸಿ ಮೊಳೆವಿತ್ತ ನೋಗರ 


ಔ ವನೀಶ್ವರಂ। 
ಆಸಮಯದೊಳ್‌ ಗಂಡ ಹೆಂಡಿರ್ಗೆ ತನಯಂಗೆ । ಭಾಸುರದ 


ಪುಷ್ಪಕಂಗಳು ಬಂದವನುವಿಂಗೆ ॥ 


ಹರಿಹರನು ಹೊಗಳಿದ ದಾನವೀರ ಇಳಿಯಾಂಡ ಗುಡಿಮಾರ. ೨೧೩೩ 


ಹೀಗೆ ಶಿವಾ ಶಂಕರರು ಸಹಿತ ಸಕಲಗಣ ಸಂಕುಳವು ಉಣ್ಣುವದನ್ನು 
ನೊಡಿ ಅವರ ಆನಂದವು ಎಲ್ಲೆ ಮೀರಿದೆ. ಅಲೌಕಿಕ ಜ್ಯೋತಿಯು 
ನಯನಗಳಲಿ ಮೂಡಿದೆ. ಸತ್ಯ ಸೌಖ್ಯದ ಹಾದಿ ತೋರಿದೆ. ಅಷ್ಟರಲ್ಲಿಯೇ 
ವಿಮಾನುಗಳು ಬರುವವು. ಅವುಗಳಲ್ಲಿ ಮೂವರನ್ನು ಕುಳ್ಳಿರಿಸಿಗೊಂಡು-- 


ಹರುಷದಿಂ ದೇವದುಂದುಭಿಗಳಂ ಹೊಯ್ಸುತುಂ । ಕರೆದು ತುಂಬುರ 

ನಾರದರನೊಲ್ಲು ಪಾಡಿಸುತೆ ॥ 
ಬರಿಸಿ ವರಚಂಡಕೀರ್ತಿಗಳಿಂದೆ ಪೊಗಳಿಸುತೆ | ಕೈಸಾಸಪುರಕೆ ಕೊಂಡೊ 
ಯ್ದನುತ್ಸಾಹದಿಂ। 

ಕೊಂಡೊಯ್ದು ಗಣಪದನಿ ಯೊಳಗವರನೊಲ್ಲಿರಿಸಿ । ಖಂಡೇಂದು 
ಮೌಳಿ ತನ್ನಯ ಕರುಣದೊಳಿರಿಸಿ ॥ 

ಸತ್ವಾದಿ ಗುಣಭರಾರ್ಜಿತರೂಪನೊಸ್ಪಿದಂ । ತತ್ವನಿಧಿ ಹಂಸೆಯ 
ವಿರೂಪಾಕ್ಷನೊಪ್ಪಿದಂ ॥: 


ಈ ಸ್ಲಿತಿಯು ಇಂದಿನ ಜನರ ಜೀವನ ಮಾರ್ಗದಲ್ಲಿ ಬಲು ದೂರ 
ದಲ್ಲಿದೆ. ನಿಲುಕದಷ್ಟು ಅತಿ ಎತ್ತರವಾಗಿದೆ. ಅದನ್ನು ಸಾಧಿಸುವದು 
ನನ್ಮು ಆದ್ಯ ಕರ್ತವ್ಯ! ಹಾಗೆ ದಾನನೀರರು ಧರ್ಮಸರರು ಆಗುವದು 
ನಮ್ಮ ಧ್ಯೇಯ |! ಜನ ಕಾರುಣ್ಯ ತೋರಿ ಜನಾರ್ದನನ ಕೂಡುವದು 
ನಮಗೊಂದುಸಾಯ !!! ಏಕೆಂದರೆ ದಾನದಿಂದ ನಮಗೆ ಪ್ರಾಣಿಗಳು 
ವಶವಾಗುತ್ತವೆ. ವೈರಿಗೂ ಸಹ ಸ್ನೇಹಿತರಾಗುವರು. ಸಕಲ ಜನತಾ 
ಪ್ರೇಮವು ನಮ್ಮ ಮೇಲೆ ಆಗುವದು. ಇದಲ್ಲದೆ ಬಳಸಿದಂತೆ ಭಾವಿಯ 
ನೀರು, ಹೆರವರಿಗೆ ಹೇಳಿದಂತೆ ನಿದ್ಯೆಯು ಹೆಚ್ಚವಂತೆ, ದಾನ ಮಾಡಿ 
ದಂತೆ ಧನವು ಹೆಚ್ಚುತ್ತಿದೆ. ಇಲ್ಲನೆ ಪುಣ್ಯವು ಬಲಿಯುತ್ತದೆ. ಯಾವನು 
ದಾನಿಯೋ ಆತನಿಗೆ ಇಲ್ಲಿಯೂ ಪರದಲ್ಲಿಯೂ ಯಾವ ಭೀತಿಯಿಲ್ಲ. 
ಯಾವ ಕೊರತೆಯಿಲ್ಲ. ಆದ್ದರಿಂದ ಧನವಂತರು ಪಾತ್ರವರಿತು ಶಕ್ತಿ 
ಯರಿತು ದಾನಿಗಳಾಗಬೇಕು. ಧನ್ಯ ಜೀವಿಗಳಾಗಬೇಕು. ಹೀಗೆ ಹೇಳಿ 
ದಂತೆ ದಾನತತ್ಸರರಾಗುವದು ಎಲ್ಲರಿಗೂ ಸಾಮಾನ್ಯವಲ್ಲ. ಯಾರು 
ಕೊಡೆಗೈಡೊರೆಗಳೋ ಯಾರು ಉದಾರಾಂತಃಕರಣಿಗಳೋ ಅವರಿಗೆ ಮಾತ್ರ 
ಸಾಧ್ಯ. ಅದೇ ಅವರಿಗೆ ಸರಮಭಾಗ್ಯ. ಅಂತೆಯೇ ಸರ್ವಜ್ಞನು - «ಗಾನ 
ವಿದ್ಯೆಯು ಲೇಸು | ಮಾನವತಿ ಸತಿ ಲೇಸು | ಸಾ ್ರನುಭವಿಗಳ ಕಳೆ ಲೇಸು 


೨೧೪ ಶಿವಾನುಭವ, 


ಎಲ್ಲಕ್ಕೂ ದಾನಿಯೇ ಲೇಸು ಸರ್ವಜ್ಞ ॥ ಎಂದು ಮುಂತಾಗಿ ಸಾರಭೂತ 
ವಾಗಿ ಸಾರಿರುವನು. ದಾನಿಗಳೂ ದಯಾಂತಃಕರಣಿಗಳೂ ದೀನರಕ್ಷಕರೂ 
ಆಗುವ ಸಂಯೋಗವನ್ನು ಧನವಂತರಿಗೆ. ಆ ದಾನನೀರ ಇಳೆಯಾಂಡ 
ಗುಡಿಮಾರನು ದಯೆಯಿಂದ ದಯಪಾಲಿಸಲೆಂದು ಬೇಡುವೆನು. ಉಳಿ 
ದವರಿಗೆ ತಮ್ಮ ತನು-ಮನ-ಭಾವಗಳನ್ನಾದರೂ ವಿಷಯಗಳಿಂದ ವಿರತಿ 
ಗೊಳಿಸಿ ಸತ್ಯಾರ್ಯಕ್ಕಾಗಿ ಶಿವನಿಗಾಗಿ ಸೂರೆ ಮಾಡುವ ಸೌಭಾಗ್ಯ 
ವನ್ನು ಆತನೇ ಕೊಡಲೆಂದು ಪ್ರಾರ್ಥಿಸುವೆನು. ಓ ದಾನವೀರ ಗುಡಿಮಾರ! 
ಇದೋ ಭಿಕ್ಸಾರ್ಥಿ, ಇದು ಭಿಕ್ಸಾಪಾತ್ರೆ, ಬರಿದಾದ ಪಾತ್ರೆ, ನೀಡು ನಿನ್ನ 
ಭಾಗ್ಯದೊಳಿನಿತೊಂದು ಭಿಕ್ಷವ ! ಸರ್ವಸ್ವವನ್ನೇ ದಾನ ಮಾಡಿದ ನೀನು 
ಇದನ್ನಾದರೂ ನೀಡದಿರಲಾರೆಯಾ? 


ಶ್ರೀ. ನಿಡುಮಾವಿಂಡಿ ಮಠದ ಇತಿಹಾಸ. ೨೧೫ 


ಶ್ರೀ. ನಿಡುಮ್ಬೂಾಮಿಡಿ ಮಠದ ಇತಿಹಾಸ 


ಲೇಖಾಂಕ ೩. 


ಲೇಖಕಃ-- ಎಂ. ಜಿ. ನಂಜುಂಡಾರಾಧ್ಯ “ರಾಷ್ಟ್ರ ಭಾಷಾ ವಿಶಾರದ” 
ಸಿದ್ಧಗಂಗಾ ಗುರುಕುಲ. 





ನಮ್ಮ ಹಿಂದಿನ ಲೇಖನದಲ್ಲಿ ಈ ಪೀಠದ ಶಾಖಾ ಮಠವಾದ 
ರಾಯಚೋಟ ಮಠಕ್ಕೆ ಸಂಬಂಧಿಸಿದ ಕೆಲವು ವಿಚಾರಗಳನ್ನು ವಿವೇ 
ಚಿಸಿದುದಾಯಿತು. ಪ್ರಕೃತದಲ್ಲಿ ಅದಕ್ಕೆ ಪೋಷಕವಾದ ಒಂದೆರಡು 
ವಿಷಯಗಳನ್ನು ವಾಚಕರ ಮುಂದಿಡಲು ಪ್ರಯತ್ನಿಸಿದೆ. ` 


ನಮ್ಮ ಮೊದಲನೆಯ ಲೇಖನದಲ್ಲಿ ಶ್ರೀ ನಿಡುಮಾಮಿಡಿ ಮಠದ 
ಮೂಲ ಹೀಠವು ಶ್ರೀಶೈಲದಲ್ಲಿರುವ ಪಂಚವಣ್ಣಿಗೆಯ ಶ್ರೀ ಗೋಕರ್ಣ 
ಸಿಂಹಾಸನವೆಂದೂ, ಆ ಮಠದ ಮೇಲ್ವಿಚಾರಣೆಯನ್ನು ಈ ಪೀಠಾಧೀ 
ಶ್ವರರಾಗಿದ್ದ ಶ್ರೀಮರಿ ಕರಿಬಸವ ರಾಜೇಂದ್ರ ಸ್ವಾಮಿಗಳವರು ೧೮೧೯ 
ರಲ್ಲಿ ನೀರಮಾಹೇಶ್ವರರಾದ ಮಾದುಲ ವೀರಯ್ಯನವರಿಗೆ ವಹಿಸಿದಂ 
ತೆಯೂ, ಅದಕ್ಕಾಗಿ ಅವರಿಗೆ ಅಲ್ಲಿ ತ್ರೀ ಗೋಕರ್ಣ ಸ್ವಾಮಿಗಳಿಗಿರುವ 
ಇನಾಂ ಜಮೀನುಗಳಲ್ಲೊಂದನ್ನು ಧಾರಾಕೃತವಾಗಿ ದ:ನಮಾಡಿದಂತೆ 
ನಮೂದಿರುವ ತಾಮ್ರ ಶಾಸನವು ಈ ಮಠದಲ್ಲಿ ಉನಲಬ್ಧವಾಗಿದೆ 
ಯೆಂದೂ ಉಲ್ಲೇಖ ಮಾಡಿದೆಯಷ್ಟೆ!! ಈ ಶಾಸನದಲ್ಲಿರುವ “ಸಂಚ 
ವಣ್ಣಿಗೆ ಎಂಬ ವಿಶೇಷಣವು ಬಹಳ ಮಹತ್ವದ್ದಾಗಿರುತ್ತದೆ. ಇದು 
ಆ ಸ್ಥಳದ ಅಥವಾ ಈ ಪೀಠದವರಿಗಿದ್ದ ಒಂದು ಅಂಕಿತವಾಗಿರಬಹು 
ದೆಂದು ಊಹಿಸಬಹುದಾಗಿದೆ. ಆದರೆ ಈ ಉಪನಾಮವು ಬರಲು 
ನಿಮಿತ್ತವೇನೆಂಬುದಿನ್ನೂ ಸರಿಯಾಗಿ ತಿಳಿದು ಬಂದಿಲ್ಲ. ಆದಾಗ್ಯೂ 
"ಪಂಚವಣ್ಣಿಗೆ' ಎಂಬ ಉಪಾಧಿಯುಳ್ಳ ಅನೇಕ ಕವಿಗಳೂ ಮಠಾಧೀ 
ರರೂ ಈ ಪೀಠದ ಶಾಖಾ ಮಠಗಳಲ್ಲಿದ್ದರಿತೆ ಅನೇಕ ಉಲ್ಲೇಖಗಳು 
ತಿಹಾಸದಲ್ಲಿ ನಮಗೆ ಉಪಲಬ್ಬವಾಗುತ್ತಿವೆ. 
ಕ್ರಿ.ಶ. ಸು.೧೬೫೦ ರಲ್ಲಿದ್ದ “ಸಿದ್ಧನಂಜೇಶ ಕ್ಕ” ನೆಂಬ ಕವಿವರ್ಯ 
ಮತ್ತು ಈತನ ಗುರು ಪರಂಪರೆಗೆ ಸೇರಿದ ನೀಲಗುಂದದ ಸಿಂಹಾಸ 


ಶ್ವ 
ಇ 





§ ಕವಿಚರಿತೆ ಭಾ, ೨ ಪು೩೮ಂ೦. 


೨೧೬ ಶಿವಾನುಭವ. 


ನಾಧೀಶ ಪಂಚನಣ್ಣಿಗೆಯ ಎ ಅವರ ಶಿಷ್ಯ ಕುರುವೆತ್ತಿ 
ಪುರದ ಸಿಂಹಾಸನಾಧೀಶ ಸಿದ್ಧನಂಜೆ ಶ್ವರ” ಇವರೆಲ್ಲರೂ ಈ ಪಂಚ 
ವಣ್ಣಿಗೆಯ ಗೋಕರ್ಣ RR “ಶಾಖಕ್ಕೆ ಸೇರಿದವರೆಂದು ಸಿದ್ದ 
ವಾಗುತ್ತದೆ. ಈ ಸಿದ್ಧನಂಜೇಶನ ಗುರುರಾಜಚರಿಕ್ರೆಯ ಪ್ರತಿ ಸಂ 
ಧಿಯ ಅಂತೃದಲ್ಲಿಯೂಃ 


""ಧಾತ್ರಿಗುತ್ತಮನೆನಿಷ ಪೂವಲ್ಲಿ ಪುರಕಥಿಸ | 

ಚಿತ್ರ ಗುರು ಸಂಚವಣ್ಣಿ ಗೆ ಸಿದ್ಧ ನಂಜೇಶ॥ 

ಪುತ್ರಸತ್ಯನಿ ಕುಲ ಸ್ತೋತ್ರ ಶ್ರೀಶೈಲ ನೈರುತ್ಯ ತ್ಯ ಭ:ಗದೊಳೊನ್ಪುವ ॥ 
ಕ್ಷೇತ್ರ ನವನಂದಿ 2.20% ಸಿಂಹಾಸನಕೆ | 

ಛತ್ರ ಶಿವ ಕವಿ ಸಿದ್ಧನಂಜೇಶ ಕೃತ ದಿವ್ಯ । 

ಸ್ತೋತ್ರ ಗುರು ರಾಜ ಚಾರಿತ್ರದೊಳು ........ '' 


ಎಂಬ ಪದ್ಯವಿದೆ. ಈತನ ಗುರುವಾದ ಪಂಚವಣ್ಣಿಗೆಯ ಸಿದ್ಧನಂಜೇ 
ಶನು ತನ್ನ ಪತ್ನಿಯಾದ ಚನ್ನನೀರಾಂಬೆಗೆ ಹೇಳಿದ ವಿಷಯಗಳನ್ನೇ 
ಅವನ ಆಜ್ವಾನುಸಾರವಾಗಿ ತಾನು ಈ ಗ್ರಂಥದಲ್ಲಿ ವಿವರಿಸಿದಂತೆ ಹೇಳು 
ತ್ತಾನೆ. ಈತನು ತನ್ನ ಗುರುವಾದ ಸಿದ್ಧನಂಜೇಶ್ವರನನ್ನು ಚತುರಾ 
ಚಾರ್ಯರಿಗೆ ಸಮಾನನೆಂದು ಸ್ತುತಿಸಿದ್ದಾನೆ, ಈತನ ರಾಘವಾಂಕ 
ಚಾರಿತ್ರವು «ಕರ್ಣಾಟಕ ಕವಿತ್ವಕೋವಿದ ಪಂಚವಣ್ಣಿಗೆಯ ಸಿದ್ಧನ 
ಜೇಶಾಂಫಿ) ಕಮಲ ಮಧುಪ ರಾಚವಟ್ಟಿಯಾರಾಧ್ಯನ” ಕೃಪೆಯಿಂದ 
ಪೂರ್ಣವಾದಂತೆ ಈ ಕವಿಯು ಹೇಳುತ್ತಾನೆ. ಇದರಿಂದ EES 
ಯಾರಾಧ್ಯನೂ ಪಂಚವಣ್ಣಿಗೆಯ ಸಿದ್ಧನಂಜೇಶನ ಶಿಷ್ಯನಾಗಿದ್ದನೆಂದು 
ತಿಳಿಯ ಬರುತ್ತದೆ. ರಾಚ ನಟ್ಟಿಯ ಮಠದ ಅನೇಕ ಮಹಾಧೀಶರನ್ನು 
ಈ `` ಕವಿಯು ಸೂಚಿಸಿದ್ದಾನೆ. ಗಡ್ಡದ ರಾಚವಟ್ಟಿಯಯ್ಯಾ, ಸಂಚವ 
ಣ್ಣಿಗೆಯ ವಿರೂಪಾ ಇಕ್ಷಯ್ಯ, ಚರಚಕ್ರವರ್ತಿ ಜಡೆಯ ಶಿವಲಿಂಗಾರ್ಯ, 
ಲೇಖ್ಯದ ಕವಿಯ ಸಿದ್ಧಬಸವೇಶ, ಸಪ್ಪೆಯರಾಯಯತಿ, ರಃ ಚವಟ್ಟ 
ಯಾರಾಧ್ಯ ಮುಂತಾದ ಈ ಪೀಠದ ಶಾಖಾ ಮಠಾಧೀಶರ ಉಲ್ಲೇಖ 
ವನ್ನು ಮಾಡಿದ್ದಾನೆ. ಇದಲ್ಲದೆ ತನ್ನ ಗುರುರಾಜ ಚರಿತ್ರದಲ್ಲಿ ಅನೇಕ 
ಪುರಾತನರ ಹಾಗೂ ನೂತನರ ಹೆಸರುಗಳು ಉಕ್ತವಾಗಿರುವುದರಿಂದ 
ಆನೇಕ ಕವಿಗಳ ಶೋಧನೆಗಳಿಗೆ ಬಹಳ ಅನುಕೂಲವಾಯಿತೆಂದು ಕನಿ 
ಚರಿತೆಕಾರರು ಅಭಿಪ್ರಾಯಪಟ್ಟರುತ್ತಾರೆ. ಇವರಲ್ಲಿ ಮುಖ್ಯವಾಗಿ ವೀರ 


ಶ್ರೀ. ನಿಡುಮಾನಿಡಿ ಮಠೆದ ಇತಿ ಹಾಸ. - ೨೧೭ 


ಕೈವ ಸಂಚಾಚಾರ್ಯರಲ್ಲೊಬ್ಬ ನಾದ ವಿಶ್ವೇಶ್ವರಾಚಾ ರ್ಯನೂ ಅವನ 
ಶಿಷ್ಯ ಸಂಚವಣ್ಣಿಗೆಯ ಸ ಮಿ ಇವನ ಶ್ಯ ಬಯಲ ಪಂಚವಣ್ಣಿಗೆ 
ಯಾರ್ಯ,........ ಇತ್ಯಾದಿ ಇವರೆಲ್ಲ ಪ್ರಸಿದ್ಧವಾದ "ಪಂಚವಣ್ಣಿಗೆ 
ಗೋಕರ್ಣ ಸೂರ್ಯ' ಸಿಂಹಾಸನದ ಶಾಖೆಯವರೆಂದು ಹೇಳಬಹುದಾ 
ಗಿದೆ. ಪಂಚವಣ್ಣಿಗೆಯ ಸ್ವಾಮಿಯು ವಿಶ್ವೇಶ್ವರಾಚಾರ್ಯನ ಸೇವೆ 
ಯಿಂದ ಅವರ ಅನುಗ್ರಹವನ್ನು ಪಡೆದುದೇನೂ ವಿಶೇಷ ಸಂಗತಿಯಾಗಿ 
ಕಾಣುವುದಿಲ್ಲ. 


ಸಿದ್ಧನಂಜೇಶನು ಶ್ರೀಕ್ಛಿಲ ನೈರುತ್ಯ ಭಾಗದೊಳೊಪ್ಪುವ ಪ್ರೀ 
ನಂದಿ ಮಂಡಲದ ಸಿಂಹಾಸನದ ಮಠಕ್ಕೆ ಅಧಿಪತಿಯಾಗಿದ್ದನೆಂದು 
ಹೇಳಿಕೊಂಡಿರುವುದರಿಂದಲೂ, ಈ ಗೋಕರ್ಣ ಪೀತವು ಶ್ರೀಕೈಲದ 
ಪೂರ್ವ ಭಾಗದಲ್ಲಿಡಿಯೆಂದು ತಾಮ್ರ ಶಾಸನದಿಂದ ವ್ಯಕ್ತವಾಗುವುದರಿಂ 
ದಲೂ ಈ ಪೀಠದ ಶಾಖೆಯವರ್ಕೆ ತ್ರೀ ನಂದಿ ಮಂಡಲದ ಮಠದಲ್ಲಿ 
ಆಧಿಪತಿಗಳಾಗಿರಬಹುದೆಂದು . ಸ್ಪಷ್ಟವಾಗುತ್ತದೆ. ಮತ್ತು -ಈತನ ಗುರು 
ರಾಜ ಚರಿತ್ರದಲ್ಲಿ. ಉಕ್ತವಾಗಿರುವ. "ಚಂದ್ರಗುಂಡ್ಕ ವಿರೂಪಾಕ್ಷದೇವ' 
ಇವರು ಈ ಪೀಠದ ಅಧಿಕಾರಿಗಳಾಗಿದ್ದು ಹಿಂದಿನ ಗುರುವರ್ಯರು 
ಆಥವಾ ಅವರ ನಾಮಾಂಕಿತರಾದ ಈ ಪೀಠಾಧೀಶರಾಗಿದ್ದರೆಂಬ ವಿಷ 
ಯದಲ್ಲಿ ಸಂದೇಹನಿರುವುದಿಲ್ಲ. ಇನ್ನು ಮಾಗಡಿಯ ಕರಿಯ ಬಸವೇ 
ಶ್ವರ, ಸಪ್ಸೆಯಾರ್ಯ ಮುಂತಾದವರು ಇದರ ಶಾಖಾ ಪರಂಪರೆ 
ಯವರೆಂದೇ ಸಿದ್ಧವಾಗುತ್ತದೆ. 


ಶಿವಲಿಂಗ ಚಾರಿತ್ರ, ಶಿವಗಣ ಚಾರಿತ್ರ ಮುಂತಾದ ಗ್ರಂಥಕರ್ತ 
ರಾದ ಶ್ರೀ ಶಾಂತವೀರ ದೇಶಿಕೇಂದ್ರರು ೫ ಈ ಪೀಠದಲ್ಲಿ ಸುಮಾರು ಹದಿ 
-ಸಾರನೆಯ ಶತಮಾನದಲ್ಲಿ ಸಿಂಹಾಸನಾಸೀನರಾಗಿದ್ದಂತೆ ತಿಳಿದುಬರು 
ತ್ರಜೆ. ಇವರು ಆಶ್ರಮ ಸ್ವೀಕಾರಕ್ಕೆ ಪೂರ್ವದಲ್ಲಿಯೇ ತಮ್ಮ ಪ್ರಪಿತಾ 
ಮಹರಾಗಿಯೂ ಸ ಪಂಡಿತಾರಾಧ್ಯ ವಂಶೀಯರಾಗಿಯೂ ಇದ್ದ ಶ್ರೀ 
ಶಿವಲಿಂಗಾರ್ಯರ ಚರಿತ್ರೆಯನ್ನು ಬಕಿದಿರುತ್ತಾರೆ. ಇವರ ಜನ್ಮಸ್ಥಾನವು 
ಫೆನುಗೊಂಡೆಯ ದೇಶದ ಅಸ್ಸೆಯ ಕೆಕೆ ಎಂದು ಹೇಳಿರುತ್ತಾರೆ. ಫೆನು 
ಗೊಂಡಿಯ ಸುತ್ತುಮುತ್ತಲೂ ಮೇಲೆ ಹೇಳಿದ ಶಿನಲಿಂಗಾರ್ಯರ 





EEE 
ಕನ್ನಡ ತನಿಚರಿತೆ ಭಾ ೨ ಪು ೩೭೭ 


೨೧೮ - ಶಿವಾನುಭವ, 


ವಂಶೀಯಸಾಡ ಶ್ರೀ ಪಂಡಿ ತಾರಾಧ್ಯ ಮಂಡಳಿಯವರೆಂದು ಸರೆಯಲ್ಪ 
ಡುವ ಒಂದು ಪಂಗಡದವರು ಇಂದಿಗೂ ವಾಸವಾಗಿರುತ್ತಾರೆ, ಅಲ್ಲದೆ 
ಹೊಸ ಕೆರೆ (ಅಸ್ಸೆಕೆರೆ) ಬುಕ್ಕ ಸಟ್ಟಣ, ಕನಮುಕ್ಕಲು. ಧರ್ಮಾನರಂ, 
ಕಪ್ಪಲಬಂಡ, ತಲಮರಲ, ಪಾಮದುರ್ತಿ, ಪುಲಿನಿಂದಲ, ನಾಗಲೂಟ, 
ಕಲ್ಯಾಣದುರ್ಗಂ, ರಾಯದುರ್ಗಂ ಮುಂತಾದ ಅನೇಕ ಸ್ಥಳಗಳಲ್ಲಿನ 
ಈ ಪೀಠದ ಶಾಖಾ ಮಠಗಳು ಇಂದಿನ ವರೆಗೂ ಈ ಪೀಠದವನರ ಅಧಿ 
ಕಾರಕ್ಕೆ ಒಳಪಟ್ಟಿರುತ್ತವೆ. 


ಶ್ರೀ ಶಾಂತವೀರ ದೇಶಿಕೇಂದ್ರರು ಸಿಂಹಾಸನಾರೂಢರಾದ ನಂತರ 
ನಡೆಯಿಸಿದ ಮಹತ್ವಗಳನ್ನು ಶ್ರೀ ಪುಲ್ಲಕನಿ ಮುಂತಾದವರು ವರ್ಣಿಸಿ 
ರುತ್ತಾಕೆ. ಇವರು ಹೊಸ ಕೆರೆಗೆ ಸಮೂಪದಲ್ಲಿರುವ ಬುಕೃರಾಯ 
ಸಮುದ್ರಮು ಪ್ರಾಂತ್ಯದ ಅಧಿಪ ಪತಿಗಳಾಗಿದ್ದ "ಮಹ್‌ರೆಡ್ಡಿ' ಗಳೆಂಬ ಜನಾಂ 
ಗದವರಿಗೆ ಲಿಂಗಧಾರಣೆಯನ್ನು ಮಾಡಿದರು. ಅದೇ ಹೊಸಕೆರೆ (ಅಪ್ಪೆಯ 
ಕೆರೆ) ಯಲ್ಲಿ ಮಹರೆಡ್ಡಿಗಳು ಒಂದು ಮಠವನ್ನು ಕಟ್ಟಿಸಿಕೊಟ್ಟು ಅಮೂ 
ಲ್ವವಾದ ರತ್ನಾಭರಣಗಳನ್ನೂ ಅಪಾರವಾದ ಭೂ ಆಸ್ತಿಯನ್ನೂ ಗುರು 
ಗಳಿಗೆ ಅರ್ಪಿಸಿದ್ದಾರೆ... ಈ ಮೆಠಾಧೀಶರು ಅದನ್ನಿಂದಿಗೂ ತಮ್ಮ 
ಅಧೀನದಲ್ಲಿಟ್ಟುಕೊಂಡಿರುತ್ತಾರೆ. ಅನಂತರ ಪೆನುಗೊಂಡೆಗೆ ದಯಮಾ 
ಡಿಸಿ ಅನೇಕ ಪವಾಡಗಳನ್ನು ನಡೆಯಿಸಿ ಮೂಕನಾಗಿದ್ದ ಒಬ್ಬ ಬ್ರಾಹ್ಮ 
ಣನಿಗೆ ವಾಕ್‌ ಶಕ್ತಿಯನ್ನನುಗ್ರಹಿಸಿದರಂತೆ. ಅನಂತರ ವಿಜಾಪುರಕ್ಕೆ ದಯ 
ಮಾಡಿಸಿ ಅಲ್ಲಿನ ನನಾಬರ ಸಮ್ಮುಖದಲ್ಲಿ ಅಗ್ನಿ ಕುಂಡಲದಲ್ಲಿ ಕೆಂಡ 
ದಂತೆ ಹಾಯಿಸಿದ ಕಬ್ಬಿಣದ ಸರಪಣಿಯನ್ನು ಶ್ರೀಯರ ಅಭಯವನ್ನು 
ಪಡೆದ ವಟುವೊಬ್ಬನು "ರೀಲೆಯಿಂದ ಈಜಿಗೆ ತೆಗೆದುಕೊಂಡು ಬಂದ 
ನೆಂದೂ ಇದನ್ನು ನೋಡಿ ಆಶ್ಚರ್ಯಚಕಿತನಾ ದ ನವಾಬನು ಇವರಿಗೆ 
ಅನೇಕ ಖಿಲ್ಲತ್ತುಗಳನ್ನೂ ಒಂಟಿ, ಕಾಟೀಪಾಗು, ಹಸರು ಬಾವುಟ 
ಮುಂತಾದ ಬಿರುದಾವಳಿಗಳನ್ನರ್ಪಿಸಿದನೆಂದೂ ಪುಲ್ಲಕನಿಯು ಮನೋ 
ಹರವಾಗಿ ನರ್ಣಿಸಿರುತ್ತಾನೆ. 
ಬಹ ಸಾವಾಸ ಯಾ ES 

3 ಈ ಸಂಗಡದನರೇ ಈ ಪೀಠಕ್ಕೆ ಅಧೀಕರಾಗುತ್ತಿದ್ದುದ: ಇಂದಿನ ಟಕೆಗೂ ನಡೆದು 


ಬಂದಂತೆ ಇತಿಹಾಸಿಕ ಹಾಗೂ ಪ Si. ಉಲ್ಲೇಖಗಳು Hiss ್ಲಿನಾಗಿರೆತ್ತ ಷೆ 
ಬಗೆಯ ಕೆಲವು ಖರಾರು ಕಾಪಿಗಳೂ ದೊಕೆಯುತ್ತವೆ) 





(ಈ 


ಶ್ರೀ. ನಿಡುಮಾಮಿಡಿ ಮಠದ ಇತಿ ಹಾಸ. ೨೧೯ 


ಶಿವಯೋಗಾಂಗ ಭೂಷಣ, ಸದ್ಗುರು ರಹಸ್ಯ, ಕಲ್ಯಾಣೇಶ್ವರ, 
ಸ್ವಾರೂಪಾಮೃತ, ವೃಷಭಗೀತೆ, ಅವಧೂತಗೀತೆ ಮತ್ತು ಮನೋ 
ನಿಜಯವೆಂಬ ಸಪ್ತ ಕಾವ್ಯಗಳನ್ನು ಬರೆದ ಶ್ರೀಗುರು ಬಸವೇಶ' + 
ನೆಂಬ ಕನೀಂದ್ರನು ಈ ಪೀಠದ ಪರಂಪರೆಗೆ ಸೇರಿದವನೆಂದು ಕೆಲ 
ವರು ಅಭಿಪ್ರಾಯಪಡುತ್ತಾರೆ. ಇದನ್ನು ಸಮರ್ಥಿಸಲು ಮನೋವಿಜಯ 
ಆನಧೂತ ಗೀತೆ ಮುಂತಾದ ಕೆಲವು ಕಾವ್ಯಗಳ ಜೀರ್ಣವಾದ ಓಲೆಯ 
ಪ್ರತಿಗಳು ಈ ಮಠದಲ್ಲಿ ಉಪಲಬ್ಬವಾಗುತ್ತಿನೆ. ಅವುಗಳಲ್ಲಿ ಪ್ರತಿ 
ಸಂಧಿಯ ಆದ್ಯಂತಗಳಲ್ಲಿ "ಶ್ರೀ ಚಂದ್ರಗುಂಡ ಸ್ವಾಮಿನೇನಮಃ, ಶ್ರೀ 
ವಿರುಪಾಕ್ಸಾಯನಮಳೆ ಎಂಬ ಅಂಕಿತಗಳು ಉಲ್ಲೇಖಿಸಲ್ಪಟ್ಟಿವೆ. ಕವಿ 
ಚರಿಕೆಯನ್ನು ಸಂಗ್ರಹಿಸಿದ ಶ್ರೀ ರಾ। ಬ ಆರ್‌. ನರಸಿಂಹಾಚಾರ್ಯರೂ 
ಸಹ ಮನೋವಿಜಯದ ಕಡೆಯಲ್ಲಿ “ಶ್ರೀಮತ್ಸರಮಾನಂದ......... 
ಯೋಗಿಜನ ಸೇವಿತ ಚರಣಾರನಿಂದ ಷಟ್‌ಸ್ಥಲ ಜ್ಞಾನ ಪ್ರಭಾಪುಂಜಿ 
ತಾಂತರಂಗ ವೀರಶೈವ ಮತಸ್ಥಾಸನಾಚಾರ್ಯನಪ್ಪ ಶ್ರೀಮದ್ಗರು ಬಸ 
ವೇಶ್ವರಂ...” ಎಂದು ಹೇಳಿರುವುದರಿಂದಲೂ, ಚನ್ನಬಸವ ಪುರಾಣದ 
೬೩ನೆಯ ಸಂಧಿ ೧೫, ೧೬, ೩೫ನೆಯ ಪದ್ಯಗಳಲ್ಲಿ ಈತನು ವಿಜಯನ 
ರದ ೨ನೆಯ ಪ್ರೌಢ ದೇವರಾಯನ ((೪೧೯--೧೪೪೬) ಆಸ್ಥಾನದಲ್ಲಿ 
ದ್ಹಂತೆ ಕಂಡುಬರುವುದರಿಂದಲೂ ಈತನು ವೀರಶೈವರಲ್ಲಿ ಬಹಳ ಪ್ರಸಿ 
ದ್ವ'ನಾದ ಗುರುವಾಗಿದ್ದಂತೆ ತೋರುತ್ತದೆ ಎಂದು ಅಭಿಪ್ರಾಯಸಟ್ಟಿರು 
ತ್ತಾರೆ. ಮತ್ತು ಗುರುಸಿದ್ಧ ಬಸವರಾಜೇಂದ್ರ ದೇಶಿಕೇಂದ್ರರೆಂಬಭಿಧಾ 
ನದ ಓರ್ವ ಮೂರ್ತಿಗಳು ಈ ಪೀಠದ ಪಟ್ಟವಲ್ಲರಿಯಲ್ಲಿ ಸೇರಿದ್ದರೂ 
ಕಾಲ ಮುಂತಾದವುಗಳಲ್ಲಿ ಸರಿಯಾದ ಆಧಾರಗಳು ನಮಗೆ ದೊರೆ 
ತಿಲ್ಲ ಮನೋನಿಜಯದ ಕಾವ್ಯ ಭಾಗದಲ್ಲೆಲ್ಲಿಯೂ ಚಂದ್ರಗುಂಡ 
ದೇಶಿಕ' ಮ:೦ತಾದ ಉಲ್ಲೇಖಗಳು ದೊರೆಯದಿರುವುವರಿಂದಲೂ ಪುಲ್ಲ 
ಕನಿಯೂ ಈ ಪ್ರಸ್ತಾಪವನ್ನು ಮಾಡದಿರುವುದರಿಂದಲೂ ನಾವು ಈ 


ಮಿ 
ವಿಷಯವನ್ನು ಸದ್ಯಕ್ಕೆ ಸಂಶಯ ಕೋಟಿಯಲ್ಲಿ ಸೇರಿಸಬೇಕಾಗಿವೆ. 





* ಕೃಚ್ಛ ಭಾತಿ ಫು, ೩೪ 


೨೨೦ ಶಿನಾನುಭೆವ, 


ಇನ್ನು ಸಿದ್ಧೇಶ್ವರ ಪುರಾಣದಲ್ಲಿಯೂ ಚನ್ನಬಸವೇಶ್ವರ ಪುರಾಣ 
ದಲ್ಲಿಯೂ ಉಕ್ತವಾಗಿರುವ ಕಂಬಳಿಯದೇವ, § ಸಂಪಗೆಯ ರಾಚ 
ವಟ್ಟಿಯದೇವ, ಸಪ್ಪೆಯಾರ್ಯ, ರಾಚವಟ್ಟದೇವ ಮುಂತಾದವರು ಶ್ರೀ 
ತೋಂಟದ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೂ ಶಿಸ್ಯರಾಗಿದ್ದಂತೆ ಉಲ್ಲೇಖ 
ಗಳಿದ್ದರೂ ಸಹ ಅವರೆಲ್ಲರೂ ಈ ಪೀಠದ ಶಾಖಾ ಮಠಗಳ ಮೂರ್ತಿ 
ಗಳೇ ಆಗಿದ್ದಾರೆಂಬುದರಲ್ಲಿ ಸಂದೇಹವಿಲ್ಲ. 


ಸಾಕ್ಸಾತ್‌ ಶ್ರೀ ನಿಡುಮಾಮಿಡಿಯ ಮಠಾಧೀಶರೇ ಚಂದ್ರಗುಂಡ 
ದೇಶಿಕೇಂದ್ರ ಶಿವಾಚಾರ್ಯರಿಂದ ಈಜೆಗೆ ಇತಿಹಾಸದಲ್ಲಿ ಪ್ರಸಿದ್ಧನೂ, 
ಸಾಕ್ಸಾತ್‌ ನಂದಿಯ ಅಪರಾವತಾರಿಯೂ ಮಹಾಪುರುಷನೂ ಆಗಿದ್ದ 
ಶ್ರೀಮದ್ಭಸನೇಶ್ವರನ ಅಂಕಿತವನ್ನು ( ಕರಿಬಸವ, ಮರಿ ಕರಿಬಸವ 
ಇತ್ಯಾದಿ) ತಮ್ಮ ಕರಕಂಜಾತರಿಗೆ ಇಟ್ಟಿ ರುವುದನ್ನು ನೋಡಿದರೆ 
ಪ್ರಾಚೀನ ವೀರಶ್ಛೈವ ಗುರು-ವಿರಕ್ತ ವರ್ಗದಲ್ಲಿ ಎಷ್ಟರಮಟ್ಟಗೆ ಮೇಳನ 
ನಿದ್ದಿತೆಂದು ತಿಳಿದು ಪ್ರತಿಯೊಬ್ಬ ಸಮಾಜಾಭಿಮಾನಿಗೂ ಅತ್ಯಾನಂದ 
ವುಂಟಾಗುತ್ತದೆ. ಇದಕ್ಕೆ ಸಾವಿರಾರು ನಿದರ್ಶನಗಳು ವೀರೆಕೈವ ಇತಿ 
ಹಾಸದಲ್ಲಿ ರಾರಾಜಿಸುತ್ತವೆ. ಎಲ್ಲ ಮಹಾಪುರುಷರ "ವಿಶ್ವಪ್ರೇಮದ” 
ಆದರ್ಶವು ವೀರಶೈವ ವರ್ಗದಲ್ಲಿದ್ದುದರಿಂದಲ್ಲವೇ ಈ ಮಠದಲ್ಲಿ ಅನೇ 
ಕಾನೇಕ ಸವಾಡ ಪುರುಷರೂ, ಶಾಸ್ತ್ರಕಾರರೂ, ಕವಿಗಳೂ, ಕವಯಿ 
ತ್ರಿಯರೂ, ಅಗಿ ಇಡೀ ವಿಶ್ವಕ್ಕೆ ಒಂದು ಉಚ್ಚವಾದ ಆದರ್ಶವನ್ನು 
ತೋರಿ ಅಮರರಾದರು. ಅಂತಹುದೊಂದು ಅನ್ಭುತ ಯುಗವನು 
ಇಂದು ವೀರಶೈವವು ನಿರೀಕ್ಷಿಸುತ್ತಿದೆಯೆಂದು ಸಮಾಜಾಭಿಮಾನಿಗಳು 
ಹೇಳುತ್ತಿರುವುದು ಸಹಜವೇ' ಆಗಿದೆ. ಜಗದೀಶನು ಅದನ್ನು ಶೀಘ್ರದ ' 
ಲ್ಲಿಯೇ ಕರುಣಿಸಿ ಈ ದಾವಾಗ್ತಿಯಿಂದ ಪಾರುಮಾಡಲೆಂದೇ ನಮ್ಮ 
ಬೇಡಿಕೆಯು. ಅಸ್ತು. ಮುಂದೆ ಇದಕ್ಕೆ ಸಂಬಂಧಿಸಿದ ಇನ್ನುಳಿದ ವ 


ರಗಳನ್ನು ವಿವರಿಸುವೆವು. 


(ಸಶೇಷ.) 


ಹಾ 

§ ಕಂಬಳಿ ದೇಶಿಕೇಂದ್ರರು ಶ್ರೀ ನಿಡುನೂವಿಡಿ ಸ್ಕಾನಿಗಳ ಕರಕಂಜಾತರೆಂಬು 
ದನ್ನು ಪ್ರತಿಸಾದಿಸುವ ಒಂದ: ಪ್ರಾಚೀನ ಪಶ್ರವು ಕೋಲಾರದಲ್ಲಿರುವ ಕಂಬಳಿ ಮಠದಲ್ಲಿದು 
೧೯೨೮ರಲ್ಲಿ ಶ್ರೀನಿಡುಮಾಮಿಡಿ ಸ್ಥಾನಗಳು ಶಿಷ್ಯ ಸಂಚಾರಕ್ಕೆ ದಯನಮೂಡಿಸಿದಾಗ್ಗೆ ಉನ 
ಲಬ್ಧನಾಗಿತ್ತೆಂಬುದು ಲೇಖಕನ ಸ್ವಂತ ಅನುಭನದ ವಿಷಯವಾಗಿದೆ. 


ಶ್ರೀಕರಭಾಸ್ಕ ನಿನುರ್ಶವು. 


ಶ್ರೀಕರಭಾಷ್ಯ ವಿನುರ್ಶವು. ಜ್‌ 


(ಶೇ ಸಿದ್ಧರಾಮಪ್ಪ ದುಂಡಪ್ಪ ಪಾವಟಿ ಬಿ. ಏ. ಎಲ್‌. ಎಲ್‌. ಬಿ ಹುಬ್ಬಳ್ಳಿ.) 


ಹಿಂದಿನಿಂದ ಮುಂದೆ ಸಾಗಿದ್ದು. 





ಹಾಗಾದರೆ ಈ ಸೆದಸಮೂಹದ ಅರ್ಥನೇನು? 


ಎಲ್ಲ ಬಗೆಯಿಂದಲೂ ವಿಮರ್ಶವು ಮುಗಿದ ಬಳಿಕ ಇಡಿಯದಾದ 
ಯಜುಸ್ಸಿನ ಅರ್ಥವನ್ನು ಒಮ್ಮೆ ಹೇಳುವುದು ಚೆಂದವು. ಆದರೆ ಓದು 
ಗರಿಗೆ ಈ ಸ್ಪರ ವಿಚಾರದ ಫಲವೇನು? ಎಂದು ಅನ್ನಿಸಬಹುದು. 
ಪದವು ಆಮಂತ್ರಿತವೆಂದರೇನು? ಬಹುಪ್ರೀಹಿಯು ಅಲ್ಲವೆಂದರೇನು? 
ಭಾಷ್ಯಕಾರನ ಮತದಿಂದ ಬಹುವ್ರೀಹಿಯಾಗದಿದ್ದರೆ ಲಿಂಗಧಾರಣವು 
ಈ ಮಂತ್ರದಿಂದ ಸಿದ್ಧಿಸಜೆಂತು? ಎಂಬ ಪ್ರಶ್ನೆಗಳು ಅವರ ಮನದ 
ನುನ ಆದುದರಿಂದ ಇಲ್ಲಿ ಅನಿತಕ್ಕೆ 'ಆನ್ಸತಿಸ ದೇವ 


ಕಃ ಭೂಯಾಸಮ್‌” ದ ಅರ್ಥವನ್ನು AS 
“ಸಾಮಂತ್ರಿತವ್‌” ೨-೩-೪೮. ಸಂಬೋಧನದಲ್ಲಿ ಬಂದ ಪ್ರಥಮೆಗೆ 
ಆಮಂತ್ರಿ ತ. He ದೇವ ಎಲೈ ಪ್ರ ಪ್ರಕಾಶ ಶಮಾನವಾದ ಪ್ರಣ 
ವನೆ (ನಾನು) ಅಮೃತಸ್ಯ ಮೋಕ್ಷಸಾಧನನಾದ ವಿದ್ಯೆಯನ್ನು (ಕರ್ತೃ 
` 


ಕರ್ಮಣೋಃ ಕೃತಿ ೨-೩-೬೫ ಎಂದು ಕರ್ಮಣಿ ಷಸ್ಕೀ) ಧಾರಣಃ 
ಧರಿಯಿಸುವನು. ಭೂಯಾಸಂ ಆಗಲಿ, 


ಪದವು ಸಂಬೋಧನಾಂತವಾದುದರಿಂದ ಧಾರಣ ಪದದೊಡನೆ 

| 
ಸಮಾಸನಾಗದು. ಧಾರಣ ಪದವು ಕರ್ತರಿ ಲ್ಯುಡಂತ ಪ್ರಾತಿನದಿ 
ಕಕ್ಕೆ ಪ್ರಥಮಾ ವಿಭಕ್ತಿಸರವಾಗಿದೆ. ಈ ಕರ್ತೃ ನಿಗೆ ಅಮೃತಸ್ಯ ಎಂಬುದು 
ಕರ್ಮವಾಗಿದೆ. ಇರಲಿ. ಇನ್ನು ವಿಭಕ್ತಿ ನಚಾರಡತ್ತ ಹೊರಳುವಣ. 


೨೨೨ ಶಿವಾನುಭವ, 
ಪ್ರಾತಿಪದಿಕ ನಿಭಕ್ತಿ ನಿಚಾರವು. 


ಶಿಕ್ಸಾಶಾಸ್ತ್ರನಿಯಮಗಳಿಂದ ಅಮೃತಸ್ಯ ದೇವ ಧಾರಣವೋ ಭೂ 

ಯಾಸಂ ಎಂಬಲ್ಲಿ ಬಹುವ್ರೀಹಿ ಸಮಾಸಿವಿಲ್ಲ. ದೇವ ಎಂದು ಸಂಬೋ 
ಈ 

ಧನ ನಿಭಕ್ತಿಸದವು ಎಂಬುದನ್ನು ತೋರಿಸಿದೆವು. ಈಗ "ಅಮೃತಸ್ಯ' 


ಪದದ ವಿಭಕ್ತಿ ವಿಚಾರದಿಂದ ಶ್ರೀ ಸಂಡಿತಾಚಾರ್ಯನ ಲಿಂಗಧಾರಣ 
ರಾದ್ಧಾಂತವನ್ನು ನೋಡುವೆವು, 


ಆಚಾರ್ಯನು ಅಮೃತಸ್ಯ ಎಂದುದಕ್ಕೆ ಮೋಕ್ಸಿಯ ಎಂದು 
ಚತುರ್ಥಿ ವಿಭಕ್ತಿಯನ್ನಿಟ್ಟು ವಾಕ್ಯಾರ್ಥವನ್ನು ಮೋಕ್ಷಕ್ಕಾಗಿ ಶಿವಲಿಂಗ 
ಧಾರಣವನುಳ್ಳಾತನಾಗಲಿ ನಾನು ಎಂಬುದಾಗಿ ಹೇಳ್ಬನು.' ಇದು 
ಅಹುದೊ ಆಗದೊ ಎಂದು ಪರೀಕ್ರಿಸಬೇಕಾಗಿದೆ. 


ಚತುರ್ಥ್ಯರ್ಥೇ ಬಹುಲಂ ಛಂದಸ್ಸು. 


ಆಚಾರ್ಯನು ಆವ ವ್ಯಾಕರಣ ಸೂತ್ರದಿಂದ ಷಷ್ಮೀನಿಭಕ್ತಿಯನ್ನು 
ಚತುರ್ಥಿಗೊಯ್ದೆನೆಂದು ಹೇಳಿಲ್ಲ. ವಿಭಕ್ತಿಸೂತ್ರಗಳನ್ನು ನೋಡಿ ಶಕ್ಕ 
ವಾದ ಸೂತ್ರಗಳನ್ನು ಪರಾಮರ್ಶಿಪುದು ನಮ್ಮ ಕೆಲಸವೀಗಾಗಿದೆ. ಸಸಿ 
ಯನ್ನು ಚತುರ್ಥಿಗೆ ತಿರುವಲು ಈ ೨-೩-೬೨ ಸೂತ್ರವು ಬಹಳ ಹವಣಾ 
ಗಿಜಿ: ನಾವದನ್ನು ಪರಿಶೀಲಿಸುವ. ವೇದದಲ್ಲಿ ಚತುರ್ಥಿಯ ಅರ್ಥದಲ್ಲಿ 
ಷಹ್ಮಿಯು ಬಹುಲದಿಂದ ಪ್ರಯೋಗವಹುದು. ” ಎಂದು ಈ ಸೂತ್ರವು, 


Ma 
ಅನ್ಫುತಸ್ಯ- ಮೋಕ್ಷದ ಮೋಕ್ಷಕ್ಕೆ ಈ ಸೂತ್ರದಿಂದ ಸಿದ್ಧವಾಯ್ತು 
ಎಂದರೆ-.- 


ಕಾರಕೋಪಪದ ವಿಭಕ್ತಿ ವಿಚಾರ, 


ಇದಾಗದು. ಪ್ರಾತಿಸದಿಕ ವಿಭಕ್ತಿಗಳು ಕಾರಕ ವಿಭಕ್ತಿಗಳಾಗಿಯೂ 
ಉಪಪದ ನಿಭಕ್ತೆಗಳಾಗಿಯೂ ವ್ಯವಹರಿಸುವುವು. ಕಾರಕವೆಂದರೆ "ಕಾರಕಂ 
ಹೇತುರಿತಿ ನಾರ್ಥಾಂತರಂ ಕಸ್ಯು ಹೇತುಃ? ಕ್ರಿಯಾಯಾಃ ವಕ್ಷ್ಯತಿ 


ಶ್ರೀಕರಭಾಷ್ಯ ವಿಮರ್ಶವು. A ೨೨೩ 


ಧ್ರುವಮಪಾಯೇ ಅಪಾದಾನಂ ಗ್ರಾಮಾದಾಗಚ್ಛತಿ. ಪರ್ವತಾದವರೋ 
ಹತಿ” ಕಾಶಿಕಾ. ಕ್ರಿಯೆಗೆ ಹೇತುವಾದುದು ಕಾರಕವು. ಅದರ ಉದಾ 
ಹರಣಗಳನ್ನು ಪಾಣಿನ್ಯಾಚಾರ್ಯನು ಹೇಳುವನು. ಅಗಲುವಲ್ಲಿ ಕದ 
ಲದೆ ನಿಲ್ಬನೆಲೆಯು ಅಪಾದಾನವು ಊರಿಂದೆ ಬಂದಸನು. ಬೆಟ್ಟದಿಂದಿ 
ಳಿವನು. ಅಂಕೆಯೆ ಕರ್ಮಣಾಯಮಭಿಪ್ರೈತಿ ಸ ಸಂಪ್ರದಾನಂ ೧-೪-೩೨ 


ಕರ್ತೃವು ತನ್ನ ಕರ್ಮದಿಂದ ಆರನ್ನು ಬಗೆವನೊ ಅದು ಸಂಪ್ರದಾನವು. 
"ಕರ್ತುರೀದಿೀತತಮಂ ಕರ್ಮ ೧-೪-೪೯, ಕರ್ತನ ಕ್ರಿಯೆಯಿಂದ ಆವುದು 
ಹೊಂದಲು ಖಡೆವಲ್ಲಿ ಮಿಗಿಲಹುದೊ--- ಕರ್ತನು ಕ್ರಿಮೆಯಿಂದ ಆವು 
ದನು ಹೊಂದಲು ಮಿಗಿಲುಬಯಸಿದಪನೊ -ಅದು ಕರ್ಮವು. ಸ್ಪತಂತ್ರ 
ಕರ್ತಾ ೧-೪-೫೪. ಕ್ರಿಯೆಯು ಉಂಟಾಗುವಲ್ಲಿ ಸ್ಪತಂತ್ರನಹೆನು ಕರ್ತೃವು 
«ಸಾಧಕ ತಮಂ ಕರಣಮ್‌" ೧-೪-೪೨ ಕ್ರಿಯೆಯುಂಟಾಗುವಲ್ಲಿ ಆವುದು 
ಅತ್ಯಂತವಾಗಿ ನೆರವಾದಪುದೊ ಅದು ಕರಣವು. ಆಧಾರೋ ಅಧಿಕರ 
ವರ್‌ ೧-೪-೪೫. ಕ್ರಿಯೆಗೆ ಆಶ್ರಯವಾದ ಕರ್ತೃಕರ್ಮಗಳನ್ನು ಆವುದು 
ಧರಿಪುದೊ ಅದು ಅಧಿಕರಣವು.: ಕರ್ತೃ ಕರ್ಮ ಕರಣ ಸಂಪ್ರದಾನ, 
ಅಪಾದಾನ, ಅಧಿಕರಣವೆಂಬಿನ್ರ ಕಾರಕಗಳು. ಇವು ಕ್ರಿಯೆಯ ಪ್ರಸಿದ್ಧಿಗೆ 
ಹೇತುವಾಗಿವೆ. ಈ ಕಾರಕಗಳನ್ನು ವಾಚಿಸುವಲ್ಲಿ ಪ್ರಾತಿಸದಿಕ ವಿಭಕ್ತಿ 
ಗಳು” ಬಂದಪುವು. ಅವುಗಳಿಗೆ ಪ್ರಥಮಾದಿ ಸಂಜ್ಞೆಗಳನ್ನು ವ್ಯಾಕರಣ 
ಸ್ಮೃತಿಕಾರರು ಕಲ್ಪಿಸಿಹೆರು. ಪ್ರಾತಿಸದಿಕವೆಂದರೆ ಧಾತುವಲ್ಲದ ಪ್ರತ್ಯ 
ಯವೂ ಅಲ್ಲದ ಅರ್ಥವನುಳ್ಳ ಶಬ್ದವು. ಆದುದರಿಂದ ಬಳಿಕೆಯನುಳ್ಳ 
ಶಬ್ದಗಳನ್ನು ಪ್ರಾತಿಸದಿಕಗಳೆಂತಲು ಧಾತುಗಳೆಂತಲು ಪ್ರತ್ಯಯಗಳೆಂ 
ತಲು ಮೂರು ಬಗೆಯಿಂದ ವಿಂಗಡಿಸಬಹುದು. ಪ್ರಾತಿಪದಿಕಗಳಿಗೆ 
ಹತ್ತುವ ಪ್ರತ್ಯಯಗಳಿಗೆ ಕಾರಕವಿಭಕ್ತಿಗಳೆಂಬರು. ಇವು ವಾಕ್ಯದಲ್ಲಿ 
ಪ್ರಾತಿಸದಿಕದ ಬಳಿಯಲ್ಲಿ ವಿಶಿಷ್ಟ ಪ್ರಾತಿಸದಿಕಗಳು ಬಂದಾಗ ಆ ಶಬ್ದ 
ಗಳ ಡೆಸೆಯಿಂದಲು ಬಂದಪುವು. ಆಗ ಅವು ಉಪಪದ ವಿಭಕ್ತಿಗಳೆನಿ 
ಪುನು. ಇದರ ನಿಚ್ಚಳವಿಂತು. ಶಿವ, ಸೃಜ್‌ಸು ತಿಪ್‌ ಎಂಬ ಶಬ್ದಗಳನ್ನು 
ಕೊಳ್ಳ. ಶಿವ ಪ್ರಾತಿಸದಿಕವು, ಸೃಜ ಧಾತುವು. «ಸು? ಆತಿ” ಗಳು ಪ್ರತ್ಯ 
ಯಗಳು. “ಸು” ಪ್ರಾತಿಪದಿಕ ಪ್ರತ್ಯಯವು “ತಿಷ್‌ ಆಖ್ಯಾತ ಪ್ರತ್ಯ 
ಯವು. ಧಾತುಗಳಿಗೆ ಸೇರುವ ಪ್ರತ್ಯಯಗಳಿಗೆ ಆಖ್ಯಾತ ಪ್ರತ್ಯಯಗ 
ಳೆಂಬರು. ಇಲ್ಲಿ ಪ್ರಾತಿನದಿಕಗಳಿಗೆ ಬರುವ ತದ್ಧಿತ ಪ್ರತ್ಯಯಗಳ ಮತ್ತು 
ಧಾತುಗಳಿಗೆ ಬರುವ ಕೃತ್ರ್ರತ್ಯಯಗಳ ಗೊಡವೆಯು ಬೇಡ. 


೨೨೪ ಶಿವಾನುಭವ. 


KS 


ನಿಭಕ್ರಿನಿನರನು. 
“ಶಿವಃ ಸೃಜತಿ” ವಾಕ್ಯದಲ್ಲಿ ಶಿನಶಬ್ದಕ್ಕೆ ಪ್ರಾತಿಸದಿಕ ಶ್ರಥಮಾ 
ವಿಭಕ್ತಿಯ “ಸು” ಪ್ರತ್ಯಯವೂ ಸೃಜ ಶಬ್ದಕ್ಕೆ "ತಿತ' ಆಖ್ಯಾತ ಪ್ರತ್ಯ 


ಯವೂ ಸೇರಿ ಶಿವನು ಹುಟ್ಟಸಿದಪನು ಎಂಬ ವಾಕ್ಯವು ಪದಗಳ ಸಮ 
ನ್ವಯದಿಂದಾಗಿದೆ. ಶಿವಃ ಎಂಬುದು ಪ್ರಥಮೆಯು ಕಾರಕ ವಿಭಕ್ತಿಯಾದ 
ಉದಾಹರಣವು. “ಶಿವೋ ಜಗತ್ಸೃಜತಿ” ಶಿವನು ಜಗತ್ತನ್ನು ಹುಟ್ಟಿಸಿದ 
ಪನು ಎಂಬಲ್ಲಿ ಜಗತ್‌ ಪದವು ದ್ವಿತೀಯಾ ವಿಭಕ್ತಿಯಿಂದ ಕೂಡಿದೆ. 
ಈ ದ್ವಿತೀಯೆಯು ಕಾರಕನಿಭಕ್ತಿಯು- ಆದರೆ ಅನು, ಉಪ, ಅಭಿ 
ಎಂಬಿವು ಮುಂತಾದ ಅವ್ಯಯ ಪ್ರಾತಿನದಿಕಗಳು ವಾಕ್ಯದಲ್ಲಿ ಮತ್ತೊಂದು 
ಪ್ರಾತಿಪದಿಕದ ಬಳಿಯಲ್ಲಿ ಬಂದರೆ ದ್ವಿತೀಯಾ ವಿಭಕ್ತಿಯು ಆ ಪ್ರಾತಿ 
ಪದಿಕಕ್ಕೆ ಸೇರುವುದು, ಉದಾಹರಣವು ""ಕರ್ಮಸ್ರವಚನೀಯಯುಕ್ತೇ 
ದ್ವಿತೀಯಾ” ೨-೩-೮ ಹೀನೆ ೧-೪-೮೬ ಕರ್ಮುಪ್ರನಚನೀಯವು ಯೋಗ 
ವಾಗಲು ದ್ವಿತೀಯೆಯು ಆದಪುದು. ಕರ್ಮಪ್ಪ ಪ್ರವಚನೀಯವೆಂದು ವ್ಯಾಕ 
ರಣಸ್ಮೃತಿಕಾರರು ಹಲವು ಶಬ್ದಗಳಿಗೆ ಇಟ್ಟಿ ಸಂಜ್ಞೆಯು. ಅನು ಶಬ್ದ 
ದಿಂದ ಹೀನತ್ವವು ದ್ಯೋತಿತನಾದಾಗ Me ಕರ್ಮ ಪ್ರನಚನೀಯವಾ 
ದಪುದು. ಆ ವರ್ಗಕ್ಕೆ ಸೇರುವುದು. ಶಿವಮನುಜೀವಾಃ ದೇವತೆಗಳು 
ಶಿವನಿಗೆ ಹೀನರು. ಶಿವಮ್‌ ಎಂಬಲ್ಲಿಯ ದ್ವಿತೀಯೆಯು ಕಾರಕವಿಭಕ್ತಿ 
ಯನ್ನಿಡುವುದಾದರೆ ಶಿವಾದಧೋದೇವಾಃ ಎಂದು ಪಂಚಮಿಯು ಬರು 
ತಲಿತ್ತು. ಇದರಂತೆಯೆ ಚತುರ್ಥಿಯೂ ಕಾರಕನಿಭಕ್ತಿಯು ಉಪಪದ 
ವಿಭಕ್ತಿಯಾಗಿಯು ಇದೆ. ಗುರವೇ ದಕ್ಷಿಣಾಂ ದದಾತಿ ಗುರುವಿಗೆ ದಕ್ಷಿ 
ಣೆಯನ್ನು ಕೊಡುತ್ತಾನೆ ಎಂಬಲ್ಲಿ ಕಾರಕವಿಭಕ್ತಿಯು. 


ಕ್ರಿಯಾರ್ಥೋಪನ ಸದಸ್ಯ ಚ ಕರ್ಮಣಿಸ್ಸಾನಿನಃ” ೨ 3.೩.೧೦. ವಾಕ್ಯ 
ದಲ್ಲಿಯ ್ರಯಿಗೆ ಮತ್ತೊಂದು ಕ್ರಿಯೆಯು ಫಲವಾಗಿ ಮ 
ನುಡಿನ ಶಬ್ದವು ಪ್ರಯೋಗವಾಗದಾಗ ಆ ಕ್ರಿಯೆಯ ಕರ್ಮವು ದ್ವಿ 
ಯೆಯಲ್ಲಿ ಬಾರಡೆ ಚತುರ್ಥಿಯಲ್ಲಿ ಬುಡೆ ಉದಾಹರಣ-.- ವಷ 
ಭ್ಯೋಯಾತಿ ಫಲಾನ್ಯಾಹರ್ತುಂಯಾತಿ ಹಣ್ಣು ಗಳಿಗೆ ಹೋಗುತ್ತಾನೆ. 
ಹಣ್ಣು ಹು 0. ವಾಕ್ಯದಲ್ಲಿಯ "ಕ್ರಿಯೆಯು ಹೋಗುವ 
ಣವು. ಆ ಹೋಗುವಣದರ ಫಲವಾದ ಕ್ರಿಯೆಯು” ಹಣ್ಣುಗಳನ್ನು ತರು 


ತ್ರೀಕರಭಾಷ್ಯ ವಿಮರ್ಶವು. ಬ 5೨೫ 


ವಣವು. ಈ ಫಲಕ್ರಿಯೆಯನ್ನು ವಚಿಸುವೆ. «ಆಹರ್ತುಂಇ ತರಲಿಕ್ಕೆ” 

ವು ವ ಲ್ಲಿ ಪ್ರಯೋಗವಾಗಿಲ್ಲ. ಅದರ ಕರ್ಮಫಲಾನಿ ಇ ಹಣ್ಣು 
ಗಳನ್ನು ಎಂಬುದಕ್ಕೆ ಫಲೇಭ್ಯೋ ಹಣ್ಣುಗಳಿಗೆ ಎಂದು ಬಂದಿತು. 
ಚತುರ್ಥಿಯು. 


ಚತುರ್ಥ್ಯರ್ಥೇ ಸೂತ್ರ ವಿಷಯನ್ರ. 


ಚತುರ್ಥ್ಯರ್ಥೀೇ ಬಹುಲಂ ಛಂದಸಿ. ವೇದದಲ್ಲಿ ಚತುರ್ಥಿಯರ್ಥ 
ದಲ್ಲಿ ಷಷ್ಮಿಯು ಬಹುಲದಿಂದ ಬರುವುದು ಎನ್ನುವುದು ಕಾರಕ ಚತು 
ರ್ಥಿಯನ್ನು ಹಿಡಿದು ವಿಧಿಪುದೋ? ಉಪಪದ ಚತುರ್ಥಿಯನ್ನು ಹಿಡಿದು 
ವಿಧಿಪುದೋ? ಆಥವಾ ಉಭಯ ಚತುರ್ಥಿಯನ್ನು ಹಿಡಿದು ವಿಧಿಪುಡೋಳಿ 
ಆಚಾರ್ಯನು ಮೋಕ್ಷಸ್ಯ ಎಂಬದನ್ನು ಮೋಕ್ಷಾಯ ಎಂದು ಮಾಡಿದ 
ಚತುರ್ಥಿಯು ಮೋಕ್ಷವನ್ನು ಸಂಪಾದಿಸಲು ಎಂಬ ಉಪಪದ ಚತು 
ರ್ಥಿಯು. ""ಸಲೇಭ್ಯೋಯಾತಿ” ಉದಾಹರಣವನ್ನು ನೋಡಿರಿ. ಚತು 
ರ್ಥ್ರ್ಯರ್ಥೇ ಬಹುಲಂ ಛಂದಸಿ” ಸೂತ್ರವು ಕಾರಕ ಚತುರ್ಥಿಯನ್ನು 
ಹಿಡಿದು ಅಡಿ ಉಸಸನ ಚತುರ್ಥಿಯನ್ನು ಹಿಡಿದು ಅಲ್ಲಿ ಚತುರ್ಥಿಯ 
ಅರ್ಥವು ಸಂಪ್ರದಾನವು. “ಚತುರ್ಥೀ ಸಂಪ್ರದಾನೇ” ೨-೩-೧೩ ಕರ್ಮ 
ವಲ್ಲ. «ಕ್ರಿಯಾರ್ಥೋಪನದಸ್ಯ ಚಕರ್ಮಣಿ ಸ್ಥಾನಿನಃ” ೨-೭-೧೦ ಸೂತ್ರ 
ವಿಹಿತ ಉಪಪದ ಚತುರ್ಥಿಯು ದ್ವಿಕೀಯಾರ್ಥದಲ್ಲಿ ಉಂಟು. ಸ್ವಾರ್ಥ 
ದಲ್ಲಿ (ಸಂಪ್ರದಃನದಲ್ಲಿ) ಅಲ್ಲ. ಆದುದರಿಂದ ಅಮೃತಸ್ಯ ಮೋಕ್ಸ್ಸುಯ 
ಎಂಬ ಉಪಪಸದ ಚತುರ್ಥೀ ಭಾಷ್ಯವು ವ್ಯಾಕರಣದುಷ್ಟವು. 


ಆದಕೆ ಆಚಾರ್ಯನಲ್ಲಿ ತಮ್ಮವನೆಂಬ ಬುದ್ಧಿಯನುಳ್ಳವರು ಚತು 
ರ್ಥ್ಯರ್ಥೇ ಎಂದು ಸಾಮಾನ್ಯವಾಗಿ ಸೂತ್ರವಿಹುದಾಗಿ ಚತುರ್ಥಿಯ 
ಸರ್ವಕಾರಕೋಪಸದಿಕಾರ್ಥಗಳಲ್ಲಿ ಷಸ್ಠಿಯು ಬರುವುವೆನಬಹುದು. 
ಇದಲ್ಲ, "ನ ಸಂದೇಹಾದ ಲಕ್ಷಣಂ ವ್ಯಾಖ್ಯಾನತೋ ವಿಶೇಷ ಪ್ರತಿಸತ್ತಿಃ 
ಸ್ಕಾ ಎಂಬ ನ್ಯಾಯದಿಂದ ಈ ಸೂತ್ರಕ್ಕೆ ವ್ಯಾಖ್ಯಾತೃಗಳ ಏನೆಂ 
ಬದು ನೋಡುವಣ. ಛಂದಸಿ ನಿಷಯೇ ಚತುರ್ಥ್ಯರ್ಥಿೀ ಷಸ್ಕೀ ವಿಭಕ್ತಿ 
ರ್ಭವತಿ ಬಹುಲಂ ಪುರುಷ ಮೃಗಶ್ಚಂದ್ರಮಸಃ ಪುರುಷ ಮೃಗಶ್ಚಂದ್ರ 
ಮಸೇ ಗೋಧಾಕಾಲಕಾದಾರ್ವಾಘಾಟಸ್ತೇ ವನಸ್ಪತೀನಾಮ್‌ ತೇವನ 
ಸ್ಪತಿಭ್ಯಃ ಕಾಶಿಕಾ ಷಷ್ಟೃರ್ಥೇ ಚತುರ್ಥೀ ವಕ್ತವ್ಯಾ (ಇದು ವಾರ್ತಿ 


೨೨೬ ಶಿವಾನುಭವ 


ಕವು) ಯಾಖರ್ವೆೇಣಪಿಬತಿ ತಸ್ಯೈ ಖರ್ವೋ ಜಾಯತೇ ಯಾದತೋ 
ಧಾನತಿ ತಸ್ಕೈಶ್ಯಾವದನ್‌ ಯಾನಖಾನಿ ಕೃಂತತಿ ತಸ್ಕೈ ಕುನಖಃ 
ಯಾ ಆಂಕ್ಷೇ ತಸ್ಕೈಕಾಣಃ ಯಾ ಅಭ್ಯಂಕ್ತೇ ತಸ್ಯೈ ದುಶ್ಚರ್ಮಾ ಯಾ 
ಕೇಶಾನ್‌ ಪಲಿಖತಿ ತಸ್ಯೈ ಖಲತಿಃ ಅಹಲ್ಯಾಯ್ಕೆ ಜಾರ: ಕನ್ನಡದಲ್ಲಿಂತು 
ವೇದವು ನಿಷಯನಾದಾಗ ಬಹುಲದಿಂದ ಚತುರ್ಥಿಯರ್ಥದಲ್ಲಿ ಷಷ್ಠಿಯು 
ಆದಪುದು. ಗಂಡು ಮೃಗವು ಚಂದ್ರಮನ ಗಂಡು ಮೃಗವು ಚಂದ್ರ 
ಮನಿಗೆ ಉಡು. ಒಳ್ಳೇ (ನೀರಹಾವು) ಬಡಿಗನ ಹಕ್ಕಿ ಅವು ವನಸ್ತತಿ 
ಗಳಇ ಅವು ವನಸ್ಸತಿಗಳಿಗೆ ಷಸ್ಮಿಯರ್ಥದಲ್ಲಿ ಚತುರ್ಥಿಯನ್ನು ಹೇಳಬೇಕು. 
ಆವಳು ಕುಗ್ಗಿ ಕುಡಿವಳೊ ಆಕೆಗೆ ಖರ್ವನು (ಗಿಡ್ಡನು) ಹುಟ್ಟುವನು. 
ಆವಳು ಹಲ್ಲುಗಳನ್ನು ತೊಳೆವಳೊ ಆಕೆಗೆ ಕಪ್ಪು ಹೆಲ್ಲವನು. ಆವಳು 
ಉಗುರುಗಳನ್ನು ಕತ್ತರಿಸುವಳೊ ಆಕೆಗೆ ಉಗುರುಗೆಟ್ಟನನು. ಆವಳು 
ಅಂಜನವಿಡುವಳೊ ಆಕೆಗೆ ಒಕ್ಕಣ್ಣನು. ಆವಳು ಎಣ್ಣೆ ಹೂಸುವಳೊ 
ಆಕೆಗೆ ತೊಗಲುಗೆಟ್ಟವನು. ಆವಾಕೆಯು ಕೂದಲು ಕೆಗೆನಳೊ ಆಕೆಗೆ 
ತೇಗಣಿದತಿಯವನು. ಅಹಲೈಗೆ ಜಾರನು. 


ಈ ಉದಾಹರಣೆಗಳಿಂದ ವೈಯಾಕರಣರು ಸ್ರಿಯಾರ್ಥೋಪನದ 
ಚತುರ್ಥಿಗೆ ಷಹ್ಮಿಯು ಬಾರದೆಂದೂ, ಸಂಪ್ರದಾನ ಚತುರ್ಥಿಗೆ ಮಾತ್ರ 
ಅದು ಸಲ್ಪುದಿಂದೂ ತೋರಿಸಿಹರು. 


ತೃತೀಯಾರ್ಥೇ.ಉದಾಹರಣವು. 

ಮತ್ತೊಂದು ಸೂತ್ರವನ್ನು ಉದಾಹರಿಸಬಹುದು. ಅನು ಮುಂತಾದ 
ಅವ್ಯಯಗಳು ಕರ್ಮಪ್ರವಚನೀಯ ಸಂಜ್ಞೆಯನ್ನು ಅರ್ಥ ನಿಶೇಷವಾಚ 
ಕವಾಗಿ ವೈಯಾಕರಣರಿಂದ ಹೊಂದಿವೆ. ಅನು ಶಬ್ದವು ತೃತೀಯಾ 
ರ್ಥವು ದ್ಯೋತಿತವಾಗುವಾಗ ಕರ್ಮವು ವಚನೀಯವಾಗುವುದು ಎಂದು 
೧-೪-೮೫. ಸೂತ್ರವು ಉಂಟು. ಅದಕ್ಕುದಾಹರಣವು ನದೀಮನ್ವವ್ಯಾತಾ 
ಸೇನಾ. ಪರ್ವತಮನ್ವವಸಿತಾ ಸೇನಾ. ಪರ್ವತೇನ ಸಂಬಿದಾ ಎಂದು 
ಉಂಟು. ಸೇನೆಯು ಪರ್ವತದಿಂದೇ (ಸರ್ವತದೊಡನೆ) ನದಿಯಿಂದ 
(ನದಿಯೊಡನೆ) ಸಂಬಂಧವಾಗಿಪಿಯೆಂಬರ್ಥ ದಲ್ಲಿ ಮಾತ್ರ ತೃತೀಯಾರ್ಥ 
ವನ್ನು ಗ್ರಹಿಸಬೇಕಲ್ಲದೆ ತೃತೀಯೆಯ ಎಲ್ಲ ಅರ್ಥಗಳನ್ನು ಹಿಡಿಯಲಾ 
ಗಮ. ಅಂದರೆ ಕುರಾರೇಣ ಛಿನತ್ತಿ ಕೊಡಲಿಯಿಂದ ಕಡಿವನು ಎಂಬಲ್ಲಿ 
ಕುರಾರಮನು ಭಿನತ್ತಿ ಎಂದಾಗದು, 


ಶೀಕರಭಾಸ್ಯ ನಿಮರ್ಶವು, ೨೨೭ 
ಫಲಾಂಶೆವು. 
I py 
ಅವೃೃತಸ್ಯ ಎಂಬುದಕ್ಕೆ ಮೋಕ್ಷಾಯ ಎನಲಾಗದು. ಆಮದರಿಂದ 


ದೇವಧಾರಣಃ ಎಂಬುದನ್ನು ಬಹುವ್ರೀಹಿ ಸಮಾಸವೆಂದು ಮೋಕ್ಷಕ್ಕಾಗಿ 
ಶಿವಲಿಂಗಧಾರಣವುಳ್ಳವನು ಎಂದು ವಿವರಿಸಲು ಸ 


ಇಳ್ಗ ದಳ ಫೂ ದಲ 
ಎದು" 
ಅಧ್ಯನ ಲು: 


ಭೂಯಾಸಂ ಶಬ್ದ ವಿಚಾರವು. 


ಶ್ರೀ ಪಂಡಿತಾಚಾರ್ಯನು ದೇವಧಾರಣರೋ ಭೂಯಾಸಂ ವಾಕ್ಯ 
ದಲ್ಲಿ ಭೂಯಾಸಂ ಪದವು ನಾನು ಆಗಲಿ ಎಂದು ಕೋರಿಕೆಯನ್ನು 
ತೋರಿಸುವುದು. ಲಿಜ ಪ್ರತ್ಯಯಾಂತ ಶಬ್ದವಾಗಿಹುದು. ವೇದದಲ್ಲಿ 
ಯಜೇತ ಪದವು ಲಿಜ ಪ್ರತ್ಯಯಾಂತವಾಗಿದೆ. ವೈದಿಕ ವಿಧಿಯು 
ಲಿಜಂತ ಕ್ರಿಯಾನದದಿಂದ ನುಡಿಯ ಪಡೆವುದು. ಆದುದರಿಂದ ಭೂಯಾಸಂ 
ಪದದಿಂದ ವೇದವಿಲ್ಲಿ ಲಿಂಗಧಾರಣವನು ವಿಧಿಸುತಿಹುದು ಎಂಬನು. 
ಇದನೀಗ ನೋಡುವಣ. 


ವಿಧಿನಿ ಮಂತ್ರಣಾಮಂತ್ರಣೂಧೀಷ್ಟ ಸಂಪ್ರಶ್ನ ಪ್ರಾರ್ಥನೇಷು 
ಲಿಜ ೩-೩-೧೬೧. ಸೂತ್ರವು ವಿಧ್ಯರ್ಥದಲ್ಲಿ ಲಿಜ ಪ್ರತ್ಯಯವನ್ನು ವಿಧಿ 
ಸುವುದು, ವಿಧಿಯೆಂದರೆ ಪ್ರೇರಣವು. ಸ್ಪರ್ಗಕಾಮೋ ಯಜೇತ ಎಂಬಲ್ಲಿ 
ಸ್ವರ್ಗವ ಬಯಸುವನು ಯಾಗವನನುಷ್ಠ್ಮಿಸಬೇಕು ಎಂದು ವೇದವು 
ಪ್ರೇರಿಪುನು. ಈ ವಾಕ್ಕ್‌ದಲ್ಲಿ ಭೂಯಾಸಂ ಪದವು ಲಿಜಂತವಾಗಿದೆ. 
ಆದುದರಿಂದ ಇದು ಲಿಂಗಧಾರಣ ವಿಧಿಯು, ಲಿಂಗಧಾರಣ ಪ್ರೇರಣವು 
ಲಿಂಗಧಾರಣದ ಅಪ್ಪಣೆಯು, ಆಜ್ಞೆಯು, ಎಂದು ರಾದ್ಧಾಂತವು. ಇದು 


ಆಗದು. 


ಈ ಸೂತ್ರದ ತರುವಾಯಲ್ಲಿ "ಲೋಟ್‌ ಚ” ಸೂತ್ರಸ್ರು ಇದೆ ಅರ್ಥ 
ಗಳಲ್ಲಿ "ಲೋಟ" ? ಪ್ರತ್ಯಯವೂ ಬರುವುದು ಎಂದು ವಿಧಿಪುದು. 
ಆಂದಕೆ "ಯಜೇತ ” ಎಂದೂ “ಯಜತಾಮ್‌” ಎಂದೂ ಯಾಗವನ್ನು 
ವಿಧಿಸಬಹುದು. ಇಲ್ಲಿ ಚಕಾರದಿಂದ ಹಿಂದಿನ ಸೂತ್ರದಿಂದ ಹೇಳಿದ 
ಎಲ್ಲ ಅರ್ಥಗಳಲ್ಲಿಯು ಲೋಟ್‌ ಪ್ರತ್ಯಯಗಳು ಬರುವುವು, ಲಿಜ ಪ್ರತ್ಯ 
ಯಗಳಿಗೆ ಬೇರೆ ಅರ್ಥಗಳೂ ಇವೆ. ಲೋಟ್‌ ಪ್ರತ್ಯಯಗಳಿಗೂ ಹಾಗೆ 


೨೨೮ ಶಿವಾನುಭವ. 


(ಪ್ರತ್ಯಯಗಳಿಗೆ ಎಂಬ ಬಹು ವಚನವು ಪ್ರಯೊ ಗವು ಹೀಗೆ - ಪ್ರಥಮ 
ಮಧ್ಯಮೋತ್ತಮ ಪುರುಷಗಳ ಮೂರು ತ ಪ್ರತ್ಯಯಗಳು ಒಂಬತ್ತು 
ಅವೆ ) ವಿಧಿನಿಮಂತ್ರಣಾದಿಗಳು ಪ್ರವತನದ ರೂಪಗಳೆ ಆಗಿರುವುದರಿಂದ 
ಇವನ್ನೆಲ್ಲ ಒಂದು ಸೂತ್ರದಲ್ಲಿ ಪವಣಿಸಿಹನು. ಸಿದ್ಧಾ ಂತ ಕೌಮುದಿ 
ಕಾರನು ಹೇಳುವಂತೆ ಇವೆಲ್ಲ ಆ ಪ್ರವರ್ತನದ ಬೇಕೆ ಬೇಕೆ ಬಗೆಗಳ 
ನ್ನೊಡಗೊಂಡ ಸೂತ್ರವನು ಸಂತನ ಪ್ರವರ್ತನಾಯಾಂ ಲಿಜ 
ಇತ್ಯೇವಸುವಚವ್‌, ಚತುರ್ಣಾಂ ಪ್ರಥಗು ಸಸ ಪ್ರಸಂಚಾಥ: ಮ್‌ 


ಪ್ರವರ್ತನದಿಂದ ಭಿನ್ನನಾದ ಅರ್ಥಗಳಲ್ಲಿ ಲಿಜ ಪ್ರತ್ಯಯಗಳು 
ಬರುವಲ್ಲಿ ಶ್ರೀ ಪಾಣಿನ್ಯಾಚಾರ್ಯುನು ಸ್ವತಂತ್ರ ಸೂತ್ರಗಳನ್ನೇ ರಚಿ 
ಸಿಹನು. ಇಂತು ಸ್ವತಂತ್ರ ಸೂತ್ರಗಳ ವಿಷಯಗಳು ತದ್ವಾಚಕ ಪ್ರತ್ಯ 
ಯಗಳು ಒಂದೆಯಾದರು ಪ್ರವರ್ತನದೊಡನೆ ಒಂದಾಗಿ ಹಿಡಿಯತಕ್ಕು 
ವಲ್ಲ. ಈ ಭಿನ್ನಾರ್ಥಗಳು. ಉತಾಪ್ಯೋಃ ಸಮರ್ಥರ್ಯೊರ್ಲಿಜ. ೩-೩-೧೫೨. 
ಉತಾಧೀಯೊತ ಅಸ್ಯಧೀಯೊತ ಓದಿಯೆ ಓದುವನು. ನಿಶ್ಚಯಾರ್ಥ 
ದಲ್ಲಿ ಉತ ಆದಿ ಇದ್ದಾಗ ಇದು ಲಿಜ್‌". *ಕಾಮ ಪ್ರವೇದನೇಕಚ್ಚಿತಿ ಸ 
೩-೩-೧೫೬ ಕಚ್ಚಿತ್‌ ಶಬ್ದ ವನ್ನು ಬಳಸದೆ ತನ್ನ ಅಭಿಪ್ರಾಯವನ್ನು ತೋರ್ಪ 
ಡಿಸುವಾಗಲು ಲಿಜ ಆಗುವದು. ಕಾಮೋ ಮೇಭಿಂ ಜೀತ ಭನಾನ್‌ 
ತಾವು ಉಣಬೇಕೆಂದು ನನ್ನ ಅಭಿಪ್ರಾಯವು. ಬಯಕೆಯು ಸಂಭಾ 
ವನೇ*ಲಮಿತಿ ಚೇತ್ಸಿದ್ದಾ ಪ್ರಯೋಗೇ. ? ೩-೩.೧೫೪ ಆವುದೊಂದು ಕ್ರಿಯೆ 
ಯಲ್ಲಿ ಒಬ್ಬನು ನಿರ್ವಹಣ ಸಮರ್ಥನೆಂದು ಬುದ್ದಿಯುಂಬಾಗಿ ಆ 
ಸಾಮರ್ಥ್ಯ ಬೋಧಕವಾದ ಅಲಂ ಶಬ್ದವು ಪ್ರಯೋಗವಾಗದಿರುವಾಗಿ 
ಇತುವಿಗೆ ಲಿಜ ಪ್ರತ್ಯಯಗಳಾಗುವವು. ಆಪಿ ಪರ್ವತಂಶಿರಸಾಭಿಂದ್ಯಾರ್ತ 
ಅರಿ (ಕಲ್ಲು ಬಂಡೆ) ಯನ್ನಾಗಲಿ ತಲೆಯಿಂದ ಒಡೆಯಲಾಸನು. ಆದರೆ 
"ಅಲಂ' ಪ್ರಯೋಗವಾದಾಗ ಲಿಜ ಬರುವುದಿಲ್ಲ. “ಅಲಂ ದೇನದತ್ತೋ 
ಹಸ್ತಿನಂ ಹನಿಷ್ಯತಿ ” ದೇವದತ್ತನು ಆನೆಯನ್ನು ಕೊಲ್ಲಲು ಸಾಕು. 
ಇತ್ಯಾದಿ ಅಧ್ಯಾಯ ೩-ಪಾದ೩ ಸೂತ್ರಗಳು ೧೫೫ ರಿಂವ ೧೬೦ ಹಾಗು 
೧೬೪-೧೬೮-೧೭೨ ಎಂಬಿವನ್ನು ನೋಡಿರಿ. ಈ ಅರ್ಥಗಳು ಒಂದಕೊಂದು 
ಬೇರೆಯಾಗಿವೆ. ಅದರಂತೆಯೆ ಆಶಿರರ್ಥವು. 4 


ಶೀಕರಭಾಸ್ಯ ವಿನುಶೇವು. ೨೨೯ 
ಆಶಿಸಿ ಲಿಜ ಲೋಟೌ ೩-೩-೧೭೩. 


ಆಶಿರರ್ಥದಲ್ಲಿ ಲಿಜ ಬರುವಂತೆ ಲೋಟ್‌ ಪ್ರತ್ಯಯವೂ ಬರ.ವದು. 
ಇದರಿಂನಲು ಆಶಿಷವು ವಿಧಿಯಿಂದ ಬೇರೆ ಎಂದು ತೋರಿ ಏರುವುದು. 
ಅಂದರೆ “ವಿಧಿನಿಮುಂತ್ರಣಾ ಮಂತ್ರಣಾಧೀಷ್ಟ ಪ್ರಶ್ನಸಂಪ್ರಾರ್ಥನೇಷು 
ಜ” ಎಂದು ಸೂತ್ರಿಸಿ ಆ ಅರ್ಥಗಳಲ್ಲಿ "ಲೋಟ್‌ ಪ್ರತ್ಯಯವೂ 
ಆಹುದೆಂದು "ಲೋಟ್‌ ಚ” ೩೩-೧೬೨ ಸೂತ್ರದಿಂದ ವಿಧಿಸಿ. ಮುಂದೆ 
೫, ಸೂತ್ರಗಳನ್ನು ಮೊರಿ ೧೭೩ ನೆಯ ಸೂತ್ರವನ್ನು ಆಶಿರರ್ಥದಲ್ಲಿ 
ಲಜ ಲೋಟ್‌ ಪ್ರತ್ಯಯಗಳು ಬಂದಪನೆನ್ನುವುದರಿಂದ ಆಶಿರರ್ಥವು ವಿಧ್ಯ 
ರ್ಥವಲ್ಲೆಂದು ಒಡೆದು ತೋರುತಲಿದೆ. ಒಂದೆಯಾಗಿದ್ದರೆ ಲೋಟ್‌ ಚ 
ಸೂತ್ರದಿಂದಲೆ ಆಶಿರರ್ಥದಲ್ಲಿ ಲೋಟ" ಬರುತ್ತಿರಲು ಅಶಿಸಿ ಲಿಜ 
ಲೋಟೌ ಸೂತ್ರ ವಿಧಾನವು ಬೇಡಾಗಿತ್ತು. ಆಶಿರರ್ಥವು ವಿಧ್ಯರ್ಥದ 
ಒಂದು ಛಾಯಾ ಮಾತ್ರವಾಗಿದ್ದರೆ ಆಶಿಸಿ ಲಿಜ ವಿಧಾನವನ್ನು ಈ 
ಸೂತ್ರದಿಂದ ಮಾಡಲು ಬೇಡವಾಗಿತ್ತು. 


ಆಶೀರ್ಲಿಜದ ವಿಶೇಷವು. 


ಭಿನ್ನ ಸೂತ್ರಗಳಿಂದ ವಿಧಿಗೆ ಮತ್ತು ಆಶಿಷಕ್ಸೆ ಲಿಜ ಪ್ರತ್ಯಯ 
ಗಳನ್ನು ಹೇಳಿದರೇನಾಯ್ತು? ಒಂದೆ ಪ್ರತೃಯದಿಂದ ಎರಡು ಅರ್ಥ 
ಗಳು ಬೋಧವಾಗಿರುವದರಿಂದ ಸಂದರ್ಭಾನುಗುಣ್ಯದಿಂದ ವಿಧಿಯೊ 
ಆಶಿಸವೊ ಈ ಪ್ರತ್ಯಯದಿಂದ ಹೇಳವಡೆದಿದೆಂದು ಗುರುತಿಸಬಹುದೆಂದರೆ 
ಆಗದು. ಭೂತಕಾಲದಲ್ಲಿ ಧಾತುವಿಗೆ ಮೂರು ಪ್ರತ್ಯಯಗಳು ಲಿಟ್‌ 
ಲಿಜ. ಲುಚ್‌ ವಿಹಿತವಾಗಿವೆ. ಆದರೆ ಅರ್ಥಗಳು ಒಂದೊಂದು ವಿಶೇಷ 
ದಿಂದ ಕೂಡಿನೆ. ಸರೋಕ್ಷೇ ಲಿಟ್‌ ೩-೨-೧೧೫ ಲಿಟ್‌ ಪ್ರತೃಯದಿಂದ 
ಒಂದು ಭೂತ ಕ್ರಿಯೆಯನ್ನು ನುಡಿದಾಗ ಆ ಕ್ರಿಯೆಯನ್ನು ಹೇಳುವನು 
ಕಂಡಿರುವುದಿಲ್ಲ. ""ದಶರಥೋ ರಾಜಾ ಬಭೂವ’? ದಶರಥನು ಅಸ 
ನಾಗಿದ್ದನು. (ಇದನ್ನು ಹೇಳುವನು ಕಂಡಿಲ್ಲ) ಅನದ್ಯತನೇ ಲಿಟ್‌. 
೩-೨-೧೧೧ ಇಂದಿನದಲ್ಲದ ಭೂತ ಕ್ರಿಯೆಯನ್ನು ಲಜ ಪ್ರತ್ಯಯವುನುಡಿ 
ವುದು. "ದೇವದತ್ತಃ ಕಾಶೀಮಗಚ್ಛತ್‌' ದೇವದತ್ತನು ಕಾಶಿಗೆ ಹೋದನು. 
(ಇಂದು ಅಲ್ಲ- ಹೇಳುವನು ಕಂಡಿರಬಹುದು. ಕಂಡಿರಲಿಕ್ಕೆಲ್ಲ). ಲುಜ 
೩.೨-೧೧೦ ಭೂತ ಕಾಲದಲ್ಲಿ ಲುಜ ಪ್ರತ್ಯಯವು. “ ದೇವದತ್ತಃ ಕಾಶೀ 


೨೩೦ ಶಿವಾನುಭವ 


ಮಗಮತ್‌ ” ದೇವದತ್ತನು ಕಾಶಿಗೆ ಹೋದನು. (ಇಂದು ಇರಲಿ 
ಅಂದು ಇರಲಿ. ಹೇಳುವನು ಕಂಡಿರಲಿ ಕಾಣದಿರಲಿ) ಅಂದರೆ ಲಿಜಂತ 
ಕ್ರಿಯಾಸದವು ಆದ ಕ್ರಿಯೆಯನ್ನು ಹೇಳುವನು. ನೋಡಿಸ್ಲೆಂಬಲ್ಲಿಯು 
ಲಜಂತ ಕ್ರಿಯಾನದವು ಆದ ಕ್ರಿಯೆಯು ಇಂದು ಅಲ್ಲ ಎಂಬಲ್ಲಿಯು 
ಲುಜಂತ ಶ್ರಿಯಾಪದವು ಆದ ಕ್ರಿಯೆಯು ಇಂದು ನಿನ್ನೆ ನೋಡಿದೆ ನೋಡಿಲ್ಲ 
ಎಂಬಿವನ್ನು ಬಗೆಯದರಲ್ಲಿಯು ಭಿನ್ನ ಭಿನ್ನವಾಗಿವೆ. ಒಂದೆ ಭೂತಕಾಲ 
ಪ್ರತ್ಯಯಗಳು ಇಷ್ಟು ಭಿನ್ನಾರ್ಥವಾಗಿಹವು. ವಿಧಿಲಿಜ ಪ್ರತ್ಯಯವು ಸಾರ್ವ 
ಧಾತುಕವು ""ಲೆಜಶಿತ್‌ ಸಾರ್ವಧಾತುಕಮ್‌. ೩-೩-೧೧೩ ಆಶೀಲಿಜ ಆರ್ಧ 
ಧಾತುಕವು. ಆರ್ಧಧಾತುಕಂ ಶೇಷಃ ೩-೪-೧೧೪ “ಲಿಜಾಶಿಷಿ ೩-೪-೧೧೬ 
ಆದುದರಿಂದ' ಪ್ರತ್ಯಯವೂ ಬೇಕೆ ಅರ್ಥವೂ ಬೇರೆ, ಒಂದೆ ಎಂದು 
ಸಾಧಿಸುವುದು ವ್ಯಾಕರಣ ವಿಡಂಬನವು. 
ವಾಕ್ಯ ನಿಚಾರವು. 

ಇದಿರಲಿ. ಈ ಯಜುಸ್ಸಿನಲ್ಲಿ ಏಳು ಕ್ರಿಯಾವದಗಳಿವೆ. ಸೃಣೋತು 
ಭೂಯಾತ್‌ ಭೂಯಾಸಂ ಮೊದಲಾದುವು. ಈ ಏಳು ಕ್ರಿಯಾಪದಗ 
ಳೆಂದರೆ ಸಮೇಂದ್ರೋ ಮೇಧಯಾ ಸ್ಸೃಣೋತು. ಅಮೃತಸ್ಯ ದೇವ 
ಧಾರಣೋ ಭೂಯಾಸಂ ಶರೀರಂ ಮೇ ವಿಚರ್ಷಣಂ (ಭೂಯಾತ್‌) 
ಜಿಹ್ವಾ ಮೇ ಮಧುಮತ್ತಮಾ (ಭೂಯಾತ್‌ ) ಕರ್ಣಾಭ್ಯಾಂಭೂರಿ 
ವಿಶ್ರುಪಂ ಬ್ರಹ್ಮಣಃ ಕೋಶೋಪಿ ಮೇಧಯಾ ಪಿಹಿತಃ ಶ್ರುತಂ ಮೇ 
ಗೋಪಾಯ್ಕ ಕಸದಲ್ಲಿ ಹಾಕಿದ ಕ್ರಿಯಾನದಗಳು ಅಧ್ಯಾಹಾರವಾ 
ಗಿವೆ. ಆಚಾರ್ಯನು ಈ ಅಧ್ಯಾಹಾರವನ್ನು ತಾನೆ ಮಾಡಿಹನು. ಆರಾ 
ದರು ಮಾಡಲೇಬೇಕಾಗಿದೆ. ಆದುದರಿಂದ ಇವು ಏಳು ವಾಕ್ಯಗಳು. ಇವು 
ಗಳಲ್ಲಿ ಆರು ಆಶಂಸನ ಕ್ರಿಯಾಪದಗಳಿನೆ. ಒಂದೊಂದು ಕ್ರಿಯಾನ 
ದಕ್ಕೆ ಒಂದೊಂದು ವಾಕ್ಯವಾಗುತ್ತ ಆರು ಅಶಂಸಾ ಲಿಜಂತ ಕ್ರಿಯಾ 
ಪದದಿಂದ ಕೂಡಿದ ವಾಕ್ಯಗಳು. ಸುಪ್ತಿಜಂತಚಮೋವಾಕ್ಯಂ ಕ್ರಿಯಾ 
ಪಾಶಾ ರಶಾನ್ವಿತಾ? ಅಮರ, ಸುಬಂತ ಲೆಜಂತ ಪದಗಳ ಗುಂಪೂ 
ಗಲಿ ಕಾರಕದೊಡಗೂಡಿದ ಕ್ರಿಯೆಯಾಗಲಿ ವಾಕ್ಯವು. ಆಚಾರ್ಯನು 
ನನ್ನ ಶರೀರವು ಕಿಲ್ಬಿಷರ ಹಿತನಾಗಲಿ. ನನ್ನ ನಾಲಿಗೆಯು ಸವಿವಾತು 
ಗಳನಾಡಲಿ. ಕಿವಿಗಳಿಂದ ನಾನು ಬಹುಲವಾಗಿ [ಶಿವಶಾಸ್ತ್ರಗಳನ್ನು) 
ಕೇಳಲಿ. ನನ್ನ ಶ್ರುತವನ್ನು (ಶ್ರವಣ ಪೂರ್ವಕವಾದ ಭಕ್ತಿ ಜ್ಞಾನಗಳನ್ನು 


| ತ 
ಕಾಪಾಡು ಎಂದು ಆಶಿರರ್ಥವನ್ನು ಉಳಿದುವಕ್ಕೆ ಹೇಳಿ ಅದಿ ಸಂದರ್ಭ 


ಶೀಕರಭಾಸ್ಯ ನಿಮರ್ಷವು, ೨೩೧ 


ದಲ್ಲಿಯೆ ಅದೆ ಆಕಿರರ್ಥ ಲಿಜಂತವಾದ “ ಭೂಯಾಸಂ ” ಪದವನ್ನು 
ಭವೇಯಂ ಎಂದು ತಿರುಗಿಸಿ ವಿಧಿಯನ್ನು ಕಲ್ಪಿಸಬಾರದು. 
ತನ್ನಲ್ಲಿ ನಿಧಿಯು ಸಂಭವಿಸದು. 

ಇಲ್ಲಿಯ ತನಕ ಪ್ರತ್ಯಯವನ್ನು ಬಿಚ್ಚಿ ಬಿಚ್ಚಿ ಬಗೆದುದು ಆಯ್ತು, 
ಆಂದರೆ ಶಬ್ದ ನಿಚಾರವಾಯ್ತು. ಇನ್ನು ವಿಧ್ಯರ್ಥವನ್ನು ತಿರುವಿ ನೋಡು 
ವಣ. ವಿಧಿಯೆಂದರೇನು? ಅದು ತನ್ನಲ್ಲಿ ಘಟಸುದೊ ಫಟಸದೊ 
ಎಂಬ ವಿಚಾರನೀಗ ವಿಷಯವು. 

ವಿಧಿಮಂತ್ರಣಾ ಮಂತ್ರಣಾಧೀಷ್ಟ ಸಂಪ್ರಶ್ನ ಪ್ರಾರ್ಥನೇಷು ಲಿಜ 
೩-೩-೧೬೧. ಇದಕ್ಕೆ ಕಾಶಿಕಾವೃತ್ತಿ. ವಿಧಿಃ ಪ್ರೇರಣಂ ನಿಮಂತ್ರಣಂ 
ನಿಯೋಗಕರಣಂ ಆಮಂತ್ರಣಂ ಕಾಮಚಾರಕರಣಂ ಅಧೀಷ್ಟಃ ಸತ್ಕಾರ 
ಪೂರ್ವಕೋವ್ಯಾಪಾರಃ ಸಂಪ್ರಶ್ನಃ ಸಂಪ್ರಧಾರಣಂ ಪ್ರಾರ್ಥನಂ ಯಾಂಚಾ 
ವಿಧ್ಯಾದ್ಯರ್ಥೇಷು ಧಾತೋರ್ಲಿಜ” ಪ್ರತ್ಯಯೋಭವತಿ ಸರ್ವಲಕಾರ 
ಣಾಮಸವಾದಃ ವಿಧ್ಯಾದಯಶ್ಚ ಪ್ರತ್ಯಯಾರ್ಥ ವಿಶೇಷಣಂ ವಿಧ್ಯಾದಿ 
ವಿಶಿಷ್ಟೇಷು ಕರ್ತ್ರಾದಿಷು ಲಿಜ" ಪ್ರತ್ಯಯೋಭವತಿ ವಿಧೌತಾವತ್‌ ಕಟಂ 


ಬ 
ಕುರ್ಯಾತ್‌ ಗ್ರಾಮಂಭವಾನಾಗಚ್ಛೇತ್‌ ನಿಮಂತ್ರಣೇ ಇಹೆಭವಾನ್ಸುಂ 


ಜೀತ ಅಧೀಷ್ಟೋ ಅಧೀಚ್ಛಾ ನೋಭವಂತಂ ಮಾಣವಕಂ ಭವಾನು 
ಸನಯೇತ್‌ ಸಂಸ್ರಶ್ನೇ ಕೆಂ ಸುಖಲುಭೋ ವ್ಯಾಕರಣಮಧೀಮೂಯ 
ಪ್ರಾರ್ಥನೇ ಭವತಿಯೇ ಪ್ರಾರ್ಥನಾ ವ್ಯಾಕರಣಮಧೀಯಾಮ. 

ಇದಕ್ಕೆ ಕನ್ನಡವು (ನ್ಳಾಸದ ಸಹಾಯದಿಂದ) ವಿಧಿಯೆಂದರೆ (ಸೇವ 
ಕಾದಿಗಳನ್ನು) ಮುಂಜರಿಸುವುದು ಪ್ರೇರಣವು. ನಿಮಂತ್ರಣವೆಂದರೆ 
(ಬಯಸದಿದ್ದರು ಮಾಡಶೇಬೇಕೆಂದು) ಗೊತ್ತುಪಡಿಸುವುದು ನಿಯೋಗ 
ಸರಣವು. ಅಮಂತ್ರಣವೆಂದರೆ ಮಾಡುವನ ಬಗೆ ಬಂದರೆ ಮಾಡಬ 
ಹುಡೆಂಬುದು. ಕಾಮಚಾರನುಜ್ಞಾ-ಅಧೀಷ್ಟವೆಂದರೆ ದೊಡ್ಡ ತನಗೊಟ್ಟು 
ಕೆಲಸಕ್ಕೆ ಹಚ್ಚುವುದು. ಸತ್ಯಾರಪೂರ್ವಕ ವ್ಯಾಪಾರವು. ಸಂಪ್ರಶ್ನವೆಂ 
ದರೆ ಬಗೆಯಲ್ಲಿ ತೂಗಿ ನೋಡುವುದು ಸಂಸ್ರಧಾರಣವು. . ಪ್ರಾರ್ಥನ 
ನೆಂದರೆ ಬೇಡುವುದು, ಯಾಂಚಜೆಯು. ಇದಕ್ಕೆ ಉದಾಹರಣಗಳು. 
ವಿಧಿಗೆ (ಆಳು) ಚಾಪೆಯನ್ನು ಮಾಡಬೇಕು. ನೀವು ಊರಿಗೆ ಬರಬೇಕು. 
ನಿಮಂತ್ರಣಕ್ಕೆ ಇಲ್ಲಿ ತಾವು ಉಣಬೇಕು. ಇಲ್ಲಿ ತಾವು ಕುಳ್ಳಿರ 
ಬೇಕು (ಮಾಡದಿದ್ದರೆ ನಿಮಗೆ ಸಂಕಟ ಬಯಸದಿದ್ದರು ಮಾಡಲೇ 


೨೩೨ ಶಿವಾನುಭವ, 


ಬೇಕು) ಆಮಂತ್ರಣಕ್ಕೆ (ಮನಸು ಬಂದರೆ) ಇಲ್ಲಿ ತಾವು ಕುಳ್ಳಿರಬೇಕು. 
ಇಲ್ಲಿ ತಾವು ಉಣಬೇಕು (ಮನಸು ಬಾರದಿದ್ದರೆ ಇಲ್ಲ) ಅಧೀಷ್ಟಕ್ಕೆ 
ತಾವು ಮಾಣಕನನ್ನು ಮುಂಜಿಗಟ್ಟಬೇಕೆಂದು ಗೌರವಿಸಿ ಬೇಡುತ್ತೇನೆ. 
ಸಂಪ್ರಶ್ನದಲ್ಲಿ- ಎಲ್ಫೈ ನಾನು ವ್ಯಾಕರಣವನ್ನು ಓದಲೇನು? ಪ್ರಾರ್ಥನ 
ದಲ್ಲಿ ವ್ಯಾಕರಣವನ್ನು ನಾನು ಓದಲೆಂದು ನನ್ನ ಕೋರಿಕೆಯು. 

ನೋಡಲು ವಿಧಿ ನಿಮಂತ್ರಾಣಾ ಮಂತ್ರಣಾಧೀಷ್ಟಗಳಲ್ಲಿ ಸ 
ನ್ಯವಾಗಿ ಪ್ರವರ್ತನ ವ್ಯಾಪಾರನಿದೆ. ಆಂದರೆ ಒಬ್ಬನು ಮತ್ತೊಬ್ಬ 
ನನ್ನು ಒಂದು ಕೆಲಸವನ್ನು ಮಾಡಹಚ್ಚುವನು. ತನಗಿಂತಲೂ ಹೀನ 
ನನ್ನು ಪ್ರವರ್ಶಿಸುವಲ್ಲಿ ನಿಧಿಯೆನಿಸುವುದು. ಮಾಡದಿದ್ದರೆ ನೀನು ಸಂ 
ಕಟಕ್ಕೆ ಅಥವಾ ಪಾಪಕ್ಕೆ ಗುರಿಯಿಫ್ಸೆ ಎಂಬಲ್ಲಿ ನಿಮಂತ್ರಣವು. ಮನ 
ಬಂದರೆ ಮಾಡು ಬಿಡು ಎಂಬಲ್ಲಿ ಆಮಂತ್ರಣವು, ಸತ್ಕರಿಸಿ ಮಾಡಹ 
ಚ್ಹುವುದು ಅಧೀಷ್ಟವು. ಈ ಬಗೆಯಾದ ಪ್ರವರ್ತನವು ತನ್ನಲ್ಲಿ ಘಟ 
ಸದು. ಅಂದರೆ ಲಿಜ್‌ ಪ್ರತ್ಯಯಾರ್ಥವಾದ ಹೀನತ್ವ, ನಿಯೋಜತ್ತ, 
ಕಾಮಕರಣಾನುಜ್ಞೆ. ಸತ್ಯಾರಪೂರ್ವಕ ವ್ಯಾಪಾರಗಳು ತನಗೆ ವಿಶೇಷ 
ಣಗಳಾಗವು. ತಾನು ಅನ್ಯರನ್ನು ಆಜ್ಞಾನಿಸಬಲ್ಲನು. ಮನಬಂದರೆ 
ಮಾಡಿರೆಂದು ಅನುಜ್ಞೆಗೊಡಬಲ್ಲನು. ಗೌರವಿಸಿ ಕಾರ್ಯುಮಾಡಿಸಬಲ್ಲನು. 
ತನ್ನನ್ನು ತಾನು ಆಜ್ಞಾಪಿಸಲಾರನು. (ವಿಧಿ ನಿಮಂತ್ರಣಗಳು) ಅನು 
ಚ್ಞೆಗೊಡಲಾರನು (ಆಮಂತ್ರಣ) ಸತ್ಕರಿಸಿ ತೊಡಗಿಸಲಾರನು. (ಅಧೀಷ್ಟ) 
ಆದರಿ ಮಾಡಲೊ ಎಂಬ ಸಂಸ್ರಧಾರಣವೂ, ಮಾಡಲಿ ಎಂಬ ಕೋರಿ 
ಕೆಯೂ ತನ್ನಲ್ಲಿ ಸಂಭವಿಪುವು. ಆದುದರಿಂದ ಶ್ರೀನತಿ ಪಂಡಿತಾಚಾ 
ರ್ಯನು "ಭೂಯಾಸಂ' ಪದವನ್ನು 'ಭವೇಯಂ' ಪದವನ್ನೂಗಿರಿಸಿದರು. 
ಆ ಪದವು ವಸ್ತು ಸ್ವಭಾವದಿಂದ ತನ್ನಲ್ಲಿ ಲಿಂಗಧೂರಣ ವಿಧಿಯನ್ನು 
ಕಲ್ಪಿಸದು. ವಿಧಿಯಿಂದ ಅಲ್ಲದೆ ಆಶಂಸನದಿಂದ ಧರ್ಮವನ್ನು ವೇದವು 
ವಿಧಿಸುವುದಿಲ್ಲೆಂದು ಮಿಾವಾಂಸಾ ಸಿದ್ಧಾಂತವು, ಆ ಆಚಾರ್ಯನಾ 
ದರು ಆಶಂಸನದಿಂದ ಲಿಂಗಧಾರಣವನ್ನು ಸಾಧಿಸಹೋಗಿಲ್ಲ ಆದರೆ 
ಈ ಭಾಷ್ಯ ಪಕ್ಷಪಾತಿಗಳು ಎಲ್ಲ ಬಗೆಯಿಂದಲು ಸುಮ್ಮನಾಗಲೆಂದು 
ಆಚಾರ್ಯನು ಮಾಡದ ಆಶಂಸನದಿಂದ ಧರ್ಮವಿಧಾನ 
ಎಬ್ಬಿಸಿ, ಮಲಗಿಸುವುದು ಮುಂದೆ ಬರುವ ನಿಷಯವು. 


ಆ) 
೭! 
[5] 


ಸ್‌ ಇ 
ಸಪಕ್ಷನನ್ನು 


ಮುಹಾದೇನಿಯೆ:ಕೈನ ಮದುನೆಯ ವಿವಾದ. ೨೩೩ 


ಮಹಾದೇನಿಯಕ್ಕನ ಮದುವೆಯ ವಿವಾದ. 
ಲೇಖಕ;-- ವೇ ವೂ! ಚಂದ್ರಶೇಖರ ಶಾಸ್ತ್ರಿಗಳು ಆಡ್ಡೂರ 


ಹಾಕಾ ಅಾನಾನಾಸ ನ ನ ಕೊಟಿ ಮಾಮಾ ವಾ ಜಂ 


ಲೈ ತಿಂಗಳಲ್ಲಿ ಬರೆದ "ಮಹಾದೇವಿಯಕೃನನರು ಮದುವೆ 
ಯಾ ಚ ? ಎಂಬ ನನ್ನ ಲೇಖವನ್ನು ಖಂಡಿಸುವ ಸಾಹಸದಿಂದ 
ಶ್ರೀ ಸ. ಹಾ. ಶಿವಮೂರ್ತಿಯವರು ನವಂಬರ ಶಿವಾನುಭವ ಸಂಚಿ 
ಕೆಯಲ್ಲಿ- "ಮಹಾದೇವಿಯಕೃನನರ ಮದುನೆ' ಎಂದು ನಿಶ್ಚಯಿಸಿ ಬರೆ 
ದಿರುವರು. ಇವರು ನನ್ನ ಲೇಖದ ಅಭಿಪ್ರಾಯವನ್ನು ಯಥಾರ್ಥ 
ವಾಗಿ ತಿಳಿದುಕೊಳ್ಳದೆ ಖಂಡಿಸಲು ಪ್ರಯ ತ್ನಸಟ್ಟಿದ್ದರಿಂದ ಪುನಃ ನಾನು 
ಲೇಖನಿಯನ್ನು ಎತ್ತುನ ಪ್ರಸಂಗವು ಬಂದೊದಗಿತು. ಇದಕಾಗಿ ವಿಷಾ 
ದಿಸುತ್ತೇನೆ. 

ಮೊದಲು ಮಾತು. 


Bi ಗೌರವಕ್ಪಗಿ ನನ್ನ ವಾದವಿಬ್ಲ. ಹೇಗಾದರೂ ಆಕೆಯ 
ಗೌ ರವಕ್ಕೆ. ಕೊರತೆಯಿಲ್ಲ. ಇನ್ನು ವಾದವು ನಿರ್ಣಯಕ್ಕೆಂದು ನಾನು 
ಭತ ಬರೆಯಬೇಕಿಲ್ಲ. ನಾನು ಮುಖ್ಯವಾಗಿ ಪ್ರಮಾಣವನಾಗಿಟ್ಟುಕೊಂ 
ಡುದು ಅಕ್ಕನವರ ಬಚನ. ಪ್ರಭುಲಿಂಗ ಲೀಲೆಯು ಅದಕ್ಕೆ ಉಸಷ್ಟಂ 
ಭಕ ಮಾತ್ರ, ಹರಿಹರದೇವನು ವೀರಶೈವ ಕನಿಗಳಿಗೆಲ್ಲ ಆದಿಯವ 
ನಾದರೂ ಶರಣರಿಗಲ್ಲ. ಅಕ್ಕನ ಲಗ್ನದ ವಿಚಾರವು ಇನ್ನೂ ಸಂಶೋ 
ಧಾತ್ಮಕವಾಗಿರುವದರಿಂದ ಹೀಗೇ ಎಂದು ನಿರ್ವಿವಾದವಾಗಿ ನಿರ್ಧರಿ 
ಸಲು ಬರುವಂತಿಲ್ಲ. ನನ್ನ ನಿಮ್ಮಗಳ ಬರಹಗಳು ಕೇವಲ ಊಹೆ 
ಮಾತ್ರ. 

ಕನಿ ಕಾಲ, 


ಈ ಲೇಖಕರು "ಹರಿಹರದೇವನ ಕಾಲ ಕ್ರಿ. ಶ. ೧೧೬೫ ಎಂದು 
ಪಂಡಿತರ ಅಭಿಪ್ರಾಯವಿದೆ. [ಹರಿಹರನು ಚಾಮರಸ ಕನಿಗಿಂತಲೂ 
ಸುಮಾರು ೩೦೦ ವರುಷ ಮೊದಲಿಗನು.] .. ಚಾಮರಸನು ಹರಿಹರ 
ಕಾಲದವನೆಂದು ಹೇಳಿ ಈರ್ವರ ಕಾಲ ನಿರ್ಣಯವನ್ನು ನಿರಾಧಾರ 
ವಾಗಿ ಬರೆದಿರುವರು. ಎಂದು ಹೇಳಿರುವರು. ಇವರು ಹೇಳುನಂತೆ 


ತಿಜಳ ಶಿನಾನು ಭವ. 


ಹೆರಿಹರದೇವನ ಕಾಲ ಇನ್ನೂ ನಿರ್ಣಯಕ್ಕೆ ಬಂದಿಲ್ಲ. ಆದರಲ್ಲಿ ಮುಖ್ಯ 
ವಾಗಿ ಎರಡು ಭೇದಗಳುಂಟು. ಕೆಲವರು ೧೨ನೇ ಶತಮಾನನೆನ್ನು 
ವರು. ಬೇರಿ ಕೆಲವರು ೧೩ನೇ ಶತಮಾನವೆನ್ನುವರು. ಉದಾಹರಣೆ 
ಗಾಗಿ - ಕಿಟಿಲ್‌ರು ೧೨೯೦ ಎಂದು ಹೇಳುವರು. ಡಾ. ವೆಂಕಟಿಸುಬ್ಬ 
ಯ್ಯನವರದೂ ಇದೇ ಅಭಿಪ್ರಾಯವಿದೆ. ಶ್ರೀ. ಬುದ್ಧ ಯ್ಯ ಪುರಾಣಿಕರು 


೧೨೦೦ ಬರೆದಿರುವರು. ಕವಿಚರಿತೆಕಾರರು ೧೧೬೫ ಎಂದು ಅಭಿಪ್ರಾಯ 
ಪಡುವರು.  ಅಂದವೆೇೇಲೆ ಯಾವುದನ್ನೂ ನಿರ್ಧಾರವಾಗಿ ಜು 


ಬರುವಂತಿಲ್ಲ. ನಾನು ಹಿಂದಿನ ಲೇಖದಲ್ಲಿ ಒಬ್ಬರ ಮತವನ್ನು ವ್ಯ 

ಮಾಡಿರುವೆನೇ ಹೊರತು, ನಿರ್ಣಯವನ್ನು ಹೇಳಿಲ್ಲ ನಾನು ಉಪ 
ಯೋಗಿಸಿದ ಸಕ್ಷವೆಂಬ ಶಬ್ದವೇ ಇವರ ಲಕ್ಷಕ್ಕೆ ಬಂದಂತಿಲ್ಲ. ನೀವು 
ಈಗ ಬರೆದುದಾದರೂ ಒಬ್ಬರ ಹೇಳಿಕೆಯನ್ನು ಅದನ್ನಾದರೂ ನಿಶ್ಚ 
ಯಿಸಿ  ಬರೆದಿರುವಿರಿ. ಐತಿಹಾಸಿಕದಲ್ಲಿ ಒಬ್ಬರ ಹೇಳಿಕೆಯಲ್ಲಿ ನಿಶ್ಚಯಿ 
ಸಲು ಬರುವಂತಿಲ್ಲ. ಒಂದು ಪಕ್ಷ ನಿಶ್ಚಯಿಸಿದರೂ ಥಿರ್ವಿವಾದವಾಗ 
ಲಾರದು. ಅಂತಹದನ್ನು ನೀವು ಸರ್ವಸಾಮಾನ್ಯವಾಗಿ ನಿರ್ಣಯಿಸಿರು 
ವಿರಂದ ಮೇಲೆ ಯಾರದು ನಿರಾಧಾರನೋ? ನೀವೇ ಊಹಿಸಿರಿ. 
ಇನ್ನು ನನ್ನ ಹಿಂದಿನ ಬರಹದಲ್ಲಿ ಹರಿಹರದೇವನ ಕಾಲ ಕ್ರಿ. ಶ. ೧೬೬೫ 
ಎಂದು ಬಿದ್ದುದು ಪ್ರಿಂಟು ಇಲ್ಲದೆ ಹಸ್ತರೋಷವಾಗತಬೇಕು. ಈ 
ದೋಷವನ್ನು ನಿಮ್ಮ ಅಗಷ್ಟ ತಿಂಗಳ ಲೇಖದಲ್ಲಿಯೂ ಕಾಣಬಹುದು. 


ಮಹಾದೇವಿಯಕ್ಕನ ಕಾಲನ್ನು ಕವಿಚರಿತೆಕಾರರು ಸು. ಕ್ರಿ. ಶ. 
೧೧೬೦ ಎಂದು ಹೇಳಿರುವರು, ವಿಚಾರಿಸಿದರೆ ಅಕ್ಕನವರ ಕಾಲ ಇನ್ನೂ 
ಕೊಂಚ ಹಿಂದಕ್ಕೆ ಹೋಗಬಹುದೋ? ಎಂದೆನಿಸುತ್ತದೆ. ಏಕೆಂದರೆ - 
ಉತ್ತರ ಕರ್ನಾಟಕದ ಸರಸ ಕವಿಗಳಾದ ಶ್ರೀಮಾನ್‌ ದ. ರಾ. ಬೇಂದ್ರೆ 
ಯವನರು, ಧಾರವಾಡ ಕರ್ನಾಟಕ ಸಂಘದಿಂದ ಹೊರಬಿದ್ದ “ಅಭಿನವ 
ಸಂಪ” ಎಂಬ ಗ್ರಂಥದಲ್ಲಿ "ನಾಗಚಂದ್ರನ ಮಲ್ಲಿನಾಥ ಸುರಾಣ' ಬಿಂಬ 

ಲೇಖನವನ್ನು ರವ ಅದರಲ್ಲಿ ಅವರು ನಾಗಚಂದ್ರ ಕವಿಯ 


ಕಾಲ-ದೇಶಗಳ ವಿಚಾರವಾಗಿ ಬರೆಯುತ್ತ ಈ ಶ್ಲೋಕವನ್ನು ಉದಹ 
ರಿಸಿರುವರು. 

ಓವದೆ ಮೀನಮೇಷ ವೃಷಭಾದಿಗಳಂ ಕ್ರಮದಿಂ ದಿನಾಧಿಪಂ । 
ಸೇವಿಸಿ ಮತ್ತೆ ಕನ್ನೆಯೊಡಗೂಡಲೊಡಂ ಕಿಡೆ ತನ್ನ ತೇಜಮಿ- ॥ 


ಮಹಾದೇನಿಯಕ್ಕನೆ ಮದುವೆಯ ವಿನಾದ. ೨೩೫ 


ನ್ಲಾವುಡೊ ಕಜ್ಜಮೆಂದು ತೊಲೆಯಂ ಜನರಂಜೆನೆಗೇರಿ ತೇಜಮಂ | 
ಭೂವಲಯಕ್ಕೆ ಬೀರಿದನಿದೇಂ ಪ್ರಭುಮಾಡಿದ ಮಾಯೆ ಸಲ್ಲದೆ ॥? 


ಇದು ಶರತ್ರನೇಶ ಕಾಲದ ದಿನಾಧಿಪನ ವರ್ಣನೆ. ಇ 
ಹಾಸಗರ್ಭತ ಸರಣಿ, "ಪ್ರಭು' ಎಂಬ ತೋರಿಕೆಗೆ ಅನು 
ಪ್ರಯೋಗ, ಒಂದೊಂದೂ ಸಂಶಯವನ್ನುಂಟು ಮಾಡುವವು... ..., 
ಈ ಪದ್ಯವನ್ನು ಬಿಟ್ಟರೆ ಎರಡೂ ಕಾವ್ಯಗಳಿಗೂ ಬಾಧೆಯಿಲ್ಲ. ಈ 
ಪದ್ಯದೊಳಗಿನ ಪರಿಹಾಸಗರ್ಭಶ್ಲೇಷೆಗೆ ಚಾರಿತ್ರಕ ಔಚಿತ್ಯನಿದ್ದಿರಬೇಕೇ 
ಹೊರ್ತು, ಕಾವ್ಯ ವಸ್ತುವಿನ ರೀತಿಯಿಂದಾಗಲಿ, ವರ್ಣನಾ ರೀತಿಯ 
ಲ್ಲಾಗಲಿ ಕಾಣದು. ಇದರೊಳಗಿನ ಪ್ರಭು' ಹಾಗು "ಮಾಯೆ? ಶಬ್ದ 
ಗಳು ಮತಕ್ಸೇಂದ್ರ-ಗೋರಖಪಂಥ ಸಂಸರ್ಗದಲ್ಲಿ ಬಳೆದು ಮುಂದೆ ಬಸ 
ನನೊಡನೆ ಪ್ರಸಂಗಮಾಡಿ, (ಕನ್ನೇ ಮಹಾದೇವಿಯಕ್ಟ) ಯೊಡನೆ ಶಿವಾ 
ನುಭವಗೋಷ್ಟ್ರಿ ಬೆಳಸಿ ಪವಾಡಗಳಿಂದಲೂ ಜನಪ್ರಿಯವಾಗುತಲಿದ್ದು 
ಮಾಯೆಯನ್ನು ಗೆದ್ದು ಪ್ರಭುವೆಂದು ಪ್ರಸಿದ್ಧಿಗೆ ಬರುತ್ತಿದ್ದ ಅಲ್ಲಮ 
ನನ್ನು ಕುರಿತು ಇರಬೇಕೆಂದು ಎತ್ತಿ ಒತ್ತಿ ಹೇಳುವಂತೆ ನನಗಂತೂ 
ತೋರುವದು. ಒಂದು ಹಠಯೋಗ ಗ್ರಂಥದ ಕೊನೆಗಿರುನ ನಾಥ 
ಸಂಪ್ರದಾಯದ ಪಟ್ಟಿಯಲ್ಲಿ - ಅಲ್ಲಮಪ್ರಭುವಿನ ಹೆಸರನ್ನು ಓದಿದುದು 
ನನಗೆ ನೆನಪಿದೆ... ವೃಷಭ-ಕನ್ನೆ ಶಬ್ದಗಳು ಬಸವನನ್ನೂ ಮಹಾಡೇ: 
ನಿಯಕೃನನ್ನೂ ಸೂಚಿಸುವವು....... ಈ ಕಲ್ಪನೆಯು ಸಮಂಜಸವಾಗಿ 
ದ್ವರೆ ಕಲ್ಯಾಣ-ಬಾಗೇವಾಡಿಗಳತ್ತಲಿರುವ ವಿಜಾಪೂರ ಪ್ರಾಂತದಲ್ಲಿಯೇ 
ನಾಗಚೆಂದ್ರನು ಇರಲಿಕ್ಕೆ ಸಾಕು. ಅವನ ಕಾಲ ಪ್ರಭುವಿನ ಕಾಲ. 
ಪ್ರಭುವು ಬಸವನಿಗೆ ವಯಸ್ಸಿನಲ್ಲಿ ಹಿರಿಯ.” ಎಂದು ಬರೆದಿರುವರು. 
ಇವರು ಉದಹರಿಸಿದ ಶ್ಲೋಕವು ಚೈನಕನಿಯಾದ ನಾಗಚಂದ್ರನ 
ಮೊದಲನೆಯ ಕೃತಿಯಾದ ಮಲ್ಲಿನಾಥ ಪುರಾಣದೊಳಗಿನದು. ಆ 
ಪುರಾಣವನ್ನು ಕ್ರಿ. ಶ. ಸು. ೧೧೧೫ ರಲ್ಲಿ ರಚಿಸಿರಬೇಕೆಂದು ಶ್ರಿಮಾನ್‌ 
ಗೋವಿಂದ ಫೈ, ಮಂಜೇಶ್ವರ ಎಂಬವರು ಅಭಿಪ್ರಾಯಪಡುತ್ತಾರೆ. ಕವಿ 
ಚರಿತೆಕಾರರೂ ಈ ಕನಿಯ ಕಾಲ ಸು. ಕ್ರಿ. ಶ.೧೧೦೦ ಎಂದು ತಿಳಿ 
ಸುವರು. ಉಳಿದವರೂ ಒಪ್ಪುವರು. ಆದ್ದರಿಂದ ಒಬ್ಬನ ಮೇಲೆ 
ಶ್ರೀಮಾನ್‌ ದ. ರಾ. ಬೇಂದ್ರೆ ಬಿ. ಏ. ಇನರು ಹೇಳುವ ಶ್ಲೇಷಾರ್ಥವು 
ಸತ್ಯಾಂಶವಾದಲ್ಲಿ ಅಲ್ಲಮ-ಅಕ್ಕಗಳ ಕಾಲ ಸುಮಾರು ಕ್ರಿ. ಶ. ೧೧೦೦ಕ್ಕೆ 


೨೩೬ ಶಿನಾನುಭವ, 


ಬರುವದು. ಮತ್ತು ಹರಿಹರದೇವನಿಗಿಂತಲೂ ಪ್ರಾಚೀನನಾದ ಈ 
ಕನಿಯು ತನ್ನ ಪದ್ಯದಲ್ಲಿ "ಮಾಯೆ' ಎಂಬ ಶಬ್ದವನ್ನು ಉಸಯೋ 
ಗಿಸಿರುವದರಿಂದ ಅಕ್ಕನ ತಾಮಸಾವತಾರಕ್ಕೆ ಮಾಯೆಯೆಂದು ಹೆಸರಿ 
ರಬೇಕು. ಹಾಗು ಮಾಯಾಕೋಲಾಹಲ-ಮಾಯಾಮದಮರ್ದ್ಥನ ಎಂಬ 
ಪ್ರಭುವಿನ ಬಿರುದುಗಳಿಂದಲೂ ಇದು ವ್ಯಕ್ತವಾಗುತ್ತದೆ. ಆದಕಾರಣ 
ಇದೇ ಹೆಸರನ್ನು ಚಾಮರಸ ಕವಿಯು ಅಕ್ಕನ ಆದಿ ಅವತಾರಕ್ಕೆ ಉನ 
ಯೋಗಿಸಿರುವನು ಸಾಧಾರವೂ ಸಯುಕ್ತಿಕವೂ ಆಗುವಲ್ಲಿ ಸಂದೇಹ 
ನಿಲ್ಲ. ಇನ್ನು ಹೆರಿಹರದೇವನು ಅದೇ ಮಾಯೆಗೆ ಪ್ರಭುವಿನ ರಗಳೆ 
ಯಲ್ಲಿ ಕಾಮಲತೆಯೆಂದು ಕರೆದುದು ಕಲ್ಪಿತನಾಗಿರಬಹುದೇ? ಎಂಬ 
ಸಂಶಯವು ಅದಾಗಲೇ ತಲೆದೋರುವದು. ಇನಲ್ಲದೆ ನಾಗಚಂದ್ರನು - 
ಪ್ರಭುನಿನ ಬಳಿಗೆ ಬಂದ ಅಕ್ಕನನ್ನು "ಕನ್ನೆ? ಯೆ:`ದು ಹೇಳುವದರಿಂದ 
ಅಕ್ಕನು ಲಗ್ನವಾಗಿರಲಿಲ್ಲವೆಂದು ವ್ಯಕ್ತವಾಗುತ್ತದೆ. 


ಮಿಥ್ಯ-ಸತ್ಯಗಳ ನಿರ್ಣಯ. 


ಕೇವಲ ಚಾಮರಸನೊಬ್ಬ ನೇ ಮೂಡ ಪ್ರೇಮದಿಂದ ಕಾವ್ಯವನು 
ಬರೆಯೆ:ಲಿಲ್ಲ. ಸಾಮಾನ್ಯವಾಗಿ ಹಿಂದಿನ ಕವಿಗಳ ಕಾವ್ಯಗಳೆಲ್ಲ ಅದೇ 
ುಟ್ಟಿಗಿಳಿದವುಗಳು. ಹಂ ಹರಜೀ ವನೇನೂ ವಿಜ್ಞಾ ನದಲ್ಲಿ- ಭತಿ ಬಾಸಿಕತ್ಟ 
ರೃಷ್ಟಿಯಿಟ್ಟ ಬರೆದಿಲ್ಲ. ಆತನದೂ ಚಾಮರಸ ನಿಗಿಂತಲೂ ಹೆಚ್ಚಿ 
ಭಕ್ತಿಭಾವ; ಮಿಕ್ಕಿದ ಪ್ರೇಮ. ಆದ್ದರಿಂದ ಆತನ ರಗಳೆಯ ಸ 
ಹೊನಲು ಭಕ್ತಿಯ ಪಾತ್ರೆಯಲ್ಲಿಯೇ ಹರಿದು ನಿಂತಿದೆ. ಇದಕ್ಕೆ ಆತನ 
ಪಂಪಾಶತಕವೇ ಸಾಕ್ಸಿ, ಹಾಗು ರಂ. ಶ್ರೀ. ಮುಗಳಿಯವರು ಬರೆದ 
“ಅಕ್ಕಮಹಾದೇವಿ” ಯೆಂಬ ನಾಟಕದ ವಿಮರ್ಶಾತ್ಮಕ- ನಿಚಾರಾತ್ಮಕ 
(ಪುಟ ೪) ವಾದ ಮುನ್ನುಡಿಯನ್ನು ಓದಿದರೆ ನಿದಿತವಾಗು ತ್ರಡೆ. ಇದ 
ಲ್ಲದೆ ಹೊದೋಟ-ಲಿಂಗನೋಟ (ಪೂಜೆ) ಗಳನ್ನು ವರ್ಣಿಸುವದು ಆತ 
ನಿಗೆ ಹೆಚ್ಚು ಪ್ರಿಯವಾಗಿತ್ತು. ಆಗ ಆತನ ವಾಣಿಯು ಕುಣಿಯು 
ಕಿತ್ತು. ಉತ್ಸಾಹವು ಉಕ್ಕುತ್ತಿತ್ತು. ಪ್ರೇಮರಸವು ಇಮ್ಮಡಿ-ಮುಮ್ಮಡಿ- 
ನೂರ್ಮಡಿ ಹೆಚ್ಚಿ ಚಿಮ್ಮತ್ತಿತ್ತು. ಎಂಬುದನ್ನು ಆತನ ರಗಳೆಯ 
ಅಭ್ಯಾಸಿಗಳಿಗೆ ಬೇಕೆ ಹೇಳಬೇಕಾಗಿಲ್ಲ. ಇದಕ್ಕೂ. ಆತನ ಪುಷ್ಪ-ಲಿಂಗ 
ರಗಳೆಗಳೇ ಪ್ರಮಾಣು, ಇದರಿಂದ ಆತನ ಕಾವ್ಯದೊಲವು 2 
ಗದಲ್ಲಿ ಹರಿದು ಠೀತಿದೆಯೆಂದು ಕಂಡುಬರುವದು. 


wu 


ಎಲ್ಲಕ್ಕೂ ಮೂಲ 


ಮಹಾದೇವಿಯಕ್ಕನ ಮದುವೆಯ ವಿವಾದ. ೨೩೭ 


ವಾದ ಅಕ್ಕನವರ ವಚನ ಪರಿಚಯವಿದ್ದ ಚಾಮರಸನಿಗೆ ರಗಳೆಯ 
'ಸರಿಚಯದಿಂದಲಾದರೂ' ಏನು ಸ್ರಯೋಜನ? "ಹಾಲಹಿಡಿದು ಬೆಣ್ಣೆ 
-ಯಲರಸಲುಂಟಿ?' ಅಕ್ಕಗಳಿಗೂ ಚಾಮರಸನಿಗೂ ೩೦೦ ವರ್ಷ ಅಂತ 
ರವಿದ್ದರೆ, ಅಕ್ಕಗಳಿಗೂ ಹರಿಹರನಿಗೂ ೧೩೦ ವರುಷ [ಹದಿಮೂರನೇ 
ಶತವಾನದ ಉತ್ತರ ಭಾಗವೆಂದು ಹೇಳ ಸುವವರ ಮತದಲ್ಲಿ] ಅಂತರ 
ವಾಗುವದು. ಒಂದು ಪಕ್ಷ ಶ್ರೀಮಾನ್‌ ದ. ರಾ. ಬೇಂದ್ರೆಯವರು 
ಹೇಳುವಂತೆ ಅಕ್ಕನ ಕಾಲ ೧೧೦೦ಕ್ಕೆ ಹೋಗುವದು ಸತ್ಯವಾಗಿ ಪರಿ 
ಣಮಿಸಿದರೆ ಸುಮಾರು ೨೦೦ ವರುಷ ಅಂತರವಾಗುವದು, ಅಂದ 


ಬಳಿಕ ಈತನಾದರೂ ಕಂಡು ಅಥವಾ ಕಂಡವರಿಂದ ಕೇಳಿ ಬರೆದನೆಂಬ 
ಮಾತು ಆಧಾರವಿಐದೇ ನಿಲ್ಲಬಹುದಲ್ಲವೇ? ಈ ವಿಧವಾಗಿ ವಿಚಾರಿ 


ಸುವಾಗ ಅಕ್ಟನವರ ವಚನವೇ ಉಚಿತ ಪ ರ್ರಮಾಣವಾಗುವದು ಸರಿಯ 
ಲ್ಲವೇ? ಅವರ ವಚನದಲ್ಲಿ ಅವರ ಗ ಜೀವನ ಚರಿತ್ರೆಯು ಸಿಕ್ಕ 
ದಿದ್ದರೂ ಸಾರವು ಮಾತ್ರ ಸಿಕ್ಕುತ್ತದೆ. ಅದನ್ನೇ ವಾಚಾ 
ಸರು ತಂತಮಗೆ ಒಗ್ಗು ವಂತೆ ಹಿಗ್ಗಿಸಿದ್ದಾಕಿ. ಆದರೂ ಹರಿಹರನ ರಗ 
ಳೆಯ ಕೆಲವಂಶಗಳು ಅಕ್ಕನ ವಚನಗಳಿಗೆ ವಿರೋಧವಾಗಿ ನಿಲ್ಲುವಂ 
ತಿನೆ. ಅವುಗಳಲ್ಲಿ ಕೆಲವನ್ನು ಹಿಂದಿನ ಬರಹದಲ್ಲಿ ಹೇಳಿದ್ದೇನೆ. ಇಲ್ಲಿಯೂ 
ಪ್ರಸಂಗವೊದಗಿದಲ್ಲಲ್ಲಿ ತೋರಿಸುತ್ತ ಹೋಗುವೆನು. ಕೌಶಿಕನೊಡನಾದ 
ವಿವಾಹ ವಿಷಯವನ್ನು ಹೇಳತಕ್ಕ ಪ್ರಸಂಗಗಳು ಅಕ್ಭನವರಿಗೆ ಘಟಿಸಿ 
ದ್ದರೂ ಹೇಳಿಲ್ಲ. ಅಕ್ಕಗಳು ಆಗಿಹೋದುದನ್ನು ವ್ಯಕ್ತಮಾಡದೆ ಬಚ್ಚಿ 
ಡುವ ಸಂಕುಚಿತ ಸ್ವಭಾವದವಳೂ ಕಲ್ಮಷ ಹೃದಯದವಳೂ ಆಗಿರ 
ಲಿಲ್ಲ. ಆದ್ದರಿಂದ ಅವಳ ವಚನದಿಂದ ಲಗ್ನವಾಗಿಲ್ಲವೆಂದು ಒಹುಮ 
ಬಗೆ ಊಹಿಸಲು ಸಾಧ್ಯವಿದೆಯೆಂದು ತೋರುತ್ತದೆ. ಇದೇ ಅಭಿಪ್ರಾ 
ಯವನ್ನು ಅಂತರಂಗದಲ್ಲಿ ಅರಗಿಸಿಕೊಂಡು ಬರೆದ ಚಾಮರಸನೇ ಸತ್ರ 

ವೆಂದು ಹೇಳಬಹುದು. 

“ ಒಂದು ನಾಡಿನಲ್ಲಿ ನಡೆದು ಹೋದ ಕಾರ್ಯಗಳ ನಿಜಸ್ಥಿತಿಯು 
ಕಾಲಾಂತರದ ಮೇಲೆ ಹಬ್ಬುವದು ಸ್ವಾಭಾವಿಕ” ಎಂಬ ನನ್ನ ಮಾತಿಗೆ- 
ಇವರು ನಮ್ಮ ಉತ್ತರವೆಂದು ಆರಂಭಿಸಿ- ""ಒಂದು ನಾಡಿನ ವ್ಯಕ್ತಿಯ 
ಕಾರ್ಯಗಳು ಕಾಲಾಂತರದ ಮೇಲೆ ಪ್ರಸಾರನಾಗುವದೇನೋ ದಿಟವು. 
ಅದಕೆ. ಆ ಕಾರ್ಯವು ಕಾಲಾಂತರ ಮೇಲೆ ಹೆಚ್ಚು ಹಬ್ಬಬೇಕಾದರೆ 
ಮೊದಲಿಗೇ ಆ ವಿಷಯವು ಎಲ್ಲಿಯಾದರೂ `ಅಲ್ಪ ಪ್ರಮಾಣದಿಂದ 


೨೩೮ ಶಿವಾನುಭವ. 


ಲಾದರೂ ಹೆಬ್ಬಿಕೊಂಡಿರಬೇಕಾಗುತ್ತೆ. ಯಾವುದು ಇರುವದಿಲ್ಲವೋ 
ಅದು ಪ್ರಸಾರವಾಗುವದೇ ಇಲ್ಲ. ಇದು ಸೃಷ್ಟಿಯ ನೇಮ, ?' ವಿನಾಹ 
ವಾಗಿಲ್ಲವೆಂದು ಹರಿಹರನ ದೇವನ ಅಥವಾ ಅಕ್ಕನ ಕಾಲಕ್ಕೆ ಸಿಕ್ಕುವ 
ದಿಲ್ಲ. ಇಲ್ಲುದುದು ಚಾಮರಸನ ಕಾಲಕ್ಕೆ ಹೇಗೆ ಪ್ರಸಾರವಾಯಿತು? 
ಈ ಲೇಖಕರು ಇಂತಹ ಅಭಿಪ್ರಾಯಗಳನ್ನು ಸಾಧಿಸಬೇಕಾದರೆ ಇದಕ್ಕೆ 
ತಕ್ಕ ಐತಿಹಾಸಿಕ ಆಧಾರವನ್ನು ತೋರಿಸಿ ಕೊಡಬೇಕಲ್ಲವೇ? ಆಧಾರ 
ವಿಲ್ಲದೆ ಹೇಳಿದರೆ ನಂಬಲು ಇದು ಬೇಸರ ಕಳೆಯಲು ಕೇಳುವ ಕತೆಯಲ್ಲ.” 
ಎಂದು ಕೊಂಚ ಮಾರ್ದವದ ಮೆಟ್ಟಲನ್ನು ಬಿಟ್ಟು ಕಾಠಿಣ್ಯದ ಕಟ್ಟ 
ಯನ್ನು ಏರಿ ಬರೆದಿರುವರು. 


ಇದಕ್ಕೆ ನನ್ನ ಮಾರುತ್ತರ. 


« ಯಾವುದು ಇರುವದಿಲ್ಲವೋ ಅದು ಪ್ರಸಾರವಾಗುವದೇ ಇಲ್ಲ. ? 
ಎಂಬಿನರ ಮಾತಿನಂತೆ ಅಕ್ಕನ ಅಥವಾ ಹರಿಹರನ ಕಾಲಕೆಲ್ಲುದದನ್ನು 
ಚಾಮರಸನಾದರೂ ಹೇಗೆ ಪ್ರಸಾರ ಮಾಡಿದನು? ಇಲ್ಲುದುದನ್ನು 
ಹೇಳಿದನೆಂದರೆ ನಿಮ್ಮ ಮಾತಿಗೇನೆ ವ್ಯತ್ಯಯ ಬರುವದಿಲ್ಲವೇ? ಅಥವಾ 
ಲಗ್ಗವಾಗಿಲ್ಲವೆಂಬ ಮಾತು ಹರಿಹರನ ಕಾಲಕೈಿಲ್ಲದಿದ್ದರೂ ಅಕ್ಕನವರ 
ಕಾಲಕ್ಕಿತ್ತು. ಅದೇ ಚಾಮರಸನ ಕಾಲಕ್ಕೆ ಹಬ್ಬಿತು. ಹಾಗಾದರೆ 
ಹರಿಹರನೇಕೆ ಹಾಗೆ ಹೇಳಲಿಲ್ಲವೆಂದರೆ- ಅತನ ಕಾಲಕ್ಕೆ ಆತನಿಗೆ ಹೇಳಿದ 
ಜನಗಳಲ್ಲಿ ಲಗ್ನವಾಗಿದ್ದಳೆಂದು ಭ್ರಮೆ (ತಪ್ಪು ಕಲ್ಪನೆ) ಯಾಗಿರಬೇಕು. 
ಬರಬರುತ್ತ ಅದು ಸುಳ್ಳಾಗಿ ಚಾಮರಸನ ಕಾಲಕ್ಕೆ ನಿಜಸಂಗತಿಯ ಪ್ರಮೆ 
ಯಾಗಿರಬೇಕು. ಆದಕಾರಣ “ಭ್ರಮೆಯಿಂದ ಪ್ರಮೆಯಾಗುವದೂ 
ಸೃಷ್ಟಿಯ ನೇಮ. ” ಎಂದು ನನ್ನ ಹೇಳಿಕೆ. ಇದಕ್ಕೆ ಸರ್ಪರಜ್ಜುನ್ಯಾ 
ಯವೇ ದೃಷ್ಟಾಂತ. ಇನ್ನು ಹರಿಹರ ದೇವಫಿಗಾದರೂ ಲಗ್ಗವಾಗಿತ್ತೆಂದು 
ಹೇಳಲು ಯಾವ ಐತಿಹಾಸಿಕ ಆಧಾರವಿದೆಯೋ ಅದು ನನಗೆ ತಿಳಿಯ 
ದಾಗಿದೆ. ಒಂದು ಪಕ್ಷದ ದೃಷ್ಟಿಯಿಂದ ಅಕ್ಕನವರಿಗಿಂತಆೂ ೧೩೦ ವರ್ಷ 
ಅಂತರದಲ್ಲಿರುವ ಹರಿಹರನಿಗಾದರೂ ಈ ಲೇಖಕರು ಒಂದು ಐತಿಹಾ 
ಸಿಕ ಪ್ರಮಾಣವನ್ನು ಕೊಡದಿದ್ದರೆ ಅಕ್ಕನವರು ಲಗ್ನವಾಗಿದ್ದರೆಂದು 
ಹೇಳುವದು ತಾವೇ ಹೇಳಿದಂತೆ ತಮ್ಮದೇ ಬೇಸರ ಕಳೆಯಲು ಕೂತು 
ಕೇಳುವ ಕತೆಯಾಗುವದಲ್ಲವೇ? ಎಂದು ಕೇಳಿದರೆ ಇವರಿಗೆ ಕೊಂಚ 
ಕಠಿಣವಾಗಬಹುದು. ಕಾರಣ ಆ ಪ್ರಶ್ನ ಮಾಡಿ ಕಲ್ಲೆದೆಯನನಾಗುವ 


ಮಹಾದೇವಿಯಕ್ಕನ ಮದುವೆಯ ವಿವಾದ, ತ ೨೩೯ 


ಇಚ್ಛೆಯು ಎನಗಿಲ್ಲ. ಇನ್ನು ಚಾಮರಸನ ಮಾತಿಗೆ ಅಕ್ಕನವರ ವಚ 
ನವು ತುಂಬಾ ಸಹಾಯಕವಾಗುವದರಿಂದ ಅದೇ ಆಧಾರ. ಆದ್ದರಿಂದ 
ನಾನು ಹೇಳುವದು ಐತಿಹಾಸಿಕ ದೃಷ್ಟಿ. ಹರಿಹರನನ್ನು ಹಿಡಿದು ಲಗ್ನ 
ವಾಗಿತ್ತೆಂದು ಹೇಳುವ ನಿಮ್ಮ ಮೂತಿಗೆ ಐತಿಹಾಸಿಕ ಅಧಿಕಾರ ಸೂತ್ರ 
ವನ್ನು ಆರಿಸುವದು ಕೊಂಚ ಮಟ್ಟಗೆ ನಿಮ್ಮ ಭಾಗಕ್ಕೇನೆ ಉಳಿದಂ 
ತಾಯಿತು. 


6 ಮದುವೆಯಾಗಿಲ್ಲವೆಂದು ಹೇಳಿದರೆ ತನ್ನ ಕಥಾನಾಯಿಕೆಯ 
ಮಹತ್ವವು ಮತ್ತಿಷ್ಟು ಉಜ್ವಲವಾಗಲೆಂಬುದೇ ಚಾಮರಸನ ಪೌರಾಣಿಕ 
ಭಕ್ತಿಯ ಉದ್ದೇಶವಾಗಿದೆ.” ಎಂದು ಬರೆದಿರುಎರು. 


ಇದಕ್ಕೂ ನನ್ನ ಮಾರುತ್ತರ. 


ಕೇವಲ ಚಾಮರಸನೊಬ್ಬನದೇ ಪೌರಾಣಿಕ ಭಕ್ತಿಯಲ್ಲ. ಹರಿಹರ 
ದೇವನಲ್ಲಿ ಪೌರಾಣಿಕ ಭಕ್ತಿಗೇನೂ ಕಮ್ಮಿಯಿಲ್ಲ. ನಿದರ್ಶನಗಾಗಿ ರೇವ 
ಇಸಿದ್ಧೇಶ್ವರರಗಳೆಯಲ್ಲಿ--“ಸದಮಳವೆನಿಸ್ಸ ಲಿಂಗದೊಳು ಜನನಂ ಬೆತ್ತು” 
ಎಂದು ಹರಿಹರದೇವನು ಬರೆದಿರುವನು. ರೇವಣಸಿದ್ಧೇಶ್ವರರು ಬಸವ 
ಣ್ಣನವರ ಸಮಕಾಲೀನರೆಂಬ ಮಾತನ್ನು ತಾವೂ ಒಪ್ಪಬಹುದು. ಅಂದ 
ಮೇಲೆ ಅಂಥ ಸಮೀಸಸ್ಸರ ವಿಚಾರವಾಗಿ ಸ್ಲಾವರ "ಲಿಂಗೋದ್ಭವ' ರೆಂದು 
ಮೂಢ ಭಕ್ತಿಯಿಂದ ಬರೆದದ್ದು ಪೌರಾಣಿಕ ಭಕ್ತಿಯ ಹೆಗ್ಗುರುತಲ್ಲದೆ 
ಮತ್ತೇನು? ಲಿಂಗೋದ್ಭನವೆಂಬ ಶಬ್ದವು ನಮ್ಮ ಮತದಲ್ಲಿ ಲಿಂಗೈಕ್ಯ 
ವೆಂಬ ಶಬ್ದದಂತೆ ತಾತ್ವಿಕವಾಗಿಯೂ ಪೂಜ್ಯರಲ್ಲಿರುವ ಪೂಜ್ಯತೆಗಾ 
ಗೆಯೂ ಬಂದಿರುವ ಶಬ್ದವು. ಉದಾಹರಣೆಗಾಗಿ ಪರಮಪೂಜ್ಯರೂ 
ಗುರುಗಳೂ ಆದ ತ್ರೀ ಹಾನಗಲ್ಲ ಕುಮಾರಸ್ವಾಮಿಗಳವರು ಶಿವಯೋಗ 
ಮಂದಿರದಲ್ಲಿ ಲಿಂಗೈಕ್ಯರಾದಕೆಂದು ಕಾವ್ಯ ಕಟ್ಟಿ ಬಣ್ಣಿಸಬೇಕಾದರೆ ಆ 
ಶಿವಯೋಗಮಂದಿರದಲ್ಲಿರುವ "ಕೊಟ್ಟೂರ ಬಸವ? ಲಿಂಗದಲ್ಲಿ ಅಡಕಾ 
ದರೆಂದು ಬಣ್ಣಿಸಬಹುದೋ? ಆದರೆ ಲಿಂಗೋದ್ಭವ-ಲಿಂಗೈಕ್ಕ ಶಬ್ದಗಳು 
ನಮ್ಮಲ್ಲಿ ಸಾಮಾನ್ಯವಾಗಿ ಸೃಷ್ಟಿಯ ನೇಮದಂತೆ ಜನಿಸಿ, ಮುಂದೆ 
ಸಮಾಜದಲ್ಲಿ ಪೂಜ್ಯರಾದವರಿಗೆ ಲಿಂಗೋದ್ಭವರೆಂದೂ- ಕೊನೆಗೆ ವಿಷಯ 
ಗಳ ವ್ಯವಸನವಿಲ್ಲದೆ ಲಿಂಗಾ! ಲಿಂಗಾ!! ಎಂದು ಐಕ್ಯರಾದವರಿಗೆ ಲಿಂಗೈ 
ಕೃರೆಂದೂ ಹೇಳುವ ತಾತ್ವಿಕ ಶಬ್ದಗಳು. ಸಮಾಜದಲ್ಲಿ ಲಗ್ಗನಾಗದೆ 


oN ಶಿವಾನುಭವ, 


ಇರುವವರನ್ನು ನಾವು ಈವಾಗಲೂ ಕಾಣಬಹುದು. ಸ್ಥಾವರ ಲಿಂಗೋ 
ದೃವರನ್ನು ಮಾತ್ರ ಕಂಡಿಲ್ಲ ಕಾಣಲಾಕೆವು. ಹೀಗೆ ಸೃ ಯ ನಿಯ 

ಮಕ್ಕೆ ಕೂಕಗಾನ ls ಹರಿಹರದೇವನು ಪೌರಾ 
ಣಿಕ ಭಕ್ತಿಯನ್ನು ಬಿಟ್ಟು ಕಂಡು ಅಥವಾ ಕೇಳಿಯೇ ಬರದಿರಬಹುದೇ? 
ಇದರಿಂದ ಈ ಜ್‌ (ಹರಿಹರನು ಕಂಡದ್ದನ್ನು- ಕೇಳಿದ್ದನ ನ್ನು ಹೇಳು 
ವದರಲ್ಲಿ ಮರೆಮಾಡಿಕೊಳ್ಳುವ ಸ್ವಭ ಇವದವನಲ್ಲ. (ರೇವಣಸಿದ್ದೇಶ್ವರ 
ರಗಳೆಯಲ್ಲಿ ೨೩ ನೇ ಪುಟವನ್ನು SR ತಿಳಿಯುವದು.] ಎಂದು 
ತಮ್ಮ ಮಾತಿಗೆ ಆ ರಗಳೆಯನ್ನು ಆಧಾರವಾಗಿ ಅಂಗೀಕರಿಸಿರುವದು 
ಎಷ್ಟರ ಮಟ್ಟಿಗೆ ನೆಲೆಯಾಗಿ ನಿಲ್ಲುವದೆಂಬುದನ್ನು ಓದುಗರೇ ವಿಚಾರಿಸಲಿ. 


ಹರಿಹರನ ಕಾವ್ಯದುದ್ದೇಶ. 


ಹರಿಹರದೇವನು ವೀರಶೈವ ಕವಿಗಳಲ್ಲಿ ಆದಿಕವಿ; ಮಹಾಕವಿ. 
ಆತನು ಕನ್ನಡಜಾಣ; ಕವಿಪ್ರಾಣ. ಆತನು ಅನಂತರಗಳೆಗಳನ್ನು ಬರೆ 
ದಿರುವನು. ಶತಕಗಳನ್ನು ಬಿತ್ತರಿಸಿರುವನು. ಗಿರಿಜಾಕಲ್ಯಾಣವನ್ನು 
ದಯಪಾಲಿಸಿರುವನು. ಆದರೆ ಆತನು ರಚಿಸಿದ ರಗಳೆಗಳೆಲ್ಲಾ ಐತಿಹಾಸಿ 
ಕಳ್ಳಿ ತಳಹದಿಯಾಗಲಾರವೆಂಬುದು ನನ್ನ ಭಾವನೆ. ಹಲವು ಗ್ರಂಥಗ 
ಳನ್ನು ಬರೆಯುವಾಗ ಆ ಸಮಸ್ತ ಕಥಾನಾಯಕರ ನಿಜಸಂಗತಿಗಳನ್ನು 
ಆಮೂಲಾಗ್ರವಾಗಿ ತಿಳಿದು ಬರೆಯುವದು ಆಗಿನ ಕಾಲಕ್ಕೆ ಬಹು 
ಕಷ್ಟಕರವಾದುದಾಗಿತ್ತು. ಆದಕಾರಣ ಅವರವರ ವಿಷಯಕ್ಕೆ ಅಲ್ಪಸ್ನ 

| ದ್ರ ಖಸ್ತಿಳ್ಳಿ 
ಕೇಳಿದುದನ್ನೇ ತನ್ನ ಭಾವನೆಯಿಂದ ಬೆಳಸಿ ಬರದಿರಬಹುದೆಂದು ಹೇಳ 
ಬಿಹುದು, ಏಕೆಂದರೆ ಹಲವು ಕಡೆಗೆ ಹಲವು ವಿಧವಾಗಿ ವ್ಯತ್ಯಾಸಗಳು 
ಸ ಕುತ್ತಿ ವೆ. ಖರ ಕೊಳೂರು ಕೊಡುಗೂಸಿನ 


ಕ ಕಣಿ ಪ್ರನ 


ಸ ಚ ಪ್ರಭುದೇವರರಗಳೆ, ಮೊದಲಾದವುಗಳು. ಅವ 
ನೈಲ್ಲಾ ಇಲ್ಲಿ ವಿಸ್ತರಿಸಿ 


ಸಿ ಬರೆದು ಲೇಖನವನ್ನು ಬೆಳಿಸುವ ಬಯಕೆಯಿಲ್ಲ. 
LL 
೧ ಸದ್ಧಮ ೯ದೀಪಿಕೆಯ ಸಂಪಾದಕರು ಪ್ರಕಟಿಸಿದ ಇದೆ 
ರಗಳೆಯ 
ನ್ನೊ ದಿ ತಿಳಿಯ ಬಹುದು. ತ ಹಕ್ಕು 


೨ ಹುಬ್ಬಳ್ಳಿಯಲ್ಲಿ ಜೊರಟ 4ಕಲ್ಯಾಣ' ವೆಂಬ ಕನ್ನಡ ಮಾಸಿಕದ ಮೊದಲನೆ ಸಂಚಿ 
ಕಳೆಯಲ್ಲಿ ಅನುವಾದ ಮಾಡಿದ ಚಕ್ರವರ್ತಿ pS ಕಣ್ಣಪ್ಪನ ಕತೆಯ ನ್ನು 
ತಿಳಿಸುವ ಬರಹದಲ್ಲಿ ವು ಗಾಃ ದು. 


ಮಹಾದೇನಿಯಕ್ಕನ ಮದುವೆಯ ಪಿವಾದೆ 5೪೧ 


ಒಬ್ಬಿನಲ್ಲಿ ಆತನ ಕಾನ್ಯಗಳ ಉದ್ದೇಶವು ಬಹುಭಾಗವಾಗಿ ಆಂತರಂಗಿಕ 
ನಿಡೆಯೇ ಹೊರ್ತು ಬಹಿರಂಗ (ಚಾರಿತ್ರಕ) ವಾಗಿಲ್ಲ. «ರನಿ ಕಾಣದು 
ದನ್ನು ಕವಿ ಕಂಡ' ನೆಂಬ ಮಾತು ಇಂತಹೆದನಿಂದಲೇ ಸಾರ್ಥಕವಾ 
ಗಿತ್ತೋ ಏನೋ? 


ನಾನೆತ್ತಿ ಬರೆದ ಸದ್ದರ್ಮದೀಪಿಕೆಯ ಸಂಪಾದಕರ ಅಭಿಸ 
ಈ ಲೇಖಕರು ಬಹು ದೀರ್ಥವಾಗಿ ಕಟುವಾಗಿ ಉತ್ತರಿಸಿ ವೃಥಾ 
ಶವನ್ನು ಬೆಳೆಸಿರುವರು. ಆ ಸಂಪಾದಕರ ಮಾತಿನಲ್ಲಿರುವ ಒಂದು 
ಮೂಲ ಮರ್ಮವನ್ನು ಇವರು ತಿಳಿದುಕೊಂಡಿದ್ದರೆ ಇಷ್ಟೊಂದು ರೇಗಿ 
ಬರೆಯುತ್ತಿರಲಿಲ್ಲ. "ಶೇಷಂ ಕೂಪೇನ ಪೂರಯೇತ್‌' ಎಂಬ ರೀತಿಯಂತೆ 
ಇವರು ಬರೆಯುವದರಲ್ಲಿ ಅವರ ಅಂತರಂಗದ ಆಶಯವನ್ನೇ ಗ್ರಹಿಸಿ 
ಕೊಂಡಿಲ್ಲ. ಆ ಸಂಪಾದಕರ ಅಭಿಪ್ರಾಯದಲ್ಲಿ ನಾನಿಸ್ಟನ್ನು ಮಾತ್ರ 
ಗಮನಿಸಬೇಕು. ಅವರು ಅಕ್ಕನು ಲಗ್ಗನಾಗಿಲ್ಲವೆಂದು ಸ್ಪಷ್ಟವಾಗಿ ಹೇಳಿ 
ಲ್ಲವಾವರೂ ಅವರ ಅಭಿಪ್ರಾಯವು, ಹರಿಹರದೇವನ ಕಾವ್ಯವು ಚರಿತ್ರಾಂ 
ಕದ ಸತ್ಯನೀಠದಲ್ಲಿ ನಿಲ್ಲಲಾರದೆಂಬುದನ್ನು ಮಾತ್ರ ವ್ಯಕ್ತಸಡಿಸುತ್ತದೆ. 
ಇದು ಇನ್ನೂ ಸ್ಪಸ್ಟವಾಗಬೇಕಿದ್ದರೆ "ಕೊಳೂರು ಕೊಡುಗೂಸಿನರಗಳೆ'ಯ 
ಮುನ್ನುಡಿಯನ್ನು ನೋಡಬಹುದು. 


ಯಕ್ಕೆ 


BY 


ತ್ರ 
ಲೇಖಾಂ 


ಚಾನುರಸನ ಕಾರಣನೇ ಚನ್ನಬಸನಾಂ ಕನಿಗೆ. 


ಇದೇ ಲೇಖಕರು ಹಿಂದೆ ತಮ್ಮ ಬರಹದಲ್ಲಿ ಚಾನ.ರಸನು ಹರಿಹರನ 
ಮಾರ್ಗವನ್ನೇಕೆ ಅನುಸರಿಸಲಿಲ್ಲವೆಂಬುದಕ್ಕೆ ಯಾವ ಉತ್ತರವನ್ನು ಹೇಳಿ 
ರುವರೋ ಅದನ್ನೇ ಚನ್ನಬಸವಾಂಕನಿಗೂ ಹೇಳಿದರೆ ಸಾಕು. ಇಲ್ಲವೆ 
ನನ್ನ ಮಾತಿನಲ್ಲಿಯೇ ಉಕ್ತ ಸಬೇಕೆಂದರೆ--ಅಕ್ಕಗಳು ಲಗ್ನವಾಗಿಲ್ಲೆಂದು 
ಆಕೆಯ ವಚನವನ್ನಾಗಿ ಅಥವಾ ಬೇರೆ ಯಾವದಾದರೂ ಆಧಾರನನ್ನಾ 
ಗಲಿ ಹಿಡಿದು ಬರೆದ ಚಾಮರಸನಿಗೆ ಹರಿಹರನ ರಗಳೆಯು ಹೇಗೆ 
ತ್ಲಾಜ್ನವಾಗಿದೆಯೋ ಹಾಗೆಯೇ ಗುರುನಿನನ್ಸಣೆಯಂತೆ ರಗಳೆಯನ್ನಾ 
ಧಾರನಾಗಿಟ್ಟುಕೊಂಡು (ಬಾಸಿಗ ಕಟ್ಟಲಿಕ್ಕೆ ಮಾತ್ರ) ಬರೆಯುನ ಚನ್ನ 
ಬಸವಾಂಕನಿಗೆ ಲಗ್ನವಾಗಿಲ್ಲೆಂದು ಹೇಳುವ ಚಾಮರಸನ ಮಾತು ಅರು 
ಚಿಯಾಗಿರುವಲ್ಲಿ ಆಶ್ಚರ೯ವೇನು? 


೨೪೨ ಶಿವಾನುಭವ. 
ಚನ್ನಬಸವಾಂಕನು ಒಬ್ಬರನ್ನೂ ನಂಬಿಲ್ಲ. 


ಚನ್ನಬಸವಾಂಕನು ಹರಿಹರನ ಸಂಪೂರ್ಣ ಮಾರ್ಗವನ್ನು ಅನು 
ಸರಿಸಿಲ್ಲ. ಚಾಮರಸನ ಸಕಲ ರೀತಿಯನ್ನೂ ತಿರಸ್ಕರಿಸಿಲ್ಲ. ಬಾಸಿಗ 


ಮಾರ್ಗ. ಈ ಕವಿಯು ಅಕ್ಕನಿಗೆ ಬಾಸಿಗ ಕಟ್ಟಿ ಬ್ರಹ್ಮಚರ್ಯವನ್ನು 
ಕಾಪಾಡ ಹೊರಟದ್ದು ಅಷ್ಟೊಂದು ಸಮಂಜಸವಾಗಿ ತೋರುವದಿಲ್ಲ. 
ಏಕೆಂದರೆ ಕೌಶಿಕನು ಕಾಮ ವಃಸನೆಯ ದೌಡು ಕೇವಲ ಅಕ್ಕಿಯ 
ಕಾಳನ್ನು ಹಾಕಿಸಿಕೊಳ್ಳುವದರಲ್ಲಿ ಪರ್ಯವಸಇನವಾಗುವಂತಹದಲ್ಲ. 
ಅದರಲ್ಲಿಯೂ ಅಕೃನು ರಾಜ್ಯ ಸೂತ್ರವನ್ನು ಕೈಯಲ್ಲಿ ತೆಗೆದುಕೊಂಡ 
ಮೇಲೆ ಅವಳಿಗೆ ಅರಸನ ಮನೆಯಲ್ಲಿ ಹಲವು ಕಾಲ ಸಂದಿರಬೇಕು. 
ಅನಿತೊಂದು ದೀರ್ಥಕಾಲದ ವರೆಗೆ ಕೌಶಿಕನು ಕೂಡದೇ ಇದ್ದನೆಂದು 
ಹೇಳುವದಾದರೂ ಅಷ್ಟೊಂದು ಸಯುಕ್ತಿಕವಾಗಿ ತೋರುವದಿಲ್ಲ. ಇವನು 
ಹರಿಹರನನ್ನು ನಂಬಿ ಬಾಸಿಗವನ್ನು ಹೇಗೋ ಕಟ್ಟಿ ದನಾದರೂ ಮುಂದೆ 
ಬ್ರಹ್ಮಚರ್ಯವನ್ನು ಹಾಳ ಮಾಡಲು ಇವನಿಗೆ ಧೈರ್ಯ ಸಾತಿರುವ 
ದಿಲ್ಲ. ಇದರಿಂದ ಇವನು ಹೇಳುವದು ಯಾವ ದಢಕ್ಕೂ ಹಕ್ತದಂತಿದೆ. 
ಆದುದರಿಂದ ಇವನನ್ನೇ ಆಧಾರವಾಗಿಟ್ಟಕೊಂಡು ಚರಿತ್ರವನ್ನು ಬರೆ 
ಯುವದು ಅಷ್ಟೊಂದು ಸಮಂಜಸವಾಗಿ ತೋರುವದಿಲ್ಲೆಂದು 


ನನ್ನ 
ಇವನೆಯು. 


ಹೆಸರಿನ ಪ್ರಶ್ನೆ. 


ಈ ಲೇಖಕರು-- ಇನ್ನುಳಿದ ಕನಿಗಳಾದರೂ ಅಕ್ಕಗಳ ತಂದೆ ತಾಯಿ 
ಗಳಿಗೆ ನಿರ್ಮಲ ಸುಮತಿ ಎಂದು ಕರೆದಿರುವರು. ಹಾಗಾದರೆ ಇಂತಹ 
ಹೆಸರನ್ನು ಯಾರಾದರೂ ಇಡುವ ರೂಢಿಯಿದೆಯೋ? ಎಂದು ಕೇಳಿ 


ಈ ಲೇಖಕರು ಈ ಪ್ರಶ್ನೆಯನ್ನು ಮಾಡಿದುದು ಬಹು, ಆಶ್ಚರ್ಯ 
ಕರವಃಗಿದೆ. ಸುಬುದ್ಧಿ, ಸಹಸ್ರಬುದ್ಧಿ, ವಿಮಲಾ ಮೊದಲಾದ ಅದೇ 


ಆರ್ಥದ ಸರ್ಯಾಯ ಹೆಸರುಗಳನ್ನು ಬೇಕಾದಷ್ಟು ಕಾಣಬಹುದಾಗಿಕೆ. 


ಮಹಾದೇವಿಯಕ್ಕನ ಮದುವೆಯ ವಿನಾದ, ೨೪೩ 


ಹೀಗೆ ಉತ್ತರಿಸುವದರಿಂದ ಚಾಮರಸನು ಹೇಳಿದ ಹೆಸರುಗಳೇ ಸತ್ಯ 
ವೆಂದು ಸಿದ್ಧ ಮಾಡುತ್ತೇನೆಂದು ತಿಳಿಯಬಾರದು. ತಕ್ಕಮಟ್ಟಗೆ ಹೆಸರಿ 
ಡಲು ಸಮಂಜಸವಾಗಿವೆಯೆಂಬುದೇ ನನ್ನ ತಾತ್ರರ್ಯ. ಒಂದು ವೇಳೆ 
ಇವು ಕಾಲ್ಪನಿಕವಾದರೂ ಈ ಕವಿಗೆ ಅಷ್ಟೇನು ದೋಷವುಂಟಾಗದು. 
ಆದರೆ ಸಮಕಾಲೀನನೆಂದು ನೀವು ಅಭಿಪ್ರಾಯಸಡುವ ಹರಿಹರ ಕನಿಯು 
ಆ ವಿಧವಾಗಿ ಕಲ್ಪಿಸಿರುವದು ಒಸ್ಸದ ಮಾತಾಗಿದೆ. ಈ ಹೆಸರುಗಳು 
ಅಂದಿನ ಕವಿಗಳಿಗೆ ಅವಕ್ಯವಿರದಿದ್ದರೆ ಭಿನ್ನ ಭಿನ್ನವಾಗಿ ಹೇಳಲು ಏಕೆ 
ಹೆಣಗಿದರು? ಹೆಸರು ಹೇಳದೆ ಹಾಗೆಯೇ ಕಥೆಯನ್ನು ವಿವರಿಸಿದ್ದರೆ 
ನಡೆಯುತ್ತಿರಲಿಲ್ಲವೇ? ಉಳಿದ ಕವಿಗಳಾದರೂ ಹೆರಿಹೆರನಿಟ್ಟ ಹೆಸರುಗ 
ಳನ್ನು ಏಕೆ ಆನುಮತಿಸಲಿಲ್ಲ? 


ಇನ್ನು ಬೇರೆ ಕೆಲವರು ಹರಿಹರನು ಹೇಳುವ ಹೆಸರುಗಳು ಸತ್ಯ 
ವೆಂದು ಸಾಧಿಸಲು ಇಂತು ಪ್ರಶ್ನೆಯನ್ನು ಮಾಡಿರುವರು-- ನಿರ್ಮಳ್ಳ 
ಸುಮತಿ ಇವುಗಳಾದರೂ ಶಿವಭಕ್ತ, ತಿವಭಕ್ತೆಯಂತೆ ಗುಣವಾಚಕ 
ವಿಶೇಷಣಗಳಂತೆಯೇ ತೋರುವದಿಲ್ಲವೇ? «ಶಿವಭಕ್ತರುದರಂಬೊಕ್ಕು' 
ಎಂಬ ಶಾಪವಿರುವದರಿಂದ ಅದಕ್ಕೆ ಹೆಚ್ಚಾಗಿ ಅನ್ವಯಿಸುವಂತೆ ಹೆಸರು 
ಗಳನ್ನು ಆರಿಸಿದ್ದರೆ ತಪ್ಪೇನು? - ಮುಂಜಿ ಚಾಮರಸನು ಅಕ್ಟನ ಚರಿ 
ತ್ರಾಂಶವನ್ನು ಮಾರ್ಪಡಿಸುವಾಗ ಹೆಸರುಗಳನ್ನೂ ಮಾರ್ಪಡಿಸಿರಬಹು 
ದೆಂದು ಊಹಿಸಬಹುದಲ್ಲನೆ? ಎಂದು ಮೂಬಗೆಯಾಗಿ ಕೇಳಿರುವರು, 
ಉತ್ತರ (೧) ಚಾಮರಸನ ಹೆಸರುಗಳು ಹರಿಹರನ ಹೆಸರುಗಳಂತೆ ಗುಣ 
ವಾಚಕಗಳಾಗಿದ್ದರೂ ಹರಿಹರನಿಟ್ಟಿ ಹೆಸರುಗಳಂತೆ ಯೌಗಿಕವಲ್ಲ. 
ಇವು ಲೋಕ ರೂಢಿ (ಬಳಿಕೆ) ಯಲ್ಲಿ ಬಂದಿನೆ. (೨) ಶಾಪಕ್ಕೆ ಸರಿಯಾಗಿ 
ಹೆಸರನ್ನಾರಿಸಿದರೂ ನೀವು ಸತ್ಯಾಂಶನಂತೆ ಭಾವಿಸಿದ್ದ ಶಾಸನೇ ಕಾಲ್ಪ 
ನಿಕನೆಂದು ನನ್ನ ಅಭಿಪ್ರಾಯವಿದೆ. ಹೇಗೆಂದರೆ ಹರಹರದೇವನ ಶರ 
ಣರ ರಗಳೆಗಳಲ್ಲಿ ವ್ಯಾಸರ ಪುರಾಣಗಳ ಶೈಲಿಯ ಛಾಯೆಯು ಹಾಸು 
ಹೊಕ್ಕಾಗಿ ಹಬ್ಬಿಕೊಂಡಿದೆ. ಹರಿಹರನು ವ್ಯಾಸರಂತೆ ಶರಣರೆಲ್ಲರನ್ನೂ 
ಶಾಸಕೂಪದಲ್ಲಿ ಅಡ್ದಿ ತೆಗೆದಿದ್ದಾನೆ. ಪುರಾಣಗಳಲ್ಲಿರುವಂತೆ ಪುಷ್ಪಕವಿ 
ಮಾನಗಳಲ್ಲಿಯೇ ಕೈಲಾಸಕ್ಕೆ , ಕಳಿಸಿಕೊಡುತ್ತಾನೆ. ಆಲ್ಲಿ ಪೂರ್ವದಲ್ಲಿ 
ರುವ ಅವರ ಪದಗಳನ್ನೇ ತಿರುಗಿ ಅವರಿಗೆ ಸರಿ ಮಾಡಿಕೊಡುತ್ತಾನೆ. 
ಹೀಗಿದ್ದರೂ ಈ ಲೇಖಕರು--"ಚರಿತ್ರವನ್ನು ಅನುಸ ರಿಸಿಯೇ ಓಲಗದ 


೨೪೪ ಶಿವಾನುಭವ 


ಲ್ಲಿಯ ಶಾಸರಚನೆಯಿದೆ ಎಂದು ಹೇಳಿದರೆ ತಪ್ಪೇನು? ಎಂದು ಎರಡ 
ನೆಯದಾಗಿ ಆಭಿಪ್ರಾಯಸಡುವದು ಹೆರಿಹರದೇನನು ಕೇವಲ ಅಕ್ಕಗ 
ಳೊಬ್ಬರಿಗೇನೆ ಹಾಗೆ ಮಾಡಿದ್ದರೆ ಒಸ್ಗ ಬಹುದಾಗಿತ್ತು. ಏಕೆಂದರೆ ಅಕ್ಕ 
ಗಳು ತಮ್ಮ ವಚನದಲ್ಲಿ ತಮ್ಮ ಜನ್ಮ ಕಾರಣವನ್ನು ಹೇಳಿಕೊಂಡಿಲ್ಲ. 
ಆದರೆ ತಮ್ಮ ಜನ್ಮಕಾರಣವನ್ನು ತಿಳಿಸುವ' ಬಸ ವ, ಅಲ್ಲಮರನ್ನೂ ಸಹ 
ಶಾಸದಿಂದಲೇ ಹುಚ್ಚಿಸಿರುವದರಿಂದ ಅವುಗಳಂತೆ ಇದನ್ನೂ ಸಹ ನಂಬಲಿ 
ಕ್ಕಾಗುವದಿಲ್ಲ. ಅವರ ಆವತಾರ ವಿಷಯಕ್ಕೆ ಶೂನ್ಯ ಸಂಪಾನೆಯಲ್ಲಿ-- 
«  . ಕಲಿಯುಗದಲ್ಲಿ ಜಗಹಿತಾರ್ಥವಾಗಿ, ಬಸವನೆಂಬ ಗಣೇ . 
ಶ್ವರನಾಗಿ ಬಂದು, ಗುರು, ಲಿಂಗ ಜಂಗಮ, ಪಾದೋದಕ, ಪ್ರಸಾದದ 
ಹಾದಿಯನೆಲ್ಲರಿಗೆ ತೋರಿ ಆರಃಧಿಸುವಲ್ಲ, ಭಕ್ತಿ ಕಾರಣ ಪ್ರಭುವೆಂಬ 
ಜಂಗಮವಾಗಿ ಲಿಂಗಾರ್ಚನೆಯ ಮಾಡಬಂದ. ಇಂತೀ ಪರಶಿವಲಿಂಗವು 
ಲೀಲಾನಿನೋದಕ್ಕೆ ದೇವ-ಭಕ್ತನೆಂಬ ಉಭಯ ನಾಮವ ಧರಿಸಿ, ಕ್ರಿಯಾಂ 
ಗದಿಂ ಬಂದುದನರಿಯದೈ, ಶಾಪದಿಂದ ಬಂದರೆಂದು ಸಂಕಲ್ಪಿಸಿ ನುಡಿ 
ವರಿಗೆ ನಾಯಕನರಕ ತನ್ಸದು ಕೂಡಲಚನ್ನಸಂಗಮದೇವಾ. ?' (ಪುಟ 
5-೩) ಎಂದು ಹೇಳಿದೆ. 'ಇನ್ನು ಇವರು ಮೊದಲನೆಯದಾಗಿ ಶಿವನ 
ಓಲಗದಲ್ಲಿಯ ಸಂದರ್ಭಕ್ಕೆ ಅನುಸರಿಸಿ ಕಥಾರಚನೆಯಿಡೆ' ಎಂದು 
ಹೇಳಿರುವಂತೆ ಆ ಸಂದ ದರ್ಭವನ್ನು ಹೆರಿಹೆರನೇನೂ ಕಂಡಿಲ್ಲ. ಕಲ್ಪಿಸಿ ಕಥೆಗೆ 
ಪೀಠಿಕೆಯನ್ನು ಬರೆದಿರುವನು. ಕಲ್ಪನೆಯ ಪೀಠಿಕೆಗೆ ಅನುಗುಣವಾಗಿ 
ಕಥೆಯನ್ನಾದರೂ ಹರಿಹರನು ಮಾರ್ಪಡಿಸಿರಬಹುಪೆಂದು 
ಬಹುದಾಗಿದೆ, 


ಊಹಿಸ 


ಇನ್ನೊಂದು. ಮುಖ್ಯ ಲೇಖಕರು ತಮ್ಮ ಮೊದಲನೆ ಲೇಖಾಂಕದ 
ಕೊನೆಗೆ ಅಡಿಟನ್ಸಣಿಯಲ್ಲಿ ಅಕ್ಕನು ಕಲ್ಯಾಣಕ್ಕೆ ಹೋದ ಸುದ್ದಿಯನ್ನು 


ಹರೀಶ್ವರನೇಕೆ ಬರಿಯಲಿಲ್ಲ? ಎಂಬ ಪ್ರಶ್ನೆಗೆ ಹಿಂದೆ ಅಗಷ್ಟ ತಿಂಗಳಲ್ಲಿ 
ಕೊಟ್ಟ ತಮ್ಮ ಲೇಖವನ್ನು ತೋರಿಸಿದ್ದಾರೆ. ಆದರೆ ಅದರಲ್ಲಿ "ತರುಣ 


ಕನಾ ೯ಟಿಕದಲ್ಲಿ? ಕೊಟ್ಟಿಂತೆ ಇದೆಯೇ ಹೊರ್ತು ಹೆಚ್ಚಿ ಕಿನದೇನೂ ಇಲ್ಲ. 
ಅದನ್ನೆಲ್ಲಾ ಜುಲೈ ಸಂಚಿಕೆಯಲ್ಲಿ ಖಂಡಿಸಿ ಉತ್ತರ ಬಕೆನಿಕುವಳಿ0ಿದ 
ಅದು ನನಗೆ ಮಾನ್ಯವಿಲ್ಲ, ಮತ್ತು ನೀಠಿಕೆಯಲ್ಲಿ' "ಶಿವಭಕ್ತರ್ಗೆ ಬೆಸ 
ಕೆಯ್ದು ಎಂದು ಬರೆದ ಮಾತಿಗೆ ಕಲುಮಠದ ಹುಲುಮಠದ ಶಿವ 


ಮಹಾದೇವಿಯಕ್ಕನ ಜುಡುವಯ ಏವಾದ, ೨೪೫ 


ಭಕ್ತರೇ ಅನ್ಪಯವಾಗುತ್ತಾರೆ ಎಂದು ಹಿಂದಿನ ಲೇಖದಲ್ಲಿಯೇ `ನಿಸ್ತಾರ 
ವಾಗಿ ಹೇಳಿದ್ದೇನೆ. ಮತ್ತು ಈ ಲೇಖಕರು ಮೊದಲನೆಯ ಸ್ಥಲದ 
೧೨೧ ನೇ ಪಂಕ್ತಿಯಲ್ಲಿಯೂ ಹೇಳಿದೆ. ಎಂದು ಬರೆದಿರುವರು. ಆ ಪಂಕ್ತಿ 
ಯಲ್ಲಿ `ಆ ವಿಚಾರವೇ ಇಲ್ಲ. ಇನ್ನು ಅದೇ ಸ್ಥಲದ ೧೨೮ ನೇ ಪಂಕ್ತಿ 
ಯಲ್ಲಿ *ಶಿವಭರ್ಗೆ ಶರಣೆಂದು? ಎಂಬ ಪದನಿದೆಯಾದರೂ ಅದು 
ಕಲ್ಯಾಣದ ಶಿವಶರಣರನ್ನು ಬೋಧಿಸುವದಿಲ್ಲ. ಮುಂದೆ ೭ನೇ ಸ್ಥಲ 
ದಲ್ಲಿ "ಶಿವಭಕ್ತರ್ಗೆಹೊನ್ನಿತ್ತು ನೋಡುವೆನೆಂದು' (ಪಂ-೧೨೩) ಎಂಬು 
ದಕ್ಕೆ ಯಾವ ಶಿವಭಕ್ತರರ್ಥವಾಗುವದೋ ಅವರೇ ಇಲ್ಲಿಯೂ ಅನ್ವಯಿಸು 
ವರು. ಅಕ್ಕನ ಅನುಭವಮಂಟವನದ ಸಂವಾದವು ಸುಂದರನಿದ್ದುದರಿಂದ 
'ಬಿಟ್ಟದ್ದರೆ ಕಲ್ಯಾಣಕ್ಕೆ ಹೋದುದನ್ನಾದರೂ ಹೇಳಬಾರದೇ? ಇದಿರಲಿ, 
ಪ್ರಭುದೇವರ ರಗಳೆಯಲ್ಲಿ ಅನುಭವ ಮಂಟಪದ ವಿಚಾರವೇಕೆಲ್ಲ? 
ಅನುಭವ ಮಂಟಪದ ಅಧ್ಯಕ್ಷನು ಅಲ್ಲಮನು, ಅದರಿಂದ ಆತನ ಚರಿ 
ತ್ರೆಗೆ ಹೆಚ್ಚು ಕಳೆಯೇರಿದೆ. ಅಂತಹ ವಿಚಾರವನ್ನು ವರ್ಣಿಸಬೇಕಾದುದು 
ಅಗತ್ಯವಲ್ಲವೇ? ಕೇವಲ ಬಸವನಿಗೆ ಭೆಟ್ಟಿಯಾಗಿ ಮಾತಾಡಿ, ಸೊನ್ನ 
ಲಾಪುರಕ್ಕೆ ಆಮೇಲೆ ಬಂದು ಸಿದ್ಧರಾಮನ ಕಂಡು ಅಲ್ಲಿಂದ ಹಾಗೆಯೇ 
ಕೈಲಾಸಕ್ಕೆ ಹೋದನೆಂದು ಹೇಳಿದೆ. ಇಲ್ಲಿ ಶೂನ್ಯ ಸಿಂಹಾಸನಾರೋಹೆಣದ 
ನಿಚಾರವನ್ನು ಹೇಳುವದವಶ್ಯವಿತ್ತು. ಅದನ್ನು ಚಾಮರಸನು ಒಂದು 
ಪ್ರಕರಣವನ್ನೇ ಮಾಡಿ ಹೇಳಿದ್ದಾನೆ. ಹರಿಹರನು ಹೇಳದಿರುವದನ್ನು 
ಈತನು ಹೇಳಿದುದು. ಸುಳ್ಳೆಂದು ಹೇಳಬಹುದೇ? ರೇವಣಸಿದ್ದೇಶ್ವರ- 
ಬಸವೇಶ್ವರ ರಗಳೆಗಳಲ್ಲಿ ಅವರವರ ಪವಾಡಗಳನ್ನು ಪ್ರಕರ್ಣಮಾಡಿ 
ವರ್ಣಿಸಿದ ಹರಿಹರನು ಪ್ರಭುವಿನ ನಡೆದು ಹೋದ ಗೊಗ್ಗಯ್ಯ-ಮುಕ್ತಾ 
ಯಕ್ಕ-ಗೋರಕ್ಷ ಮೊದಲಾದವರ ಸಂನಾದವನ್ನೂ ಶೂನ್ಯಸಿಂಹಾಸನಾ 
ರೋಹಣವನ್ನೂ ವರ್ಣಿಸುವದು ಬಹು ಭಾರವಾಗಿ ಬಿಟ್ಟಿರಬಹುದೇ ? 
ಹ:ಗು ಈ ರಗಳೆಯಲ್ಲಿ ಅಕ್ಕನಿಗೂ ಅಲ್ಲಮನಿಗೂ ಇರುವ ಯಾವ ಸಂಬಂ 
ಧವೂ ತೋರುವದಿಲ್ಲ. ಅಕ್ಕನ ರಗಳೆಯ$ಯೂ ಹೀಗೆಯೆ. ಇನೆಲ್ಲವು 
ಗಳಿಂದ ಶರಣರ ಕಾಲದಿಂದೀಚೆಗಿದ್ದ ಹರಿಹರನು ಶರಣರ ಸಂಪೂರ್ಣ 
ಯಥಾರ್ಥ ಚರಿತ್ರಗಳನ್ನು ಸಂಪಾದಿಸಲು ಸಮರ್ಥನಾಗದೆ ಅಲ್ಪಸ್ವಲ್ಪ 
ಕೇಳಿದ್ದಕ್ಕೆ ಕಾವ್ಯದಲ್ಲಿ ಬೆಳಸಿ ಬರೆದಿರುವನೆಂದು ಸ್ಪಷ್ಟವಾಗುವದಿಲ್ಲನೇ? 


೨೪೬ ಶಿವಾನುಭವ 


ಅಕ್ಕನು ದಿಗಂಬರೆಯಾದದ್ದು ಸತ್ಯ. 


ಬೇಕೆ ಕೆಲವರು ಅಕ್ಕನು ದಿಗಂಬರೆಯೂಗಿದ್ದಿಲ್ಲವೆಂದು ವಾದಿಸು 
ವರು. ಇನ್ನು ಕೆಲವರು ದಿಗಂಬರೆಯಾಗಿದ್ದಳೆಂದು "ಹೇಳಲು ಸಬಲವಾದ 
ಪ್ರಮಾಣನಿಲ್ಲ ಎಂದು ಮುಂತಾಗಿ ಏರಿದಕುನಕು. ಆದರೆ ಅಕ್ಕ ಗಳೇ 


ತಮ್ಮ ಯೋ €ಗಾಂಗತಿ ತ್ರಿನಿಧಿಯಲ್ಲಿ-- 


ಉಟ್ಟ ಸೀರೆಯ ಸೆಳೆದು । ಕೊಟ್ಟ ತೊಡಿಗೆಯ ಹರಿದು 
ಬಿಟ್ಟಿನೋ ನಾನು ಬಿಡು ಮುಡಿಯ ಎಲೆ ದೇವ! | 
ಕೊಲ್ಟನೆ ನೋ ಎನ್ನ ತನುಮನವ ॥೪೨॥ 


ಎಂದು ಸ್ಪಷ್ಟವಾಗಿ ಹೇಳಿಕೊಂಡಿರುವರು, ಆದ್ದ ರಿಂದ ಸ್‌ ಳು ದಿಗಂಬರೆ 
ಯಾದದ್ಟೇ ಸತ್ಯ. 
(ಕ್ರಮಶಃ) 





LL 
ಈಯೋಗಾಂಗತ್ರಿ ವಿಧಿಯನ್ನು ಶ್ರೀ ಜಿ ಶಿನನೂರ್ತಿ ಶಾಸ್ತ್ರಿ ಗಳು ಹೊರಡಿಸಿದ “ಶರಣಸಾಹಿತೃ 
ಮಾಸಿಕದ ಮಾರ್ಗಶಿಗಮಾಸ ಸಂಚಿಕೆಯಲ್ಲಿ ಪ್ರಕಟಿಸಿದ್ದೇನೆ. 


ಶ್ರೀ ಹಾನಗಲ್ಲಕುಮಾತೆ ಸ್ವಾನಿ:ಗಳು ರಚಿಸಿದ ಹಾಡು ಗಬ್ಬಗಳು. ೨೪೭ 


ಶೀ ಹಾನಗಲ್ಲ ಕುಮಾರ ಸ್ವಾಮಿಗಳು ರಚಿಸಿದ 
ಹಾಡು ಗಬ್ಬ ಗಳು. 
(ಹಿಂದಿನಿಂದ ಮುಂದೆ ಸಾಗಿದ್ದು.) 





೨ 
ಅನಾದಿ ವೃಥಾ ಮೂಢಮತಿ | 
ನನ ಮರಣದೊಳು ಕೂಡಿ । 
ಘನ ಸುಖಕೆಡಿಪುದು ನೋಡೋ ॥ 
೩ 
ಪರಾತ್ಮಕ ಸಂಸಾರವಹ | 
ಪರಶಿವಯೋಗವನೈದಿ | 
ಸುರಸ ಸುಖವ ನೀ ಪೊಂದೊ ॥ 


ಪದ್ಯ ೯ 
(ರಾಗಃ- ಜುಂಜುಟ) 


ಮಾರಾರಿಯೆ ಪಾಲಿಸು ಕಾಲಾರಿ ಬೇಗ | 
ಪಾರುಗೊಳಿಸದೆನ್ನ ಮಾಯಾಸಂಗ ॥ಸ॥ 


೧ 
ಮನಸಿಜನಾಗಿತಾ.. ಘನ ಬಾಧೆಗೊಳಿಸನು । 
ವಠಿತೆಯರೊಲವಿತ್ತು । ವಿನಯದಿ ಸಾಧಿಸ ॥ 
ಸನುಮತದಿಂದಿನ ನಾಶನಾಸಿಸಿ ॥ 
ಮರಣದ ಭೀತಿಯಿಂ । ಕೊರಗುತ್ತಿರುವೆನು । 
ಕರುಣವಿಲ್ಲದ ಯಮ-। ದೂತರ ಕಾಟದಿ | 
ದುರುಳರ ಸಾಹಸ ಪರಿಹರಿಸಭನ ॥ 


ಶಿವಾನುಭವ. 


೩ 
ಆಶಾಪಾಶದಿ । ಘಾಸಿಯಾಗುವೆ ನಾನು 
ಮೋಸದ ಮಾಯೆಯ | ಬಲೆಯೊಳು ವಾಸಿಪೆ 
ಭಾಸುರಾನಂದ ತಿವಯೋಗದೊಳಿರಿಸಿ ॥ 





ಬಸವೇಶ್ವರ ಸ್ತೋತ್ರ 
ಪದ್ಯ ೧೦ 
(ರಾಗಃ- ದರ್ಬಾರಿ ಕಾನಡಾ) 
ತ್ರೀ ಪರಾಶರ ಬಸವೇಶ್ವರನನು । 
ಸಾರುತ ಸೇರುತ ಭಜಿಸೊ ನೀ ಮಾನವ ಸಃ 
೧ 
ಕ್ತಿಯ ಮಾರ್ಗದಿ ನಡೆಯುವ ಜನರಿಗೆ । 
ಶಕ್ತಿಯನರಿತು ಫಲಗಳ ಕೊಡುವ | 
ಖಕ್ತಿಯ ಪಥವನ್ನೀಯುವ ಪರಮ ॥ 
೨ 
ವೀರಶೈವ ಮತ ಜೀರ್ಣೋದ್ಧಾರಕ | 
ಸಾರ ಸುಬೋಧಕ ಪರತರ ಶೋಧಕ | 
ಪೂರಿತ ಕರುಣಿದಿ ದೀನ ಸುರಕ್ಷಕ ॥ 


UCL 


೩ 
ಶಿನಯೋಗದಲ್ಲಿ ಸುನಿರಾಗದಲಿ | 
ಭವಿಗಳ ನೀಕ್ತಿಸಿ ಭಕ್ತರ ಮಾಡಿದ | 
ಸುವಿವೇಕದ ಗುರುವಿಗೆ ಗುರುವೆನಿಸಿದ ॥ 





ಪದ್ಯ ೧೧ 
(ರಾಗಃ- ದಕ್ಷಿಣಾದಿ ಕಾನಡಾ) 
ಗುರು ಬಸವೇಶನ ಹರುಷದಿ ಸ್ಮರಿನೋ। 
ಸ್ಥಿರ ಸುಖ ಸೊಂದುವೆ ನಿರುತದಿ ಭಜಿಸೋ ಪ 


ಥೀ ಹಾನಗಲ್ಲ ಕುಮಾರ ಸ್ವಾನಿರಿಗಳು ರಚಿಸಿದ ಹಾಡು ಗಬ್ಬಗಳು. 


ಶೈವ ಮತನ ಬಿಟ್ಟು ವೀರಶೈವದ | 

ದಿವ್ಯ ಮಾರ್ಗವ ಹೊಂದಿ ನೆರಿ ಶೋಭಿಸಿದ್ದ॥ 
೩ 

ಹೀನದೆಶೆಯೊಳಿಹ ವೀರಕೈವರನು । 

ಕಾಣುತೆ ಕರುಣದಿ ಪೊರೆದಿಹ ಮಹಿಮನ ॥ 
೪ 

ನಿಗಮಾಗವು ತತ್ವ ಸಾರವನರಪುವ । 

ಬಗೆಯನು ಬೋಧಿಸಿ ಜಗದೊಳು ಮೆರೆವ ॥ 
೫ 

ಕ್ರ ಸಿದ್ಧರ ಮಾರ್ಗದ್ವಯವನು I 
ಬೋಧಿಸಿ ತೋರಿಸಿ ಜಗದೊಳೊಸ್ಪಿಹನು ॥ 
೬ 


ಪರುಷ ಪಂಚಕದಿಂ ದುರಿತವನೊರಿಸುತ | 
ಪರಶಿವ ಲಿಂಗವನವರೊಳು ಬೆರೆಸಿಹ ॥ 


ಪದ್ಯ ೧೨ 
(ರಾಗಃ- ಭೈರವಿ) 
ವೀರಶೈವಾಚಾರ ಪರಾ-। 
ಘೋರ ಬಸವ ಧೀರಾ ॥ಪ॥ 


೧ 


೨೪೯ 


ಆದಿ, ನಾದ, ಬಿಂದು ಕಲಾ; ಹೃದಯಾಲಯ ನಾಶಮಲ।॥ 


ಮೋದ ಘನಾನಂದವನ । ಬೋಫಧಾಮೃತ ಸದನ ॥। 


೨೫೦ 


ಶಿವಾನುಭವ. 


೨ 


ಕಾಮ ಕಲಿಯ ವೈರಿ ಸದಾ । ಮಮತಾ ಮತಿವಾರಿಸಿದ॥ 
ಸೋಮಧರಾಪಾರಸುಖ । ಪ್ರೇಮಾಬ್ಬಿ ಶಿವಸಖ ॥ 


೩ 
ತ್ರಾಹಿ ಶೈನಯೋಗ ನಿದ್ರ । ವಹಿಸಿ ಪರಮ ಶಾಂತಿಮುಗ್ರ ॥ 
ಸಾಹಸದಿಂ ಕೂಡಿಸುತ । ಸೋಹಂ ಭಾವಯುತ ॥ 


ಕೇಣುಕ ಸ್ತೋತ್ರ 
ಪದ್ಯ ೧೩ 
(ರಾಗಃ- ಭೀಮಸಲಾಸ) 


ಸುಶಾಂತ ಗುರುವರೇಣ್ಯ ] 
ರೇಣುಕಾರ್ಯ ಭೋ ॥ಪ॥ 


೧ 
ವರ ಶೈವ ಮತಸಾರ । ಪರಮಾವತಾರ | 
ಗುರುದೇವ ನೀನೆ ಪರಿಪಾಲಿಸೈ- 
ಮತಾಜಾರ್ಯ | 
೨ 
ಕಪಟವಕಟ ಮೋಸ ಚನಲ ಕುದೋಷ ॥ 
ವಿಪರೀತ ಮಾಡಿ | ಸುಪಥವೀಯೋ- 
ಮಹಾಚಾರ್ಯ ॥ 
೩ 
ಶಿವಯೋಗಿ ಕುಲಪಾಲ | ಭವನಾಶಮೂಲ | 
ಜವದಿಂದ ನೋಡು । ತನೆ ನೋದದಿ- 
ಶಿನಾಚಾರ್ಯ ॥ 


ತಃ ಹಾನಗಲ್ಲ ಕುಮೂಾರೆ ಸ್ವಾನಿಂಗಳು ರಚಿಸಿದ ಹಾಡು ಗಬ್ಬಗಳು. 


ತೋಂಟದಾರ್ಯರ ಸೋತ್ರ 
ಪದ್ಯ ೧೪ 
(ರಾಗಃ- ದೇಸ್‌) 
ಶ್ರೀ ಜಗದ್ಗುರು ವರ ತೋಂಟದಾರ್ಯ । 
ಸುಜನ-ಮನವಸಾಘನಸಾರ ಶೌರ್ಯ ॥ಪಃ 
೧ ಕ 
ಮಾಯಾ ಮೋಹ ಹೇಯಗೊಳಿಸಿ ಬಿಡದು । 
ಕಾಯಜ ಮದಹರ ಜಯವೀಯ ಪೊರೆದು | 
೨ ಆ 
ಜನನ ದೂರನೆನಿಸಿ ನೋಡಿ ದಯದಿ | 
ಗಣ ಸಮೂಹದಿ ಗಣಿಸೊ ನೀ ಮುದದಿ ॥ 


೫ 
ಸಿದ್ಧಲಿಂಗ ಶುದ್ಧ ಕ್ಷೇತ್ರಾಧೀಶ । 
ತಿದ್ದುತೆ ಮನವನು ಬದ್ಧನೆನಿಸದೆ ತೋಷ ॥ 


ಪದ್ಯ ೧೫ 
(ರಾಗಃ- ಭೂಪ) 
ಪರಶಿವಯೋಗದ ಸಾರ । 
ಕರುಣ ವಿಹಾರ । ತೋಂಟಿದಾರ್ಯ ಹೋ |ಪ॥| 
೧ 
ಮನವು ನೇತ್ರವು ಸುಸುನ್ನುದಿ ಕೂಡಿ । 
ತರುವನು ಮೀರಿ ಶಿವಸುಭಾನುತೋಷ । 
ಆನಂದಸಕ್ತ ಗುಹದಲಿ ನೀ ಅನನ್ಯ ವಿಲಾಸಹೋ ॥ 
೨ 
ಶರಣಲೋಕ ಮುನ್ನ ಪರಿದು ಬಂದು ನಿನ್ನ! 
ಮರೆಯೊಳು ಸಾರೆ ವರ ವಿಜ್ಞಾನವನ್ನು । 
ಪರಂಷರಾನಂದಾಬ್ದಿಯಾ ಕರುಣಿಸಿ ಪರಿಪಾಲಿಸೆನ್ನಹೋ ॥ 


೨೫೧ 


ಶಿವಾನುಭವ. 


a 
ಲಿಂಗ ಭೂಷ ಬದ್ಧಜೀವ ಫಾಶ। 
ಶೆ ಸಾರಿ ಸಿದ್ಧ ಶಿವಯೋಗ ವಾಸ | 
ದ್ಹಾಂತ ರೆ ರೇಖರಾ ಶೇಶ ಮುದದೊಳು ನೀ ಪರಿಪಾಲಿಸೇಶಹೋ 1 


ಣಾ) 
ಪ್ರ 
[ಜ್‌ 
ದ್ದು 


ಬ 2 


2೨ 





ಪದ್ಯ ೧೬ 
(ರಾಗಃ- ಭೈರವಿ) 
ಶಿವಮೂರ್ತಿಯೆ । ತವೆ ಪೂಜಿಸುವೆ ॥ಪಃ 
೧ 


ತರು ವಿಸ್ತಾರವನಿರದೈಕ್ಯಗೊಂಡ । ನೆರೆ ಬೀಜದ ಪರಿ 
ಶರೀರಾದಿ ಜಗವ ಮೀರಿ ತೋರ । 


ಕ] 
ತವೆ ಇ ಸ್ಟಾರ್ಥ ೯ವ ಭುವಿಯೊಳು ಕೊಡುವ | ಭವದೋಷದರತಿ.( 
ಪಡೊಳ್‌ ನಾಶಿಸ ದೇವದೇನಾ ॥ 


೩ 


ಡಿ 
ಟ್‌ 


ಲಿಂಗ ರೂಸದ ಜಂಗಮಾರ್ಯಗೆ | ಮಂಗಲ ಗುರುವರ | 
ಕಂಗಳಾಲಯ ಶಿವಯೋಗ ದೇವಾ ॥ 


ಪದ್ಯ ೧೭ 
(ರಾಗಃ- ಕೇದಾರಗೌಳ 
ದೇವ! ಕಾಯೋ ನೀ ಮಾಯಾತೀತನೆ ॥ಸ॥ 
೧ 
ನೀರಶೈವವ ಸಾರಿ ತೋರುವ | 
ಭೂರಿ ಭಕ್ತಿಯುಕ್ತರ ಪಾರುಗೊಳಿಸುತೆ ॥ 
೯ 
ಶಿಷ್ಟ ಮತನಿದು ನಷ್ಟ್ರಗೊಳ್ಳುದು | 
ತುಪ್ಪಿಗೊಳಿಸುವೆನೆಂದ-ಭೀಷ್ಟ ನೀಯುತೆ ॥ 


ಶ್ರೀ ಹಾನಗಲ್ಲ ಕುಮಾರೆ ಸ್ವಾವಿಂಗಳು ರಚಿಸಿದ ಹಾಡುಗಬ್ಬಗಳು ೨೫೩ 


೩ 
ಮತವೆ ನಿನ್ನದು ಪತಿಯೆ ಕಾಯ್ವುದು | 
ಗತಿಯ ಕಾಣದಿರ್ಪರ ಜತಿಯಗೂಡುತೆ ॥ 
ಲ 
ಇಂತು ಸಭೆಯೊಳು ಕುಂತು ಜನಗಳು । 
ಪಂಥಗಾರರಾಗಿರುನಂತೆ ಮಾಡುತೆ ॥ 
೫ 
ಬೇಡಿಕೊಂಬೆನು ಮಾಡು ಕೃಷೆಯನು i 
ಮೂಡಢರಾದ ಜನಗಳ ನೋಡಿ ಮರೆಯದೆ ॥ 
೬ 
ವೇದವೆಂಬುದು ಭೇದವೀವುದು । 
ಬೋಧಿಸೈಕ್ಯ ಮತದ ಹಾದಿ ತೋರಿಸಿ | 
ಶ್ರ 
ಮತವು ನಿನ್ನಯ ಹಿತದ ಸೀಮೆಯ । 
ಗತಿಯೊಳ್ಳೆ ಕೃಗೊಳ್ಳುವ ಮತಿಯ ಕೂಡುತೆ ॥ 
೮ 
ಸ್ಪಂತಪರರಿಗೆ ಸಂತ ಜನರಿಗೆ। 
ಅಂತರ್ಯಾಮಿಯಾಗಿ ಹಂತೆ ತೊಲಗಿಸಿ ॥ 
೯ 
ಸಿದ್ಧಲಿಂಗನೆ ಪೊರ್ದ್ವಿದವರನೆ | 
ಶುದ್ಧರಾಗಿರುವಂತೆ ತಿದ್ದಿ ತೋರುತೆ ॥ 





ಮಂಗಲಗಳು ೧೮ 
(ರಾಗ-ಮಾಂಡ) 
ವಮಂಗಲವನು ಕೊಡು ಬೇಗ। 
ಭವದುಃಖದಿ ಬಳಲುವೆ ವೀಗ ॥ಪ॥ 
೧ 
ಮನುಜ ಜನ್ಮವನು ತೊಟ್ಟಿ ಹವು । 
ಮನದಿ ಹೀನಗುಣ ತೊಡರಿಹವು ॥ 


5೫೪ ಶಿನಾತುಭವ, 


ಘನಮಹಿಮರ ಪಥ ಬಿದ್ಬಿಹವು । 
ಮುನಿವಂದನೆ ನಮಿಸುತ್ತಿ ಚವು ॥ 


೨ 

ಹುಟ್ಟಿ ಹುಟ್ಟಿ ಸಾಯ್ವುದು ನೋಡಿ । 
ಕಷ್ಟತರದಿ ಬಹು ಚರಿಸಾಡಿ॥ 
ದುಷ್ಟರೆನಿಸಿಕೊಂಟುದು ನೋಡಿ । 
ಶಿಷ್ಟನೆ ನೀನತಿ ದಯಗೂಡಿ ॥ 


೩ 
ಇದ್ದ ಗುಣಗಳೆಲ್ಲವ ಮರೆಸಿ । 


ಶುದ್ಧಗುಣದಿ ಮನವನ್ನಿರಿಸಿ ॥ + 


ಸಿದ್ಧರಾಮಗುರು ದಯ ಕರಿಸಿ | 
ತಿದ್ದುವದದಿ ನೀ ಮುದವಿರಿಸಿ ॥ 


No 





ಮಂಗೆಲ ೧೯ 
(ರಾಗ-ಕಾಂಬೋದಿ) 


ಮಂಗಳಾರತಿ ದೇವಗೆ ಶಿವಯೋಗಿಗೆ | ಕಂಗಳಾಲಯಸಂಗಗೆ । 
ಜಂ ಸಂಗಮಲಿಂಗಭೇದದೆ ಸ್ವಯಚರಪರ- | ದಿಂಗಿತವರುಪಿದಂತಾಚರಿಸಿದ.- 
ಮಹಿಮಗೆ (ಸು 
೧ 
ಒಂದೆ, ಮಠದಿ ವಾಸಿಸಿ ಸ 
ಬಂದಬಂದವರನು ಬೋಧಿಸಿ ॥ 
ನಿಂದು ಏಕಾಂತದಾನಂದದ ಯೋಗದ! 
ಚಂದವನರಿದನುಷ್ಕಾನಿಷ ಶಿವ ಸ್ಪಯಗೆ॥ 
೨ 
ಚರಿಸಿ ಭಕ್ತರ ಭಕ್ತಿಯ ಕೈಕೊಳ್ಳುತ್ತ | 
ಭರದಿ ಪರತರ ಬೋಧೆಯ. | 


(ಮುಂದುವರಿವುದು) 


ಶರಣಸಾಹಿತ್ಯ ಮಾಸಪತ್ರಿಕೆ. ೨೫೫ 


"ಶೆರಣಸಾಹಿತ್ಯ' ಮಾಸಸತ್ರಿಕೆ. 


(ಸಂಪಾದಕರು) 





ಬೆಂಗಳೂರ ನಗರದಲ್ಲಿ ಹೋದ ತಿಂಗಳಿನಿಂದ “ಶರಣಸಾಹಿತ್ಯ” 
ಪತ್ರಿಕೆಯು ಹೊರಡುತ್ತಲಿದ್ದು ಇದರ ಪ್ರಥಮ ಸಂಚಿಕೆಯು ಸ 
ಕೈಸೇರಿದೆ. ಇದರ ಸಂಪಾದಕರು ಕರ್ನಾಟಿಕದಲ್ಲೆಲ್ಲ ಬಹು ಪ್ರಸಿದ್ಧಿ 
ಹೊಂದಿದ ನೇ." ಮೂ. ಶಿವಮೂರ್ತಿ ಶಾಸ್ತ್ರಿ ಗಳಿದ್ದು ಅವರು ಈಪ ನ್ರಯ 
ತ್ನವನ್ನು ಕೈಕೊಂಡದ್ದಕ್ಕೋಸ್ಟರ ನಾವು ಅವರನ್ನು ಆತ್ಯಂತವಾಗಿ FN 
ನೇದಿಸುತ್ತೇತೆ. ಶಾಸ್ತ್ರಿಗಳವರು ಕರ್ನಾಟಕತ್ವದ ಅರಿವನ್ನು ಕರ್ನಾಟ 
ತದ ಮೂಲೆ ಮೂಲೆ ಔಗೂ ತಮ್ಮ ಕೀರ್ತನಗಳ ಮೂಲಕ ಹರಡಿರು 
ತ್ತಾರೆ. ಅವರು ಮಾಡಿದ ಈ ಸೇವೆಯು ಮಹತ್ತರವಾದದ್ದು. ಅವರು 
ಉತ್ತಮ ವಾನ್ಮಿಗಳಿದ್ದಂತೆಯೇ ಮೇಲ್ತರದ ಲೇಖಕರೂ ಸಂಶೋಧಕರೂ 
ಇರುವರು. ಇದು ಶಿವಾನುಭವ ಪತ್ರಿಕೆಯಲ್ಲಿ ಅವರು ಆಗಿಂದಾಗ್ಗೆ 
ಪ್ರಕಟಸಡಿಸುತ್ತ ಬಂದ ಲೇಖಗಳ ಮೇಲಿಂದ ಎಲ್ಲರಿಗೂ ಚನ್ನಾಗಿ 
ತಿಳಿದುಬರುವಂತೆ ಇದೆ. 

ವೀರಶೈವ ವಾಜ್ಮಯವು ಅಪಾರವಾದದ್ದು. ಅಚ್ಚಾಗದೆ ಇದ್ದ 
ಹಸ್ತಲಿಖಿತ ಗ್ರಂಥಗಳು ಇನ್ನೂ ಅಸಂಖ್ಯಾತವಾಗಿರುತ್ತವೆ. ಹಾಗೆಯೇ 
ವೀರಶೈವರ ಗ! ಮತ್ತು ವಾಜ್ಮಯಾತ್ಮಿಕ ಇತಿಹಾಸವೂ ಪ್ರಕಾ 
ಶಕ್ಕೆ ಬಂದಿಲ್ಲ. ಈ ಕಾರ್ಯವನ್ನು ಮಾಡತಕ್ಕ. ಯಾವ ಪತ್ರಿಕೆಯೂ 
ದಕ್ಷಿಣ ಕರ್ನಾಟಕದಲ್ಲಿ ಬಹು ದಿವಸಗಳಿಂದಲೂ ಇದ್ದಿರಲಿಲ್ಲ. ಈ ಕಾರ್ಯ 
ವನ್ನು ಶರಣಸಾಹಿತ್ಯ ಪತ್ರಿಕೆಯು ಈಗ ಕೈಕೊಂಡಿದ್ದು, ಇದರ ಮೂಲಕ 
ಇದು ಅವ್ಯಾಹತವಾಗಿ ಮುಂದೆ ಸಾಗುವದೆಕಿದು ನಾವು ಭರವಸೆ 
ತಾಳಿದ್ದೇವೆ. ತ 

ಶರಣಸಾಹಿತ್ಯ ಪತ್ರಿಕೆಯ ಈ ಮೊದಲನೆಯ ಸಂಚಿಕೆಯಲ್ಲಿ 
ಅನೇಕ ಮಹತ್ವದ ವಿಷಯಗಳು ಅಡಕವಾಗಿವೆ. ನಮ್ಮ ಈ ಶಿವಾನುಭವ 
ಪತ್ರಿಕಯು ಈ ವರೆಗೆ ಮಾಡುತ್ತಬಂದ ವಾಜ್ಮಯ ಸೇವೆಯನ್ನು ಕುರಿತು 
ಒಂ ೨ ಬಹು ವಿಸ್ತಾರವಾದ ಲೇಖವು ಪತ್ರಿಕೆಯಲ್ಲಿ ಬಂದಿದೆ. ಇದ 
ಕ್ಯೋಸುರ ನಾವು ಅವರಿಗೆ ಬಹಳ ಖುಣಿಯಾಗಿದ್ದೇವೆ. ಪತ್ರಿಕೆಯಲ್ಲಿ 


೨೫೬ ಶಿನಾನುಭನ. 


ನಿಜಗುಣಿಶಿವಯೋಗಿಯ ವಿಷಯವಾಗಿ ವಿಮರ್ಶಾತ್ಮಕ ಲೇಖನವು, ಕಿತ್ತೂರ 
ಚನ್ನಮ್ಮನ ಚರಿತ್ರೆ, ಕೈ. ವಾ. ಇರಸಂಗಶ್ಸನವರ ಜೀವನ ಚರಿತ್ರೆ, 
ಅಲ್ಲದೆ ಯೋಗಾಂಗ ತ್ರಿನಿದಿ ಎಂಬ ಪುರಾತನ ಗ್ರಂಥ, ಇವೇ ಮೊದ 
ಲಾದ ಮಹತ್ವದ ವಿಷಯಗಳು ಬಂದಿರುತ್ತವೆ. ಈ ವಿಷಯಗಳ ಮೇಲಿಂದ 
ಪತ್ರಿಕೆಯು ಎಷ್ಟು ಉಚ್ಚ ಥ್ಯೇಯವುಳ್ಳುದೆಂಬದು ವಾಚಕರಿಗೆ ವಿದಿತ 
ವಾಗದೇ ಇರದು. ಇದಲ್ಲದೆ” ಇದರಲ್ಲಿ ಅನೇಕ ಸುಂದರವಾದ ಚಿತ್ರಗಳೂ 
ಕೊಡಲ್ಪಟ್ಟಿನೆ. ಈ ಪತ್ರಿಕೆಗೋಸ್ಕರ ವಿದ್ವಾಂಸರದೊಂದು ಉಪಸಂಪಾ 
ದಕ ಮಂಡಳಿಯೂ ನರ್ಪಡಿಸಲ್ಪಟ್ಟದೆ. ಈ ಬಗೆಯಾಗಿ ಏರ್ಪಡಿಸಲ್ಪಟ್ಟ 
ಈ ಪತ್ರಿಕೆಯ ಮೂಲಕ ಕರ್ನಾಟಕಕ್ಕೆ ಘನತರ ವಾಜ್ಮಯ ಸೇವೆಯು 
ಜರಗುವದೆಂದು ನಾವು ನಿರೀಕ್ಷಿಸಿದ್ದೇವೆ. ಈ ಪತ್ರಿಕೆಯನ್ನು ಕನ್ನಡಿಗರೆ 
ಲ್ಲರೂ ಸೋಷಿಸುವದು ಬಹು ಅವಶ್ಯವಾಗಿದೆ, 


ತಿವಾನುಭವ ಸತ್ರಿಕೆಗೋಸ್ಕರ ಕಾಣಿಕೆ. 


ಶಿವಾನುಭವ ಪತ್ರಿಕೆಗೋಸ್ಕರ ಬಹುಜನರು ಆದರಭಾವವನ್ನು 
ತಾಳಿದವರಾಗಿರುವರು, ಅವರಲ್ಲಿ ಬೆಳಗಾನ ಜಿಲ್ಲಾ ಒಂಟಿನುರಿ ಗ್ರಮ 
ದಲ್ಲಿರುವ ಶ್ರೀ. ಬಸವಪ್ಪ ಚನ್ನಪ್ಪ ಪಟ್ಟೀದ ಇವರು ಇರುವರು. ಅವರು 
ತಮ್ಮ ಚಿ। ರಾದ ಶಿವಬಸಪ್ಪ ಬಸವಪ್ಪ ಮತ್ತು ಬಸಲಿಂಗಪ್ಪ ಮಲ್ಲಿಕಾ 
ರ್ಜುನಪ್ಪ ಇವರ ಲಗ್ನಗಳ ಕಾಲದಲ್ಲಿ ೫ ರೂ. ಶಿನಾನುಭವ ಪತ್ರಿಕೆಗೆ 


ಕಾಣಿಕೆಯಾಗಿ ಕಳಿಸಿದ್ದು ಅವನ್ನು ನಾವು ಅತ್ಯಾದರ ಪೂರ್ವಕವಾಗಿ 
ಸ್ವೀಕರಿಸುತ್ತೇವೆ. ಕ 


R. ೫. 8. 2554. 


ಶಿವಾನುಭವ. 


ಹ ಸಂಪಾದಕ. 
ರಾ. ಸಾ. ಫ. ಗು. ಹಳಕಟ್ಟಿ ಬಿ. ನಿ. ಎಲ್‌. ಎಲ್‌. ಬಿ. ' 








ನಿಷಯಾನುಕ ಕ್ರಮಣಕೆ. 


ವಿಷಯಗಳು. ಲೇಖಕರು. . ಪುಟ 


೧ ಸಾಮನೇದಿಯ ರಗಳೆಯ ಮಿ. ಕಲ್ಯಾಣಸ್ಸ ಬ್ಯಾಳಿ," ೨೫೭. 
ವಿಮರ್ಶೆ. ` ಬಿ. ಎ, ವಿಜಾಪುರ. 


| 3 ಮಹಾದೇವಿಯಕ್ಕ ಗಳ್ತ್ರಶೀ 7 ಸ. ಹಾ. ಶಿನಮೂರ್ತಿಗಳು ೨೬೭ 








ಮುಡದಂವೆ. ಶಿವಯೆೋಗಮಂದಿರೆ. 
(ಕ ಶ್ರೀ ನಿಡುಮಾವಿಂಡಿ ಮಠದ್ರ ಎಂ. ಜಿ. ನಂಜುಂಡಾರಾಧ್ಯ ೨೭೪ 
ಇತಿಹಾಸ. | ಸಿದ್ಧಗಂಗಾ. 
| ೪ ಸೃಷ್ಟಿಯ ರಚನೆಃ-- (೧) ನಾಜೆ- ಆ ತಿಲ ` 
€ಂದುಕಲೆಗಳು (3೨) ಸಾದಾಖ್ಯು 
(4) ಷಡಧ್ವಗಳು. 
| ೫ ಕೆಲವು ನಚನಕಾರರು--೧ (ವಿಮಶೇ) 3೯೭ 





೬ ಗಜೇಶನುಸಣಯ್ಯನ ವಚನಗಳು, , — ೧೬ | 

















ಲ ಎ 
ನವ ನ ಸಾಂಪ್ರದಾಯವಿದೆ. ಹಳ್ಳಿಸಳ್ಳಿಗಳಲ್ಲಿ ಹೆ! 
'ಂದು ದಕೆ ನಾವು ಲಿಂಗವಂತರು, ಶಿವಭಕ್ತರ 
ಟ್ಟ ಆದಕೆ ವೀರಶೈನರೆಂಬು ವ ಹೆಸರು ದ 
ವರ್ಷ ೧೨] ಫೇಬ್ರುವರಿ ಇಳ | ಭೆ [ಸಂಚಿಕೆ ೫ 
ಇಸ್‌ ಮಜ NONE ESN __ಮುಲಿಗೆಯ್ದ Me pp 
ಹರಿಹರನ-ರಗಳ. 


(ಸಾಮವೇದಿಗಳ ಮಹಾತ್ಮೆಯ ರಗಳೆಯ ವಿಮರ್ಶೆ.) 


ಹೊಲೆಯನು ಬ್ರಾಹ್ಮಣನಿಗೆ ಲಿಂ ಗಧಾರಣ ಮಾಡಿದ್ದು, 
(ಲೇಖಕ:-- ನಂ॥ ಕಲ್ಯಾಣಪ್ಪ ಬ್ಯಾಳಿ ಬಿ ಏ. ವಿಜಾಪುರ.) 


ಆಕಾ ಸ ಅ ಯಲು. 


fad 

ko 

GL 
L 


ೂಲೆಯನು ಬ್ರಾಹ್ಮಣನಿಗೆ ಲಿಂಗ ಧರಿಸಿದನೆಂಬ ಮಾ 


ch 
Ao 
Ed 


ಎಷ್ಟೋ ಜನಗಳಿಗೆ ವಂಮಾಶ್ಚರ್ಯವಾಗಬಹುದು. _ ಸನಾತನಿಗಳೂ 
ತರ್ಮಠರೂ ರೇಗಿಗೇಳ ಚ ಪಂಚಾಚಾರ್ಯರೂ ಗುರುಗಳೂ 
ವ ಕೋಪ 


ನಮ್ಮ ಅಧಿಕಾರವು ಹೊಲೆಯನಿಗೆ ಹೇಗೆ ಉಂಟಾಯಿತೆಂದು 
ಸೊಳ್ಳ ಬಹುದು. ಛೇ ಛೇ! ಅಂಥ ಅಭದ್ರವನ್ನು ನುಡಿಯಲಾಗದು, 
"ಶಾಂತಂ ಪಾಸಂ' ಎಂದು ಪುರಾಣ ಮತವಾದಿಗಳು ತಿವಿ ಮುಚ್ಚಿ 

ಳ.ಬಹುದು. ಹೊಲೆಯರಿಗೆ ಲಿಂಗ ಧಾರಣ ಮಾಡಕೂಡ ಡೆಂದು 
ನಮ್ಮವರು ಆಂಜೆ ಹಿಂಜರಿಯುತ್ತಿರುವಾಗ ಹೊಲೆಯನು ಬ 
Li ಧಾರಣ ಮಾಡಬಹುದೇ? ಇದು ಅಸತ್ಯ ಹಾಗೂ ಅಸಂಬದ್ಧ 
ಸಲಾಸನೆಂದು ಕೆಲವರು ತರ್ಕಿಸಬಹುದು. ಹೊಲೆಯ 
ಸಿಗೆ ಲಿಂಗ ಧಾರಣಿ ಮಾಡಿದನೆಂದು ಯಾರಾದರೂ ಹೇಳಿದರೆ ಆ ಮಾತು 
ಒಂದು ವೇಳೆ ಕ್ಷಮೃವಾಗಬಹುದು. ಆದರೆ ಅತ್ಯಂತ 
ವನೆನಿಸುವ ಶೃಸಚನು ಆತ್ಯಂತ ಶ್ರೀಷ್ಠ ಕುಲದೇನ 
ಲಿಂಗ ಧಾರಣ ಮಾಡುವದು ಅಕ್ಷವ್ಯ ಅಸರಾಧ 


2 
[ತ 
fa 
ಐ 

“ಟಿ 
೩ 
[ಪ 


ನೆನಿಸುವ ವಿಪ್ರನಿಗೆ 
ನೆಂದು ಕೆಲನರು 


೨:೮ ಶಿವಾನುಭವ. 









ಉದ್ಭೋಷಿಸ ಕಾತನ್ನು 
3 »ಚ್ಛಿಡು ಸ್ಯ ಗುರಿ 
ಯಾಗಿರುವ ೨ ನನ 


ಈ ಕಥೆಯು ಕ್‌: --. ವೀರಶೈವರ ಆದಿ 
ಕನಿಯಾದ ಹರೀಶ್ವರನು ಯನ್ನು ತನ್ನ ಸಾಮವೇದಿಯ ರಗಳೆ 


ಯಲಿ ಒಳ್ಳೆ ಸುಗಮವಾಗಿ ವಿವರಿಸಿದ್ದಾನೆ. ಆ ರಗಳೆಯನ್ನು ರಾ। ಸಾ| 

ಹಳಕಟ್ಟಿ ಯವರು “ಹರಿಹರನ ರಗಳೆಗಳು ಭಾಗ ೫» ರಲ್ಲಿ . ಮುದ್ರಿಸಿ 
ಪ್ರಕಟಿಸಿದ್ದಾರೆ. ವಾಚಕರು ಬೇಕಾದರೆ ಅದನ್ನು ತರಿಸಿ ನೋಡಬಹುದು. 
ಆ ರಗಳೆಯ ಕಥಾಸಾರವನ್ನು ಇದರಡಿಯಲ್ಲಿ ಕೊಡುತ್ತೇನೆ. 


ಉತ್ತರ ಭಾಗದಲ್ಲಿ ಛತ್ತೀಸ ಪುರವೆಂಬ ಸಟ್ಟಿಣವಿದ್ದಿತ್ತು ಈಗ 
ಭತ್ತಿಸಗಡವೆಂದು ಕರೆಯಲ್ಪಡುವ ನಟ್ಟಣವೇ ಬಹುಶಃ ಅದಾಗಿರ 
ಬಹುದು. ಅಲ್ಲಿ ಸಾಮವೇದಿಯೆ:ಬ ಬ್ರಾಹ್ಮಣನಿದ್ದನು. ಆತನು 
ಮೂರ್ತಿಮಂತ ಸಾಮವೇದವೇ ಆಗಿದ್ದನು. ಆತನು ಸಕಲ ಶಾಸ್ತ್ರ 
ಸಾರಂಗತನೂ ಕಾವ್ಯನಾಟಿಕ ವಿಶಾರದನೂ, ವೇದಾಂತ ಸಿದ್ಧಾಂತ 
ತರ್ಕ ತಂತ್ರ ವ್ಯಾಕರಣ ಕೋವಿದನೂ ಮಹಾ ವಾಗ್ಮಿಯೂ ಆಗಿದ್ದನು. 
ಎಂಥವರಾದರೂ ಬಂದು ಅವನಿಗೆರಗುತ್ತಿದ್ದರಲ್ಲದಡೆ ಇವನು. ಮಾತ್ರ 
ಯಾರಿಗೂ ನಮಸ್ಕರಿಸನು. ಇವನು ತನ್ನ ವೇದಮಯವಾದ ಆಚರ 
ಣೆಯಿಂದಲೂ ಶಾಸ್ತ್ರಮಯವಾದ ನುಡಿಯಿಂದಲೂ ಅನೇಕರಿಗೆ ಗುರು 


ವಾಗಿದ್ದನು. ಅವನಿಗೆ ಮೂರು ಸಾವಿರದ ಮೇಲೆ ಐನೂರು 


ಜನ 
ಶಿಷ್ಯರಿದ್ದರು. 


ಅವನ ಹೊಟ್ಟಿ ಬಟ್ಟಿಯನ್ನು ಸಾಗಿಸುವ ಜನಕ್ಟಂತೂ 
ನಿತಿಯೇ ಇದ್ದಿಲ್ಲ ಹೀಗಿರಲು ಸಾಮವೇದಿಗಳು ಒಂದು ದಿನ ಬೆಳಿಗ್ಗೆ 


ಆರಣ್ಯಕವನೋ ೀದಬೇಕೆಂದು ಅರಣ್ಯಕ್ಕೆ ಬಂದು ಒಂದು ಅರಳೆಯ 


ಮರದ ಬುಡದಲ್ಲಿ ಕುಳಿತು ವೇದದ ಖುಚಗಳನ್ನು ಛಂದಸ್ಸು, ಖುಷಿ, 
ಜೀವತೆ, ಸ್ವರ ಭೇದಗಳೊಂದಿಗೆ ಶಿಷ್ಯ ರಿಗೆ ತಿಳಿಸಿ ಮಧ್ಯಾನ್ಸವಾಗಲು 
ಆಕಾಶಮಾರ್ಗದಿಂದ ಪುರದತ್ತ ER "“ಸಡೆತಂದರಿಟ್ಟ ಮಟ್ಟ 
ಗಳಿಂ ಪನಿತ್ರದಿಂ | ನಡೆತಂದರಿಕ್ಟಿರ್ದ ಯಜ್ಯೋಸ ನೀತದಿಂ | ತ ಚ 
ಶಿಷ್ಯರು ಭೂಮಾರ್ಗದಿಂದ ಬರುತ್ತಿದ್ದರು. 


ಹೆಣಲೆಯ:ನು. ಬ್ರಾಸ್ಮಣಸಿಗೆ ಲಿಂಗಧಾನಣ ವಣಡಿದ್ದು, ೨೫೯ 


ಇತ್ತ ಅದೇ ಛತ್ತೀಸಪುರವಲ್ಲಿ ಶ್ರಸಚದೇನಕೆಂಬ ಶಿನಭಕ್ತರಿದ್ದರು. 
ಶಿವಭಕ್ತರೆಂದರೆ ವನೀರಪ್ಛಿನಕೇ. ಮೊದಲಿನಿಂದಲೂ ನೀರಶೈವರಿಗೆಲ್ಲ 
ತಿವಭಕ್ತರೆನ್ನುವ ಸಾಂಪ್ರದಾಯವಿದೆ ಹೆಳ್ಳಿಪಳ್ಳಿ ಗಳಲ್ಲಿ ಹೆಳೆಯ ಜನರಿಗೆ 
ನೀವಾರೆಂದು ಕೇಳಿದರೆ ನಾವು ಲಿಂಗವಂತರು, ಶಿವಭಕ್ತರು, ಎನ್ನುವ 
ಪಾಡಿಕೆಯುಂಟು. ಆದರೆ ವೀರಶೈನರೆಂಬುವ ಹೆಸರು ಮಧ್ಯಂತರದಲ್ಲಿ 
ಹೇಗೋ ಬಳಿಕೆಯಲ್ಲಿ ಬಂದಿದೆ. ಇರಲಿ. ಆ ಶ್ವನಚಪೇವರು «ಭವಿಗ 
ಳಾರುಂ ಸುಳಿಯ ಬಾರದಟ್ಟಿಡನಿಯೊಳ್‌ । ಭನನ ನರ್ಚಿಸಲೆಂದು ಸರ್ವ 
ಸುಖವೃತ್ತಿಯೊಳ್‌ |” ಸೊಗಸಾದ ಮಲ್ಲಿಗೆಯ ಹೊದರಿನ ಬುಡದಲ್ಲಿ 
ಕದಳೀದಳ ಕಮಲ ಪತ್ರಗಳಿಂದ ರಚಿತವಾದ ಆಸನದ ಮೇಲೆ ಕುಳಿತು, 
««ಸೆಜ್ಜೆಯಿಂ ಶಿನಲಿಂಗಮಂ ತೆಗೆದು ಬೊಳ್ಳೆಸಿ” ಮನಸ್ಸು ಹರ್ಷ 
ಹೊಳೋಲಾಡುವಂತೆ ಲಿಂಗೂರ್ಚನೆಯಲ್ಲಿ ತತ್ಪರರಾಗಿದ್ದರು. ಅವರ 
ಲಿಂಗನೂಜೆಯನ್ನು ಹರಿಹರನು ಬಹು ಸರಸಾಗಿ ಬಣ್ಣಿಸಿ ಕೊನೆಗೆ 


"ಕೆಯ್ಗೆ ಬಂದಂತೆ ಪೂಜಿಸುತಂ ನಮಸ್ಕರಿಸಿ 

ಮೆಯ್ಗೆ. ಬಂದಂತೆ ಹೊರಳುತ್ತಂ ನಮಸ್ಕೃಂಸಿ 

ನಾಲಿಗೆಗೆ ಬಂದಂತೆ ಪೊಗಳುತಂ ಪಾಡುತಂ 

ಲೀಲೆ ಕಾಲಾದಂತೆ ಕಿರುಗಿ ಬಂದಾಡುತಂ 
ಎಂದು ಹೇಳಿದ್ದಾನೆ. ಅಂದರೆ ಲಿಂಗಪೂಜೆಯನ್ನು ಆತನು ಅಷ್ಟನಿಧಾನ 
ಸೋಡಶೋಸಚಾರಗಳಿಂದಲೇ ಮಾಡಬೇಕು. ತ್ರಿಕಾಲದಲ್ಲಿಯೇ ಮಾಡ 
ಬೇಕು. ನಮಸ್ಥಾರವನ್ನು ಹೀಗೆಯೇ ಹಾಕಬೇಕು- ಎಂಬ ನೇಮನನು 
ಲೆಕ್ಕಿಸದೆ ತನ್ನಂತರಂಗದ "ಪವಿತ್ರ ಭಕ್ತಿಯು ಹೇಗೆ ಪ್ರವರ್ತಿಸಬಹುದೋ 
ಹಾಗೆ ಭಕ್ತಿಯೊಳಗೆ ಮುಳುಗಿ ತೇಲುತ್ತಿದ್ದನು. ಇದರಿಂದ ಉಜ್ವಲ 
ವಾದ ಲಿಂಗ ಭಕ್ತಿಯು ಸಹೆಜನಾಗಿರಬೇಕಲ್ಲದೆ ಕೃತ್ರಿಮವಾದ ಕಟ್ಟು 
ಪಾಟುಗಳಿಂದ ಬದ್ಧವಾಗಿರಕೂಡದೆಂದು ಹರಿಹರನ 
ಯವು. ಅದೇ ಶುದ್ಧಲಿಂಗ ಭಕ್ತಿಯು. ಇರಲಿ. 


| ಗಿ ಇ 
ಸ್ಪಷ್ಟ ಅಭಿಪ್ರಾ 


ಆ ಶ್ವಷಚದೇವರು ಲಿಂಗಾರ್ಚನೆಯನ್ನು ಮುಗಿಸಿ ಮೂರು ಕಲ್ಲನು 
ಒಲೆಯಾಗಿ ಹೂಡಿ ಅದರ ಮೇಲೆ ತಲೆಬುರುಡಿಯನ್ನಿಟ್ಟು ಜಾತಿ ಧರ್ಮ 
ಹೋಗರನಾದ ಮಾಂಸವನ್ನು ಅದರಲ್ಲಿರಿಸಿ ಪಾಕ ಮಾಡುತ್ತಿರುವಾಗ 
ಆಕಾಶದಲ್ಲಿ ರಭಸ ದನಿಯಾದುದು ಕೇಳಿ ಮೇಲಕ್ಕೆ ನೋಡಲು ಸಾನು 
ವೇದಿಗಳು ಗಗನ ಮಾರ್ಗದಿಂದ ಹೋಗುತ್ತಿರುವದು ಕಂಡುಬಂದಿತು. 


೨೬೦ ಶಿವಾನುಚರ 


ಆಗ ಅವರು "ಶಿವಶಿವಾ ಭವಿಯು ನನ್ನೆ ಪಾಕವನ್ನು ನೋಡಿಯಾ 
ನೆಂದು ತಡವರಿಸಿ ತಮ್ಮ ಕೆರನಿನಿಂದ ಆ ಪಾತ್ರೆಯ ಮೇಲೆ ಮುಚ್ಚಿ 
ದೆರು. ಅದನ್ನು ಸಾಮನೇದಿಗಳು ನೋಡಿ ಚರಗ ಹಂಭಕ್ತನ ನಿಲ 
ವನ್ನು ಸರಕಿಸಿ ನೋಡುವೆನೆಂದು ಶಿಷ್ಯರನ್ನು ಪುರಕ್ಕೆ ಕಳಿಸಿ, ಶ್ವಸಚ 
ಶೇವರ ಬಳಿಗೆ ಬಂದು «ಎಲೆ ಭಕ್ತಯ್ಯಾ ಜ್ಯ, ಬಂದವರು ವಿಪ್ರಕುಲದವ 
ರೆಂಬುದುನರಿಯದೆ ಅದನ್ನೆಕೆ ಮುಚ್ಚಿದೆ? ” ಎಂದು $e ಶ್ವಪಚ 
ದೇವರು ಅವನಿಗೆ ಮರುಮಾತುಗೊಡದೆ ಹ ಹೀಗೆಯೇ 
ಏರಡು ದಿನಗಳು ಗತಿಸಿದವು. ಶಿವಭಕ್ತನ ಸಹವಾಸ 


GL 


5 
ಓ 
2] 
ಆ 
೭ 
[ಶು 
೭ 


Fy 
ದಿಯ ಪಾಪವು ಕಡಿಮೆಯಾಯಿತು. ಆಗ ಶಿವನು MRE 
ಸ್ಪಸ್ನದಲ್ಲಿ ಬಂದು ಹೀಗೆ ಹೇಳಿದನು. 


ಎಲೆ ಸಾಮವೇದಿ ನೀನೇಕೆ ಮರುಳಾದಪೈ 
ಕುಲದ ಗರ್ವದೊಳಿಂತು ಕೆಟ್ಟು Fa 
ನಾನೆಂದೊಡಂ ಶ್ರಪಚದೇವರೆನೆ ಬೆ 
ನೀನವರ್ಗಾಳಾ ಲಾಗಿ ನಿನಗೆ ರ 


ಬಳಿಕ ಶಂಕರನು ಶ್ವಸಚದೇವರ ಕನಸಿನಲ್ಲಿ ಹೇಳಿದು ದೇನಂದರೇಃ-- 


ನಿನ್ನ ದರ್ಶನದಿಂದನನ ಭವಿತನಂ ಹೋಯ್ತು 
ನಿನ್ನ ಕಾಣೆ ಸ್ವಿಯಿಂದವನ ಕುಲವೆಲ್ಲ ಹಸನಾಯ್ತು 
ಮಾಡನಂಗುನದೇಶಮಂ ನೀನೆ ಕರುಣದಿಂ 
ಮಾಡಯ್ಯ ಎಲೆ ಭಕ್ತ ವಿಪ್ರಂಗೆ ಹರುಷದಿಂ 

ಮರುದಿನ ಬೆಳಿಗ್ಗೆ ಸಾಮನೇದಿಗಳು ಬಂದು 
ನನ್ನನ್ನು ತರ್ಕದಲ್ಲಿ ಗೆದ್ದರೆ ಅವರನ್ನು ನನ್ನ ಗುರುವನ್ನಾಗಿ 
ಕೊಲ ಳ್ಳ ನೆಂದು ಭಾವಿಸಿ ಅವರಿಗೆ ವಿನಯದಿಂದ ನುಡಿದುದೇನಂದರೆಃ- 


ಏಕೆ ನುಡಿಯಿರಿ ದೇವ ನಿನ್ನ ಕೂಡೊಂದುವಂ | 
ಏಕೆ ಬಾಯ್ದೆಕೆಯಲೊಲ್ಲಿರಿ ದೇವ ಒಂದುವಂ॥ 


ue 
₹೭1 
೪೫ 
೭ 
cL 
ಲು 


ಆಗ ಶ್ರಪ ಚದೇವರು ನುಡಿದೆದ್ದು 1. 


ಎಲೆ ವಿಪ್ರ ಲಿಂಗಾರ್ಚನೆಯೊಳಿರುತ್ತೊಂದುವುಂ | 
ಎಲೆ ಭನಿಗಳೊಡೆ ನುಡಿಯಿಲ್ಲ ಕೇಳೊಂದುವುಂ । 


ಕೊಗೆಯನು ಬ್ರಾಕ್ಮ್‌ಣನಿಗೆ ಲಿಂಗಧಾರಣ ಮಾಡಿದ್ದು, 3೬೧ 


ಮುಚ್ಚಿದೆಂ ಕೆರಹಿಂದೆ ಭವಿ ಕಾಣದಂತಿದಂ | 
ಮುಚ್ಚದಿರ್ದೊಡೆ ಶಂಭು ಕೈಕೊಳ್ಳನಿಂತಿದಂ ॥ 


ಇದರಿಂದ ಶಿವಭಕ್ತ ಬೇಡರ ಕಣ್ಣಸ್ಪನ ಮಾಂಸದ ಅಡಿಗೆಯು 
ಶಿವನಿಗೆ ರುಚಿಸಿದಂತೆ ಲಿಂಗಭಕ್ತ ಶ್ಚಸಚಯ್ಯನ ಮಾಂಸಭೋಜನವು 
ಶಿವನಿಗೆ ಪ್ರಿಯಕರವಾಗಿತ್ತು. ಜಾತಿಯಿಂದ ಮನುಷ್ಯನು ಹೊಲೆಯ 
ನಿದ್ದರೂ ಅವನು ವತಾಂಸಭಕ್ಷಣ ಮಾಡಿದರೂ ಆವನು ಧರ್ಮ ಶಿವಭಕ್ತಿ 
ಸಂಪನ್ಮನಾಗಿದ್ದರೆ ವೀರಶೈವ ನಾಗುವನೆಂದು ಹರಿಹರನ ಸ್ಪಷ್ಟಾ ಭಿಪ್ರಾ 
ಯವು.' ಇರಲಿ. 

ಶ್ವನಚದೇವರು ತನಗೆ ಭವಿಯೆಂದದ್ದನ್ನು ಕೇಳಿ ಕುಲಾಭಿಮಾನಿ 
ಯಾದ ಸಾಮನವೇದಿಗೆ ಸೈರಿಸುವುದಾಗದೆ ಒಳ್ಳೆ ಚತುರತನದ ಪ್ರಶ್ನೆ 
ಯನ್ನು ಅವರಿಗೆ ಮಾಡಿದನುಃ-- 


-ಎಂದೊಡೀಗಿಡವೆಲ್ಲ ಮರವೆಲ್ಲ ಭಕ್ತರೇ? 
ಸಂದಣಿಸಿ ಬರುತಿರ್ಪ ಬೇಡರುಂ ಭಕ್ತರೇ? 
ಹಿಂದಟ್ಟಿ, ಬರುತಿರ್ಪ ಬೇಡರುಂ ಭಕ್ತರೇ? 
ಸಂದಿಸುತ್ತಿರ್ನ ಚಂಡಾಲರುಂ ಭಕ್ತರೇ? 
ಇಂತಿನಂ ನೋಡಿಯೆನ್ನಂ ನೋಡಲಾಗದೇ? 
ಇಂತಿದಾವಾಗಮದೊಳುಂಟುಸುರಲಾಗದೇ? 


ಅಂದರೆ ಗಿಡ-ಚಿಗರಿ-ಜೇಡರು-ಚಂಡಾಲರು ಇಲ್ಲಿಯೇ ಸುಳಿದಾಡಿ ನಿನ್ನ 
ಪಾಕವನ್ನು ನೋಡುವರು. ಆವರು ಭವಿಗಳಲ್ಲವೇ? ಅವುಗಳನ್ನು 
ಸೀನು ನೋಡುವಿ. ನನ್ನನ್ನೇಕೆ ನೋಡಲಾರಿ? ಹಾಗೆ ಮಾಡಲು 
ಯಾವ ಆಗಮದಲ್ಲಿ ಹೇಳಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು 
ರೃಷಚದೇನರು ಕೊಟ್ಟಿದ್ದಾರೆ. ಅದು ವಾಚಕರಿಗೆ ಸುಲಭವಾಗಿ ತಿಳಿ 
ಯುವದು. ನೋಡಿರಿ, 

ಗಿಡಮರದ ಹೂಪತ್ರಿ ಶಂಭುವಿಂಗೇರುವುದು 

ನಡೆಸೆಣನೆ ನಿನ್ನ ತನು ಹೆಬ್ಬಡಿಕೆ ನಾರುವದು 

ಕಾಮವುಂಟೀ ಮರಕೆ? ಕ್ರೋಧವುಂಟೇ ಲತೆಗೆ? 

ಕಾಮಾದಿ ಷಡ್ವರ್ಗವಿಡಿದು ತೀವಿತು ನಿನಗೆ. 

ಎಳೆ ಪುಲ್ಲಳಂ ಮೇದು ತಿಳಿನೀರ್ಗಳಂ ಕುಡಿದು 


ಶಿವಾನುಭವ 


ಬೆಳೆವ ಮೃಗವಾರುಮಂ ಬಾಧಿಸವು ನೀ ನೋಡ 
ನಿನ್ನೂಟಿನೆಂಬುದತ್ಯಂತ ಕಾಳ್ಫೋಜನಂ 
ಅನ್ನವೆಂಬುದು ಪಾರ್ವಣದ ಸಿಂಡಭೋಜನಂ 
ಸತ್ತವರ ಮನೆಯೊಳೇಕಾಹ್ನದ ಕುಭೋಜನಂ 
ಮತ್ತೆ ನೀನುಣ್ಣುದೆಲ್ಲಂ ಕಾಕಭೋಜನ 
ಬೇಡರೊಂದುಂ ವೇದ ಶಾಸ್ರ್ರವರಿಯರ್ದಿಟಂ 
ಜಾತಿಧರ್ಮಂ ಬೇಂಟಿ ಎಂದಿರ್ನರಂತವರ್‌ 
ಜಾತಿಚಾಂಡಾಲರೆಂದೆನಿಸಿರ್ನರಂತವರ್‌ 
ರ್ಮಚಾಂಡಾಲನೆಂದೆನಿಸಿ ಕೊಳ್ತಂ ನೀನೆ 
ದುರ್ಮುಖಂ ದುರ್ಗುಣಿದುರಾಚಾರಿಯುಂ ನೀನೆ 
ಎಕಮೇವಾದ್ವಿತೀಯಂ ಬ್ರಹ್ಮವೆಂದಂದು 
ಲೋಕದೋಳ್‌ ವಿಶ್ವಾಧಿಕೋ ರುದ್ರ ಎಂದರಿದು 
ಸರ್ವಮನ್ಯತ್ಪರಿತ್ಯಜ್ಯು ತಾಮೆಂದರಿದು 

ಸಶಿವ ಏಕೋ ದೇವನೆಂಬ ವೇದವನರಿದು 
ಹರಿಗುಂ ಹರಂತಿ ಎಂದೆಂಬ ವಾಕ್ಯವನರಿದು 
ಅರಿ ಬರುದೊರೆಯಾದ ನೀನಲ್ಲದಿನ್ನುಂಟಿ? 
ಅರಿದರಿದು ಕುರಿಯಾದ ನಿನ್ನಿಂದೆ ಮರುಳುಂಟಿ? 
ಅರಿದ ವೇದ ವ್ಯಾಸನೇನಾದನದನರಿಯಾ 

ಅರಿವು ನಿನ್ನಳವೆ? ಮುನಿಗಳ ಹವಣ ಕೇಳ್ದರಿಯಾ 
ಗಗನದೋಂಳ್ಪರುತಿರ್ಪೆನೆಂದೆಂಬ ಗರ್ವವೇ? 
ಗಗನದೋಳ್ಸಕ್ಕೆ ಪಣ್ಣೆಲೆಗಳೇಂ ಹಾರವೇ? 
ಸಂಚಮುಖನಂ ಪೂಜಿಸದ ಪಾತಕಂ ನೀನೆ 
ಪಂಚವದನನ ಸ್ತುತಿಸದಿರ್ಸ ಪತಿತಂ ನೀನೆ 
ಕತ್ತೆಕರ್ಪುರದ ಹೇರಂ ಹೇರಿ ನಿಂದಂತೆ 
ಹೊತ್ತವೇದಂಗಳರ್ಥವನರಿಯದಕಟಂತೆ 
ಮರದಿಂದೆ ಗಿಡದಿಂದೆ ಮೃಗದಿಂದೆ ಪುಳುವಿಂದೆ 
ಬರೆಬೇಡರಿಂದೆ ಚಾಂಡಾಲರಿಂ ನಾಯಿಂಜಿ 


ನೀನೆ ಕಷ್ಟಂ ಸುಡುಸುಡೆಲೆಲೆ ಭವಿ ಭವಿ ನೀನೆ 
ನೀನೆ ಪತಿತಂ ಪಂಚಮಹಾಪಾತಕಂ ನೀನೆ 


ಎ 
ಹೊಲೆಯನು ಬ್ರಾಹ್ಮಣನಿಗೆ ಲಿಂಗಧಾರಣ ಮಾಡಿದ್ದು. ೨೬೩ 


ನಿನ್ನ ನೀಕ್ಷಿಸುವರೇ ಶಿವಭಕ್ತರಪ್ಪವರ್‌? 
ನಿನ್ನೊಡನೆ. ನುಡಿವರೇ ಶರಣರೆನಿಸಿರನ್ನವರ್‌? 


ಈ ವಾಕ್ಯಗಳು ಸ ಸಾಮವೇದಿಯ ಮನಸ್ಸಿಗೆ ಚೆನ್ನಾಗಿ ನಡಲು 


ಅವನು ಶ್ವನಚದೇವರಿಗೆ ಸಾಷ್ಟಾಂಗವೆರಗಿ ಕರುಣಿಸಬೇಕೆಂದು ಬೇಡಿ 
ಕೊಳ್ಳಲು ಅವರು ಅವನಿಗೆ ೨ ಜಾಣ ಮಾಡಿದರು. ಅದನ್ನು ಹರೀ 
ಕ್ವರನು ಹೀಗೆ ವರ್ಣಿಸಿದ್ದಾ ib 


ಕರುಣದಿಂ ಶ್ರಪಚದೇವಂ ವಿಪ್ರನಂ ನೋಡಿ 
ಕರದಲ್ಲಿ ಹ ನಿಜಮೂರ್ತಿಯಂ ನೀಡಿ 
ಕರೆದು ಹತ್ತಿರೆ ನೋಡಿ ಪದ್ಮಾಸನದೊಳಿರಿಸಿ 
ಹರನ ಶಶಿಧರನ ರೂಪವ ಚಿತ್ತದೊಳಗಿರಿಸಿ 
ಪಶುಸತಿಯ ಚರಣಮಂ ಮನದ ಕೆಯ್ಯೊಳ್ಳೊಟ್ಟು 
ಅಸಿತಗಳ ಮೂರ್ತಿಯಂ ಜ್ಞಾನದಿಂದ ಸೈತಿಟ್ಟು 
ಸಾಮವೇದಿಗಳ ಮಸ್ತ ಕದಲ್ಲಿ” ಹಸ್ತಮಂ 
ಪ್ರೇಮದಿಂ ಶ್ವಪಚದೇವರ್ತನ ಮ್ಮ ಹಸ್ತಮಂ 
ತಂದಿಟ್ಟು ಕರ್ಣದೊಳ್ಳಂಚಾಕ್ಷರಿಯನರುಫಿ 
ಮುಂದಿರ್ದ ಶಿವಲಿಂಗ ನಿಜಮೂರ್ತಿಯಂ ತಿಳುಸಿ 
ಉಳದೇಶಮಂ ಶ್ವಸಚದೇನರೊಲನಿಂ *ಮಾಡೆ 
ಸನನಂತಿಕೆ ತೊಳಗಿ ಬೆಳುಗುತಿರ್ದಂ ನೋಡೆ 
ಕುಲಛಲದ ಮದವಳಿದು ನೆಕಿಸಿತ್ತು ಶಿವಭಕ್ತಿ 
ತೊಲಗಿತ್ತು ಭವಿತನಂ ಕಾಸಿ ಬೆಚ್ಚಿತು ಯುಕ್ತಿ 
ಜ್ಯೋತಿಯಿಂ ಜ್ಯೋತಿಯಂ ಹೊತ್ತಿಸಿದ ತೆರನಾಯ್ತು 
ಮಾತೇನು ಗುರು ಶಿಷ್ಠರೆಂದರಿಯಚಂತಾಯ್ತು 
ಓರ್ವರೊಳಗೋರ್ವರಂ ತಂದಿಕ್ಕಿದಂತಾಯ್ತು 
ಹರಭಕ್ತ ಸಾಮವೇದಿಗಳ ಪಿತೃಕುಲವೆಲ್ಲ 
ನರಕದಿಂ ರುದ್ರಲೋಕಕ್ಕೆ ನೆಗೆಯಿತ್ತೆ ಇ. 
ಇದರ ಮೇಲಿಂ- ಮಹಾಶಿವಭಕ್ತಿ ಸಂಪನ್ನನಾದ ಹೊಲೆಯನು ಸಹ 
ಲಿಂಗಾಂಗಿಯಾಗಬಹುದಿಷ್ಟೇ ಅಲ್ಲ; ಅವನು ಯೋಗ್ಯರಾದವರಿಗೆ ಲಿಂಗ 
ಧಾರಣವನ್ನು ೫ಹ ಮಾಡಲು ಅಧಿಕಾರವುಳ್ಳ ನನಾಗುತ್ತಾನೆಂಬದು ಹರಿ 
ಹರನ ಸ್ಪಷ್ಟೋಕ್ತಿಯು ಈ ಕಾರ್ಯಕ್ಕೆ ಪಂಚಾಚಾರ್ಯರೇ ಅಧಿಕಾರಿ 


೨೬೪ ಶಿವಾನ. ಭವ. ಈ 


ಗಳೆಂಬ ನೇಮವೇನೂ ಇಲ್ಲ. ಶಿವೆದೀಕ್ಷೆಯಾದ ಬಳಿಕ ಗುರುಶಿಷ್ಯ 
ಭಾವವಡಗಿ ಅವರಲ್ಲಿ ಸಮರಸಭಾವವು (ಅಭೇದವು) ಅಳವಡುತ್ತಪಿಂಬ 
ಉದಾರತತ್ವವನ್ನೂ ಹರೀಶ್ವರನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಇರಲಿ. 
ಮುಂದೆ ಸಾಮವೇದಿಗಳು ತನ್ನ ಶಿಷ್ಕರನ್ನೆಲ್ಲ ಶಿವಭಕ್ತರನ್ನಾಗಿ ಮಾಡಿ 
ದರು. ಅವರ ಮನೆಯಲ್ಲಿ ಲಿಂಗಾರ್ಚನೆ, ಪತ್ರೆ, ಪುಷ್ಪ. ಅಗ್ಗವಣಿ 
ಮುಂತಾದ ಸಂಭ ಮಗಳು ನಡೆಯಲಾರಂಭಿಸಿದವು. ಸಾಮವೇದಿಯು 
ಗುರುವಿನ ಉಪಕಾರವನ್ನು ಸ್ಮರಿಸುತ್ತ ಲಿಂಗಾನಂದವನ್ನು ಸುರಿಯು 
ನಾಗ ಪುಲಕಿತರಾಗಿ “ಗುರುವಿಂದೆ ಬರ್ದುಕಿಡೆಂ ಬರ್ದುಕೆದೆಂ ಕುಬುಬು 
ಬುಜು । ಗುರುವಿಂದ ಶುದ್ಧಾತ್ಮನಾದೆನೆಲೆ ಕುಬುಬುಬುಬು । ಎಂದು 
ಆವಗಂ ಶಿವನ ಕಾರುಣ್ಯ ಸುಖಮುಖನಾಗಿ । ಕರುಣ ಪ್ರಸಾದಮಂ 
ಹರುಷದಿಂ ಕೈಕೊಂಡು । ಗುರುಪದ ಧ್ಯಾನಮಂ ಹೃದಯದೊಳಗೆಡೆ 
ಗೊಂಡು । ಈ ತೆರದೊಳೊಂದೆರಡು ಮಾಸಮಾಗುತ್ತಮಿರೆ । ಭಾತೇಶ್ವ 
ನ ಭಕ್ತೆ ಪರ್ಬಿಕುಡಿವರಿಯುತಿರೆ ॥” ಅವನ ತಂದೆಯ ಶ್ರಾದ್ಧ ದಿನವು 
ಪ್ರಾಪ್ತವಾಯಿತು. ಶ್ರಾದ್ಧಕ್ಕೆ ವಿಶ್ವೇದೇವರಾಗಲು ಯಾರೂ ಸಮರ್ಭ 
ರಿಲ್ಲೆಂದು ತಿಳಿದು ಶ್ರಪಚದೇವರನ್ನು ಬಿನ್ನವಿಸಿಕೊಂಡರು. 


ಅದಕ್ಕೆ ಶ್ವನಚಯ್ಯಗಳು "ಮರುಳೆ ಪಿತೃದಿವಸಮೊಳ್ಳಾಸೆವಾನೆಂದೆ 
ಸುತೆ, ನಿನಗೆ ಸಾಕ್ಷಾತ್‌ ಶಿವನೇ ವಿಶ್ವೇದೇವರಾಗಿ ಸತ್ತ ಕರುವನ್ನು 
ಹೊತ್ತುಕೊಂಡು ನಮ್ಮ ರೂಪದಿಂದ ಬರುವನು ಹೋಗೆಂದು ಅಪ್ಪಣೆ 
ಕೊಟ್ಟು ಕಳುಹಿದರು, ಇದರಿಂದ ಶ್ರಾದ್ಧಾದಿ ಪಾರಂಪರ್ಯಗಳನ್ನು 
ವೀರಶೈವರು ಮನ್ನಿಸುವದಿಲ್ಲವಾದ್ದರಿಂದ ಶ್ಚನಚಯ್ಯಗಳು ಅದನ್ನು ನಿರಾ 
ಕರಿಸಿದರೆಂಬದನ್ನೂ ಮತಾಂತರ ಹೊಂದಿದ ಜನಗಳು ಒಮ್ಮೆಲೇ ತನ್ನು 
ಪೂರ್ವಸಾಂಪ್ರದಾಯಗಳನ್ನು ಬಿಡಲಾರರಾದ್ದರಿಂದ ವೀರಕೈನರು ಆ ಬಗ್ಗೆ 
ಸಹಾನುಭೂತಿಯನ್ನು ವ್ಯಕ್ತಮಾಡುತ್ತಿದ್ದರೆಂಬದನ್ನು ಹರೀಶ್ವರನು ನಮಗೆ 
ತೋರಿಸಿದ್ದಾನೆ. ಇರಲಿ. ಗುರುವಿನನ್ಸಣೆಯ ಮೇರೆಗೆ ಸಾಮನೇದಿಗಳು 
ಶ್ರಾದ್ಧದ ಸಿದ್ಧತೆಯನ್ನು ಮಾಡಿ ಶಿವನ ಮಾರ್ಗವನ್ನು ನಿರೀಸ್ತಿಸುತ್ತಿ 
ರಲು ಶಿವನು ಹೊಲೆಯನ ವೇಷದಿಂದ ಸತ್ತ ಕರುವನ್ನು ಹೊತ್ತು 
ಕೊಂಡು ಕೈಯಲ್ಲಿ ಸಂಬಳೆಗೋಲ ಹಿಡಿದುಕೊಂಡು ಸಾಮನೇದಿಯು 
ಸಿದ್ಧಮಾಡಿಟ್ಟ ಮಂಡಲದಲ್ಲಿ ಕಾಲಿಟ್ಟನು. ಈ ಅಸಹ್ಯವನ್ನು ನೋಡಿ 
ವಿಶ್ರಕುಲದವರೆಲ್ಲ. ದಿಕ್ಕುಗೆಟ್ಟ ಓಡಿಹೋದರು. 


ಹೊಲೆಯನು ಬ್ರಾಹ್ಮಣನಿಗೆ ಲಿಂಗಧಾರಣ ಮೂಡಿದ್ದು, ೨೬೫% 


ಆಗ ಸಾಮವೇದಿಗಳು ಆ ಸರಶಿನನ ಪಾದಪೂಜೆಯನ್ನು ಮಾಡಲುಃ- 
ಎ 


ಹೊತ್ತಕರುವಲ್ಲಿ ವಿಷ್ತಕ್ಸೇನ ತನುವಾಗೆ 
ಬಿತ್ತರಿಸುವೊಂದು ಮುಖದೊಳಗೈದು ಮುಖವಾಗೆ 
ಉಟ್ಟ ಪುಲದೊವಲಾಗ ಕೃತ್ತಿಚರ್ಮವದಾಗೆ 
ಕಟ್ಟಿರ್ದ ಕೆನಿಗುಂಜಿ ನಾಗಕುಂಡಲಮಾಗೆ 
ಮೆಯ್ಯಕಡುಗರ್ಪಳಿದು ಕರಿಗೊರಲ್ಫರ್ಪಾಗೆ 

ಕೆಯ್ಯ ಸಂಬಳಿಗೋಲು ಖಟ್ಟಾಂಗಮಯವಾಗೆ 


ತ್ರೀ ಶಂಕರನು ಸಾಮವೇದಿಯನ್ನಸ್ಪಿ ಕೈಲಾಸಕ್ಕೆ ವಿಮಾನದಲ್ಲಿ ನಡೆ 
ಯೆಂದು ಆಜ್ಞಾಪಿಸಲು ಆತನು “ಎನ್ನ ಗುರುಸಹಿತವಲ್ಲದೆ ಬಾರೆನೆಲೆ 
ದೇವ | ಚನ್ನಭತ್ತೀಸಪುರ ಸಹಿತವಲ್ಲದೆ ದೇವ” ಎಂದು ವಿಜ್ಞಾಪಿಸಿಕೊ 
ಳೃಲು ಪರಶಿವನು ಪುರಸಹಿತ ಗುರುತಿಷ್ಯರನ್ನು ಕೈಲಾಸಕ್ಕೊಯ್ದು ಅನ 
ರಿಗೆ ಗಣಪದವಿಯನ್ನು ಕೊಟ್ಟನು. 


ಹರಿಹರನು ಶುದ್ಧಲಿಂಗವಂ ತನು. 


ಹರೀಶ್ವರನು ಶೈನಬ್ರಾ ಹ್ಮಣನೆಂದು ಕೆಲವರ ಅಭಿಪ್ರಾಯವು. 
ಆದರೆ ಈ ರಗಳೆಯನ್ನೋದುವದರಿಂದ ಅವನು ಶುದ್ಧಲಿಂಗಭಕ್ತನಿದ್ದನೆಂಬ 
ಮಾತು ಸ್ಪಷ್ಟವಾಗುತ್ತದೆ. ಒಂದು ವೇಳೆ ಆತನು ಕರ್ಮಠನೂ ಜಾತಿ 
ಮದಾಂಧನೂ ಆದ ಬ್ರಾಹ್ಮಣನಾಗಿದ್ದರೆ ಸತ್ತ ನಾಯಿಯನ್ನು ತಿಂಬ 
ಹೊಲೆಯನ ಕಡೆಯಿಂದ ಸಕಲವೇದಶಾಸ್ರಪಾರಂಗತನಾದ ಬ್ರಾಹ್ಮಣ 
ನಿಗೆ ಲಿಂಗಧಾರಣ ಮಾಡಿಸುತ್ತಿದ್ದನೇ? ಶ್ವಪಚನ ಬ:ಯಿಯಿಂದ ಆಗ 
ಮದ ಪನಿತ್ರೋಕ್ತೆಗಳನ್ನು ನುಡಿಯಿಸುತ್ತಿದ್ದನೇ? ಇದಲ್ಲದೆ ವೀರಕ್ಳಿ 
ವರು ನಿತ್ಯ ಬಳಿಕೆಯಲ್ಲಿ ಈಗ್ಯೂ ಉಪಯೋಗಿಸುತ್ತಿರುವ ಶಬ್ದಗಳು 
ಹರಿಹರನಿಗೆ ಮನೆಮಾರಾಗಿ ಬಿಟ್ಟಿದ್ದವು. ಉದಾಃ- ಭವಿ, ಸೆಜ್ಜೆ, ಶಿವ 
ಲಿಂಗ, ಲಿಂಗಾರ್ಚನೆ, ಕರುಣಪ್ರಸಾದ, ಕಟ್ಟಾಚಾರ, ಶಿವಭಕ್ತ, ಶರಣ 
ಮುಂತಾದ ಶಬ್ದಗಳು ಶುದ್ಧಲಿಂಗವಂತರವೇ ಆಗಿವೆ. ಇದಲ್ಲದೆ ಶ್ಚನ 
ಚಯ್ಯನ ಲಿಂಗಪೂಜಾದೃಶ್ಯವೂ, ಶ್ವನಚಯ್ಯನು ಸಾಮವೇದಿಗೆ ಲಿಂಗ 
ಧಾರಣ ಮಾಡಿದ ಪದ್ಧತಿಯೂ, ಶಿವದೀಕ್ಷೆಯಾದ ಬಳಿಕ ಗುರುಶಿಷ್ಯರ 
ಸಮರಸಭಾವವೂ, ಶ್ರಾದ್ಭಾದಿಗಳನ್ನು ವೀರಶೈವರು ಮನ್ನಿಸುವದಿಲ್ಲೆಂಬ 
ತತ್ವವೂ, ಹೊಲೆಯನು ಸಹ ಶಿವಭಕ್ತನಾಗುವನಲ್ಲದೆ ಅನ್ಯರನ್ನು ಸಹ 

2 


೨೬೬ ಶಿನಾನು ಭವ 


ಶಿನಭಕ್ತರನ್ನಾಗಿ ಮಾಡಲು ಅಧಿಕಾರವುಳ್ಳ ವನ್ಧಾಗುತ್ತಾನೆಂಬ ಉದಾರ 
ತತ್ವವೂ ಶುದ್ಧಲಿಂಗವಂತನಿಗಲ್ಲದೆ ಬ್ರಾಹ್ಮಣನಲ್ಲಿ ಹುಟ್ಟುವದು ಸಾಧ್ಯವೇ? 
ಇದಲ್ಲದೆ ಶಿವಭಕ್ತಿಯಿಲ್ಲದೆ ಕೇವಲ ಹಠಯೋಗಸಾಧನದಿಂದ ಆಕಾಶ 
ಮಾರ್ಗದಲ್ಲಿ ಸಂಚರಿಸಿದರೆ ಅಥವಾ ಅಣಿಮಾದ್ಯಷ್ಟ ಸಿದ್ದಿಗಳನ್ನು ಪಡೆ 
ದುಕೊಂಡರೆ ಅವನು ಶ್ರೇಷ್ಠನೆನಿಸಿಕೊಳ್ಳಲಾರನೆಂಬದು ಶುದ್ಧಲಿಂಗವಂತರ 
ತತ್ವವು. ಶ್ರೀಸಿದ್ದರಾಮೇಶ್ವರನ ಹಠಯೋಗ ಮಾರ್ಗವನ್ನು ಪ್ರಭುದೇ 
ವರು ನಿರಾಕರಿಸಿದಂತೆ ಶ್ವನಚದೇವರು ಸಾಮವೇದಿಗಳ ಯೋಗಮಾರ್ಗ 
ವನ್ನು “ಗಗನದೋಳ್ಪಕ್ಕಿ ಪಣ್ಣೆಲೆಗಳೇಂ ಹಾರವೇ? ” ಎಂದು ಜರಿದ 
ಮಾತನ್ನು ಹರಿಹರನು ಎತ್ತಿಹಿಡಿದಿರುವದಿಲ್ಲಪೇ? ಇದಲ್ಲದೆ “ವಿಪ್ರ 
ಮೊದಲು ಅಂತ್ಯಜಕಡೆಯಾಗಿ ಶಿವಭಕ್ತರಾದವರೆಲ್ಲ ಒಂದೇ ಎಂಬೆ 
ಕೂಡಲ ಸಂಗಮದೇವಾ? ಎಂಬ ಬಸವಣ್ಣನ ನುಡಿಯನ್ನೇ ಹರಿಹ 
ರನು ತನ್ನ ಈ ರಗಳೆಯಲ್ಲಿ ಅಕ್ಷರಶಃ ಅನುಸರಿಸಿದ್ದಾರೆ. ಒಟ್ಟನ ಮೇಲೆ 
ಹರಿಹರನು ತನ್ನ ಲಿಂಗವಂತಮತದ ವಿಶಾಲ ಮತ್ತು ಉದಾರವಾದ 
ತತ್ವವನ್ನು ಜಗತ್ತಿಗೆ ತೋರಿಸುವದಕ್ಕಾಗಿಯೂ ಕರ್ಮಠಬ್ರಾಹ್ಮಣರ 
ಜಾತಿಮದಾಂಧತೆಯನ್ನೂ ಧಿಕ್ಕರಿಸುವದಕ್ಕಾಗಿಯೂ ಸತ್ಯವಾದ ಈ ಕಥೆ 
ಯನ್ನು ಎತ್ತಿಹಿಡಿದಿರುವನು. ಅಂದಮೇಲೆ ಈತನು ಲಿಂಗವಂತನಲ್ಲದೆ 


ಕೈವನಾಗಬಹುದೇ? 


ಮಹಾದೇನಿಯಕ್ಕಗಳ ಮದುವೆ. ೨೬೭ 


ಮಹಾದೇವಿಯಕ್ಕಗಳ ಮದುವೆ. pd 


ಲೇ: ಶ್ರೀ. ಸ. ಹಾ, ಶಿವಮೂರ್ತಿಗಳು ಶಿನಯೋಗಮಂದಿರ. 


[ಲೇಖಾಂಕ .] 
— ಾಂಟಾಗಾ ಭಾನ... 

ಮ. ರಾ. ಸದ ರ್ಮದೀಪಿಕೆಯ ಸಂಪಾದಕರ ಹೇಳಿಕೆಯನ್ನೆ ಈ 
ಲೇಖಕರು ತಮ್ಮ ಲೇಖದಲ್ಲಿ ಬಹುವಾಗಿ ಆಯ್ದುಕೊಂಡಿದ್ದಾರೆ. ಅವು 
ಗಳಲ್ಲಿ ಹಲವುಗಳಿಗೆ ಈ ಮೊದಲಿನ ಒಂದನೇ ಲೇಖಾಂಕವಲ್ಲಿ ಸ ಇಕಷ್ಟು 
ಉತ್ತರವು ಬರೆಯಲ್ಪಟ್ಟಿದೆ. ಅವನ್ನೀಗ ಮಾತ್ರ ಇಷ್ಟಕ್ಕೆ ನಿಲ್ಲಿಸಿ, ಇನ್ನು 
೪ದ ಆ ಲೇಖಕರ ಅಭಿ ನಿಪ್ರಾಯಗಳ ಳನ್ನು ಚಟ 1 

ಪ್ರಶ್ನೆ. 
ಅಕ್ಕಗಳು ಮಮನೆಯಾಗಿಲ್ಲವಾಗಿ ಸಾಧಿಸಲು ಈ ಲೇಖದಲ್ಲಿರುವ 
ಆಧಾರಗಳಲ್ಲಿ ಇದೊಂದು ಆಧಾರವು ಬಹು ಮುಖ್ಯವಾಗಿದ್ದಂತೆ 
ತೋರುತ್ತದೆ. ನ ಒಂದು ವೇಳೆ ಹರಿಹರನಿಗೆ ಕಲ್ಯಾಣದ 
ಹಾಗು ಅನುಭವ ಮಂಟಪದ ಸುದ್ದಿಯು ಗೊತ್ತಿದ್ದರೆ, ಆ ಅನುಭವ 
ಮಂಟಿಸದ ಗೋಷ್ಠಿ ಯಲ್ಲಿ ಬಸ 1 ೨೧೨ ವರುಷ ವಯಸ್ಸೆಂದು-- 
(ಶೂ. ಸಂ- ೩೩೬ ಪುಟ) ಹೇಳಿದ್ದು ಆತನಿಗೆ ಗೊತ್ತಾಗದೆ ಏಕೆ. ಉಳಿ 
ಯಿತು? ಒಂದು ವೇಳೆ ಗೊತ್ತಾಗಿದ್ದರೆ ಮಹಾಡೇನಿಯಕೃನು ಮದು 
ವೆಯಾಗಿದ್ದಳೆಂದು ಆತನೆಂದೂ ಬರೆಯುತ್ತಿರಲಿಸ್ಲ.-- ಎಂಬುದಾಗಿ ಈ 
ಲೇಖಕರು ನಿರ್ಧರಿಸಿಯೇ ಬರೆದಿದ್ದಾರೆ. ' 


ನನ್ಮು ಉತ್ತರ. 


ಅಕ್ಕಗಳು ಅನುಭವ ಮಂಬಿಸಕ್ಕೆ ಬಂದಾಗ ಅವರಿಗೆ ೧೨ ವರು 
ಷಗಳಾಗಿದ್ದುವೆಂದು ಈ ಲೇಖಕರು ತುಂಬಾ ನಂಬಿರುವ ವಚನವಾ 
ದರೂ 'ಪ್ರಭುವಾರೋಗಣೆ ಸಂಖಾದನೆ' ಯಲ್ಲಿದೆ. ಈ ವಚನದ ಮೇಲೆ 
ಇರುವ, ಶೂನ್ಯಸಂಪಾದನೆಯ ಕರ್ತೃವಾದ ಸಿದ್ಧವೀರಂಗ್ಲೊಡೆಯನ 
ವಾಕ್ಯವನ್ನೂ, ಆ ವಚನವನ್ನೂ ಪಂಕಿಸಿದರೆ ಒಂದಕ್ಕೊಂದು. ಮೇಳ 
ವಿಲ್ಲನೆಂಬುದನ್ನು ವಾಚಕರ ನಿದರ್ಶನಕ್ಟೇ ತಂದುಕೊಡೋಣ. ಸಿದ್ಧ 


೨೬೮ ಶಿವಾನುಭವ, 


ವೀರಂಣೊಡೆಯನು-- "ಇಂತು ಬಸವರಾಜದೇವರು ಪ್ರಭುದೇವರಿಗೆ 
ತೃಪ್ತಿಮಾಡುವ ಬುದ್ಧಿ ಯಾವುದೆಂದು ಕೇಳಲು, ಅದಕ್ಕೆ ಚಿಕ್ಕದಂಣಾ 
ಯಕರ ವಚನ'೨೨ ಎಂದು ಹೇಳಿಕೊಂಡು ತರುವಾಯ “ಅನಂತ 
ವರುಷದ ಹಿರಿಯರೆಂಬೆನೆ? ಎನ್ನೆನು. ಅವರು ಭೂಭಾರಕರಾಗಿ. 
ಏಳು ವರುಷದ ಹಿರಿಯ ಚೀಲಾಳ. ಹನ್ನೆರಡು ವರುಷದ ಹಿರಿಯಳು 
ಮಹಾದೇವಿಯಕ್ಕ. ಅಂಡಜ ಪಿಂಡಜ ರೋಮಜರೆಂಬ ಅಂದಂದಿನ 
ಬಾಲಕರು ನಿಮಗೆ ಬುದ್ಧಿ ಹೇಳುವರೆ, ಎನಗೆ ಬುದ್ಧಿಯಿಲ್ಲ ಕೂಡಲ 
ಸಂಗಮಹೇವಾ” ಎಂಬ ವಚನವನ್ನು ಕಿ ಜೋಡಿಸಿದ್ದಾನೆ, ಇದೀಗ 
ಸಿದ್ಧನೀರಂಣೊಡೆಯನಾ ವಾಕ್ಯವನ್ನೂ ಈ ವಚನನನ್ನೂ ಮೇಳವಿಸಿ 
ನೋಡಿಕೊಂಡರೆ ಈ ವಚನವು ಚನ್ನಬಸವಂಣನವರಿಂದ ಹೇಳಲ್ಪಟ್ಟು 
ವೆಂದೇ ಒಪ್ಪಿಕೊಳ್ಳಬೇಕು. ಆದರೆ ಚನ್ನಬಸವಂಣನವರ ವಚನದಲ್ಲಿ 
ರಬೇಕಾದ “ಕೂಡಲ “ಚೆನ್ನ ಸಂಗಮದೇವಾ” ಎಂಬ ಹೆಗ್ಗುರುತು 
ನಮಗಲ್ಲಿ ತೋರುವದಿಲ್ಲ. ಕೇವಲ “ಕೂಡಲ ಸಂಗಮದೇವಾ” ಎಂಬ 
ಬಸವಂಣನವರ ಅಂಕಿತವು ಮಾತ್ರ ಒಡಮೂಡಿದೆ. ಆದರೂ ಶೂನ್ಯ 
ಸಂಪಾದನಾಕಾರನ ವಾಕ್ಯದಿಂದ ಮತ್ತು ಅಲ್ಲಿರುವ ಸಂದರ್ಭದಿಂದ-- 
ಇದು ಬಸವಂಣನವರ ವಚನವೆಂದು ಯಾರೂ ಹೇಳಲು ಸಾಧ್ಯವಿಲ್ಲ. 
ಅದು ಸಾಧುವಲ್ಲ. ಆದರೆ ಯಾವ ಬಗೆಯಿಂದಲೋ "ಚೆನ್ನ? ಎಂಬ 
ಪದವು ಲೋಪವಾಗಿದೆ, ಎಂದು ನಿಶ್ಚಯಿಸಬಹುದು. ಆದ್ದರಿಂದ ಇದು 
ಚೆನ್ನಬಸನಂಣನವನರ ವಚನವೆಂದು ಹೇಳಬೇಕಲ್ಲದೆ, ಬಸವಂಣನವರ 
ವಚನನೆಂದು ಹೇಳಿದರೆ ತಪ್ಪಾಗುವದು. 


ಬಸನಂಣನವರ ವಚನವೇ ಪ್ರಮಾಣ, ಚೆನ್ನಬಸವಂಣನವರ 
ನಚನವು ಪ್ರಮಾಣವೇ ಅಲ್ಲವೇ? ಎಂದರೆ - ಅಂದಿನ ಯಾರ ವಚನ 
ದಲ್ಲಿಯಾದರೂ ನಮಗೆ ಒಪ್ಪಿಗೆಯಿಹುದು, ಒಲುಮೆಯಿಹುದು, ವಿಶ್ವಾ 
ಸನಿಹುದು. ಆದರೆ ಅನುಭವ ಮಂಟಪಕ್ಕೆ ಬಂದಾಗ ಅಕ್ಕಗಳಿಗೆ 
ಹನ್ನೆರಡು ವರುಷಗಳಾಗಿದ್ದುವೆಂಬುದನ್ನು ತೋರಲು, ಸಾರಲು ಈ 
ನಚನವು ಚಿಕ್ಕದಂಣಾಯಕರಿಂದ ಹೇಳಲ್ಪಟ್ಟಲ್ಲ; ಹನ್ನೆರಡನೆಯ ವರು 


ಾಾಾಾಾಾಾಾಾಘೌ)ಘಗ7ಗಉಸಾಣಣಗಉಗಗಸಗ)ಗಾಗಾಗಾಸಾಾಗಾಗಉಗಾಸಾಸಾಾಾಾ 


§ ಶೂನೈಸಂಪಾದನೆಯ ೩೩೬ ನೇ ಪುಟದಲ್ಲಿ 


ಮಹಾದೇವಿಯಕ್ಕಗಳ ಮದುವೆ, ೨೬೯ 


ನದಲ್ಲಿ ಅಕ್ಕನು ತತ್ವವೇತ್ತಳಾಗಿದ್ದಳು, ಜ್ಞಾನಿಯಾಗಿದ್ದಳು * ಎಂಬು 
ದಕ್ಕಪ್ಪೇ ಹೇಳಲ್ಪಟ್ಟಿದೆ ಎಂಬುದು ನಮ್ಮ ಅಭಿಪ್ರಾಯ, ಮತ್ತೊಂ 
ದೇನಂದರೆ “ಹನ್ನೆರಡು ವರುಷದ ಹಿರಿಯಳು ಮಹಾದೇವಿಯಕ್ಕ” 
ಎಂಬ ವಾಕ್ಯಕ್ಕೆ ಈ ಲೇಖಕರು ಮಾಡಿರುವ ಅರ್ಥವನ್ನು ಅನುಸರಿಸಿ 
ದಕೆ- "ಏಳು ವರುಷದ ಹಿರಿಯ ಚೀಲಾಳ” ಎಂಬ ಅದೇ ವಚನ 
ದೊಳಗಿನ ವಾಕ್ಯಕ್ಕೂ ತ್ರೀಯಾಳಶೆಟ್ಟಿಯ ಕುಮಾರನಾದ ಚೀಲಾಳನೂ 
ಆಗ ಅನುಭವ ಮಂಟಸಕ್ಕೆ ಬಂದಿದ್ದನೆಂದು ಹೇಳಬೇಕಾಗುತ್ತದೆ. 
ಇದಕ್ಕೆ ಈ ಲೇಖಕರು ಸಮ್ಮತಿಸುತ್ತಾರೆಯೋ ಎಂದು ನಮ್ಮ ಸನಿ 
ನಯ ಪ್ರಶ್ನೆ. ಇನ್ನೊಂದೇನಂದರೆ ಅಕ್ಕಗಳ ಸಂಪಾದನೆಯೊಂದು 
ಪ್ರತ್ಯೇಕವಾಗಿದ್ದ ಮೇಲೆ ಇದರಲ್ಲಿಯ ವಚನಗಳನ್ನೂ, ಶೂನ್ಯಸಂಪಾ 
ದನೆಯನ್ನೇ ರಚಿಸಿದ ಸಿದ್ಧವೀರಂಣೊಡೆಯನ ಸ್ವತಃ ಅಭಿಪ್ರಾಯವನ್ನೂ 
ಈ ವಿಷಯದಲ್ಲಿ ಅವಲೋಕಿಸಬೇಕು, ಆಲೋಚಿಸಬೇಕು. ಕಾರಣ 
ಇನ್ನು ಮಹಾದೇವಿಯಕ್ಕಗಳ ಸಂಪಾದನೆಯಲ್ಲಿ ಪ್ರವೇಶಿಸೋಣ, ಪರಿ 
ಕಿಸೋಣ, ಪರಿಗ್ರಹಿಸೋಣ. 

ಅಕ್ಕಗಳು ಶಿವಾನುಭವ ಮಂಟಪವನ್ನು ಹೊಕ್ಕ ನಂತರ, ಆಗ 
ಶ್ರೀಮದಲ್ಲಮ ಪ್ರಭುದೇವರು-- “ಉದ: ಮದದ ಯೌವನವನೊಳಕೊಂಡ 





೨ ಮಹಾದೇವಿಯಕ್ಕಗಳ. "ಬಾಲ್ಯ ಸಡಿಲ್ಲು, ಯೌವನಂ ಮೆಲ್ಲಮೆಲ್ಲನಾ 
ಲಿಂಗಿಸುವಕ್ಕಿಂಕಲೂ ವೊದಲೇ ಎಂದರೆ *ನಾಲ್ಕಯ್ದು ಪತ್ತು ಸಂವತ್ಸರಂ ನೆರೆ 
ಯಲು ಆ ಅಕ್ಕನಿಗೆ "ಶಿವಜ್ಞಾನ ಸಂಪನ್ನೆ? ಎಂದು ಆ ಹರಿಹರ ಕನಿಯು 
ಜೋಡಿಸಿದ ನಿಶೇಸಷಣವು ಇದೇ ಅರ್ಥವನ್ನೇ ಪುಸ್ಟೀಕರಿಸುತ್ತದೆ. [ನುಹಾದೇವಿ 
ಯಕ್ಕನ ರಗಳೆಯ ೧೪ನೇ ಪುಟ] 

ಮಹಾದೇವಿಯಕ್ಕನು $,,.ನಡೆನುಡಿಯಲೊಪ್ಪುವ ಕಲ್ಪಲತೆಯಂತೆ ಮತ್ತು 
«,,. ಭಕ್ತಿಯ ಬಳ್ಳಿಯಂತೆ, ಆನೇಕ ಪರಿಯಲಿ ಬೆಳೆವುತಿರ್ದಳು, ಲೋಕದೊಳು 
ತಾನಲ್ಲದಿಲ್ಲೆಂಬ ತುಳ ಮಹಿಮೆಯಲಿ,,,,..' (ಪ್ರ. ಲೀ. ಸಂ-೫೩ ಪುಟ) ಇಂತು 
ಬಾಲ್ಯವನ್ನು ಕಳೆಯುತಿದ್ದಳೆಂದು ಹೇಳುನೀ ಚಾಮರಸಕವಿಯ ಪದ್ಯಗಳಲ್ಲಿಯೂ 
ಇದೇ ಅಭಿಪ್ರಾಯವೇ ಧ್ವನಿತವಾಗುತ್ತದೆ. 

ಮತ್ತು ಕುದಿನಾರು ವಯಸ್ಸಿನ [ಶೂ. ಸಂ. 3೭೯ ಪುಟ) ಅಕ್ಕಗಳು ಶಿವಾ 
ನುಭವ ಮಂಟಪದಲ್ಲಿ ಎಲ್ಲ ವಚನಕಾರರಿಗಿಂತಲೂ ಮಿಗಿಲಾದ ಸ್ಥಾನವನ್ನೂ 
ಮಾನವನ್ನೂ ಪಡೆಯುವಂತೆ ಮಾತನಾಡಚೇಕಾದರೆ ಹನ್ನೆರಡನೆಯ ವಯಸ್ಸಿನ 
ಲ್ಲಿಯೂ ಅಷ್ಟು ಜ್ಞಾನಿಗಳಾಗಿರಲೇಬೇಕು. 


೨೭೦ ಶಿವಾನುಭನ, 


ಸತಿ ನೀನಿತ್ತಲೇತಕ್ಕೆ ಬಂಡೆಯವ್ವಾ?...” (ಶೂ. ಸಂ. ೨೭೯ ಪುಟ] 

೪ನ್ನು ಕುರಿತು ಪ್ರಶ್ನಿಸಿದ್ದಾರೆ. ಮತ್ತು ಈ ಲೇಖಕರು 
ಯಾವ ಶೂನ್ಯಸಂಪಾ ದನೆಯಲ್ಲಿಯ ನಚನವನ್ನು ಆಯ್ದುಕೊಂಡು ಸಾಧಿ 
ಸುತ್ತಾರೆಯೋ ಅಡೇ "ಶೂನ್ಯಸಂಪಾದನೆ' ಯನ್ನೇ ರಚಿಸಿದ, ಆ ಘನ 
ನಾದ ಮತಿಯುಳ್ಳ ಗತಿಯುಳ್ಳ ಸಿದ್ಧವೀರಣ್ಣೊಡೆಯನೇ, ಶಿವಾನುಭವ 
ಮಂಟಿಸಕ್ಸಭಿಮುಖರಾದ ಅಕ್ಕಗಳನ್ನು "ಸೋಡಶಪ್ರಾ ಯದ ಯೌವನ 
ನದ ಸುಖದ ಸುಗ್ಗಿ” (ಶೂ. ಸಂ. ೨೭೬ ಪುಟ] ಎಂದು ಅಡೆಂದಿಗ 
ಹೀಗೆ ಬಣ್ಣಿಸುತ್ತಿರಲಿಲ್ಲ ಭಾವಿಸುತ್ತಿರಲಿಲ್ಲ. ಅನಿತೇಕೆ? ಅನುಭವ 


ಸ್‌ು 
ಮಂಟನದ. ಬಳಿ ಆಕ್ಕಗಳು ಬರಲು, ಆಗ ಕಿನ್ನರಯ್ಯಗಳು ಪ್ರಶ್ನಿಸಿ 
ವಚನಕ್ಕೆ «ಜವ್ವನದ ಹೊರ ಮಿಂಚಿನಲ್ಲಿ ನಿಮ್ಮ ಕಂಣಿಗೆ ತೋರುವ 
ಕಾಮನ ಸುಟ್ಟಿರುಹಿದ ಭಸ್ಮವ ನೋಡಯ್ಯ ' ಎಂದು ಅಕ್ಕಗಳೇ 
ಬಹು ಚೊಕ್ಕವಾಗಿ ಉತ್ತರಿಸಿಲ್ಲವೇ? ವಿವರಿಸಿಲವೇ? ಅನುಭವ 
ಮಂಟಪಕ್ಕೆ ಪ್ರವೇಶಿಸಿದಾಗ ಅಕ್ಕಗಳು ತುಂಬಿದ ಯೌವ್ವನಾವಸ್ಥೆಯು 
ಲೃವರೆಂಬದಕ್ಕೆ ಇಂತು ಆನುಭವ ಮಂಟಪದ ಅಧ್ಯಕ್ಷರಾದ ಶ್ರೀನುದ 
ಅಮ ಪ್ರಭುಗಳ, ಆಲ್ಲದೆ ಶೂನ್ಯಸಂಪಾದನಾಕಾರನ ಮತ್ತು ಸಾರ್ಸ್ಟಾ್‌ 
2ಹಾದೇನಯತ್ಸಗ 'ಳ ವಾಕ್ಯಗಳೂ, ವಚನಗಳ ಗೊ ಪ್ರತ್ಯಕ್ಷನಿವೆ. ಹೀಗಿದ್ದೂ 
ಸಗ ಯಲ್ಲಿ ದ್ದ ವಚನದ ಸಂದರ್ಭನನ್ನೂ ಸಹೆಜಾರ್ಥವನ್ನೂ. 
ಲಕ್ಷಿಸದೆ, ಕೋ ಧಿಸದೆ “ತವ ಕ CRN ಗ್ರಹಿಸಿ ಇದು 
ಜಟ ಬ್‌ ಸಾಧಿಸಿದರೆ, ಬೋಧಿಸಿದರೆ ಅದು ವಿಮರ್ಶಕರಿಂದ 
ಸ್ತುತಿಸಲ್ಪಡುವ, ಮಾನಿಸಲ್ಪಡುವ ಮಾರ್ಗವಹುದೋ ಆಲ್ಲವೋ ಎಂಬು 
ದನ್ನು ನಿರ್ಣಯಿಸಿ ಹೇಳುವ ಅಧಿಕಾರವು ವಾಚಕರನ್ನೇ ಕೂಡಿದೆ. 
ಇನ್ನು ಅಕ್ಕಗಳೇ ತಮ್ಮ ಯೌವನದ ವಿಚಾರವನ್ನು ಕಿನ್ನರಯ್ಯಗಳಿಗೆ' 
ಉತ್ತರರೂಪದಲ್ಲಿ ತಿಳಿಸಿದ್ದರೂ ಈ ಲೇಖಕರು-- "ಅನುಭವ ಮಂಟಪ 
ದಲ್ಲಿ ಶಿವಶರಣರೆದುರಿಗೆ 'ಎನಗೆ ಹನ್ನೆರಡು ವರುಸವೆಂದು ಬಿತ್ತರಿಸಿದ 
ಅಕ್ಕಗಳಿಗೆ, ಅಬಕ್ಟೂ ಮೊದಲೇ ಹೆರಿಹರನು ಲಗ್ರಮಾಡಿರುವನು?-.- 
ಎಂದೂ ಬರೆದಿದ್ದಾರೆ. ಅಕ್ಕಗಳೇ ಎನಗೆ ಹನ್ನೆರಡು ವರುಷನೆಂದು 
ಯಾವ ಅನುಭವ ಮಂಟಸದಲ್ಲಿ ಹೇಳಿರುವರೋ ತಿಳಿಯದು. ಆ 
ವಚನವು ಯಾವ ಗ್ರಂಥದಲ್ಲಿ 'ಮತ್ತು ಎಷ್ಟನೇ ಪುಟದಲ್ಲಿ ಇರುವದು 
ಎಂಬುದನ್ನಷ್ಟು ತಮ್ಮ ಲೇಖದಲ್ಲಿ ತಿಳಿಸಿದ್ದರೆ ಬಹು ಸೊಗಸಾಗು 
ತ್ತಿತ್ತು. ಏಕೆಂದರೆ "ಮಹಾದೇವಿಯಕ್ಕಗಳ ವಚನ' ವೆಂದು ಪ್ರಸಿದ್ಧ 


ಐ 


rf 


೭. 30 


\ 
ಮಹಾದೇನಿಯಕ್ಕಗಳೆ ಮದುವೆ. ೨೭೧ 


ವಾಗಿರುವ ಅನರ ವಚನಗಳಲ್ಲಿಯಾಗಲಿ, ಬೇರೆಡೆಯಲ್ಲಿಯೇ ಆಗಲಿ 
ದೃಷ್ಟಿಯಲ್ಲಿ ದೃಷ್ಟಿಯನ್ನಿಟ್ಟಿ ಎಷ್ಟು ಜನ ಪರಿಕಿಸಿದರೂ ಆ ವಚನವೇ 
ದೊರೆಯುವಂತಿಲ್ಲ. ಹೀಗಿದ್ದೂ ಲೇಖಕರಿಂತು ಧೈರ್ಯದಿಂದ ಬರೆದಿರ 
ಬೇಕಾದರೆ "ಬೆಕ್ಕು ಕಂಣು ಮುಚ್ಚಿ ಹಾಲು ಕುಡಿದಂತೆ' ಎಂಬ ನಾಣ್ಣು 
ಡಿಯನ್ನನುಸರಿಸಿರಬಹುದು. 


ಮತ್ತೂ ಇದೇ ಪ್ರಶ್ನೆಯೆ. 


"ಇಲ್ಲಿ ನಿಚಾರಿಸಿ ನೊಡಿದರೆ ಬಸವನ ವಚನಾಮೃತಫ್ಳಿಂತಲೂ 
ಈ ಹರಿಹರನ ಮಾತು ನಮಗೆ ಪ್ರಮಾಣವೇ? ಹಾಗು ಆ ಕುಮಾ 
ರಿಯನ್ನು ಆ ಕೌಶಿಕನಾದರೂ ಆಗಿರಬಹುದೇ? ಆಗಿ ಭೋಗಿಸಿರಬ 
ಹುದೇ? ಇಂತಹೆ ಎಳೆ ವಯಸ್ಸಿನ ಅಕ್ಕನನ್ನು "ಓಂದು ದಿನ ಅರ 
ಸನೊಡತಣ ಸುರತ ಶ್ರಾಂತಿಯಿಂ ಮಹಾದೇವಿಯರ್‌ ಬಳಲ್ಲು ಮರೆ 
ದೊರಗಿರೆ” (೬ನೆಯ ಸ್ಥಲ ೫೧ನೇ ಪುಟ) ಎಂದು ವರ್ಣೆಸಿದ ಹರಿಹರನ 
ಮಾತಿಗೆ ಏನನ್ನಬೇಕು? ಒಂದು ವೇಳೆ ಭೋಗೆಸಿದ್ದರೆ ಮಕ್ಕಳಾರು? 
ಇದನ್ನೆಲ್ಲ ನೆನೆಸಿಕೊಂಡರೆ ಹರಿಹರನು ಹೇಳುವ ಮಾತುಗಳಿಗೆ ಅಂತವೇ 
ಇಲ್ಲದಂತಾಗುತ್ತದೆ. ಅವೆಲ್ಲ ಗಾಳಿಯ 'ಗಂಟಿಂದು ಭಾಸವಾಗುತ್ತದೆ? 
ಎಂದು ಹುರುಳಿಲ್ಲದ ತಿರುಳಿಲ್ಲದ ಪ್ರಶ್ನೆಗಳನ್ನು ಚಾಚಿದ್ದಾರೆ. 
ಇದಕ್ಕೆ ಉತ್ತರ. 
ಅನುಭವ ಮಂಟಪವನ್ನು ಹೊಕ್ಕಾಗ ಅಕ್ಕಗಳಿಗೆ ೧೨ ವರುಷ 
ವೆಂದು ತಾವೇ ತನ್ಪು ತಿಳಿದುಕೊಂಡು, ಪಾಸ! ಲಿಂಗೈಕೃನಾದ ಆ 
ಹರಿಹರ ಮಹಾ ಕನಿಯ ಮೇಲೆ ಆತಿ ಆವೇಶದಿಂದ ರೇಗಿ ಹೋಗಿ 
ಪರುಷ ಪದಗಳನ್ನು ಪ್ರಯೋಗಿಸಿದ ಈ ಲೇಖಕರನ್ನು ನೋಡಿದರೆ 
“ಕುಣಿಯಲು ಬಾರದೆ, ಭೂಮಿ ಸೊಟ್ಟಿವಿದೆ.' ಎಂಬ ಪುರಾತನ ನಾಣ್ಣು 
ಡಿಯು ಅದೇಕೋ ನೆನವಾಗಿಯೇ ಬಿಡುತ್ತದೆ. 


ಅನುಭವ ಮಂಟಸವನ್ನು ಹೊಕ್ಕ ಅಕ್ಕನು ಚಿಕ್ಕವಳೆಂಬುದಕ್ಕೆ 
ಬಸವಂಣನನರ ವಚನವೂ ದೊರೆಯುನದಿಲ್ಲ. ಯಾವ ಕವಿಗಳ ಪದ್ಯ 
ಗಳೂ ಇರುವದಿಲ್ಲ. ಯೌವನಸ್ಥರಿದ್ದರೆಂಬುದಕ್ಕೆ ಮಾತ್ರ ಸಾಕಷ್ಟು 
ವಚನಗಳ ಪ್ರಮಾಣವನ್ನೇ ತೋರಿಸಿದ್ದೇವೆ. ಆದ್ದರಿಂದಶೇ ಕೆಂಚ 
ನೀರಂಣೊಡೆಯಾದಿಗಳೇ ಆಗಲಿ, ಹರಿಹರದೇವನಾಗಲಿ, ಚೆನ್ನಬಸವಾಂ 


೭೭೨ ಶಿವಾನುಭವ. 


ಕನಾಗಲಿ ಅಕ್ಕಗಳ ಮದುವೆಯನ್ನು ತಿಳಿಸಿದ್ದಾರೆ. ಇನ್ನು ಕೌಶಿಕನ 
ಅಂಗ ಸಂಗದ ವಿಷಯನಾಗಿ ಸದ್ಯಃ ಯಾರ ಅಭಿಪ್ರಾಯವನ್ನೂ ನಾವು 
ಅಲ್ಲಗಳೆಯುವದಿಲ್ಲ, ನಿರೋಧಿಸುವದಿಲ್ಲ. 
ಪ್ರಶ್ನೆ. 
ನಿಜವಾಗಿಯೂ ಆತನಿಗೆ [ಹರಿಹರನಿಗೆ] ಕಲ್ಯಾಣದ ವಿಷಯವೇ 
ಗೊತ್ತಿಲ್ಲ. ಕೃ ಇನ್ನು ಇತ್ತ ಉಡುತಡಿಯಿಂದ ಬಂದ ಸುದ್ದಿಗಳೆಲ್ಲ 
ಬಹುಮಟ್ಟಿಗೆ ಕಾಲ್ಪನಿಕಗಳೇ. ಏಕಂದರೆ ಅಕ್ಕನವರು ಕೇವಲ ಕೌಶಿ 
ಕರಾಜನ ಮನೆಗೆ ಹೋದದ್ದನ್ನೇ ಲಗ್ಗವಾಗಿರುವರೆಂದು ಬರೆದು ಬಿಟ್ಟು 
ದರಿಂದ ಅಲ್ಲಿಯ ಜನಗಳು ಹಾಗೆ ಊಹಿಸಿ ಹಬ್ಬಿಸಿರಲು ಸಾಕಷ್ಟು 
ಅನವಕಾಶನಿದೆ. 
ನಮ್ಮ ಉತ್ತರ. 
ಅಕ್ಕಗಳು ಪ್ರಥಮತಃ ಕೌಶಿಕನ ವಸತಿಗೆ ಹೋಗಿದ್ದರೆಂಬುದಕ್ಕೆ 
ಪ್ರಮಾಣನೆಲ್ಲಿ? ಯಾವ ಕವಿಯು ಎಲ್ಲಿ ಹೇಳಿದ್ದಾನೆ? “ಹರಿಹರದೀ 
ವನು ಮಾತ್ರ ಇದನ್ನು ಹೇಳಿಲ್ಲ. ಚಾಮರಸನಂತೂ ಕೌತಿಕನು ರಾಜ 
ನಾದರೂ ಅಕ್ಕಗಳ ಮನೆಗೇ ಬಂದಿದ್ದನೆಂದು ಬರೆದಿದ್ದಾನೆ. ಇನ್ನುಳಿ 
ದವರೂ ಇಂತು ವಿವರಿಸಿಲ್ಲನಾದ ಕಾರಣ ಈ ಲೇಖಕರ ಪ್ರಶ್ನೆಯು 
ತಳವಿಲ್ಲದುದಾಗಿದೆ. 
ಮತ್ತೊಂದು ಪ್ರಶ್ನೆ. 
ಉಡುತಡಿಯು ಬೆಳವಲ ನಾಡಿನಲ್ಲಿತ್ತು. ಕೌಶಿಕರಾಜನು ಜೈನನು. 
ಅಕ್ಕನ ಮಾತಾ ಪಿತೃಗಳ ಹೆಸರು ವಿಮಲ, [ನಿರ್ಮಲ] ಸುಮತಿ 
ಎಂಬ ಈ ವಿಷಯಗಳೆಲ್ಲ ಹರಿಹರನ ಕಾವ್ಯದಲ್ಲಿ ಅಡಕವಾಗಿಲ್ಲ ಕಾರಣ 
ಆತನ ಕಾವ್ಯವು ಸಂಪೂರ್ಣ ನಿರ್ದುಷ್ಟವಾದುದಲ್ಲವು.' ಎಂದು ಬರೆ 
ದಿದ್ದಾರೆ, 
ನಮ್ಮ ಉತ್ತರ. 
ಕೌಶಿಕರಾಜನು ಚೈನನೆಂಬುದನ್ನೂ, ಉಡುತಡಿಯ ಬೆಳವಲ 


ನಾಡಿನಲ್ಲಿತ್ತೆಂಬುದನ್ನೂ ಹರಿಹರನಂತೆ ಚಾಮರಸನೂ ಹೇಳಿಲ್ಲ. ಅಕ್ಕ 


ರಾಂ ಎ ವ .ಪ ಪ... ಡಡ... ಇ) 
§ ಈ ವಿಷಯವು ಈ ಮೊದಲಿನ ಲೇಖಾಂಕದಲ್ಲಿ ಕೊಂಚಮಟ್ಟಿಗೆ ತಿಳಿನ 


ಲ್ಪಟ್ಟದೆ. ಆದರೂ ಪ್ರತ್ಯೇಕವಾಗಿ ಇನ್ನೊ ಮ್ಮ ಸರಿಯಾದ ಸತ್ಯ ವನ್ನು MEE 
ಖಿ ಈ ಕ SUR 


ಮಹಾದೇನಿಯಕ್ಕಗಳ ಮದುವೆ. ೨೭ಕ್ಕಿ 


ಗಳ ಮದುವೆಯನ್ನು ಬಂಣಿಸಿದ  ಚೆಂನಬಸವಾಂಕನು ಮಾತ್ರ ಇವುಗ 
ಳನ್ನೆಲ್ಲ ವಿವರಿಸಿದ್ದಾನೆ. ಚೆನ್ನಬಸನಾಕನಿಗೆ ಹರಿಹರನ ಕಾವ್ಯದ 
ಪರಿಚಯವಿದ್ದಿತು. ಇಂತು ನೋಡಿದರೆ ಚನ್ನಬಸವಾಂಕನ ' ಪುರಾ 
ಣನೇ ದಿಟಿವಾಗುವದು. ಚಾಮರಸನ ಪುರಾಣವೇ ಸಟಿಯಾಗುವದು. 


*. ಹರಿಹರನಿಗೆ ತನ್ನ ಕಥಾನಾಯಿಕೆಯ ಅಥವಾ ನಾಯಿಕನ 
ಮಾತಾ ಪಿತೃಗಳ ನಾಮವು ಗೊತ್ತಿಲ್ಲದಿದ್ದರೆ ಆಗ ಕಲ್ಪಿತದ ಗೋಜಿಗೆ 
ಹೋಗದೆ ಅವರಿಗೆ ಸಾಮಾನ್ಯವಾಗಿ, ಸಹಜವಾಗಿ, ಶಿವಭಕ್ತ-ಶಿವಭಕ್ತೆ 
ಎಂದು ಹೇಳುವದು ಆತನ ಪದ್ಧತಿಯೇ ಇದ್ದಂತೆ ತೋರುತ್ತದೆ. 
ಏಕೆಂದರೆ ಇನ್ನುಳಿದ ಅವನ ಎಷ್ಟೋ “ರಗಳೆ? ಗಳೇ ಇದಕ್ಕೆ ದೃಷ್ಟಾಂತ. 
ಒಂದೊಂದು ಸಾರೆ ನಾಮವೂ ತಿಳಿದಿದ್ದರೂ ಶಿವಭಕ್ತ-ಶಿವಭಕ್ತೆ ಎಂದು 
ಬರೆಯುತ್ತಾನೆ. (ಉದಾಃ-- "ಬಸವರಾಜ ದೇವರ ರಗಳೆ' ಯ ಸ್ಪ. ೨. 
ಪು.೯ ನ್ನು ನೋಡಿ.) ಕಾರಣ ಇದನ್ನು ಅವನ "ಪದ್ಧತಿ? ಯೆಂದು 
ದೋಷನೆಂದು ಪರಿಗಣಿಸಿದರೆ, ದೋಷವಾಗುವದು. 

ಈ ಲೇಖಕರ ಸುಳ್ಳು ಹೇಳಿಕೆ. 

೩೭ನೇ ಇಸ್ತಿಯ ಎಪ್ರೀಲ ತಿಂಗಳ "ಶಿವಾನುಭವ? ಮಾಸಿಕದ 
೨೮೬ನೆಯ ಪುಟದಲ್ಲಿ-- "ಹರಿಹರನು: ಐತಿಹಾಸಿಕ ದೃಷ್ಟಿಯನ್ನು ಬಿಟ್ಟು 
ತನ್ನ ಮತಕ್ಕೆ ಅಥವಾ ಮನಕ್ಕೆ ಒಪ್ಪುವಂತೆ ಒಪ್ಪನ್ನು ಹಾಕುವವ 
ನೆಂದು ಇದೇ ಲೇಖಕರೇ ಬೇರೆ ಕಡೆಗೆ ಪರ್ಯಾಯದಿಂದ ಒಪ್ಪಿಕೊಂ 
ಡಿದ್ದಾರೆ,? ಎಂದೂ ಬರೆದಿದ್ದಾರೆ. 

ನಮ್ಮ ಅಭಿಪ್ರಾಯ. | 

ಹರಿಹರನು ಐತಿಹಾಸಿಕ ದೃಷ್ಟಿಯನ್ನು ಬಿಟ್ಟು ಸ್ವತಂತ್ರ ಮಾರ್ಗ 
ವನ್ನು ಕಲ್ಪಿಸಿಕೊಳ್ಳುವನೆಂಬ ಕೊಂಚ ಭಾವವನ್ನಾದರೂ ಈ ಲೇಖ 
ಕರು ಆ ನನ್ನ ಬರವಣಿಗೆಯನ್ನೇ ಎತ್ತಿ ಇನ್ನು ಮುಂದಾದರೂ ತೋರಿ 
ಸಿಕೊಡಲು ಸಿದ್ಧರಿರುವಕೋ? 

[ ಮುಂದೆ] 

* ಫಿರ್ಮುಲ-ಸುಮತಿ, ಶಿವಭಕ್ತ-ಶಿವಭಕ್ತೆ, ಇವುಗಳ ವಿಚಾರವಾಗಿ ಈ 

ಮೊದಲಿನ ಲೇಖಾಂಕದ ೧೨೨ನೇ ಹುಟದಲ್ಲಿ ಕೊಂಚಮಟ್ರಿಗೆ ತಿಳಿಸಲ್ಪಟ್ಟಿದೆ. 





೨೭೪ ಶಿನಾನುಭವೆ. 


ಶ್ರೀನಿಡುಮಾಮಿಡಿ ಮಠದ ಇತಿಹಾಸ, 
ಲೇಹಾಂಕ ೪. 


(ಲೇಃ- ಎಂ. ಜಿ. ನಂಜುಂಡಾರಾಧ್ಯ ವಿಶಾರದ ಸಿದ್ಧಗಂಗಾ ಗುರುಕುಲಾಶ್ರನು) 
` ಕಾಕಡಾ EN 
ಈ ವರೆಗಿನ ವಿವೇಚನೆಯಿಂನ ಈ ಮಠವು ಶ್ರೀಕೈಲದಲ್ಲಿನ ಪ್ರಸಿದ್ಧ 
ನಾದ ಗೋಕರ್ಣ ಸೂರ್ಯಸಿಂಹಾಸನದ ಪರಂಸರೆಯದೆಂದೂ ಶ್ರೀ. 
ಜಗದ್ಗುರು ಗೋಕರ್ಣ ಶಿವಾಚಾರ್ಯರೇ ಇದರ ಮೂಲಪುರುಷರಿರ 


ಬೇಕೆಂದೂ ಸಿದ್ಧವಾಗಿದೆ. ತಾಮ್ರಶಾಸನವೂ ಸಹ ಈ ವಿಷಯದಲ್ಲಿ 
ಬಲವಾದ ಆಧಾರವಾಗಿದೆಯೆನ್ನಲು ಸಂಶಯವಿಲ್ಲ. 


ಇನ್ನು ಈ ಪೀಠದ ಮೂಲ ಪುರುಷರಾದ ಶ್ರೀ ಗೋಕರ್ಣ ಶಿವಾ 
ಚಾರ್ಯರ ವಿಷಯದಲ್ಲಿ ಒಂದೆರಡು ವಿಷಯಗಳನ್ನು ನಿರ್ದೇಶಿಸುವುದು 
ಅನಿವಾರ್ಯವಾಗಿದೆ. ಇವರ ಕಾಲಮಾನದ ವಿಷಯದಲ್ಲಿ ಯಾವು 
ದೊಂದು ಖಚಿತವಾದ ನಿರ್ಣಯವನ್ನು ಮಾಡಲು ಸಾಧ್ಯವಿಲ್ಲವಾಗಿದೆ. 
ಶ್ರೀಶೈಲಂ ಮ್ಯಾನೇಜಿಂಗ್‌ ಕಮೀಟಯ ಪ್ರಸಿಡೆಂಟಿರಾದ, ಮ। ರಿ9। ಶ್ರೀ॥ 


9 


ಫಿ. ರಾಮಯ್ಯನವರೊ ಸಹೆ "ಶ್ರೀ ಗೋಕರ್ಣ ಶಿವಾಚಾರ್ಯರು ನವ 
ನಾಥ ಸಿದ್ಧರ ಸಮಕಾಲೀನರಾಗಿ ಶ್ರೀ ಗಿರಿಯಲ್ಲಿ ನೆಲೆಸಿದ್ದರೆಂದು ಹೇಳು 
ವರಲ್ಲದೆ ಕಾಲಮಾನದ ವಿಷಯದಲ್ಲಿ ಕೈಹಾಕಿಲ್ಲ. ಆದರೂ ಶ್ರೀ ಗೋಕರ್ಣ 
ಶಿವಾಚಾರ್ಯರು ವೀರಶೈವ ಮತಪ್ರವರ್ತಕರಲ್ಲಿ ಮುಖ್ಯರಾದ ಯೋಗಾ 
ಚಾರ್ಯರಲ್ಲಿ ಪರಿಗಣಿತರಾಗಿದ್ದಾರೆ. 

ಅನಾದಿ ಸಂಸಿದ್ಧವಾದ ವೀರಶೈವ ಸಿದ್ಧಾಂತವು ಪರಮಾತ್ಮನಿಂದ 
ಬೋಧಿಸಲ್ಪಟ್ಟು ಶಿನಯೋಗಸಿದ್ಧರೆಂಬ ಇಪ್ಪತ್ತೆಂಟು ಮಂದಿ ಯೋಗಾ 
ಚಾರ್ಯರಿಂದಲೂ ಅವರ ಶಿಷ್ಯಪ್ರಶಿಷ್ಯರಿಂದಲೂ ಭೂಲೋಕದಲ್ಲಿ ಪ್ರಚಾರ 
ಮಾಡಲ್ಪಟ್ಟಿತೆಂಬುದು ಸಿದ್ಧವಿಷಯವಾಗಿದೆ. 

ಇವರ ಹೆಸರುಗಳೂ ಅವರ ಶಿಷ್ಯರ ಹೆಸರುಗಳೂ ಶ್ರೀ ಲಿಂಗ 
ಪುರಾಣದ ಪೂರ್ವಭಾಗದ ಏಳನೆಯ ಮತ್ತು ಇಸ್ಸತ್ತುನಾಲ್ಕನೆಯ 














ಈ ನಮ್ಮ ನೊದಲನೆಯ ಲೇಖನದಲ್ಲಿ ಉಲ್ಲಿಖಿತವಾಗಿದೆ. 
ತ ತ್ರೀಶೈಲಂ ಸಂಕ್ಷಿಪ್ತ ಇಕಿಹಾಸಮು. 


ಶ್ರೀ ನಿಡುಮಾವಿಂಡಿ ಮಠೆದ ಇತಿಹಾಸ. ೨೭೫ 


ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಹೇಳಿರುತ್ತದೆ. ಶ್ರೀ ವಾಯವೀಯ ಸ ಸಹಿ 
ತೆಯ ಉತ್ತರಭಾಗದ ಹತ್ತನೆಯ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ಅದೇ 


ನಿಷಯದ ವಿವರಣವಿರುವುದು. “ಕೃಷ್ಣ” 


ಯುಗಾವರ್ತೇಷು ಸರ್ವೇಷು ಯೋಗಾಚಾರ್ಯಚ್ಛಲೇನತು । 
ಅವತಾರಾಣಿ ಶರ್ವಸ್ಯ ಶಿಷ್ಯಾಂಶ್ಚಭಗವನ್ವದ ॥ 

ಉಪಮನ್ಯುಃ-- ಶ್ವೇತಃ ಸುತಾರೋಮದನಃ ಸುಹೋತ್ರಃ ಕಂತ 

ಏವಚ । 

ತಾಗಾಕ್ಷಿಶ್ಚ್ರ ಮಹಾಮಾಯೋ ಜೇಗೀಷವೃಸ್ತಥೈವಚ ॥ 
ದಧಿವಾಹಶ್ಚ ವೃಷಭಃ ಮುನಿರುಗ್ರೋ ತ್ರಿಕೇವಚ । 
ಸುಬಾಲಕೊ ಗೌತಮಶ್ಚ ತಥಾ ವೇದ ಶಿರಾಮುನಿಃ ॥ 
ಗೋಕಲ್ಸಶ್ವ ETM ಶಿಖಂಡೀಚಾಪಸ್ಮೃತಃ । 
ಜಾವ ನಿಕ ಚಾಟ್ಟಹಾಸೋ ದಾರುಕೋ ಲಾಂಗಲೀ ತಥಾ ॥ 
ಮಹಾಕಾಲಶ್ಚ ತೂ ಚ ದಂಡೀ ಮುಂಡೀ ಸವನ ಚ। 

ಸಹಿಷ ಸ್ಹುಸ್ಸೋಮಶರ್ವಾ ಚ ಲಕುಲೀಶ್ವರ ಏವ ಚ | 
ಏತೇವಾಹಾರಾಹ ಕಲ್ಪೇಸ್ಮಿನ್‌ ಸಪ್ತ ಮಸ್ಯಾಂತರೇ ಮನೋಃ । 
ಅಷ್ಟಾವಿಂಶತಿ ಸಂಖ್ಯಾಕಾಃ ಯೋಗಾಚಾರ್ಯಾ ಯುಗಕ್ರಮಾತ್‌ ॥ 


ಶ್ರೀಚನ್ನಸದಾಶಿವ ಯೋಗೀಂಪ್ರರಿಂದ ವಿರಚಿತವಾಗಿರುವ ಶಿವಯೋಗ 
ಪ್ರದೀಪಿಕಾ ಎಂಬ ಗ್ರಂಥದ ವ್ಯಾಖ್ಯಾನದಿಂದಲೂ ಈ ವಿಷಯವು ಸುದ್ಧ 
ಢವಾಗುತ್ತದೆ. 
“ಮಂತ್ರೋ ಲಯೋ ಹಠೋ ರಾಜಯೋಗಶ್ವೇತಿ ಚತುರ್ವಿಧಂ। 
ತಮಾಹುಃ ಪೂರ್ವಮುನಯಃ ಸಿದ್ಧಾಶ್ಯಂಭು ಪ್ರಬೋಧಿತಾಃ ॥ 
(ಶಿ. ತ ಪ್ರೇ ಪಟಲ ೫. ಪರ) 





೧ ಪಂ. ವಾದ ಪರೀಕ್ಷಾ (ಶ್ರೀ ಸಾನಟಿ.) 





೨ ಇವರ ಕಾಲವನ್ನು ಕವಿಚರಿತೆಕಾರರು ನಿರ್ಣಯೆಮಾಡಿಲ್ಲ. ಅದರೆ 
ಇವರ ಶಿವಯೋಗ ಪ್ರದೀಹಿಕೆಗೆ ಸು. ೧೫೦೦ಕ್ಕಿಂತಲೂ ಹಿಂದೆ ಇದ್ದ ನಿಜಗುಣಶಿವ 
ಯೋಗಿಗಳು 20 ಪ್ರಕಾಶಿಕೆ ಎಂಬ ಟೀಕೆಯನ್ನು ಬರೆದಿರುವುದರಿಂದ 
ಅವರಿಗಿಂಸಳೂ ಹಿಂದಿನನರೆನ್ನಲು ಅಡ್ಡಿಯಿಲ್ಲ. ನಿಜಗುಣರ ಕಾಲವು ಸು. ೧೧೬೦ 
ಎಂದೂ ಕೆಲನರ ಮಂತ, (ಕ. ಚ. ೨ ಪು. ೧೫೩) 


೨೭೬ ಶಿವಾನುಭವ 


ಇದಕ್ಕೆ ಸುಃ ೧೬೦೦ ರಲ್ಲಿದ್ದ ಪಂಡಿತಪ್ರಕಾಂಡರಾದ ಬಸವರಾಧ್ಯರು 
ಮಹತ್ವವುಳ್ಳ ವ್ಯಾಖ್ಯಾನವನ್ನು ಬರೆದಿದ್ದಾರೆ. "ಶಂಭುಪ್ರಬೋಧಿಕಾಃ 
ಇ ಪೂರ್ವಮುನಯಃ? ಎಂಬುದಕ್ಕೆ... "ಶ್ರೀ ಕಂಠೇಶ್ವ ತಜಿ ಉಪ 
pie ಪ್ರಾಚೀನರಾದ ಶ್ರೇತಾದಿ ಮುನೀತ್ರರರು (ಈ ರೀತಿ) 
ಹೇಳುವರು. SN ಶ್ವೇತ, pe (ಮದನ), 
ಯುವಾಲೋಕ, ಸುಹೋತ್ರ, ಕಂಕ (ಕಂಕಣ), ಲೋಹಾಕ್ಷಿ, ಜೇಗೀ 
ಸವ್ಯ, ದಧಿವಾಹ, ವೃಷಭ, ಉಗ್ರ, ಅತ್ರಿ, ಸುಬಾಲಕ (ಸುಧಾರಕ), 
ಗೌತಮ, ವೇದಶಿರ (ವೇದಶಿಖಿ), ಗೋಕರ್ಣ, ಗುಹಾವಾಸಿ, ಸಿಖಂಡಿ 
ಜಟಾಮಾಲ್ಲಿ ಅಟ್ಟಹಾಸ (ಚಾರುಹಾಸ), ದಾರುಕ, ಲಾಂಗುಲಿ, 
ಮಹಾಕಾಯ; ಶೂಲಿ, ದಂಡಿ (ಡಿಂಡಿ), ಮುಂಡಿ, ಸಹಿಷ್ಣು, ಸೋಮ 
ಶರ್ಮ (ಸುರೇಶ್ವರ), ಲಕುಲೀಶರೆಂಬ ಇಪತ್ತೆಣ್ಬ್ಣರೂ ಶಿವಾನುಗ್ರಹೀ 
ತರು. ಈ ಮುನಿಗಳಿಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ನಾಲ್ವರು ನಾಲ್ವರು 
ಶಿಷ್ಯರಾಗಲಾಗಿ ಶ್ರೇತ ಮೊದಲಾಗಿ ಮಿತ್ರ ಕಾರುಷ್ಯರೇ ಅಂತ್ಯವಾಗಿ 
ನೂರ ಹನ್ನೆರಡು ಜನ ಶಿಷ್ಯರ ವರ್ಗಂ ಗೂಡಿ ಇವರ್ಮುನೀಶ್ವರರೆಫಿಸಿ 
ಕೊಂಬರು. ಈ ಯರ್ಥದಲ್ಲಿ ವಾಯವೀಯ ಸಂಹಿತೆಯಲ್ಲಿಃ-- 
ಅಷ್ಟಾವಿಂಶತಿ ಸಂಖ್ಯಾತಾಃ ಯೋಗಾಚಾರ್ಯಾಯುಗ ಕ್ರಮಾತ್‌ । 
ಶಿಷ್ಯಾಃ ಪ್ರತ್ಯೇಕ ಮೇತೇಷಾಂ ಚತ್ವಾರಶ್ಶಾಂತ ತೇಜಸಃ ॥ 
ರುದ್ರಾಕ್ಷ ಮಾಲಾಭರಣಾಶ್ರ್ರಿ ಪುಂಡ್ರಾ ಗ ಮಸ್ತಕಾ । 
(ಶಿವ. ಪ್ರ. ಪು ೫.) 
ಈ ಯೋಗಾಚಾರ್ಯರ ನಾಮಮಾಲೆಯಲ್ಲಿ ಒಬ್ಬಿಬ್ಬರ ಹೆಸರುಗಳು 
ಸ್ವಲ್ಪ ಬದಲಾವಣೆಯಾಗಿ ಕಂಡುಬಂದರೂ ಶ್ರೀ ಗೋಕರ್ಣ ಶಿನಾಚಾ 
ರ್ಯರ ಹೆಸರು ಇರ್ಕಡೆಯೂ ಉಲ್ಲಿಖಿತವಾಗಿಯೇ ಇದೆ, ಮತ್ತು ನೀರ 
ಶೈವರು ದಶಕರ್ಮಗಳಲ್ಲಿ ಮುಖ್ಯವಾಗಿ ಆರಾಧಿಸುವ ನಂದ್ಯಾದಿ ಇಪ್ಪ 


ತ್ತುನಾಲ್ಕುಮಂದಿ ಗಣಾಧೀಶ್ವರ ನಾಮಮಾಲೆಯಲ್ಲಿಯೂ ಇವರ ಹೆಸರು 


೯ ಯದೆ ಉಳಿದಿದೆ. (ಇಶ್ರೀನಂದಿ, ಭೃಂಗಿರಿಟ್ಕಿ ವೀರಕ, ವೀರ 
ವ್ರ, 
೨೨ 


ಭ ಷ್ಪದಂತ್ಯ ಅಂಡಾಭರಣ, ದಂಡಪಾಣಿ, ಚಂಡೇಶ್ನರ, ದಾರುಕ, 





೨ ಕ. ಚ, ತಿ ಹು ೫೫೭. 
೧ «ಈ್ರೀನಂದ್ದ ಸ ದಧೀಚಿ, 


ಶೀ ನಿಡುಮಾನಿಂಡಿ ಮಠದ ಇತಿಹಾಸ- ೨೭೭ 


ಕೇಣುಕ, ನಿಕರ್ಣ, ವಿಜಯಕರ್ಣ, ಗಂಟಾಕರ್ಣ, ರೇಣುಕರ್ಣ, ಗೋಕ 
ರ್ಣ, ರೇವಣಸಿದ್ದ, ಮರುಳಸಿದ್ದ, ಏಕೋರಾಮ, ಪಂಡಿತಾರಾಧ್ಯ, 
ಸುಕೇತು, ರುರು, ಉಪಮನ್ಯು, ಭೃಗು, ದಧೀಚಿ”) ಅಂದಮೇಲೆ 
ಗೋಕರ್ಣ ಗಣಾಧೀಕರು ಅತ್ರಿ, ಗೌತುಮ, ಶ್ವೇತ, ಮುಂತಾದ ಅನೇಕ 
ವೇದಮಂತ್ರಗಳ ದ್ರಷ್ಟಾರರಾದ ಖುಸಿಮುನಿಗಳ ಪಂಕ್ತಿಗೆ ಸೇರಿದವರೂ 
“ಸಿದ್ಧಾಃ ಶಂಭು ಪ್ರಬೋಧಿತಾಃ (ಏವಂ) ಆಹುಃ” ಎಂದು ಹೇಳಿದು 
ದರಿಂದ ಇವರು ಅಣಿಮಾದಿ ಸಿದ್ಧಿಗಳನ್ನು ಪಡೆದಿದ್ದ ಶಿವಯೋಗಿಗಳ್ಕೂ 
ನೀರತೈವಮತ ಪ್ರಸಾರಕರೂ ಆಗಿದ್ದರೆಂಬುದು ಸ್ಪಷ್ಟಕಾಣುತ್ತದೆ. ಇವರ 
ಅಸ್ತಿತ್ವದ ಬಗ್ಗೆ ಪ್ರಾಚೀನ ಶಿಲಾಲಿಪಿಗಳ ಮೂಲಕವಾದ ದಾಖಲೆಗಳಾ 
ನುವೂ ನಮಗೆ ಇನ್ನೂ ಉಸಲಬ್ಧವಿಲ್ಲವಾದರೂ ಇವರು ನೂರಾರು 
ಶತಮಾನಗಳ ಹಿಂದಿನವರೆಂಬುದರಲ್ಲಿ ಸಂಶಯವಿಲ್ಲ. ಈ ಯೋಗಾಚಾ 
ರ್ಯರ ಅನೇಕ ಶಿಷ್ಯಸರಂಪರೆಯ ಬಗ್ಗೆ ಅನೇಕ ನಿದರ್ಶನಗಳು ಉಪ 
ಲಬ್ಧವಾಗುತ್ತವೆ. ಹಾಗೆಯೇ ಈ ಪೀಠವೂ ಸಹ ಶ್ರೀ ಗೋಕರ್ಣ 
ಶಿವಾಚ:ರ್ಯರ ಶಿಷ್ಯಪರಂಪರೆಗೆ ನಡೆದುಬಂದುದೆಂದು ದೃಢವಾಗಿ 
ಹೇಳಬಹುದು, 


ಆದರೆ ಇವರ ನಂತರ ಶ್ರೀ ವಿರೂಪಾಕ್ಷಡೇಶಿಕೆಂದ್ರಕೇ ಈ ನೀಠಾ 
ಕೋಹಣ ಮಾಡಿರಬೇಕೆಂದು ಪುಲ್ಲ ಕವಿಯ ಪಂಡಿತಾರಾಧ್ಯ ಚರಿತ್ರೆ 
ಯಿಂದ ಊಹಿಸಬಹುದಾಗಿದೆ. ಪುಲ್ಲ ಕವಿಯೂ ಸಹ ಇತರ ಪುರಾಣ 
ಕಾರರಂತೆಯೇ ಭೂಲೋಕದಲ್ಲಿ ವೀರಶೈವದ ದುಃಸ್ಥಿತಿ, ಅದನ್ನು ನಿವಾ 
ರಣೆಯ ಬಗ್ಗೆ ಕೈಲಾಸದಲ್ಲಿ ಸಭೆ ಸೇರುವುದೂ, ಓರ್ವ ಗಣಾಧೀಶನು 
ಶಿವನ ಅಪ್ಸಣೆಯಿಂದ ಶ್ರೀಶೈಲದಲ್ಲಿ ವಿರಜಿಸುವ ಶ್ರೀ ಭೀಮಲಿಂಗದಲ್ಲ 
ವತಾರ ಮಾಡುವುದೂ, ಅನಂತರ ಮಲ್ಲಿಕಾರ್ಜುನ ಸ್ವಾಮಿಯು ಪ್ರತ್ಯ 
' ಕ್ಷನಾಗಿ ವೀರಶೈವ ಮತೋದ್ಧಾರಕ್ಕೆ ಪ್ರೇಕೀಸಿಸುವುದೂ ಇತ್ಯಾದಿಯಾಗಿ 
ಆರಂಭಿಸುತ್ತಾನೆ. ಶ್ರೀ ವಿರುಪಾಕ್ಷ ದೇಶಿಕೇಂದ್ರರು ತಮ್ಮ ತಪೋಬಲ 
ದಿಂದ ಅನೇಕ ಪವಾಡುಗಳನ್ನು ನಡೆಯಿಸಿ ಶ್ರೀ ಕಾಶೀಕ್ಷೇತ್ರಕ್ಕೆ ದಯ 
ಮಾಡಿಸಿ ಅಲ್ಲಿ "ಶ್ರೀಪತಿ ಪಂಡಿಶ'ನೆಂಬ ಓರ್ವ ಉದ್ದಾಮ ಪಂಡಿತ 
ನನ್ನು ವಾದದಲ್ಲಿ ಸೋಲಿಸಿ ಅವನಿಗೂ ಅವನ ವಂಶೀಯರಿಗೂ ಲಿಂಗ 
ಧಾರಣೆಯನ್ನು ಮಾಡಿ ಅವರಿಗೆ "ಪಂಡಿತಾರಾಧ್ಯ? ರೆಂದು ಅಭಿಧಾನವಂ 
ಗೈದು ಅವರ ವಂಶಪಾರಂಪರ್ಯವಾಗಿ ಈ ಪೀಠಾಧಿಸತಿಗಳಾಗಿ ಸ್ವೀಕ 


೨೭೮ ಶಿನಾನುಭನ, 


೧ 
ರಿಸುವುದಾಗಿ ಅನುಜ್ಞೆಯನ್ನು ಕೊಡುತ್ತಾರೆ. ಆದುದರಿಂದಲೇ ಆ ಸರಂ 
ಸಕೆಯ ಚರಿತ್ರೆಯನ್ನು ಬಣ್ಣಿಸುವ ತನ್ನ ಕೃತಿಗೆ "ಶ್ರೀ ಪಂಡಿತಾರಾಧ್ಯ 
ಚರಿತ್ರಂ ಎಂದು ಕರೆಯುತ್ತಾನೆ. 


ಪಂಡಿತಾರಾಧ್ಯರು ಯಾರು? 
ಜಗದ್ಗುರು ಪಂಡಿತಾರಾಧ್ಯರ ವಿಷಯವಾಗಿ ವಿಚಾರ ಮಾಡು 
ವುದಕ್ಕೆ ಮೊದಲು ನಾವು ಇವರ ಹೆಸರಿನಿಂದ ಅನೇಕ ಶತಮಾನಗ 
ಳಿಂದ ನಡೆದುಬಂದಿರುವ ಪಂಡಿತಾರಾಧ್ಯ ಪೀಠಗಳೆಂದು ಹೆಸರು ಪಡೆ 
ದಿರುವ ಮಠಗಳ ವಿಷಯವಾಗಿ ಗಮನಿಸುವುದು ಆವಶ್ಯಕ. 
ಶ್ರೀ ನಿಡುಮಾಮಿಡಿಮಠ ಗುಳೂರು ಮತ್ತು ಶ್ರೀ ವೀರಭಿಕ್ಸಾವರ್ತಿ 
ಮಠ ಗುಂತಕಲ್ಲು ಈ ಎರಡು ಮಠಗಳ ಇತಿಹಾಸದಿಂದ ನಮಗೆ ಈ 


ನಿಷಯವನ್ನರಿಯಲು ಸಹಾಯವಾಗಬಹುದು, ಶಿವಾಗಮಗಳ ಉಲ್ಲೇ 
ಖದಂತೆ ದ್ವಾಪರದಲ್ಲಿದ್ದ ಶ್ರೀಧೇನುಕರ್ಣ (ಗೋಕರ್ಣ) ಶಿನಾಚಾರ್ಯರೇ 
ಕಲಿಯುಗದಲ್ಲಿ ಪಂಡಿತಾರಾಧ್ಯರೆಂದು ವ್ಯವಹರಿಸಲ್ಪಟ್ಟಿ ರಬೇಕು. ಅಂದರೆ 
ಶ್ರೀ ಗೋಕರ್ಣ ಶಿವಾಚಾರ್ಯರಿಗೂ ಶ್ರೀ ಪಂಡಿತಾರಾಧ್ಯರಿಗೂ ಅಭೇದ 
ವನ್ನಂಗೀಕರಿಸಿದಾಗಲೇ ನಮಗೆ ಈ ಮಠಗಳ ಚರಿತ್ರೆಯು ಸಮಂಜ 
ಸವಾಗುತ್ತದೆ. ಗೋಕರ್ಣ ಶಿವಾಚಾರ್ಯರು (ಪಂಡಿತಾರಾಧ್ಯ), ಶ್ರೀ ವಿರು 
ಪಾಕ್ಷದೇಶಿಕರು, ಅನಂತರ ಶ್ರಿ ಚಂದ್ರಗುಂಡದೇಶಿಕರು, ಇತ್ಯಾದಿ ಪರಂ 
ಪಕೆಯು ಕ್ರಮಬದ್ಧನಾಗುತ್ತದೆ. ಹಾಗೆಯೇ ಶ್ರೀ ನೀರಭಿಕ್ಷಾವರ್ತಿ 
ಎಂಟುವರೂ ಶ್ರೀ ವಿರೂಪಾಕ್ಷದೇಶಿಕರ ಸಮಕಾಲೀನರಾಗಿದ್ದು ಅಲ್ಲಿನ 
ಪೀಠಾಧೀಶರಾದರೆಂಬುದನ್ನೂ ಶ್ರೀ ಪುಲ್ಲ ಕವಿಯು ಉಲ್ಲೇಖಿಸುವುದರಿಂದ 
ಆ ಮಠದ ಪರಂಪರೆಯ ಕ್ರಮವೂ ಸರಿಯಾಗುತ್ತದೆ. ಈ ವಿಷಯವು 





೧ ಈ ವಿಷಯದಲ್ಲಿ ಈ ಚರಿತ್ರೆಯನ್ನು ಬರೆದ ಮೂವರು ಕವಿಗಳಿಗೂ 
ಐಕಂಠ್ಯವಿದೆ. ಆದೆರಂತೆ ನೂತನ ಮೂರ್ತಿಗಳನ್ನು ಮಾಡುವ ಸಂದರ್ಭದಲ್ಲಿ 
"ಪಂಡಿತಾರಾಧ್ಯ ಸಂಭವುನಿಸುಗುಣ। ಶೂಲಿಬಾಲುನಿರೀಕ್ಷಿಂಟಿ ಮಂತ್ರಮಪ 
ಡೇಶಷೊಸಗಿ॥ ಸಂ. ಅಶ್ವಾಸ. ೧೦೩೯ ಎಂದು ಪ್ರತಿಪಟ್ಟದ ಸಮಯದಲೂ 
ಉಲ್ಲೇಖಗಳಿವೆ. ಈ 

೨ ಶಿವಾಗಮಗಳ ಉಗಮವು ಇಂದಿಗೆ 3000 ವರ್ಷ ಹಿಂದಿನದು (ವಚನ 
ಶಾಸ್ತ್ರರಹಸ್ಕದ ಪು. ೨೮೯) 


ಶ್ರೀ ನಿಡುಮಾವಿಂಡಿ ಮಠದ ಇತಿಹಾಸೆ. ೨೭೯ 


ಮಹಾಂತದೇಶಿಳೆಂಂದ ರಚಿತವಾಗಿರುವ ಶಿವಶರಣ ವಿಲಾಸವೆಂಬ ಗ್ರಂಥ 
ದಲ್ಲಿ ಸರಿಯಾಗಿ ಉಲ್ಲಿಖಿತವಾಗಿದೆ. ಅವರು ತಮ್ಮ ಉಲ್ಲೇಖಕ್ಕೆ 
ಪ್ರಾಚೀನ ಪ್ರಮಾಣ ಗ್ರಂಥಗಳ ಆಧಾರವೆಂದು ಹೇಳಿದ್ದರೂ ಅನಿಂದು 
ನಮಗೆ ಉಸಲಬ್ಬವಾಗದಿರುವುದು ವಿಷಾದಕರ. 
ಇತಿಹಾಸದಲ್ಲಿ ಪ್ರಸಿದ್ಧನಾದ ದೇವರ (ಜೇಡರ) ದಾಸಿಮರ್ಯನಿಗೆ 
ಈ ಸಂಡಿತಾರಾಧ್ಯರ ಮೂರನೆಯ ಪೀಠಾಧಿಪತಿಗಳಾದ ಚಂದ್ರಗುಂಡ 
ದೇಶಿಕೇಂದ್ರರು ದೀಕ್ಷೆಯನ್ನಿತ್ತಿದ್ದಾರೆ ಎಂಬ ವಿಷಯವು ಇಲ್ಲಿ ನಿಶದ 
ವಾಗಿ ಪ್ರತಿಪಾದಿಸಲ್ಪಟ್ಟದ. 
ಶ್ರಿ ವೊ ಮಹಾತ್ಮನೆ ಕೇಳು ಪುಣ್ಯಾ 
ರಾಮವೆನುತ ಖ್ಯಾತಿಗೊಂಡತಿ 
ರಾಮಣೀಯಕಮಾಗಿ ಭೂಕೈಲಾಸನೆನಿಸಿರ್ಪ ॥೧॥ 
ಶ್ರೀಗಿರಿಕ್ಷೇತ್ರ ಪ್ರದೇಶಕೆ ಪೋಗಿ....... ॥೨॥ 
ನಲೆಸಿರುವ ಘನಮಲ್ಲಿಕಾರ್ಜುನ 
ನೊಲುಮೆಯನು ಪಡೆದುತ್ತಮಾಶ್ರಮ 
ದಲ್ಲಿ ಸದಾ ತತ್ತ್ಯಾರ್ಥ ಚಿಂತಕರೆಡೆಯ ಬಿಡದಿರ್ದು ೩ 
ಕಂಡು ತದ್ದೀಕ್ಷೋಸದೇಶವ 
ಗೊಂಡು ತದ್ವರ ನೀರಶೈವಾಚಾರ ಧರ್ಮಗಳ ॥೪॥ 
ಪರಿಯನರಿದವರಿಂದಲಷ್ಟಾ 
ವರಣವಂಗಿಸಿ ತದ್ದರು 
ಕರಸಯೋರುಹ ಸಂಭವ ವಿರೂಪಾಕ್ಷದೇಶಿಕನ ॥೫ 
ಪರಮ ಶಿಷ್ಯಾಗ್ರಣಿಯೆನ್ನಿಸಿ 
ಮೆರೆಯುತಿಹ ಶಶಿಗುಂಡದೇಶಿಕ 
ವರ ನಿಗಮಲಾಂಬರಗಳನುನೇದಿತ್ತು ಮನವರಿದು ॥೬॥ 
ಬೇಸರದೆ ಸೇವಿಸುತೆ ಮಂತ್ರೋ 
ಪಾಸನಾಧ್ಯಾಯನಿತ ದೇವರ 
ದಾಸಿಮರ್ಯನುನೆಸರನಡೆದವನಿಂದನುಗ್ರಹನ ॥೮॥ 
(ಶಿವ. ವಿ ಸಂಧಿ ೧೬.) 





OU — 
೧ ಕ. ಚ ೩4 ೨3೬-೧೯ನೆಯ ಶಶಮಾನ. 


೨೮೦ ಶಿವಾನುಭವ. 


ವ॥ ಮತ್ತು ಆ ಮಲ್ಲಿಕಾರ್ಜುನ ಮೂರ್ತಿಯು, ತತ್‌ಸಿಂಹಾಸನೇ 
ಶನಾದ ಚಂದ್ರಗುಂಡದೇಶಿಕೇಂದ್ರನ ಶಿಶ್ರೂಷೆಯಂ ಗೈವುತ್ತ a ಚ 
(ಶಿವ. ವಿ. ಪು. ೫೧೭.3 
ದೇವಂದಾಸಿಮಾರ್ಯನು...... ತೆದ್ದ ನಣದೆಡೆಗೈ ತಂದು ಪ್ರ ಪ್ರಸನ್ನನಾಗಿ 
ಚಂದ್ರ ಗುಂಡದೇಶಿಕೇಂದ್ರನೊಡನೆ ಮೃದುಮ ಧುರೋಕ್ತಿಯಿಂದಿಂತೆಂದನು” 
(ಶಿವ. ವಿ `ಓ. ಪು. ೫- ೮.) 
ಇದೇ ವಿಷಯವು ಹಿಂದೆ ಹೇಳಿದ ಪುಲ್ಲಕವಿ ಮುಂತಾಧವರ ಕೃತಿ 
ಗಳಲ್ಲಿಯೂ ಸರಿಯಾಗಿ ಪ್ರತಿಪಾದಿಸ ಲ್ಪಬ್ಬಿದೆ. 


ದೇವರ (ಜೇಡರ) ದಾಸಿಮಾರ್ಯನು ಕ್ರಿ. ಶ. ೧ಂಂ೮- ೧೦೫೦ರ 


ವಕೆಗೆ ಆಳಿದ ಜಯಸಿಂಹನ ಕಾಲದಲ್ಲಿದ್ದನು. ಈತನು ಜಯಸಿಂಹನ 
ಹೆಂಡತಿಯಾದ ಸುಗ್ಗಲದೇವಿಗೆ ಗುರುವಾಗಿ ಅನೇಕ ಜೈನರನ್ನು ವಾದ 
ದಲ್ಲಿ ಸೋಲಿಸಿದನೆಂದು ಎಲ್ಲ ವೀರಶೈವ ಗ್ರಂಥಕಾರರೂ ವರ್ಣಿಸಿದ್ದಾರೆ. 
ವಚನಕಾರನಾದ ದೇವರ ದಾಸಿಯು ಡೋಹರಕಕ್ಕಯ್ಯ ಮುಂತಾದ 
ವರ ಹೆಸರನ್ನೆತ್ತಿರುವುದರಿಂದ ಬಸವನ ಸಮಕಾಲಿಕನಿರಬೇಕೆಂದು ಕೆಲ 
ವರ ಮತ. ಈ ವಿಷಯದಲ್ಲಿ ಶ್ರೀಮಾನ್‌ ಎಂ. ಆರ್‌. ಶ್ರೀನಿವಾಸ 


ಮೂರ್ತಿಗಳ ಹಾಗೂ ಮೇ॥ ಕೇರ್ತನಕೇಸರಿ, ಬಿ. ಶಿವಮೂರ್ತಿಶಾಸ್ರ್ರಿಗಳ 


ಲೇಖನಗಳು ದರ್ಶನೀಯವಾದುವು. ಈ ವಿಷಯದಲ್ಲಿ ವೇ. ಶಾಸ್ತ್ರಿಗಳ 
ವರು ಕೂಲಂಕಷವಾಗಿ ಚರ್ಚಿಸಿ ದಾಸಿಮಾರ್ಯರು ಇಬ್ಬರೆಂದೂ ಜೇಡರ 
ದಾಸಿಯು ಓಂದಿನ ಸಿದ್ಧಾಂತದಂತೆ ಜಯಸಿಂಹನ ಕಾಲದವನೇ ಎಂದೂ 
ಜೀವರದಾಸಿ (ವಚನಕಾರ) ಯು ಬಸವನ ಸಮಕಾಲಿಕನೆಂದೂ ನಿರ್ಣ 
ಯಿಸಿ ಇದಕ್ಕೆ ಅನೇಕ ಪ್ರಾಮಾಣಿಕರ ಉಕ್ತಿಗಳನ್ನೂ ಉದಾಹರಿಸಿ 
ದ್ಹಾಕೆ. ಇದೇ ಸಿದ್ಧಾಂತಕ್ಕೆ ಪುಲ್ಲ ಕನಿ, ಮಹಾಂತದೇಶಿಕ, ಇಡಗೂರು 
ರುದ್ರಕವಿ, ಅಪ್ಪಪ್ಪ ಮುಂತಾದವರ ಉಲ್ಲೇಖಗಳೂ ಸಮಂಜಸವಾಗಿ 
ಕಾಣುತ್ತವೆ. 








ET TEE 
೧ ಡಾ ಸ್ಲೀಟ ಸಾಹೇಬರ ಇಂಡಿಯನ್‌ ಅಂಟಿಕ್ಟೆಂ ೧೯ ಪುಟ ೨೬೧ 
(ಶಿವಾನುಭವ Rpts ಸಂಚಿಕೆ ೧೯೨೮) ರಾ ಸಾಗ ನಿ ಜಿ. ಹಳಕಟ್ಟ ಯವರೂ 
ದಾಶಿವವಾರ್ಯರು ಬಸವೇಶ್ವರನ ಕಾಲಕ್ಕಿಂತ ೧೦೦- ೧೫೦ ವರ್ಷ ಹಿಂದಿನವ 
ರೆಂದು ಅಭಿಪ್ರಾಯಪಟ್ಟಿದ್ದಾರೆ, (ದೇನರದಾಸ ವಚನ) 
ತಿ ಶಿವಾನುಭವ ಮಾರ್ಚಿ ೧೯೩೫ ಮತ್ತು ೧೯೩೭ ಅಕ್ಟೋಬರ ಸಂಚಿಕೆಗಳು 


ಶೀ ನಿಡುಮಾವಿಂಡಿ ಮಠದ ಇತಿಹಾಸೆ- ೨೮೧ 


ಚಂದ್ರಗುಂಡದೇಶಿಕರು ಕ್ರೆ. ಶ. ೧೦೧೨-೧೦೪೫ ವಕಿಗಿದ 

೧ - ಇ 

ಇಜೇಂದ್ರ ಚೋಳನ ಬ್ರಹ್ಮಹತ್ಯಯನ್ನು ಕಳೆದು ತಮ್ಮ ಶಿಷ್ಯನನ್ನಾಗಿ 
ಮಾಡಿಕೊಂಡ ವಿಷಯದಲ್ಲಿ ಹಿಂದೆಯೇ ಹೇಳಿದ್ದೇನೆ. ಆತನು ತನ್ನ 
ಪತ್ನಿಯಾದ ಕನಕವಲ್ಲೀ ದೇನಿಯೊಡಸನೆ ತನ್ನ ರಾಜಧಾನಿಯಾದ 
(ಈಗಿರುವ ಗೂಳೂರು) ಗುಯಲೂರು ನಗರೋದ್ಯಾನದಲ್ಲಿ ಶ್ರೀಯವರಿಗೆ 
ದೀಪಾದಿಗಳನ್ನರ್ನಿಸುತ್ತಿದ್ದನೆಂಬುದು ಪ್ರಸಿದ್ಧವಾಗಿದೆ. ಆದ್ದರಿಂದ ದೇವರ 
(ಜೇಡರ) ದಾಸಿಯೂ ಅವನ ಗುರುವಾದ ಚಂದ್ರಗುಂಡದೇಶಿಕರೂ 
ಸಮಕಾಲಿಕರಿರಬೇಕೆಂಬುದು ಸ್ಪಷ್ಟವಾಗಿದೆ. ಇಂಡಿಯನ" ರಿವ್ಯು ೧೯೧೫ 
ಮೇ ಪತ್ರಿಕೆಯಲ್ಲಿ ಶ್ರೀಮಾನ್‌ ನಾರಾಯಣ ಶಾಸ್ತ್ರಿ ಬಿ. ಎ, ಬಿ. ಎಲ್‌ 


ಮದರಾಸು ಇವರು ಕ್ರಿ.ಶ. ೧೦೬೦ ರಲ್ಲಿ ಓರ್ವ ಶ್ರೀನತಿಯು ಶಂಕ 
ರಾಚಾರ್ಯರಿಗೆ ಸರಸಾನಯೋಗ್ಯತೆಯುಳ್ಳವನಾಗಿದ್ದನು ಎಂದು ಬರೆದಿರು 
ತ್ತಾರೆ. ಆದರೆ ಈ ಶ್ರೀಪತಿಯೂ ಶ್ರೀ ವಿರೂಪಾಕ್ಷದೇಶಿಕರು ವೀರಶೈವ 
ನನ್ನಾಗಿ ಮಾಡಿದ ಶ್ರೀಪತಿಯೂ ಒಬ್ಬನೇ ಎಂಬುದು ವಾದಗ್ರಸ್ತ. ಈ 
ಮುಂತಾದ ವಿಷಯಗಳನ್ನು ವಿಚಾರಿಸಿದರೆ ಶ್ರೀ ಚಂದ್ರಗುಂಡದೇಶಿಕರ 
ಮೂಲಪುರುಷರಾದ ಶ್ರೀ ಗೋಕರ್ಣೇಶ್ವರ ಶಿವಾಚಾರ್ಯರು (ಪಂಡಿತಾ 
ಇರ್ಯ) ಸು. ಹತ್ತನೆಯ ಶತಕಕ್ಕಿಂತಲೂ ಹಿಂದಿನವರೆಂದು ಸಿದ್ಧವಾ 
ಗುತ್ತದೆ. 

ಆದರೆ ವೀರಶೈವ ಇತಿಹಾಸದಲ್ಲಿ ಮಲ್ಲಿಕಾರ್ಜುನ ಸಂಡಿತಾರಾ 
ಥ್ಯರು (೧೧೬೦) ಒಬ್ಬ ಪ್ರಸಿದ್ಧ ವಿಭೂತಿಗಳಾಗಿದ್ದಾರೆ. ಇವರು ವೀರ 
ಶೈವ ಮತಕ್ಕಾಗಿ ಅಪಾರವಾದ ಸೇವೆಯನ್ನು ನಾಡಿರುವುದರಿಂದಲೇ 
ಇವರನ್ನು ಸ್ತುತಿಸದ ವೀರಶೈವ ಕವಿಗಳೇ ವಿರಳ. ಇವರು ಮೊದಲು 


೩ 
ಆರಾಧ್ಯ ಬ್ರಾಹ್ಮಣರಾಗಿದ್ದು ವೀರಕ್ಕೆವ ಪ್ರೇಮಿಗಳಾಗಿದ್ದರೆಂದೂ, 
ಒಮ್ಮೆ ಬಸವೇಶ್ವರನು ಜನಿವಾರವನ್ನು ತೆಗೆದು ಶುದ್ಧ ವೀರಶೈವನಾಗೆಂ 

















೧ ಹಿಂದೂ ಚರಿತ್ರೆಸಾರ (೧೯೩೬) 
೨ ಶಿನಾನುಭವ ಅಗಷ್ಟು ೧೯೩೫ (ಪ್ರಭುದೇನರ ಕಾಲನಿರ್ಣಯ.) 


೩ ಈ ನಿಸಯವು ಪ್ರೊ ಓಟ. ಎಸ್‌, ವೆಂಕಣ್ಣಯ್ಯನವರು ವಿಮರ್ಶಿಸಿರುವ 
ಶಿನತಕ್ತ್ಮಸಾರದಿಂದ ವ್ಯಕ್ತವಾಗುತ್ತದೆ. (ಪ್ರಬುದ್ಧಕ ನಾಟಕ ೧೬-೨) 


4 


೨೮೨ ಶಿವಾನುಭವ. 


ದಾಗ ಭಕ್ತಿನೊದಿವಲ ಪ್ರಮಾದಿ ಟ್ರಾಂಹ್ಯಂಬುತೋ ಬೊತ್ತುಬಾಯ 
ಲೇಸು ಬಸವಲಿಂಗ? ಎಂದರಂದೂ ಅನೇಕವಾಗಿ ಉಲ್ಲೇಖಗಳು ದೊರೆ 
ಯುತ್ತವೆ. ಬಸವನ ನಂತರ ಇವರು ವೀರಶೈವರಾಗಿ ತನ್ನ ಉದ್ದಾಮ 
ಪಾಂಡಿತ್ಯದಿಂದಲೂ ಮಹಿಮಾಓಲದಿಂದಲೂ ಅನೇಕ ಸಭೆಗಳಲ್ಲಿ ಪರ 
ವಾದಿಗಳನ್ನು ನಿಗ್ರಹಿಸಿ ವೀರಶೈವ ಮತವನ್ನು ಪ್ರಸಾರಮಾಡಿದರೆಂದೂ 
ವೀರತೈವ ಗ್ರಂಥಗಳು ಹೇಳುತ್ತವೆ. ಇವರ ವಿಷಯದಲ್ಲಿ ಪಾಲ್ಲುರಿಕೆ 
ಸೋಮನಾರಾಧ್ಯರ ಪಂಡಿತ ಚರಿತೆ, ಚತುರಾಚಾರ್ಯ ಪುರಾಣ, ಗುರು 
ರಾಜ ಕವಿಯ ಪಂಡಿತಾರಾಧ್ಯರ ಚರಿತ್ರೆ, ನೀಲಕಂಠಾಚಾರ್ಯನ ಆರಾಧ್ಯ 

ತ್ರೆ, ಶೀನಾಥನ ಅನೇಕ ಕೃತಿಗಳೂ ನಮಗೆ ದೊಸೆಯುತ್ತವೆ ವೀರ 
ಶೈವರಲ್ಲಿ ಪಂಡಿತಾರಾಧ್ಯಕಿಂದರಿ ಇವರ ಹೆಸರೇ ನಮಗೆ ಎದ್ದು ಕಾಣು 
ವಂತಾಗಿರುವುದು. ಅವರ ಅವಿಶ್ರಾಂತ ಸರಿಶ್ರಮದ ಫಲವು ಇದಕ್ಕಾಗಿ 
ವೀರಕೈವ ಮತವು ಅವರಿಗೆ ಖುಣಿಯಾಗಿದೆ. ಆದರೆ ಪಂಚಾಚಾರ್ಯ 
ರಲ್ಲಿ ಉಕ್ತರಾದವರು ಇವರೇಯೇ? ಅಥವಾ ಬೇರೆಯೇ? ಎಂಬುದು 
ತೀರ ಚಚ ೯ಸ್ಪದವಾದುದು. ಈ ವಿಷಯದಲ್ಲಿ ' ಇದಮಿತ್ಥಂ] ಎಂದು 


ನಿರ್ಣಯಿಸಲು ನಮಗೆ ಸರಿಯಾದ ಚಾರಿತ್ರಕ ದಾಖಲೆಗಳು ಉಸಲಬ್ಮ 
ವಾಗಿಲ್ಲವಾದ್ದರಿಂದ ಈ ವಿಷಯದಲ್ಲಿ ಬರುವ ಎಂದೆರಡು ಅನುಷಪತಿ" 


ಗಳನ್ನು ಇಲ್ಲಿ ಉಶ್ಕೇಖಿಸುವುದು ಅನುಚಿತವಾಗಲಾರದೆಂದು ಭಾವಿಸಿದೆ. 
ಒಮ್ಮೆ ಇವರೇ ಮತಾಚಾರ್ಯ ರಲ್ಲಿ ಸರಿಗಣಿತರಾದರೆಂದು ಸಿದ್ಧವಾದರಣ 
ಮಂದಿನ ಅನುನಪತ್ತಿಗಳಿಗೆ ಸನಸಾಧಾನಗಳನ್ನ ಹುಡುಕುವುದು ಅನಿ 
ನಮಾರ್ಯ. 

ಫೀ ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ನಿಷಯದಲ್ಲಿಃ-- 


“ಇವನು ಈಶ್ವರನಿಂದ ಆಸ್ಞಪ್ತನಾಗಿ ತ್ರೀಶೈಲಮಲ್ಲಿಕಾರ್ಜುನ ಲಿಂಗದ 
ಸನ್ನಿಧಿಯಲ್ಲಿ ತನಂ ಬಿಟ್ಟಿದ್ದ ಭೀಮನ ಪಂಡಿತನಿಗೂ ಗೌರಾಂಬೆಗೂ 


ಮಗನಾಗಿ ಹುಟ್ಟಿದನು... '3ಲನಾಡು ಜೋಳನ ಸಭೆಯಲ್ಲಿ ಪರವಾದಿ 
ಗಳನ್ನು ನಿಗ್ರಹಿಸಿದನು. ಅವನು ಕಣ್ಣುಗಳನ್ನು ಕೀಳಿಸಲು ಈಶ್ವರನ 


ಅನುಗ್ರಹದಿಂದ ಊರ್ಧ್ವನೇತ್ರವನ್ನು ನಡೆದನು. ಬಸವನು ಕಳುಹಿ 
ನಸಿದ ಭಸಿತವನ್ನು ಧರಿಸಿಕೊಳ್ಳಲು ಕರ್ನಾಟಕ ಭಾಷೆಯು ಬಂದಿತು. 


ಕೇತರ ಕಲ್ಯಾಣಕ್ಕೆ ಜೋಗದ ದಾರಿಯಲ್ಲಿ ಬಸವನ ಲಿಂಗೆಕ್ಕವನು 
ಕೇಳಿ ಶಿವ್ಫಿಕ್ಯನಾದನಾ *» ಎಂದಿದೆ. ಇಸೃಶೃವನ್ನು 








೧ ಕೊಡ ೧ ೨೧೩. 


ಶ್ರೀ ನಿಡುಮಾವಿಂಡಿ ಮಠದ ಇತಿಹಾಸ. ೨೮ಕ್ಕಿ 
ಇವರ ವಂಶಕ್ರಮವು ನೀಲಕಂಠಾಚಾರ್ಯನ ಆರಾಧ್ಯ ಚರಿತ್ರೆ 


ಯಲ್ಲಿ “ ಪಂಡಿತೇಶ್ವ ಸ ಸನ ಕೇದಾರಾರಾಧ್ಯನಿಗೆ ಜಗದಾರಾಧ್ಯ ಪಟ್ಟ 
ವಾಯಿತು. ಪಂಡಿತೇಶ್ವ ಕರಕಂಜಾತನಾದ ದೋನಮಾರ್ಯನಿಗೆ 
ಭಕ್ತಿಂಾಜ್ಯದ ಟಾ ಕೇದಾರ ದೇಶಿಕನ ಮಕ್ಕಳು (೧) ಮನು 
ಪಂಡಿತ (೨) ಚನ್ನವಿಭು (೩) ಮಹಾದೇವ (೪) ಭೀಮನಪಂಡಿತ. 
ಈ ವಂಶದಲ್ಲಿ ಯವ್ವಟೂರು ಗುರುಸೋಮನಾಥನು ಹುಟ್ಟಿದನು.” 


ಹಾಗೆಯೇ ಮಹಿಮ್ನಸ್ತೋತ್ರ, ಮಲ್ಪಣಸೋತ್ರ ಮುಂತಾದ ಗ್ರಂಥ 


ಗಳಿಗೆ ವಾ ಬಖ್ಯಾನವನ್ನು ಬರೆದ ಗುರುದೇವನು (-೩೫೦) ತನ್ನ ವಂತ 
ಕ್ರಮವನ್ನು ತನ್ನ ವೀರಶೈವಾಚಾರ್ಯ ಪ್ರದೀಪಿಕೆಯಲ್ಲ ಈ ರೀತಿ ಹೇಳಿ 
ದ್ದಾನೆ. ದ್ರಾಕ್ಲಾರಾಮದ ಕೋಟನಲ್ಲೂರಾಧ್ಯ ದೇಶಿಕ: ಮಗ ಭೀಮ 
ಪಂಡಿತ, ಅವನ ಹೆಂಡತಿ ಗೌರಾಂಬೆ, ಇವರ ಮಗ ಮಲ್ಲಿಕಾರ್ಜುನ 
ಪಂಡಿತ, ಇವನು ವೆಲನಾಡು ಚೋಳನ ಆಸ್ಥಾನದಲ್ಲಿ ಪರವಾದಿಗಳನ್ನು 
ಜೈಸಿದನು; ಮಗ ಪಂಡಿತಾರಾಧ್ಯ, ಮಗ ವೀರಾರಾಧ್ಯ, ತತ್‌ಶ್ರತೀಕ 
ಸಂಭೂತ ಗುರುಬಸವ, ಮಕ್ಕಳು ಗಂಗಾಧರ, ಬಸವ; ಬಸವನ 
ಮಕ್ಕಳು ಹಿರಿಯಾರ್ಯ, ಪಂಡಿತಾರ್ಯ, ಪಂಡಿತಾರ್ಯನ ಮಗ ಗುರು 
ಲಿಂಗ, ಮಕ್ಕಳು ಗುರುದೇವ, ಪಂಡಿತಾರ್ಯ, ಬಸವಾರಾಧ್ಯ, ಜಕ್ಕಾರ್ಯ. 
ಈ ಗುರುದೇವನು ವ್ಯಾಖ್ಯಾನಕಾರನು. ವೀರಶೈವಾಚಾರ ಪ್ರದೀಪಿಕೆ 
ಯನ್ನು ಸಿದ್ಧದೇವನಿಗೋಸ್ಟರ ಬರೆದಂತೆ ಹೇಳುತ್ತಾನೆ. ಈ ಸಿದ್ಧದೇವ 
ನಾರೋ ತಿಳಿಯದು” ಎಂದಿದೆ. 


ಈ ಎರಡು ತೆರವಾದ ವಂಶಕ್ರಮವೂ ಸಹ ಈಗ ಪಂಡಿತಾರಾಧ್ಯ 
ಹೀಠಗಳೆಂದು ಪ್ರಸಿದ್ಧವಿರುವ ಗೂಳೂರು ಮತ್ತು ಗುಂತಕಲ್ಲು ಮಠೆ 
ಗಳ ಪಟ್ಟವಲ್ಲರಿಯಲ್ಲಿ ಪರಿಗಣಿತವಾದಂತೆ ಕಂಡುಬಂದಿಲ್ಲ. ಮತ್ತು 
"ಯವ್ವ ಬಾಕು ಗುರುಸೆ ಸೋಮನಾಧ' ನ ಆಜ್ಞೆ ಯಿಂದ ಆಂಧ್ರದಲ್ಲಿ ಪ್ರಸಿದ್ಧ 
ತವಿಶ್ರೇಷ್ಠ ನಾದ ಬೊಮ್ಮರ ಫೋಕನಾಮಾತ್ಯ ನು "ಶ್ರೀ ನೀರಭದ್ರ ಹು? 














೧ ಕ. ಚ: ೧೩೪. 
೨ ಕ. ಚ 4೪, 


೨೮೪ ಶಿವಾನುಭವ, 


ನೆಂಬ ಗ್ರಂಥವನ್ನು ಬರೆದಂತೆ ತನ್ನೆ ಗ್ರಂಥದಲ್ಲಿ ಹೇಳಿರುವುದರಿಂದ ಈ 
ಮಲ್ಲಿಕಾರ್ಜುನ ಪಂಡಿತಾರಾಧ್ಯರ ಪೀಠವು ಯವ್ವಟೂರಿನಲ್ಲಿರಬೇಕು. 
ಅಥವಾ ಇವರಿಗೆ "ಅಮರಗುಂಡದ ಮಲ್ಲಿಕಾರ್ಜುನ? ಎಂಬ ಮತ್ತೊಂದು 
ಹೆಸರಿರುವುದರಿಂದ ಅಮರಗುಂಡದಲ್ಲಿರಬೇಕೆಂದು ಭಾಸವಾಗುತ್ತದೆ. ಆದರೆ 
ಇದರಿಂದ ಇವರು ಈಗ ಪ್ರಸಿದ್ಧವಾಗಿರುವ ಪಂಚಾಚಾರ್ಯರಲ್ಲಿ ಸೇರಿಲ್ಲ 
ವೆಂಬ ಕೊರತೆಯಾವುದೂ ಬರಲಾರದೆಂದು ನಮ್ಮ ಭಾವನೆ. ಎಕೆಂದರೆ 
ಅನಾದಿಕಾಲದಿಂದ ಬಂದ ವೀರಶೈವ ಇತಿಹಃಸವನ್ನು ವಿವೇಚಿಸಿದಲ್ಲಿ 
ಯೋಗಾಚಾರ್ಯರೂ, ನಂದ್ಯಾದಿಗಣವರರೂ ಬಸವಾದಿಶ್ರಮಥರೂ, ಚತು 
ರಾಚಾರ್ಯರೇ ಆದಿಯಾಗಿ ಎಲ್ಲರೂ (ಸಮಾಜಸೇವೆಗಾಗಿ ಜೀವನವನ್ನು 
ಎರವಾಗಿ ಸವೆಸಿದ ಮಹಾಪುರುಷರು) ಮತದ ಪ್ರಚಾಂಕಾರ್ಯದಲ್ಲಿ 
ಭಾಗಿಗಳೇ ಆದ್ದರಿಂದ ಇದರ ಉತ್ಕರ್ಷತೆಯ ಫಲವು ಇವರೆಲ್ಲರನ್ನೂ 
ಸೇರಿದುದು. ಈ ಮತದ ಬೆಳವಣಿಗೆಯಲ್ಲಿ ಅಂದಂದಿಗೆ ಅವತರಿಸಿ 
ಮತೋದ್ಧಾರಮಾಡಿದ ಮಹನೀಯರೆಲ್ಲರೂ ವೀರಶೈವ ಮತಠೋದ್ಧಾರಕರೆ 
ನ್ನಲು ಅಡ್ಡಿಯಿಲ್ಲ. 


ಈ ದೃಷ್ಟಿಯಿಂದ ವೀರಶೈವ ಇತಿಹಾಸವನ್ನು ನೋಡಿದರೆ ಎಷ್ಟೋ 
ಜನ ಮಠಾಧಿಪತಿಗಳಿಗೆ "ಜಗದ್ಗುರು? "ವೀರಶೈವ ಸಿದ್ಧಾಂತ ಸ್ಥಾಪನಾ 
ಚಾರ್ಯ? ಎಂಬ ಉಪಾಧಿಗಳು ಇದ್ದುದು ಸರ್ವ ಜನ ವಿದಿತವಾಗಿದೆ. 
ವಸ್ತುತಃ "ಮತಸ್ಥಾಪಕತ್ವ? ಎಂಬ ಪದವು ‘Discovery’ ಎಂದರೆ 
"ಇದ್ದುದನ್ನು ಹೊರನಡಿಸುವುದು? ಎಂಬರ್ಥದಲ್ಲಿ ಉಪಸಯೋಗಿಸಲ್ಪಟ್ಟದ 
ಯಲ್ಲದೆ «11101511 ation ಎಂದರೆ "ನೂತನವಾಗಿ ಪರಿಶೋಧನೆಗಳಿಂದ 
ನಿರ್ಮಿಸಿದುದು,? ಅಥವಾ "ಕಂಡುಹಿಡಿಯಲ್ಪಟ್ಟುದು' ಎಂದರ್ಥದಲ್ಲಲ್ಲ. 
ಈ ದೃಷ್ಟಿಯಿಂದಲೇ ನಾವು ಹಿಂದಿನ ಎಲ್ಲಾ ಮತಸ್ಥಾಪಕರ (ಮತಾ 
ಚಾರ್ಯ) ನ್ನು ನೋಡಬೇಕು. ಏಕೆಂದಗೆ (ಮತ) ತತ್ವಗಳು ನಿತ್ಯವಾ 
ದವುಗಳಾದ್ದರಿಂದ ಅವುಗಳನ್ನು ಹೊಸದಾಗಿ ನಿರ್ಮಿಸುವುದು ಅಸಂಭವ. 


ಅಂದಮೇಲೆ ನ ಮತತತ್ವಗಳ (ಸಿದ್ಧಾಂತ) ನ್ನು ತಾನು 
ಮೊದಲು ಅನುಷ್ಠಾನಮಾಡಿ ಅನಂತರ ಅವ್ರಗಳನ್ನು ಸರಮತನಿರಾಕ 
ರಣಪೂರ್ಹಕ ಸ್ಥಾಸಿಸಿ, ಪ್ರಚಾರಮಾಡಿದ ಮಹಾತ್ಮರಾದ ಶ್ರೀ ಮಲ್ಲಿಕಾ 
ರ್ಜುನ ಪಂಡಿತಾರಾಧ್ಯರು ಆಚಾರ್ಯರ ಶ್ರೀಣಿಯಲ್ಲಿ ಮಾನ್ಯರಾದರೆಂ 
ಬುದು ನಿರ್ವಿವಾದನಾದುದು. ಇವರ ಜಗದ್ಗುರುತ್ವನನ್ನು ಆಂಧ್ರದಲ್ಲಿ 


ಶ್ರೀ ನಿಡುಮೂಾವಿ:ಡಿ ಮಠಥ ಇತಿಹಾಸ. ೨೮೫ 


ಪ್ರಸಿದ್ಧಕವಿ ಶ್ರೇಷ್ಠನಾದ "ಶ್ರೀನಾಥ ನು ಚನ್ನಾಗಿ ಪ್ರತಿಪಾದಿಸಿರುವನು. 
ಶಿವಶರಣರ ಶ್ರೇಣಿಯಲ್ಲಿ ಗುಣಕ್ಕೇ ಪ್ರಾಧಾನ್ಯತೆಯಿದ್ದುದರಿಂದ ಎಲ್ಲರೂ 
ಇವರ ಮಹ್ಮತ್ರವನ್ನು ಹಾಡಿ ತಣಿದರು. ಅವರಲ್ಲಿ ಭಕ್ತ, ಆಚಾರ್ಯ, 
ಹಾಗೂ ವಿರಕ್ತ ಎಂಬ ಶಬ್ದಗಳ ತರ, ತಮ ಭಾವಗಳ ಮೇಲು ಕೀಳು 
ಗಳ ಪರಿವೆಯಿದ್ದಂತೆ ಕಂಡುಬರುವುದಿಲ್ಲ. “ಮೊಚ್ಚೆಹೊಲೆಯುತ್ತಿದ್ದವ 
ಮೋಕ್ಷದಲ್ಲಿ ಸಮಭಾಗಿ” ಯೆಂಬ ಭಾವವು ಬೇರೂರಿತ್ತು. ಅದನ್ನು 
ಕೃತಿಯಲ್ಲಿ ತಂದ ಮಹಾಪುರುಷರವರು. ಈ ನಿಷಯವು ಶ್ರೀ ನಿಡುಮಾ 
ಮಿಡಿಮಠದ ಇತಿಹಾಸದಿಂದಲೂ ಸ್ಪಷ್ಟಕಾಣುವುದು. ಈ ಮಠಾಧಿಪತಿ 
ಗಳು ಆಚಾರ್ಯಸರಂಪರೆಗೆ ಸೇರಿದವರಾದರೂ ಚಂದ್ರಗುಂಡ ದೇಶಿಕರ 
ನಂತರ ಈ ಪೀಠಾಧೀಶರಾದವರು ಇತಿಹಾಸದಲ್ಲಿ ಪ್ರಸಿದ್ಧನೂ "ದ್ವಿತೀಯ 
ಶಂಭು' ವೆಂದು ಬಿರುದುವೆತ್ತ ಮಹಾತ್ಮನೂ ಆದ, ತ್ರೀಮದ್ಭಸವೇಶ್ವರನ 
ಅಂಕಿತವನ್ನು ತಮ್ಮ ಕರಕಂಜಾತರಿಗಿಟ್ಟಿರುವು ("ಕರಿಬಸವ,? "ಇಮ್ಮಡಿ 
ಕರಿಬಸವ,? "ಗುರುಬಸವ' ಎಂದು ಕರೆದಿರುವ) ದನ್ನು ನೋಡಿದರೆ ಇಂದಿನ 
ಈ ತೆರನಾದ ಮೇಲು ಕೇಳುಗಳು ಕೇವಲ ಕಲ್ಪಿತಗಳೆಂದು ಅರಿಯದಿ 
ರವು. ಅಸ್ತು. 
ಪ್ರಕೃತದಲ್ಲಿ ಶ್ರೀಕೈಲ ಗೋಕರ್ಸನೀಠತಾಸೀನರಾದ ಶ್ರೀ ವಿರೂಪಾಕ್ಷ 
ದೇಶಿಕರೆಂಬ ಯೋಗಿವರೇಣ್ಯರು ಅವತರಿಸಿ ನಡೆಯಿಸಿದ ಮಹತ್ಕಾರ್ಯ 
೧ 
ಗಳೂ ಅವರ ಶಿಷ್ಯಪರಂಪರೆಯ ಮಹಿಮೆಗಳೂ "ಸಂಡಿತಾರಾಧ್ಯಚರಿತ್ರೆ' 
ಯ:ಲ್ಲಿ ಮನೋಹರವಾಗಿ ವರ್ಣಿಸಲ್ಪಟ್ಟಿರುವುದರಿಂದಲೂ ಅದು ಆಂಧ 
ದಲ್ಲಿದ್ದು ಕನ್ನಡ ಬಾಂಧವರಿಗೆ ಅರಿಯುವುದಸಾಧ್ಯವಾದ್ದರಿಂದಲೂ ಅದರ 
ಸರಳಾನುವಾದವನ್ನು ಮಾಡುವುದರಲ್ಲಿದೆ. ಇನ್ನೂ ಈ ಪೀಠಕ್ಕೆ ಸಂಬಂ 
ಧಿಸಿದ ಮತ್ತೆ ಕೆಲವು ಇತಿಹಾಸಿಕ ವಿಷಯಗಳನ್ನು ಮುಂದುವರಿ 
ಸಲಾಗುತ್ತೆ. (ಮುಂದೆ) 








ಕ್ಲಿ 333ಾಜಪಾಾಹಪಾಹಾಾಾಹ್‌ಾಾಾಾಾಾಾ 
೧ ಫಲ್ಲಕವಿ-- 
ಸೂಃ-- (ಶೀನುಲ್ಲಿಕಾರ್ಜುನ ಪಂಡಿತಾರಾಧ್ಯರ ಮತ್ತು ಶ್ರೀಶೈಲಪಂಡಿತಾ 
ರಾಧ್ಯಪೀಠಗಳ ವಿಷಯದಲ್ಲಿ ಇನ್ನೂ ಅನೇಕ ಶೋಧನೆಗಳಾಗಬೇಕಾದ್ದರಿಂದ 
ತತ್ಸಂಬಂಧವಾದ ಸತ್ಯಚಾರಿತ್ರಕ ದಾಖಲೆಗಳು ದೊರೆತಲ್ಲಿ ಅದನ್ನು ಕೃಶಹ್ಞತೆ 
ಯಿಂದ ಸ್ವೀಕರಿಸಲು ಲೇಖಕನ ಸನ್ಮುತಿಯ.ದೆ ಲೇ.) 


೨೮೬ ಶಿಾನುಭನ 


ಸೃಷ್ಟಿಯ ರಚನೆ. 


ಇ 

ವೀನಶೈವರಲ್ಲಿ ಸೃಷ್ಟಿಯ ರಚನೆಯ ಬಗ್ಗೆ ವಿಶೇಷ ತರದ ವಿಚಾ 
ರಗಳುಂಟು. ಅವುಗಳು ಇತರ ವೇದಾಂತ ಮಾರ್ಗಿಗಳ ತತ್ವಗಳನ್ನು 
ಹೋಲುವದಿಲ್ಲ. ಅದರೆ ಅವು ಶಿನಾಗಮ ಗ್ರಂಥಗಳಿಗನುಸಾರವಾಗಿ 
ಇರುತ್ತವೆ. ಶೈವರಲ್ಲಿ ಈಗ ಶಿವಸಿದ್ಧಾಂತಿಗಳು, ಕಾಶ್ಮೀರೀಕ್ಳೈವರು ಎಂದು 
ಮೊದಲಾದ ಭೇದಗಳಿರುತ್ತವೆ. ಅವರಲ್ಲಿ ಸಹ ವೀರಶ್ಸೆವರು ತಮ್ಮ ಒಂದು 
ನಿಶಿಷ್ಟವಾದ ಮಾರ್ಗವನ್ನು ಅನುಸರಿಸಿ ತಮ್ಮ ಸಿದ್ಧಾಂತವನ್ನು ನೆಲೆ 
'ಗೊಳಿಸಿರುವರು. ಅವರಲ್ಲಿರುವ ಇದರ ಸಂಬಂಧವಾದ ವಿಚಾರಗಳು 
ಬೇರಿ ಬೇರೆ ಶಿನಾಗಮಗಳ ಮಾರ್ಗವನ್ನು ಹೋಲುತ್ತಿದ್ದರೂ ಇದರಲ್ಲಿ 
ಅವರು ಕೆಲವು ಮಾರ್ಸಾಡುಗಳನ್ನು ಮಾಡಿ ಈ ವಿಷಯವನ್ನು ವಿವ 
ರಿಸಿದ್ದಾರೆ. 


ಅವರ ವಿಷಯ ವಿವರಣೆಯಲ್ಲಿ ನಾವು ಮೂರು ಮುಖ್ಯ ವಿಭಾಗ 
ಗಳನ್ನು ಮಾಡಬಹುದು. ಮೊದಲನೆಯದರಲ್ಲಿ ನಾದ ಬಿಂದು ಕಲೆಗಳ 
ನಿಚಂರ, ಎರಡನೆಯದರಲ್ಲಿ ಸಾದಾಖ್ಯಗಳ ವಿಚಾರ, ಮೂರನೆಯದ 
ರಲ್ಲಿ ಷಡಧ್ವಗಳ ವಿಚಾರ ಎಂದು ಇರುತ್ತವೆ. ಈ ವಿಚಾರಗಳು 
ಬಹು ಮಾರ್ವಿಕವೂ ಈಗಿನ ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಶೋಧನೆ 
ಗಳಿಗೆ ಹೊಂದಿಕೆಯಾಗುವಂಥವುಗಳೂ ಇರುತ್ತವೆ. ಇವುಗಳ ಮೇಲಿಂದ 
ವೀರಶೈವರು ಧಾರ್ಮಿಕ ಸಂಶೋಧನೆಯ ಕಾರ್ಯದಲ್ಲಿ ಹಿಂದಿನ ಕಾಲ 
ದಲ್ಲಿ ರ ಅತ್ಯುಚ್ಚ ಸದಯನ್ನು ಹೊಂದಿದ್ದರೆಂಬದು ಮ್ಯಕ್ತವಾ 
ಗುತ್ತದೆ. 


ಜಗತ್ತಿನ ಪ್ರಕಟನೆಯ ಕಾಲನಲ್ಲಿ ಅನು ಮೊದಲು ಸರ್ವ ಶೂನ್ಯ 
ಸ್ಥಿತಿಯಲ್ಲಿ ಇತ್ತು. ಆಗ ಅದರಲ್ಲಿ ಚಿತ್‌ಶಕ್ತಿಯು ಉದ್ಭವಿಸುತ್ತದೆ. 
ಅದರ ಮೂಲಕವೇ ನಾದ, ಬಿಂದು, ಕಲೆಗಳು ತಲೆದೋರುತ್ತನೆ. ಈ" 
ನಾಲ್ಕೂ ಬೆರೆದು ಕೊಳ್ಳಲು ಮೂಲಸ್ರಣವಕ್ಕೆ ಕಾರಣನಾಗುತ್ತವೆ. ಆಮೇಲೆ 
ಜಗತ್ತು ಕೆಲವು ಸಾದಾಖ್ಯಗಳೂಳಗಿಂದ ಹಾಯ್ದು ಪ್ರಕಟಕ್ಕೆ ಬರು 
ತ್ತದೆ. ಈ ಸಾದಾಖ್ಯಗಳಲ್ಲಿ ಸೃಷ್ಟಿಗೆ ಕಾರಣವಾಗಿರುವ ಅನೇಕ ಬಗೆಯ 
ಶಕ್ತಿಗಳು ಉದ್ಭವಿಸುತ್ತವೆ. ಈ ಎರಡನೆಯ ಸ್ಥಿತಿಯೊದಗಿದಲ್ಲಿ ಈ 


ಕೃ ಪ್ಟಿಯ ರಚನೆ. ೨೮೭ 


ಶಕ್ತಿಗಳ ಹರಿದಾಟಕ್ಕೆ ಅತ್ಯವಶ್ಯವಾಗಿರುವ ಸಡಧ್ವಗಳು ಉಂಟಾ 
ಗುತ್ತವೆ. ಹೀಗೆ ಶೂನ್ಯದೊಳಗಿಂದ ದೃಶ್ಯ ಜಗತ್ತು ಉತ್ಸನ್ನವಾಗಿರು 
ತ್ತದೆಂದು ವೀರಶೈವರು ತಿಳಿದಿದ್ದಾರೆ. ಇಲ್ಲಿ ಶೂನ್ಯನೆಂದರೆ ಪರಶಿವ 
ಅಥವಾ ಪರಬ್ರಹ್ಮ ಎಂತಲೇ ತಿಳಿಯಬೇಕು. ಈ ಎಲ್ಲ ನಿಷಯಗಳ ಜಾ ್ಲಾನವು 
ಷಟ್‌ಸ ಸಲ ಶಾ ಸ್ರಕ್ಕೆ ಮೂಲವಾಗಿರುತ್ತದೆ. ಆದಕೆ ಇಂಥ ವಿಷಯಗಳ 
ಅರಿವು. ಇನ್ನೂ ಹೆಚ್ಚಾಗಿ ಸಂಶೋಧಿಸಲ್ಪಟ್ಟಿ ರುವದಿಲ್ಲ. ಆದಕೆ ವಚನ 
ಗ್ರಂಥಗಳಲ್ಲಿಯೂ ಆಗಮ ಗ್ರಂಥಗಳಿಲ್ಲಿಯೂ ಇವುಗಳ ವಿವರಣೆಗೆ 
ಮಹತ್ವದ ಸ್ಥಾನವಿರುತ್ತದೆ. ಈ ವಿಷಯಗಳನ್ನು ಕುರಿತು ನಾವು 
ಕೆಳಗೆ pe ದರಲ್ಲಿ ಹೇಳಲು ಯತ್ನಿಸಿದ್ದೇನೆ. ಅವುಗಳನ್ನು ವಾಚಕರು 
ಅವಶ್ಯವಾಗಿ ತೂಗಿ ನೋಡಿ ತಮಗೆ ತೋರಿದ ಅಭಿಪ್ರಾಯಗಳನ್ನು 
ಬಹಿರಂಗಗೊಳಿಸಬೇಕೆಂತಲೂ ನಮ್ಮ ಸೂಚನೆ ಇದೆ. 


ಇನ್ನು ಮೇಲೆ ವೀರಶೈವರು ತಮ್ಮ ತಾತ್ವಿಕ ಷಟ್‌ಸ್ಫಲ ಸಿದ್ಧಾಂ 
ತನನ್ನು ಹೊರಗೆಡುಹುವ ಸಮಯವು ಬಂದಿದೆ. ಈ ವರೆಗೆ ' ಅದರ 
ವಾಜ್ಮಯಾತ್ಮಕ ಮತ್ತು ಉಚ್ಚ ಸಾಮಾಜಿಕ ವಿಚಾರಗಳ ಪ್ರಭಾವವನ್ನು 
ಜನರಲ್ಲಿ ಶಿವಾನುಭವ ಪತ್ರಿಕೆಯ ದ್ವಾರಾ ಸ್ರಕಟಮಾಡುತ್ತ ಬಂದಿ 
ರುತ್ತೇವೆ. ಆದರೆ ಇನ್ನು ಮೇಲೆ ವೀರಶೈವ ಸಿದಾ ಫಂತವನ್ನು ವ್ಯಕ್ತಪ 
ಡಿಸುವ ಕಾರ್ಯವನ್ನು ಕೈಕೊಳ್ಳುವದು ಅವಶ್ಯವಾಗಿದೆ. ಈಚೆಗೆ ಈ 
ವಿಷಯಕ್ಕೆ ಸಂಬಂಧಿಸಿದ ಗ್ರಂಥಗಳು ಅನೇಕನಾಗಿ ಹೊರಸಟ್ಟಿವೆ. ಅವು 
ಗಳನ್ನು ವೀರಶೈವರು ಓದಿ ತಿಳಿದು ತಾವು ಕಂಡುಹಿಡಿದ ವಿಚಾರಗಳನ್ನು 
ಲೇಖಗಳ ಮೂಲಕ ನಮಗೆ ತಿಳಿಸಿದಲ್ಲಿ *ವುಗಳಿಗೆ ಶಿವಾನುಭವ ಪತ್ರಿಕೆ 
ಯಲ್ಲಿ ಯಾನಾಗಲೂ ಇಂಬುಗೊಡುವೆವು. ಇದರಿಂದ ಸಮಾಜದಲ್ಲಿ 
ಹೊಸತಂದ ಚಲನೆಯು ಉಂಟಾಗಬಹುದು. 





ನಾದ, ಬಿಂದು, ತಲೆಗಳು. 


ವೀರಶೈವ ಧರ್ಮ ಗ್ರಂಥಗಳಲ್ಲಿ ನಾದ ಬಿಂದು ಕಲೆಗಳೆಂಬ ಶಬ್ದ 
ಗಳು ಆಗಿಂದಾಗ್ಗೆ ಬರುತ್ತವೆ. ಜಗತ್ತಿನ ಮತ್ತು ಮನುಷ್ಯನ ಎಲ್ಲ 
ಅವಸ್ಥೆಗಳಲ್ಲಿಯೂ ಇವು ಸರಿಣಾಮ ಮಾಡುತ್ತವೆಂದು ತಿಳಿಯಲ್ಪಟ್ಟನೆ. 
ಜಗತ್ತಿನ ಸೃಷ್ಟಿಯ ಕಾಲಕ್ಕೆ ಇವುಗಳು ಉತ್ಪನ್ನವಾಗುತ್ತವೆ. ಅ. 


೨೮೮ ಶಿವನಾಮ ಚ್‌ 


ಉತ್ಸನ್ನವಾಗಿ ಪರಮಾತ್ಮನ ಮೂಲ ಚಿತ್ತುವಿನೊಡನೆ ಕೂಡಿದ ಕೂಡಲೆ 
ಓಂಕಾರ ಪ್ರಣಮವು ಪ್ರಾದುರ್ಭವಿಸುತ್ತದೆ. ಇದೇ ಮಹಾಲಿಂಗವೆಂ 
ಜಿನಿಸಿಕೊಳ್ಳುತ್ತದೆ. ಮತ್ತು ಈ ಮಹಾಲಿಂಗದಿಂದ ಜಗತ್ತಿನಲ್ಲಿ ಪಂಚ 
ಸಾದಾಖ್ಯಗಳೂ ಉಂಟಾಗುತ್ತದೆ. 


ಜಗತ್ತು ಆರಂಭದಲ್ಲಿ ಸರ್ವ ಶೂನ್ಯ ನಿರಾಲಂಬ ಸ್ಥಿತಿಯಲ್ಲಿರು 
ತ್ತದೆ. ಆಗ ಪರಶಿನನಲ್ಲಿ ಜಗತ್ತನ್ನು ಉತ್ಪನ್ನ ಕೂಡಬೇಕೆಂಬ ಇಚ್ಛೆಯು 
ತಲೆದೋರಲು ನಮುಹಾಜ್ಞಾನ ಚಿತ್ತು ಉದಯವಾಗುವದು. ಆ ಚಿತ್ತಿ 
ನಿಂದ ಅಕಾರ ಉಕಾರ ಮಕಾರಗಳೆಂಬ ಅಕ್ಷತ್ರಯಗಳು ಉತ್ಸನ್ನವಾ 
ಗುತ್ತವೆ. ಅಕಾರವೇ ನಾದ, ಉಕಾರವೇ ಬಿಂದು, ಮಕಾರನೇ ಕಳೆ. 
ಈ ಮೂರರೊಡನೆ ಮೂಲ ಚಿತ್ತು ಬೆರೆಯಲು ಓಂಕಾರವೆಂಬ ಪ್ರಣ 
ಮವು ಉತ್ಪ್ಸನ್ನವಾಗುತ್ತದೆಂದು ವೀರಶೈವ ಸಿದ್ಧಾಂತವು ಹೇಳುತ್ತದೆ. 


ನಾದವು ಒಂದು ಬಗೆಯ ಅಲುಗಾಡುವಿಕೆ ಅಥವಾ ಹೊಯಿಲು 
ಎಂದು ಹೇಳಬಹುದು. ಇದೇ ಜಗದುತ್ಸತ್ತಿಗೆ ಮೂಲಕಾರಣವು. ಈ 
ಹೊಯಿದಾಟನಿಂದ ಬಿಂದುವಿನ ಪ್ರುದುರ್ಭಾವಸ್ರ. ಬಿಂದುವು ಜಗತ್ತು 
ಘನೀಭೂತವಾಗುವ ಮೊದಲನೆಯ ಸ್ಥಿತಿಯೆಂದು ಹೇಳಬಹುದು. ಹೀಗೆ 
ನಾದ ಬಿಂದುಗಳು ಉದಯವಾಗಿ ಅವುಗಳ ಪರಸ್ಪರ ಸಂಯೋಗವಾದಲ್ಲಿ 
ಕಲೆಯು ಉತ್ಪನ್ನವಾಗುತ್ತದೆ. ಈ ಕಲೆಯು ಜಗತ್ತಿನಲ್ಲಿ ತೋರುವ 
ದೃಶ್ಯ ಶಕ್ತಿ ಎಂದು ಹೇಳಬಹುದು. ಇದರ ಮೂಲಕನೇ ಪದಾ 
ರ್ಥಗಳ ಗುಣಗಳೂ ಕ್ರಿಯೆಗಳೂ ಸಂಭವಿಸುತ್ತವೆ. ಈ ನಾದ ಬಿಂದು 
ಕಲೆಗಳು ಜಗತ್ತಿನಲ್ಲಿ ಇಷ್ಟೇ ಅಲ್ಲ. ಜಗತ್ತಿನ ಪ್ರತಿಯೊಂದು ಪದಾ 
ರ್ಥದಲ್ಲಿಯೂ ತೋರಿಬರುತ್ತವೆ. 


ನಾದವು ಮೊದಲು ಚಿತ್‌ಸ್ವರೂಪದಲ್ಲಿರುತ್ತದೆ. ಅದು ಓಂಗಓಂ 
ಸಂ ಎಂದು ಸುನಾದ ಘೋಷತವುಳ್ಳುದೆಂದು ಹೇಳಲ್ಪಡುತ್ತದೆ. ಬಿಂದು 
ವಾದರೂ ಆರಂಭದಲ್ಲಿ ಚಿತ್‌ಸ್ವರೂಪುಳ್ಳುದು. ಅದು ಪ್ರಜ್ವಲಿಸುವ 
ಕಂಭದಂತೆ ರುುಗರುಗಿಸಿ ಬೆಳಗುತ್ತದೆ. ಹಾಗೆಯೇ ಚಿತ್‌ಸ್ವರೂಪುಳ 
ವ:ಕಾರವು ಮಧ್ಯಾನ್ನ ಕಾಲದ ಪ್ರಚಂಡ ಸೂರ್ಯ ಕೋಟಿಗಳ ಪ್ರಕ 
ಶಕ್ಕಿಂತಲೂ ಮಿಗಿಲಾಗಿ ಮಹಾಪ್ರಕಾಶವುಳ್ಳದೆಂದು ಹೇಳಲ್ಪಡುತ್ತದೆ. 
ಹೀಗೆ ಇವುಗಳ ಸ್ವರೂಸವನ್ನು ವಚನಕಾರರು ಹೇಳುವದುಂಟು. 


ಸ್ಟಿಯ ರಚೆನೆ ತೀ ೯ 

ನಾದವು ಜಗತ್ತಿಗೆ ಬೀಜ ಸ್ವರೂಪವಾಗಿದೆ. ಬಿಂದುವು ಅದಕ್ಕೂ 
'ಹೆಚ್ಚು ಸ್ಥೂಲ ಸ್ವರೂಸುಳ್ಳದ್ದಾ ಗಿದೆ ಕಲೆಯು ಶಿವಶಕ್ತಿಯ ದ್ಯೋತಕವು. 
ಹೀಗೆ ನಾದ ಬಿಂದು ಕಲೆಗಳ ಕಾರ್ಯಗಳನ್ನು ವೀರಶೈನ ಧರ್ಮ 
ಗ್ರಂಥಕಾರರು ವಿವರಿಸುತ್ತಾರೆ. ಇವುಗಳೊಡನೆ ಪರಮಾತ್ಮನ ಮೂಲ 
ಚಿತ್ತು ಕೂಡಿದಲ್ಲಿ ಓಂಕಾರದ ಉತ್ಪತ್ತಿಯು, ಈ ಓಂಕಾರವೇ ಅಖಂಡ 
ಸರಿಪೂರ್ಣಗೋಳಕಾಕಾರ ತೇಜೋ ಮೂರ್ತಿಯಾದ ಮಹಾಲಿಂಗವು. 

ದೇಹದಲ್ಲಿ ನಾದವೇ ಪ್ರಾಣವು, ಬಿಂದುವೇ ದೃಶ್ಯ ಶರೀರವು, 
ಕಳೆಯೇ ಮನವಾಗಿರುತ್ತದೆ. ಇವುಗಳು ಕೂಡಿದಾಗಲೇ ವ.ನುಷ್ಯನಲ್ಲಿ 
ಕಾರ್ಯಗಳು ಸಂಭವಿಸುತ್ತವೆ. ಹುಟ್ಟುವಿಕೆಗೆಯೇ ಬಿಂದುವು. ಸ್ಥಿತಿಯೇ 
ಕಳೆಯು, ನಾದದಿಂದಲೇ ಸಂಹಾರವು. ಹೀಗೆ ಜಗತ್ತಿನಲ್ಲಿರುವ ಪದಾ 
ರ್ಥಗಳ ಪ್ರಾಮರ್ಭಾವ, ಅಸ್ತಿತ್ವ, ನಾಶ ಹಾಗೂ ಅವುಗಳ ಸ್ವರೂಸ 
ಮತ್ತು ಕ್ರಿಯೆ ಇವುಗಳೆಲ್ಲವೂ ನಾದ ಬಿಂದು ಕಲೆಗಳ ಮೂಲಕವಾ 
ಗಿಯೇ ಸಂಭವಿಸುತ್ತವೆಂದು ತಿಳಿಯಲ್ಪಟ್ಟಿರುತ್ತದೆ. 


ಪಂ ಚಸಾದಾಖ್ಯಗಳು. 


ಜಗತ್‌ ಸೃಷ್ಟಿಯ ಕಾಲದಲ್ಲಿ ಅಖಂಡ ಪರಿಪೂರ್ಣ ಗೋಳ 
ಕಾಕಾರ ತೇಜೋ ಮೂರ್ತಿಯಾದ ಮಹಾಲಿಂಗವು. ಮೇಲೆ ಹೇಳಿದ 
ಪ್ರಕಾರ ಉದ್ಭವಿಸುತ್ತದೆ. ಈ ಮಹಾಲಿಂಗದಿಂದ ಪಂಚಸಾದಾಖ್ಯ 
ಗಳು ಪ್ರಕಟವಾಗುತ್ತವೆ. ಈ ಸಾದಾಖ್ಯಗಳು ಜಗತ್ತು ವ್ಯಕ್ತವಾ 
ಗುವಾಗ ಉಂಟಾಗುವ ಅದರ ಬೇರೆ ಬೇರೆ ಸ್ವರೂಪಗಳೆಂದು 
ಹೇಳಬಹುದು. ಇವು ಮಹಾಸಾದಾಖ್ಯ ಶಿವಸಾದಾಖ್ಯ ಅನೂರ್ತಿ 
ಸಾದಾಖ್ಯ ಮೂರ್ತಿಸಾದಾಖ್ಯ ಕರ್ತುಸಾದಾಖ್ಯ ಕರ್ಮಸಾದಾಖ್ಯ ಎಂಬ 
ವುಗಳಿದ್ದು ಮೊದಲಿನ ಸಾದಾಖ್ಯಕ್ಕಿಂತ ಅದರ ಮುಂದಿನ ಸಾದಾ 
ಖ್ಯವು ಹೆಚ್ಚು ಹೆಚ್ಚು ಸ್ಥೂಲ ಸ್ಥಿಕಿಯನ್ನು ಹೊಂದುತ್ತ ಹೀಗೆ ಒಂದರ 
ಹಿಂದೊಂದು ಗಮವಾಗುತ್ತ ಹೋಗುತ್ತವೆ. ಈ ಐದು ಸಾದಾಖ್ಯುಗ 
ಳಲ್ಲಿ ಸೃಷ್ಟಿಯ ಕಾರ್ಯದಲ್ಲಿ ಅವಶ್ಯವಾಗಿರುವ ಶಕ್ತಿಗಳೂ ಕಲೆಗಳೂ 
ಲಿಂಗಗಳೂ ಪಂಚಾಕ್ಷರಗಳೂ, ಪಂಚಮುಖಗಳೂ ಕಳಾಮೂರ್ತಿಗಳೂ 
ಅಂಗಗಳೂ ಅಧಿದೇವತೆಗಳೂ ಉತ್ಪನ್ನವಾಗುತ್ತವೆ. ಸೃಷ್ಟಿಯ ಕ್ರಮದಲ್ಲಿ 


3 


೨೯೦ ಶಿವಾ:ನ. ಭವ, 


ಕಾರ್ಯಗಳು ಸರಿಯಾಗಿ ನಡಿಯಲು ಇವೆಲವೂ ಅವಶ ೈಮಾದವುಗಳು. ಚ 
ಕ್ರಮವಾಗಿ ಪ್ರಕಟವಾಗುತ್ತ ಮುಂಡೆ *ಟ್ಟಿಡೆಗೆ ಸ ಭಾರಿಗೆ ಪ್ರ ತ್ಯಕ್ಷ 
ಕಾರಣವಾಗಿರುವ ಪಂಚಮಹಾಭೂತಗಳೂ ಉತ್ಪನ್ನವಾಗುತ್ತವೆ. ಸ 
ಗಳೂ ಸೃಷ್ಟಿ ಗೆ ಕಾರಣವಾಗಿವೆ. ಸಾದಾಖ್ಯಗಳು ಜಗತ್ತಿನಲ್ಲಿ ತಲೆ 
ದೋರುವಂತೆ ಬ ಭಾ ಕೂಡ ಕಂಡುಬರುತ್ತವೆ. ಹೀಗೆ 
ಸಾದಾಖ್ಯಗಳು ಜಗತ್ತಿನ ಸ್ನ ಸೃಷ್ಟಿಯ ಕಾಲದಲ್ಲಿ ವಿಧವಿಧ ಸ್ವರೂನಗ 
ಳನ್ನು -ತಾಳುತ್ತ ಜಗತ್ತಿಗೆ ಗ ಪ್ರತಿಯೊಂದು ಸಾದಾಖ್ಯ 
ಲ್ಲ. ಸೃಷ್ಟಿಯ ಕಾರ್ಯಕ್ಕೆ ಅವಶ. ವ:ಗಿ ಬೇಕಾಗುವ ಎಲ್ಲ ತರನ 
"ವಸ್ತುಗಳೂ ಶಕ್ತಿಗಳೂ ಹುಟ್ಟಿತ್ತವೆ, ಅವುಗಳ ಕಾರ್ಯಗಳನ್ನು ನಡಿ 
ಸಲಿಕ್ಕೆ ಸದಾಶಿವ ಈಶ್ವರ ರುದ್ರ ವಿಷ್ಣ ಮತ್ತು ಬ್ರಹ್ಮ ಈ ಅಧಿ 
ದೇವತೆಗಳು ಇರುತ್ತಾರೆ. ಹಾ”ಯೇ ಪ ಾಶಕ್ತಿ ಆದಿಶಕ್ತಿ ಇಚ್ಛಾಶಕ್ತಿ 
ಜ್ಞಾನಶಕ್ತಿ ಕ್ರಿಯಾಶಕ್ತಿ ಎಂಬ ಶಕ್ತಿಗಳೂ ಉತ್ಪನ್ನವಾಗ ತ್ತವೆ. ಮತ್ತು 
ಜಗತ್ತಿನಲ್ಲಿಯ ಕ್ರಿಯೆಗಳಿಗೆ ಇವೂ ಕಾರಣಗಳು. ಮುಂದೆ ಆಕಾಶ 
ವಾಯು ಅಗ್ನ ಜಲ ಮತ್ತು ಪೃಥ್ವಿ ಎಂಬ ಪಂಚಮಹಾಭೂತಗಳೂ 
ಉದ್ಭವಿಸುತ್ತವೆ. ಅವುಗಳ ತತ್ವಗಳು ಪ್ರತಿಯೊಂದು ಪದಾರ್ಥದಲ್ಲಿ 
ಸೇರಿಕೊಂಡು ಪದಾರ್ಥಗಳ ಗುಣಧರ್ಮಗಳಿಗೆ ಕಾರಣವಾಗಿರುತ್ತವೆ. 

ಪಂಚಸಾದಾಖ್ಯಗಳು ಶಿವನ ಪಂಚಮುಖಗಳೆಂತಲೂ ಹೇಳಲ್ಪ 
ಡುತ್ತವೆ. ಈ ಪ್ರತಿಯೊಂದು ಮುಖದಲ್ಲಿ ಪಂಚಾಕ್ಷರಿಯ ಐದು ಅಕ್ಷ 
ರಗಳೂ le ಜತ ಈ ಪಂಚಾಕ್ಷರಿಯು ಪಂಚಲಿಂಗ ಸ್ವರೂಸ 
ವನ್ನು ಹೊಂದಿ ಅವುಗಳಲ್ಲಿ ಪ್ರಕಾಶಿಸುತ್ತದೆ... ಈ ಸಾದಾಖ್ಯಗಳಲ್ಲಿ 
ಶಾಂತತೀತೋತ್ತರಕಲೆ ಶಾಂತ್ಸಾ ತೀತಕರೆ ಶಾಂತಕಲೆ ವಿದ್ಯಾಕರೆ ಪ್ರತಿ 
ಷ್ಠಾಕಲೆ ಮತ್ತು ನಿವೃತ್ತಿಕರೆ A ಕಲೆಗಳು ಬೆಳಗುತ್ತವೆ. ಇವೆಲ್ಲ 
ವುಗಳು ಶಿವನ ನೆನಹು ಮಾತ್ರದಿಂದ ಉಂಟಾಗಿ ಜಗತ್ತನ್ನು ವ್ಯ ಸ್ಥೆ 


ಯಿಂದ ನಡಿಸಿಕೊಂಡು ಹೋಗುತ್ತವೆಂದು ನೀರಶೈವ ತತ್ವಜ್ಞರು 
ತಿಳಿದಿರುತ್ತಾರೆ. 


ಷಡಧ್ವಗಳು. 


ಅಧ್ವಗಳು ಆರು ಇರುತ್ತವೆ. ಅವು ಮಂತ್ರಾಧ್ವ, ಪದಾಧ್ವ, 
ವರ್ಣಾಧ್ವ, ಭುವನಾಧ್ವ, ತತ್ವಾಧ್ವ, ಕಲಾಧ್ವಗಳಾಗಿನೆ. ಶಿವಾಗ 


ಸೃಷ್ಟಿಯ ರಚನೆ. ೨೯೧ 


ಮಗಳಲ್ಲಿ ಇವುಗಳಿಗೆ ಬಹು ಮಹತ್ವದ ಸ್ಥಾನವಿದೆ, ಶೈವ ಧರ್ಮ 
ಗ್ರಂಥಗಳಲ್ಲಿ ಇವುಗಳ ವಿನೇಚನೆಯು ಬಹು ವಿನ ಸಾರವಾಗಿ ಮಾಡಲ್ಲ 
ಡುವದುಂಟು. ವೀರಶೈವ ಸಿದ್ಧಾಂತದಲ್ಲಿಯೂ ಇವುಗಳ ಉಲ್ಲೇಖವು 
ಆಲ್ಲಲ್ಲಿ ಬರುತ್ತದೆ. ಆದರೆ ದೀಶ್ಚಯ ಮೂಲಕ ಷಡಧ್ವ ಶುದ್ಧಿಯನ್ನು 
ಹೊಂದಿದ ಬಳಿಕ ಷಟ್‌ಸ್ಥಲ ಮಾರ್ಗದಂತೆ ವೀರಶೈವನು ನಡೆಯಬೇ 
ಕಾದುದರಿಂದ ಈ ಷಡಧ್ವಗಳ ಬದಲು ಷಟಸ್ಥಲ ವಿಷಯಗಳು ವೀರ 


ಶೈನ ಗ್ರಂಥಗಳಲ್ಲಿ ಹೆಚ್ಚಗಿ ನಿರೂಪಿಸಲ್ಪಡುವದುಂಟು. 


ಪರಶಿವನ ಮೂಲಕ ಸಾದಾಖ್ಯಗಳು ಹೊರಹೆಇಮ್ಮುವವೆಂದು 
e ಟ್ವದೆಯಷ್ಟೇ. ಈ ಸಾದಾಖ್ಯಗಳು ಪ್ರಕಟವಾಗುವಾಗ 
ನಿಶ್ಷದಲ್ಲಿ ಸಂಚ ಕ ಉತ್ಸನ್ನವಾಗಿ ಅದು ಯಾವ ಮಾರ್ಗದಿಂದೆ 

ಪ್ರವಹಿಸುತ್ತದೋ ಅದೇ ಅಧ್ವವೆಪಸಿಕೊಳ್ಳುವದು. ಶಕ್ತಿಯು 
ಪ್ರವಹಿಸಲು ಈ ಆಧಾರವು ಬೇಕು. ಈ ಆಧಾರವು ಅದಕ್ಕೆ 
ದೊರೆತಾಗಳೇ ಅದು ಪ್ರಕಟವಾಗುತ್ತದೆ. ಇಂಥ ಆಧಾರವೇ ಅಧ್ವ 
ವೆಂದು ಹೇಳಬಹುದು. ಇವುಗಳ ಮೂಲಕ ಶಿನಶಕ್ತಿಯು ಜಗತ್ತಿನಲ್ಲಿ 
ಹರಿದಾಡುತ್ತದೆ. 


ಅಧ್ವಗಳು ವಿದ್ಯುಲ್ಲತೆಯು ಹರಿದು ಬರುವಂಥ ತಾರಾಯಂತ್ರದ 
ತಂತಿಗಳಂತಿರುತ್ತವೆ. ವಿಶ್ವವು ಪ್ರಕಟನಾಗಲು ಅವು ಸ ಇಧನಗಳಾಗಿನೆ. 
ಆದ್ದರಿಂದ ಅಧ್ವಗಳು ಜಗತ್ತಿನಲ್ಲೆಲ್ಲ ಪಸರಿಸಿರುತ್ತವೆ. ಸಾದಾಖ್ಯಗಳು 
ಮತ್ತು ಅಧ್ವಗಳು ಇವುಗಳ ಸಂಬಂಧವನ್ನು ಕೆಳಗಿನ ದೃಷ್ಟಾಂತದ 
ಮೂಲಕ ಹೇಳಬಹುದು, ಜೇಡಹುಳದ ಸುತ್ತಲು ಜಾಳಿಗೆಗಳು ಪಸ 
ರಿಸಿದಂತೆ ಸಾದಾಖ್ಗಗಳು ಪಸರಿಸಿರುತ್ತವೆ. ಆದರೆ ಒಂದು ಜಾಳಿಗೆಯ 
ವಲಯದಿಂದ ಮತ್ತೊಂದು ವಲಯಕ್ಕೆ ಹೋಗಲು ಜೇಡಹುಳವು ಹೇಗೆ 
ತಾನಿರುವ ಸ್ಥಳದಿಂದ ಆಯಾ ಜಾಳಿಗೆಗಳೊಳಗಿಂದ ಹಾಯ್ದು ಕಡೆಯ 
ಜಾಳಿಗೆಯ ವರೆಗೆ ಸರಳವಾದ ತಂತಿಗಳನ್ನು ಹೆಣೆದುಕೊಂಡು ಆಯಾ 
ಜಾಳಿಗೆಗಳ ವಲಯಗಳಿಗೆ ಹೋಗಲು ಅನುವು ಮಾಡಿಕೊಂಡಿರುತ್ತ 
ಪೆಯೋ ಹಾಗೆಯೇ ಷಡಧ್ವಗಳ ಮೂಲಕ ಪರಶಿವನಿಂದ ಶಕ್ತಿಯು 
ಹೊರಟು ವಿಶ್ವದ ತುಂಬೆಲ್ಲ ಅಂದರೆ ಸಾದಾಖ್ಯಗಳಲ್ಲೆಲ್ಲ ಹರಡಿರು 
ತ್ತದೆ, ಅಧ್ವಗಳ ಸಹಾಯದಿಂದಲೇ ಪ್ರಪಂಚದ ಆವಿರ್ಭಾವವು. ಅವ್ಯ 
ವಸ್ಥಿತವಾಗಿ ಇರುವ ಮೂಲ ಪ್ರಪಂಚು ಈ ಷಡಧ್ವಗಳ ಮೂಲಕ 


೨೯3 ಶಿವಾನುಭವ. 


ವಾಗಿಯೇ ವ್ಯವಸ್ಥೆ ಸ್ಲೆಯಿಂದ ವೃವಹೆರಿಸುತ್ತದೆ. ಮತ್ತು ಈಗ ಕಾಣುವ 
ಾರರ್ಜುಯರಕ. ಜಗತ್ತು ಆಗಿರುತ್ತದೆ. 


ಷಡಧ್ವಗಳಲ್ಲಿ ಕೆಲವು ಸೂಕ್ಷ್ಮವೂ ಕೆಲವು ಸ್ಫೂಲವೂ ಕೆಲವು 
ಬಹು ಸೂಕ್ಷ್ಮವೂ ಇರುತ್ತನೆ. ಆದರೂ ಅವುಗಳಲ್ಲಿ ಪರಸ್ಪರ ಸಂಬಂ 
ಧವಿಡೆ. ಇದರಿಂದ ವಿಶ್ವಕ್ಕೆ ವೈವಿಧ್ಯತೆಯು ಪ್ರಾಪ್ತ ಪ್ರವಾಗಿರುತ್ತದೆ. 


ಆಧ್ವಗಳ ಸಂಖ್ಯೆಯು ಬಹಳವಿದೆ. ಆದರೆ ಅವುಗಳಲ್ಲೆಲ್ಲ ಆಗ 
ಮಕಾರರು ಆರು ಮುಖ್ಯ ವರ್ಗಗಳನ್ನು ಮಾಡಿರುವರು. ಮನುಷ್ಯನು 


ಮಾಡುವ ಕ್ರಿಯೆಗಳೂ ಜಗತ್ತಿನ ವ್ಯಾಪಾರಗಳೂ ಈ ಅಧ್ವಗಳ ಮೂಲ 
ಕವಾಗಿಯೇ ದೃಶ್ಯಸ್ಥಿತಿಗೆ ಬರುತ್ತವೆ. 


ಈ ಆರು ಅಧ್ವಗಳಲ್ಲಿ ಪುನಃ ಎರಡು ಮುಖ್ಯ ವಿಭಾಗಗಳು 
ಕಲ್ಲಿಸಲ್ಪಟ್ಟಿರುತ್ತವೆ. ಒಂದನೇ ವಿಭಾಗದಲ್ಲಿ ಮಂತ್ರಾಧ್ವ, ಪದಾಧ್ವ, 
ಭ್ಯ ಧ್ವಗಳು ಬರುತ್ತವೆ. ಎರಡನೇ ವಿಭಾಗದಲ್ಲಿ ಭುವನಾಧ್ವ, 

ತ್ವಾಧ್ವ, ಕಲಾಧ್ವಗಳು ಬರುತ್ತವೆ. ಮೊದಲನೆಯ ವಿಭಾಗದಲ್ಲಿಯ 
ಪ ಸೂಕ್ಷ್ಮವಾಗಿರುವದರಿಂದ ನಾದದಿಂದ ಉದ್ಭವಿಸಿರುತ್ತವೆಂದು 
ತಿಳಿಯಲ್ಪಟ್ಟಿರುತ್ತವೆ. ಎರಡನೇ ವರ್ಗದಲ್ಲಿಯ ಅಧ್ವಗಳು ಹೆಚ್ಚು ಸೂ ಬವಾ 
ಗಿರುವದರಿಂದ ಅವು ಬಿಂದುವಿನಿಂದಾಗಿರುತ್ತವೆಂದು ತಿಳಿಯಲ್ಪಟ್ಟಿರುತ್ತವೆ. 
ಈ ನಾದಬಿಂದುಗಳು ಕೂಡಿದಾಗಲೇ ಕಲೆಯು. ಆದ್ದರಿಂದ ವರ್ಣಾ 
ಧ್ವದೊಡನೆ ಕಲಾಧ್ವವು, ಪದಾಧ್ವದೊಡನೆ ತತ್ವಾಧ್ವವು, ಮಂತ್ರಾ 
ಧ್ವ ದೊಡನೆ ಭುವನಾಧ ನವು ಕೂಡಿಕೊಂಡು ಚಲಿಸುತ್ತವೆ. ಈ ಜೋಡಿ 
ಗಳಲ್ಲಿ ಪರಸ್ಪರ ಸಂಬಂಧವಿದೆ. ಈ ಸಂಬಂಧವನ್ನು ಮಂತ್ರ, ಪದ, 
ವರ್ಣಾಧ್ವ ಳು ಶಬ್ದಸ್ತರೂಪನೆಂತಲೂ ಭುವನ, ತತ್ವ, ಕಲಾಧ್ವಗಳು 
ಅರ್ಥಸ್ವರೂಪವೆಂತಲೂ ಆಗಮಜ್ಞರು ವಿವರಿಸಿ ವಜ ಟು 
ಮೊದಲಿನವು ಶಬ್ದಾತ್ಮಕವೆಂತಲೂ 'ಎರಡನೆಯವು ವಸ್ತ್ವಾತ್ಮಕವೆಂತಲೂ 
ವರ್ಣಿಸಲ್ಪಟ್ಟಿರುತ್ತವೆ. ಮೊದಲನೆಯ ವರ್ಗವು ಶಕ. ೨ $ತ್ಮಕವೂ ಎರ 
ಡನೆಯ ವರ್ಗವು ಸ್ವರೂಪಾತ್ಮಕವೂ ಎಂತಲೂ ಹೇಳಲ್ಪಟ್ಟಿರುತ್ತವೆ. 


Kk 
ಮಂತ್ರ, ಪದ, ವರ್ಣಾಧ್ವಗಳು ಶುದ್ಧಾಧ್ವಗಳಾಗಿವೆ. ಭುವನ, 
ತತ್ವ, ಕಲಾಧ್ವಗಳು ಅಶುದ್ಧಾಧ್ವಗಳಾಗಿವೆ. 


ಸೃಷ್ಟಿ ಯೆ ರಚನೆ. 3; 4 


ಈ ಅಧ್ವಗಳಲ್ಲಿ ಎಲ್ಲಕ್ಕೂ ಸ್ಥೂಲವಾದುದು ಕಲ:ಧ್ವವು ಮತ್ತು 
ಎಲ್ಲಕ್ಕೂ ಸೂಕ್ಷ್ಮವಾದುದು ಮಂತ್ರಾಧ್ವವು, ಆದುದರಿಂದ ಕಲೆಯಲ್ಲಿ 
ತತ್ವ, ತತ್ವದಲ್ಲಿ ಭುವನ, ಭುವನದಲ್ಲಿ ವರ್ಣ, ವರ್ಣದಲ್ಲಿ ಪದ, ಪದ 
ದಲ್ಲಿ ಮಂತ್ರ ಹೀಗೆ ಈ ಅಧ್ವಗಳು ಪರಸ್ಪರ ಕೂಡಿಕೊಳ್ಳುತ್ತವೆ. 


ಷಡಧ್ವಗಳ ಜ್ಞಾನ ಮಾಡಿಕೊಂಡಾಗಲೇ ಮನುಷ್ಯನಿಗೆ ಪ್ರಗ 
ತಿಯ ದ್ವಾರವು ತೋರಹತ್ತುತ್ತದೆ. ಮನುಷ್ಯನು ಮೊದಲಿನ ಮೂರು 
ಶಬ್ದಾಧ್ವಗಳ ಜ್ಞಾನಮಾಡಿಕೊಂಡು ಉಳಿದ ಮೂರು ಅರ್ಥಾಧ್ವಗಳ 
ಜ್ಞಾನಮಾಡಿಕೊಳ್ಳಬೇಕು. ಆಂದರೆ ಅವನು ಜ್ಞಾನಿಯೆನಿಸಿಕೊಳ್ಳುವನು 
ಮತ್ತು ಮಹಾಮಾಯೆಯಿಂದ ದೂರಾಗುವನು. ಆಗ ಅಶುದ್ಧಾಧ್ವ 
ಗಳು ಬಿಂದುವಿನಲ್ಲಿಯೂ ಶುದ್ಧಾಧ್ವಗಳು ನಾದದಲ್ಲಿಯೂ ಅಡಗ.ವವು. 
ಮುಂಡೆ ಈ ಬಿಂದುವು ಸಹ ನಾದದಲ್ಲಿ ಅಡಗುವದು ಮತ್ತು ನಾದವು 
ಸರಃಶಕ್ತಿಯಲ್ಲಿ ಅಡಗುವದು ಮತ್ತು ಪರಾಶಕ್ತಿಯು ಸರಮಾತ್ಮನಲ್ಲಿ 
ಅಡಗುವದು. ಆಗ ಮನುಷ್ಯನು ಷಡಧ್ವಗಳ ಜಾಳಿಗೆಯಿಂದ ಹೊರ 
ಬಿದ್ದು. ಮೋಕ್ಷವನ್ನು ಹೊಂದುವನು. ಹೀಗೆ ಅಧ್ವಗಳು ಆಗಮ 
ಗ್ರಂಥಗಳಲ್ಲಿಯೂ ಶಿವಸಿದ್ಧಾಂತ ಗ್ರಂಥಗಳಲ್ಲಿಯೂ ಸವಿಸ್ತಾರವಾಗಿ 
ನಿರೂಪಿಸಲ್ಪಟ್ಟಿರುತ್ತನೆ. 

ಮಂತ್ರಾಧ್ವ:- ಇದರಲ್ಲಿ ಹನ್ನೊಂದು ಮಂತ್ರಗಳಿವೆ. ಅವು ಸದ್ಯೋ 
ಜಾತಾದಿ ಪಂಚಬ್ರಹ್ಮ ಮಂತ್ರಗಳು. ಇವು ಐದು ಇನೆ. ಇವುಗಳೊ 
ಡನೆ ಹೃದಯ ಮಂತ್ರ, ಶಿರೋಮಂತ್ರ, ಮೊದಲಾದ ಷಡಂಗಮಂತ್ರ 
ಗಳು ಆರು ಕೂಡಿ ಹನ್ನೊಂದು ಮಂತ್ರಗಳಾಗುತ್ತವೆ. ಇವು ಮಂತ್ರಾ 
ಧ್ವಗಳು. 


ಪದಾಧ್ವ: - ಇವು ೯೪ ಇನೆ. ಕೆಲವು ಆಗಮಗ್ರಂಥಗಳಲ್ಲಿ ಇವು 
ಎಂಭತ್ತೊಂದು ಇನೆ ಎಂದು ಹೇಳಲ್ಪಟ್ಟಿವೆ ಮಂತ್ರಾಧ್ವಕ್ಕೆ ಈ ಪದಾ 
ಧ್ವವೇ ಅನಲಂಬನವು. ಪದಗಳಿಂದಲೇ ಮಂತ್ರಗಳು ಉನ್ಸವಿಸುತ್ತವೆ. 

ವರ್ಣಾಧ್ವಃ-- ಇವು ಐವತ್ತೆರಡು ಅಕ್ಷರಗಳು. ಪದಾಧ್ವಕ್ಕೆ 
ನರ್ಣಾಧ್ಯವು ಮೂಲವಾಗಿದೆ, ಅಂದರೆ ವರ್ಣಗಳ ಸಹಾಯದಿಂದ 
ಪದಗಳು ರಚಿಸಲ್ಪಡುತ್ತವೆ. ಮತ್ತು ಪದಗಳಿಂದ ಮಂತ್ರಗಳು ಉತ್ತ 
ನ್ನವಾಗುತ್ತವೆ. ಮಂತ್ರಗಳು ಎಲ್ಲೆಲ್ಲಿಯೂ ತುಂಬಿವೆ. 


೨೯೪ ಶಿವಾನ; ಭನ. 


ಮೇಲೆ ಕಾಣಿಸಿದ ಆಧ್ವಗಳು ನಾದಾತ್ಮಕವಾಗಿವೆ ನಾವದಿಂದಲೇ 
ಇವು ಹುಟ್ಟುತ್ತವೆ. ಇವುಗಳಿಂದಲೇ ವೇದಗಳ ಆಗಮಗಳ ಉಗಮವು. 


ಹ od ಮ ಇವುಗಳಲ್ಲಿ ಸಂಚ 


PE ಮಂತ್ರಗಳು ಮೂರ್ತಿಬ್ರಹ್ಮೆ, ತತ್ವಬ್ರ 
A ತತ 'ಕಲಾಬ್ರಹ್ಮ, ಎಂದು ಐನ 
ವೆ. ಸಾಕಲ್ಯ, ಶಾಂಭವ, ಸೌಖ್ಯ, ಸಾವಸ್ಯ, ವ ರಿ 
ನಂಚಪ್ರಣಮಗಳು ಮೂರ್ತಿಬ್ರಹ್ಮಮಂತ್ರಗಳು, ಶುದ್ಧಪ್ರಸಾದ, ಮೂಲ 
ಪ್ರಸಾದ, ತತ್ವಪ್ರಸಾದ, ಆದಿಪ್ರಸಾದ, ಆತ್ಮ ಪ್ರಸಾದ ಎಂಬವು ಪಂಚ 
ಸಾದಗಳು ತತ್ತಬ ಬ್ರಹ್ಮ ಮಂತ್ರಗಳು. ಲವರಯಹ ಕಾರಗಳು 
ಸ್ರ ಮಂತ್ರಗಳು. ತಮ್ಮ ತಮ್ಮ ಬೀಜಾಕ್ಷರಗಳಿಂದ ಯುಕ್ತ 
ವಾದ 1. ವಾಮದೇವ, ಆಘೋರ, ತತ್ಪುರುಷ, ಈಶಾನಗ 
ಳೆಂಬ ಪಂಚಮಂತ್ರಗಳು ಪೀಡಬ್ರಹ್ಮೆ ಮಂತ್ರಗಳು. ಈ ಪಂಚಬ್ರಹ್ಮ 
ಮುಖಗಳಿಗೆ ಸಂಬಂಧಿಸಿ ಮೂವತ್ತೆಂಟು ಕಲೆಗಳಿದ್ದು ಅವುಗಳಿಂದ 
ಕೂಡಿದ ಪಂಚಮಂತ್ರಗಳು ಕಲಾಬ್ರಹ್ಮ ಮಂತ್ರಗಳು. 


pl 


( 


WL ULL (ಐ 


Kad 
0 
ಈ 
a 


ಇನ್ನು ಷಡಂಗ ಮಂತ್ರ ಗಳು ಶಿನಾಂಗ, ಭೂತಾಂಗ, ವಿದ್ಯಾಂಗ, 
ಕೂಟಾಂಗ, ಶಕ್ಷ್ಯೋಗ, ಸಾಮಾನ್ಯಾಂಗ ಎಂದು ಅರು ತೆರನಾಗಿರುತ್ತವೆ. 


ಆಗನ.ಕಾರರು ಹೀಗೆ ಅನೇಕ ಭೇದನಿಭೇದಗಳನ್ನು ಕಲ್ಪಿಸಿ ಈ 
ಶುದ್ಧಾಧ್ವಗಳಿಂದ ಶಿವಾಗಮಗಳೂ ಉಪಭೇದಗಳಿಂದ ಕೂಡಿದ ೨೮ ಸಂಹಿ 
ತೆಗಳೂ ಉತ್ಪ್ಸನ್ನವಾದವೆಂದು ತಿಳಿಸುತ್ತಾರೆ. 


ಭು್ಯನಾಧ್ಯಃ ಇವು ೨೨೪ ಇರುತ್ತವೆ. ಬ್ರಹ್ಮಾಂಡದಲ್ಲೆಲ್ಲ ಇವು 
ಸಸರಿಸಿರುತ್ತವೆ. 


ತತ್ವಾಧ್ವಃ - ಇವು ೩೬ ಇನೆ. ಇವುಗಳ ಸವಿಸ್ನುರ ವಿನೇಚ 
ನೆಯನ್ನು ಕ್ರಮಶಃ ಮಾಡುವೆವು. 


ಕಲಾಧ್ನಃ-- ಇವು ಐದು ಇರುತ್ತವೆ. ಇವು ನಿವೃತ್ತಿ, ಪ್ರತಿಷ್ಠಾ, 
ವಿದ್ಯ, ಶಾಂತಿ, ಶಂತ್ಯಾತೀತಗಳು ಇಶುತ್ತನೆ. ಈ ಕಲೆಗಳು ಪದಾ 


ಸೃಷ್ಟಿಯ ರಚನೆ ೨೯೫ 


ರ್ಥಗಳೊಡನೆ ಬೆರೆದು ಅವುಗಳಲ್ಲಿ ಅನೇಕ ತರದ ಸರಿಣಾಮಗಳನ್ನುಂಟು 
ಮಾಡುತ್ತವೆ. ಇವುಗಳ ಸಂಕ್ಷಿಪ್ತ ವಿವರವು ಏನೆಂದರೆಃ-- 


ಸಂ ಪರಮಾತ್ಮನ ಅರಿವು ಮನುಷ್ಯನಲ್ಲಿ ಉತ್ಸನ್ನವಾ 

ಕಲೆಯು ಜಾಗ್ರತಿಯನ್ನು ಹೊಂದುತ್ತದೆ. ಆಗ ಇವನು 
ಳನ್ನು ಬಿಟ್ಟು `6ಂಮಾತ್ಮನೊಡನೆ ಕೂಡಲು ಬಯಸು 
ತ್ತಾನೆ. ಇದರ ಅಧಿದೇವತೆಯು ಬ್ರಹ್ಮನಿರುತ್ತಾನೆ. ಪ್ರತಿಷ್ಠಾಕಲೆ:-- 
ಈ ಕಲೆಯ ಮೂಲಕ ನೋಕ್ಷೋನ್ಮುಖನಾದ ಆತ್ಮನು ದೃಢಚಿತ್ತನಾಗಿ 
ರುತ್ತಾನೆ. ವಿಷ್ಣವೇ ಇಲ್ಲಿ ಅಧಿದೇವತೆಯು ವಿದ್ಯಾಕಲೆ: ಇಲ್ಲಿ 
ಪಾಸಕರ್ಮಗಳು 'ನಾಶಹೊಂದ ದುತ್ತವೆ. ಬುದ್ಧಿಯು ವಿಶಾಲವಾಗುತ್ತದೆ. 
ಮಲಗಳು ದೂರಾಗುತ್ತವೆ. ರುಗ್ರನು ಇಲ್ಲಿ ಅಧಿದೇವತೆಯು. ಶಾಂತಿ 
ಕಲೆ:-: ಇಲ್ಲಿ ಅಹಂಕಾರವು ತೊಲಗಿ ಹೋಗುತ್ತದೆ ಎಲ್ಲೆಲ್ಲಿಯೂ 
ಸಮಾಧಾನವು ನೆಲೆಗೊಳ್ಳುತ್ತದೆ. ಇದರ ಅಧಿದೇವತೆಯು ಮಹೇಶ್ವ 
ರನು. ಶಾಂಕ್ಯಾತೀತಕಲೆಃ-- ಇದರ ಮೂಲಕ ಪರಮಾತ್ಮನ ಪ್ರೇಮ 
ಮತ್ತು ಕರುಣೆಯನ್ನು ಮನುಷ್ಯನು ಹೊಂದಿ ಪರಮಾತ್ಮನಲ್ಲಿಯೇ 
ಜೀವಿಸುತ್ತಾನೆ. ಇದು ಸೌಖ್ಯದ ಪರಮಾವಧಿಯಾಗಿದೆ. ಹೀಗೆ ಕಲೆಗಳು 
ಮನುಷ್ಯನಲ್ಲಿ ಉಚ್ಚಸ್ಥಿತಿಯನ್ನುಂಟುಮಾಡಲು ಸಾಧನಗಳಾಗಿರುತ್ತವೆ. 
ಇವು ಜಗತ್ತಿನಲ್ಲಿ ಕೂಡ ನ್ಯಾಪಿಸಿಕೊಂಡು ಸೃಷ್ಟಿಯಲ್ಲಿ ಅನೆ:ಕ ಬಗೆಯ 
ಪರಿಣಾಮಗಳನ್ನುಂಟು ಮಾಡುತ್ತವೆ, 


ವ್ಲಕ್ಕಿಕ 
— 
ಗ 


ಭುವಾನಧ್ವ, ತತ್ವಾಧ್ವ ಮತ್ತು ಕಲಾಧ್ವ ಇವುಗಳು ಬಿಂದು 
ರೂಪೂಗಿರುತ್ತನೆ. ಈ ಷಡಧ್ದಗಂನ್ನು ತಿಳಿದುಕೊಂಡು ವ್ಯವಹರಿಸುವ 
ವನು ಪರನಣತ್ಮನೊಡನೆ ಬೆರಿಮಕೊಳ್ಳುತ್ತಾನೆ 


ಪರಮಾತ್ಮನಿಗೆ ಅಧ್ವನತಿ ಎಂಬ ಹೆಸರು ಇದೆ. 


ಹೀಗೆ ಷಡಧ್ವಗಳ ಸಂಕ್ರಿಸ್ತ ವಿವರಣೆಯು ಇದ್ದು ಪ್ರತಿಯೊಂದು 
ಅಧ್ವದಲ್ಲಿ ಅನೇಕ. ವಿಭಾಗಗಳಿರುತ್ತವೆ. ಈ ವಿಭಾಗಗಳು ಅನುಕ್ರಮ 
ವಾಗಿ ತಮ್ಮ ತನ್ಮೊಳಗೆ ಬೆರೆದುಕೊಂಡು ಜಗತ್ತಿನಲ್ಲಿ ನಾನಾವಿಧ 
ಕಾರ್ಯಗಳನ್ನು ಮಾಡುತ್ತವೆ. ಮತ್ತು ಅವೆಲ್ಲವು ಪ್ರಳಯಕಾಲದಲ್ಲಿ ಪರ 
ಶಿವನಲ್ಲಿಯೇ ಅಡಗುತ್ತವೆ. 


೨೬೬ ಶಿವಾನುಭವ. 


ಈ ವಿಚಾರಗಳು ದಕ್ಷಿಣದೇಶದಲ್ಲಿರುವ ಫೈನಸಿದ್ಧಾಂತಿಗಳ ಗ್ರಂಥ 
ಗಳಲ್ಲಿ ವಿಸ್ತಾರವಾಗಿ ನಿರೂಪಿಸಲ್ಪಡ ಡುವಮಂಟು. ಆದರೆ ವೀರಶೈವರು 


ಷಟ್‌ಸ ್ಟಲಮಾರ್ಗನ್ಕೆ ಪ್ರ ಪ್ರತ್ಯಕ್ಷ ಸ ಸಂಬಂಧಪಟ್ಟಿರುವ ವಿಷಯಗಳನ್ನು ಮಾತ್ರ 
ತೆಗೆದುಕೊಂಡು ಅವುಗಳನ್ನೇ ಹೆಚ್ಚಾಗಿ ವಿವರಿಸುತ್ತಾ ಕಿ. ಅವರು ಅಧ್ಯ 
ಗಳಲ್ಲಿ ತತ್ವಾಧ್ವಕ್ಕೆ ಬಹಳ ಮಹತ್ವಕೊಟ್ಟರುತ್ತಾರೆ. ಉಳಿದ ಅಧ್ವಗ 
ಳನ್ನು ಅವರು ತಮ್ಮ ಸಟ್‌ಸ್ಥೆಲಗಳ "ಆಯಾ ಸ್ಥಲಗಳಲ್ಲಿ ಸೇರಿಸಿ 
ಕೊಂಡು ಬಿಟ್ಟಿರುತ್ತಾರೆ. ಈ ಎಲ್ಲ ನಿಷ ಷಯಗಳನ್ನು ಕುರಿತು ಪುನಃ 
ಮುಂದೆ ನಾವು ವಿವೇಚಿಸುತ್ತ ಹೋಗುವೆವು. 


'ಬ.ದ್ಧ ಕಣಾ೯ಟಕದಲ್ಲಯ ಕೆಲವು ನಚೆನಕಾಂರು-೧ `೨೯೭ 


ಸ್ರಬುದ್ಧ ಕಣ್ಣಾಟಕದಲ್ಲಯ 
ಕೆಲವು ವಚನಕಾರರು--೧ 
ಈ ಲೇಖದ ಮಿಮರ್ಶೆ. 


ಶ್ರೀಮಾನ್‌ ಡಿ. ಎಲ್‌. ನರಸೀಹಾಚಾರ್‌ ಇನರು ಪ್ರಬುದ್ಧ 
ಕರ್ಣಾಟಕದ ಈ ವರ್ಷದ ಮೊದಲನೆಯ ಸಂಚಿಕೆಯಲ್ಲಿ « ಕೆಲವರು 
ವಚನಕಾರರು” ಎಬ ಶಿರೋಲೇಖದ ಕೆಳಗೆ ಒಂದು ಮನನೀಯವಾದ 
ಲೇಖವನ್ನು ಬರೆದಿರುವರು. ಇದರಲ್ಲಿ ಅವರು ವಚನಕಾರರ ಕಾಲ, 
ವಚನಗಳ ರಚನೆ, ವಚನಕಾರರ ವೃಕ್ತ್ವಾಂತ ಮುಂತಾದವುಗಳ ವಿಷ 
ಯಾಗಿ ವಿಮರ್ಶೆಯನ್ನು ಮಾಡಿರುವರು. ಇದರಲ್ಲಿ ಅವರು ಈವರೆಗೆ 
ಸಂಶೋಧನೆಯಾದ ವಿಷಯಗಳನ್ನು ಒತ್ತಟ್ಟಗೆ ಕ್ರೌಡೀಕಂಸಿ ಸಹಾನು 
ಭೂತಿಪೂರ್ವಕವಾಗಿ ವಿವೇಚನೆ ಮಾಡಿದ್ದಕ್ಕೋಸ್ಕರ ನಾವು ಅವರನ್ನು 
ಅಭಿನಂದಿಸುತ್ತೇವೆ. ಆದರೆ ಅವರ ವಿಮರ್ಶೆಯಲ್ಲಿ ನಮಗೆ ತೋರಿಬಂದ 
ಕೆಲವು ಸಂಗತಿಗಳನ್ನು ಈ ಲೇಖದಲ್ಲಿ ಉಲ್ಲೇಖಿಸಿದ್ದೇವೆ. 


ವಚನಗಳ: ಆರಂಭದ ಕಾಲವು ಆವುದೆಬುದು ಇನ್ನೂ ನಿಶ್ಚಿತ 
ವಾಗಿ ತಿಳಿದಿರುವದಿಲ್ಲ. ಈ ವಾಜ್ಮಯದ ಬಹು ದೊಡ್ಡ ಭಾಗವು 
ಇನ್ನೂ ಅಚ್ಚಾಗದೆ ಉಳಿದಿರುವದರಿಂದ ಅವುಗಳ ಕಾಲವನ್ನು ಫಿಶ್ಚಯಾ 
ತ್ಮಕವಾಗಿ ಹೇಳುವದು 'ದುಸ್ತರವಾಗಿರುತ್ತದೆ. ಆದರೆ ಶ್ರೀ ನರಸಿಂಹಾ 
ಚಾರರವರು ಅಭಿಪ್ರಾಯಸಟ್ಟಂತೆ ಈ ಗದ್ಯ ಪದ್ಧತಿಯನ್ನು ಮೊದಲು 
ಪ್ರಚುರಪಡಿಸಿದವರು ವೀರಶೈವರೆಂಬದರಲ್ಲಿ ಏನೂ ಸಂದೇಹವಿಲ್ಲ ಅವರು 
ಹೇಳುವಂತೆ ಇವು ಆಗಿನ ಬಹುಜನ ಸಮಾಜದ ತಿಳುವಳಿಕೆಗೋಸ್ಕರ 
ಬರೆಯಲ್ಲಟ್ಟಿವಿರುವದು. ಥಿಜವಿವೆ. ಆದರೆ ಲೇಖಕರು ತನ್ಮು ಲೇಖ 
ದಲ್ಲಿ ""ಪಾಂಡಿತ್ಯವಿದ್ದು ' ಪದ್ಯುರಚನಾಶಕ್ತಿಯುಳ್ಳ ಯಾವ ವೀರಶೈವ 
ಕನಿಯೂ ವಚನಗಳನ್ನು ಬರೆಯದೆ ಇದ್ದುದನ್ನು ನೋಡಿದಕೆ ಸಾಮಾನ್ಯ 
ಜನ ಸಮುದಾಯವೇ ವಚನೋತ್ಪತ್ತಿಗೆ ಮೂಲಸ್ಥಾನವೆಂದೆನಿಸುತ್ತದೆ. ” 
ಎಂದು ಬರೆದಿರುತ್ತಾರೆ. ಆದರೆ ಹೀಗೆ ಅವರು ನುಡಿಯುವದರಲ್ಲಿ ವಚನಗ 
ಳನ್ನು ಬರೆದವರು ಸಾನಾನ್ಯ ಜನರಿದ್ದು ಅವರು ವಿದ್ವಾಂಸರೂ ತತ್ವ 
`ಜ್ಞಾನ 'ವಿಶಾರದರೂ ಸಂಸ್ಕೃತಾಭ್ಯಾಸವಿಲ್ಲವವರೂ ಇದ್ದರೆಂದು ತಿಳಿದಿದ್ದರೆ 


6 


೨೯೮ ಶಿನಾನುಭವ. 


ಮಾತ್ರ ಅದು ತಪ್ಪೆಂದು ನಮಗೆ ತೋರುತ್ತದೆ. ಯಾಕಂದಕೆ ವಚನ 
ಗ್ರಂಥಗಳಲ್ಲಿ ಶ್ರೀಷ್ಠತರದ ಅಧ್ಯಾತ್ಮಕ ವಿಚಾರಗಳು ತುಂಬಿರುತ್ತವೆಂಬದು 
ಪ್ರಭುದೇವ ಮೋಳಿಗೆಯ ಮಾರಯ್ಯ ಅಂಬಿಗರ ಚೌಡಯ್ಯ ಇವರ ವಚ 
ನಗಳನ್ನು ನೋಡಿದಲ್ಲಿ ತಿಳಿದುಬರುತ್ತದೆ. ಮಹಾದೇವಿಯಕ್ಕು, ದೇವರ 
ದಾಸಿಮಯ್ಯ ಮತ್ತು ಇದೇ ಸಂಚಿಕೆಯಲ್ಲಿ ನಾವು ಪ್ರಸಿದ್ಧಿಸಿದ ಗಜೇಶ 
[ಮಸಣಯ್ಯ ಇವರ ಉಕ್ತಿಗಳನ್ನು ನೋಡಿದಲ್ಲಿ ಇವರು ಇಚ್ಛಿಸಿದ್ದರೆ 
ಮಿಗಿಲಾದ ಕಾವ್ಯಗಳನ್ನು ರಚಿಸಲು ಶಕ್ತರಾಗಿದ್ದರೆಂದು ನಾವು ಊಹಸಬ 
ಹುದಾಗಿದೆ. ಅವರ ವಚನಗಳು ಕಾವ್ಯಗಳಂತೆಯೇ ಭಾಸವಾಗುತ್ತದೆ. 
ಉರಿಲಿಂಗಪೆದ್ದಿಯ ವಚನಗಳಿಂದ ಅವನು ಸಂಸ್ಕೃತವಾಜ್ಕದಲ್ಲಿ ಎಷ್ಟು ಬಲ್ಲಿ 
ದನಾಗಿದ್ದನೇ ಬದು ಗೊತ್ತಾಗುತ್ತದೆ. ವಚನಕಾರರ ಈ ಉಕ್ತಿಗಳಿಂದ 
೧೧ ಮತ್ತು ೧೨ನೇ ಶತಮಾನಗಳಲ್ಲಿ ಕರ್ನಾಟಕವು ಸಂಸ್ಕೃತಿಯಲ್ಲಿ ಎಷ್ಟ್ಟು 
ಮುಂದುವರಿದಿತ್ತೆಂಬುದನ್ನು ಚನ್ನಾಗಿ ಊಹಿಸಬಹುದಾಗಿದೆ. ಇದಕ್ಕು 
ವೀರಶೈವ ಧಾರ್ಮಿಕ ಕ್ರಾಂತಿಯೇ ಮುಖ್ಯ ಕಾರಣವಾಯಿತೆೇಬುದು 
ನಿಶ್ಸಂದೇಹವಾದದ್ದು. ೆ 


ಶೇಖಕರು ತಮ್ಮ ಲೇಖದಲ್ಲಿ "ವಚನಗಳ ಮುಖ್ಯ ಗುರಿಯು 
ಧಾರ್ಮಿಕ ನೈತಿಕೋಪದೇಶ'' ವೆಂದು ಬರೆದಿರುವರು. ಇದರಲ್ಲಿ ನಿಜ 
ತ್ರಮು ಕೆಲವಂಶ ಮಾತ್ರವಿರುತ್ತದೆ. ಈಚೆಗೆ ಅನೇಕರು ಮಾಡುತ್ತಬಂದ 
ವಚನಗಳ ವಿಮರ್ಶೆಯು ಭಕ್ತಸ್ಥಲ ಮತ್ತು ಮಹೇಶ್ವರಸ್ಥಲ ಇವುಗಳ 
ಲ್ಲಿಯ ವಚನಗಳನ್ನು ಮಾತ್ರ ತೆಗೆದುಕೊಂಡು ಮಾಡಿದವುಗಳಿರುತ್ತವೆ. 
ಷಟ್‌ಸ್ಫಲಶಾಸ್ತ್ರದಲ್ಲಿ ಮಹತ್ವವಾಗಿರುವ ಕಡೆಯ ನಾಲ್ಕು ಸ್ಥಲಗಳ ಮರ್ಮ 
ಗಳನ್ನು ಅವರು ತಿಳಿದುಕೊಳ್ಳದೆ ಹೋಗಿ ಅವುಗಳ ಸಿದ್ಧಾಂತದ ವಿಮರ್ಶೆ 
'ಯನ್ನು ಮಾಡಿದ್ದು ಮಾತ್ರ ತೋರಿಬರುವದಿಲ್ಲ. ಇದರಿಂದ ವಚನಕಾರರ 
ನಿಜವಾದ ತತ್ರೋಪದೇಶವು ಇನ್ನೂ ಗೊತ್ತಾಗದೇಹೋಗಿರುತ್ತದೆ. ಇದು 
ನಮ್ಮ ವೀರಕೈವ ಪಂಡಿತರಲ್ಲಿಯೂ ಕೂಡ ತೋರಿಬರುತ್ತದೆ. ದೊಡ್ಡ ದೊಡ್ಡ 
ನೀಠತಾಚಾರ್ಯರು, ಶಾಸ್ತ್ರಿಗಳು, ಪಂಡಿತರು ಇವರಲ್ಲಿ ಷಟ್‌ಸ್ಟಲಗಳ 
ಮರ್ಮವನ್ನು ತಿಳಿದವರು .ಮತ್ತು ಅವುಗಳಂತೆ ಆಚರಿಸುತ್ತಿರುವವರು 
ಬಹು ವಿರಳರಾಗಿದ್ದಾರಿ. ಈ ಸಿದ್ಧಾಂತದ ತತ್ವಗಳ ಪರಿಚಯವಿಲ್ಲದ 
ರಿಂದಲೇ ವಚನಗಳ ಅರ್ಥವು ಬಹು. ಜನರಿಗೆ ಬೋಧವಾಗುವದಿಲ್ಲ, 
ವೀರಶೈವರ ನೈತಿಕ ತತ್ವಬೋಧೆಗಳು ಎಷ್ಟು ಮಹತ್ವವಾಗಿರುತ್ತವೆಯೋ 


ಪ್ರಬ:ದ್ಧ ಕಣಾ೯ಇಟಕದಲ್ಲಿಯ ಕೆಲವು ವಚನಕಾರರು--೧. ೨೯೪೯ 


ಅಷ್ಟೇ ಅವರ ಸಿದ್ಧಾಂತದಲ್ಲಿ ಅಡಕವಾಗಿರುವ ಧಾರ್ಮಿಕ ತತ್ವಗಳೂ 
ಮಹತ್ವವಾಗಿರುವವು. 


ಲೇಖಕರು ತನ್ಮು ಲೇಖದಲ್ಲಿ “ರಾ. ಬ. ಆರ್‌. ನರಸಿಂಹಾಚಾ 
ರ್ಯರ ಅವಿಶ್ರಾಂತ ಫಲರೂಪವಾಗಿ ಆನೇಕ ಜನ ವಚನಕಾರರು 
ಬೆಳಕಿಗೆ ಬಂದಿದ್ದಾರೆ. ಅನರು ೨೪೩ ಜನ ವಚನಕಾರರ ವಿಷಯ 
ವನ್ನು ತಿಳಿಸಿದ್ದಾರೆ” ಎಂದು ಬರೆದಿರುವರು. ಆದರೆ ವಚನಶಾಸ್ತ್ರ 
ಸಾರ ಭಾಗ೧ ಇದರ ಪ್ರಥಮ ಆವೃತ್ತಿಯ ಕಾಲದಲ್ಲಿ ೨೧೩ ವಚನ 
ಕಾರರ ಹೆಸರುಗಳು ಮೊದಲು ಶೋಧಿಸಲ್ಪಟ್ಟವು. ಮುಂದೆ ಅದರ 
೨ನೇ ಆವೃತ್ತಿಯ ಕಾಲದಲ್ಲಿ ಈ ಸಂಖ್ಯೆಯು ೨೩೭ಕ್ಕೆ ಹೋಗಿರುತ್ತದೆ. 
ಈ ಸಂಗತಿಯನ್ನು ಕವಿಚಂತೆಕಾರರೇ ತಮ್ಮ ಗ್ರಂಥದಲ್ಲಿ ಒಪ್ಪಿರುವರು. 
ಅವರು ಆರಂಭದಲ್ಲಿ ೫೦-೬೦ ವಚನಕಾಂರ ಹೆಸರುಗಳನ್ನು ಮಾತ್ರ 
ಪ್ರಸಿದ್ಧಿಸಿದ್ದ`ು. 


ಮುಂದೆ ಲೇಖಕರು ವಚನಗಳ ಪ್ರಸಾರಕ್ಕೆ ಮತ್ತು ವೀರಕೈವ 
ಸಮಾಜದ ಅಭ್ಯುದಯಕ್ಕೆ ಕಾರಣಗಳು ರಾಜಾಶ್ರಯವು ದೊರೆತದ್ದಲ್ಲದೇ 
ಇದಕ್ಕೆ “ಆನುಕೂಲ್ಯಗಳೆಲ್ಲವೂ ಇದ್ದವು. ಆದುದರಿಂದ ಆ ಮತವು 
ಅಷ್ಟು ಬೇಗನೆ ನೀರಿನಲ್ಲಿ ಬಿದ್ದ ಎಣ್ಣೆಯಂತೆ ದೇಶದಲ್ಲೆಲ್ಲ ಹಬ್ಬಿತು” 
ಎಂದು ಬರೆದಿರುತ್ತಾರೆ. ಅಂದರೆ ವೀರಶೈನಮತ ಪ್ರಸಾರವು ಹಗು 
ರಾಗಿ ಆಯಿತೆಂದು ಲೇಖಕರ ಅಭಿಪ್ರಾಯವಿದ್ದ ಹಾಗೆ ನಮಗೆ ತೋರು 


ರಿಂದಲೇ ಅವರು ಈ ತಪ್ಪು ವಿಧಾನವನ್ನು ಮಾಡಿರುವರು. ತಾಲುಕ್ಯ 
ಜಯಸಿಂಹನ ಕಾಲದಲ್ಲಿ ಜೈನರೊಡನೆ ದೇವರದಾಸಿಮಯ್ಯನು ಮಾಡ 
ಬೇಕಾದ ಹೋರಾಟಗಳು, ಪುಲಿಗೆರಿಯಲ್ಲಿ ಆದಯ್ಯನು ಶಸ್ತ್ರವನ್ನು ಇಡಿದು 
ಹೋರಾಡಬೇಕಾದದ್ದು, ರೇವಣಸಿದ್ಧನು ಮಂಗಳವಾಡದಲ್ಲಿ ಬಿಜ್ಜಳನೊಡನೆ 
ಮತ್ತು ಅನನು ಕಡೂರ ಜಿಲ್ಲೆಯ ಮಲೆನಾಡಿನಲ್ಲಿಯ ಅಲ್ಲಿಯ ರಾಜ 
ನೊಡನೆ ಮಾಡಬೇಕಾದ ಯುದ್ಧಗಳು, ಬಸವೇಶ್ವರನ ಕಾಲದಲ್ಲಿ ಉಂಟಾದ 
ಕಡುತರವಾದ ಕಲಹಗಳು, ಉಳಿವೆಯಲ್ಲಿಯೂ ಆದಕ್ಕೆ, ಹೋಗುವ 
ಮಾರ್ಗದಲ್ಲಿಯೂ ವೀರಶೈವರು ತಮ್ಮ ವೈರಿಗಳೊಡನೆ ಕಾದಾಡಿ ತಮ್ಮ 
ರಕ್ತವನ್ನು ಹರಿಸಿದ್ದು, ಮುಂದೆ ನೂರಾರು ಶಿವಶರಣರು ವದೇರದಲ್ಲಿ 


೩೦೦ ಶಿವಾನ: ಭವ, 


ಉಕೃನ್ನರಾಗಿ ತಮ್ಮ ವಿರೋಧಿಗಳ ಉಪಟಳಕ್ಕೆ ಮಾರಾಂತು ನಿಂತು 
ಕಾದಾಡಿದ್ದು, ಇವುಗಳ ಅದ್ಭುತ ಇತಿಹಾಸವು ಇನ್ನೂ ಬಹು ಜನ 
ರಿಗೆ ಗೊತ್ತಿಲ್ಲ. ಇದರಿಂದ ಈ ತಪ್ಪ ವಿಫಾನಗಳು ಶೇಖಕರಿಂದ ಆಗಿ 
ರುತ್ತವೆ. 

ತರುವಾಯ ಈ ಲೇಖಕರು “ಇತರ ಮತಗಳ ಗರ್ಹಣೆಯೂ 
ಅವಹೇಳನವೂ ವೀರಶೈವರ ಸಾಹಿತ್ಯದಲ್ಲಿ ಹೆಚ್ಚಾಗಿದೆ” ಎಂದು ಆಕ್ಷೇ 
ನಿಸಿರುವರು. ಆದರೆ ಈ ಆಕ್ಷೇಸಣೆಯು ಸರಿಯಾದುದಲ್ಲ. ವಚನಕಾ 
ರರಿಗೆ ಯಾಂಕೂಡವೂ ದ್ವೇಷಬುದ್ಧಿಯು ಇಲ್ಲ. ಅವರ ಟೀಕೆಗ೨ು 
ಕಡುತರವಾದವುಗಳೆಂಬುದು ನಿಜವು. ಆದರೆ ಇವುಗಳಲ್ಲಿ ದೇಷಬುದ್ಧಿ 
ಲ್ಲ. ಅವರು ತರೊಳಗಿನವರಾದ ಭಕ್ತ ಜ-ಗಮಾದಿಗಳನ್ನ ಸಹ 
Siu ಬಿಟ್ಟಿ ಲ್ಲ. ಅನರು ವಿರಸ್ಕರು ಕವ೯ಠರ, ಶೀಲನ ತಯ 
ವರದು ರ್ನಡತೆಗಳನ್ನು ಬೈಲಗೆಳೆಯಲು ಹೀಜದಓಲ್ಲ. ಇದಂತೆ “ನರು 
೬.4 ನ್ನೂ ಕೂಡ ನಿಂದಿಸಿರುನರ.. ಅವರು ಹೀಗೆ ನಿಂದಿಸಿದ್ದು 
ಅವರು ಮಾಡುವ ಯಜ್ಞಾದಿ ಕರ್ಮಗಳು, ಹಿಂಸೆಗಳು ಅವರ ಜಾತ್ಕ 
ಭಿಮಾನ, ಅವರ ಇ ದೇವತೆಗಳ ಉಪಾಸನೆ ವತ್ತು ಕರ್ಮಠ 
ತನ ಇಪುಗಳಿಗೋಸ್ಕರ ಮಾತ್ರ. ಆದಗೆ ಬ್ರಾಹ್ಮಣರನ್ನು ಆದರದಿಂದ 
ಸಂಬೋಧಿಸಿದ ವಚನಗಳೂ ಕೂಡ ಅನೇಕ `ಬೊರೆಯುವದುಂಟು. 
ನಚನಕಾರರು ಜಾತಿದ್ವೇಷಿಗಳಲ್ಲ. ಅವರು ವಿಶ್ವನ್ಯಾನಕವೃತ್ತಿಯವರೂ 
ಧರ್ಮ, ನೀತಿಗಳನ್ನು ಪರಿಪಾಲಿಸುವವರೂ ಡಂಭಾಚಾರಗಳನ್ನು ನಿಂದಿ 
ಸುವವರೂ ಇದ್ದಾರೆ. ಆದ್ದರಿಂದ ಇದಕ್ಕೆ ಏರುದ್ಧವಾಗಿ ನಡೆಯುವ 
ವರು ಯಾರಿದ್ದರೂ ಕೂಡ ಅವರನ್ನು ಓೀಕಿಸದೆ ಬಿಟ್ಟಲ್ಲ 


6.೧೧ 
ಆಮೇಲೆ ಲೇಖಕರು ಬೇಕೆ. ಬೇಕೆ ವಚನಕಾರರ ಬಗ್ಗೆ ಈ ವರೆಗೆ 
ದೊರೆದಿರುವ ವೃತ್ತಾಂತಗಳನ್ನು ವಿಮರ್ಶಿಸುತ್ತ ಹೋಗಿರುವರು. 


ಫಾ 


(ವರದಾಸಿ ಮಯ್ಯಃ- ಈತನು ಬಹು ವಿದ್ವಾ ಸನ ನೆಂದು 
ಎಲ್ಲ ವೀರಶೈನ ಗ್ರಂಥಗಳಲ್ಲಿ ಉಲ್ಲೇಖಗಳು ದೊರೆಯುತ್ತ ಆದರೆ 
ಈ ಹೆಸರಿನವರು ಇಬ್ಬರು ಮೂನರು ಇದ್ದ ರೆಂದು ವನ ನೀರತೈನ 
ಗ್ರಂಥಗಳಲ್ಲಿ. ಉಲ್ಲೇಖಗಳು ಜೊರೆಯುವದಿಲ್ಲ. ಸವ ೪ ಚರಿತ್ರೆ 
ಗಳನ್ನು ಸ್ಥಾನಿಕ ಐತಿಹ್ಯಗಳು, ಪುರಾತನರು ಬರೆದ ane 
ಇವರು ಸ್ವತಃ ಬರೆವ ಗ್ರಂಥಗಳು, 'ಶಿಲ್ದಾರೇಖಗಳು, ಅವರ ಬಗ್ಗೆ 


ಕೃಬಗ್ಗ ಹಣಾ ಟಿಕದಲ್ಲಿಯ ಕೆಲರ ವೆಚನಕಾರೆರು--೧. ೩೦೧ 


ಇದ್ದ ಗ್ರಂಥೋಕ್ತ ಇತರ ಉಲ್ಲೇಖಗಳು ಇವೆಲ್ಲವುಗಳನ್ನೂ ಒಟ್ಟುಗಿ 
ಸಮಾಲೋಚಿಸಿ, ನಿರ್ಧರಿಸಬೇಕಾಗುತ್ತದೆ. ಪ್ರಸಿದ್ಧನಾದ ದೇನರದಾಸಿ 
ಮಯ್ಯನು ಜಯಸಿಂಹನ ಕಾಲದವನೆಂಬದು ಈಚೆಗೆ ದೊರೆದ ಶೋಧ 
ಗಳಿಂದ ಹೆಚ್ಚೆಚ್ಚಿಗೆ ದೃಢ್‌ಡುತ್ತ ಹೋಗಿದೆ. ಇವನ ಬಗ್ಗೆ ಹೊಸ ವಿವರಣೆ 
ಗಳೂ ಬಂದಿದ್ದು ಅವು ಇದೇ ಸಂಚಿಕೆಯಲ್ಲಿ ಪ್ರಕಟಿನಾಗಿರುವ ""ನಿಡುಮಾ 
ಮಿಡಿ ಮಠ” ದ ಇತಿಹಾಸವನ್ನ ಅವಶ್ಯವಾಗಿ ವಾಚಕರು ನೊಡಬೇಕು. 
ಇವನ ವಚನಗಳ ಸೌಂದರ್ಯದ ಬಗ್ಗೆ ಲೇಖಕಗಾದ ಶ್ರೀಯುತ 
ನರಸಿಂಹಾಚಾರರು ಬಹು ಪ್ರಶಂಸಾಸೂರ್ನಕನಾಗಿ ಬರೆದಿರುವರು. 
ಇದರಲ್ಲಿ ಅವರನ್ನು ನಾವು ಪೂರ್ಣನಾಗಿ ಸಮರ್ಥಿಸುಕ್ತೀವೆ. ದೇವರ 
ದಾಸಿಮಯ್ಯನ ವಚನಗಳು ಆತ್ಮಂತ ಭಾವಪೂರಿತವ ಸ ಬಹು 
ಚೊಕ್ಕಟಿವಾದವುಗಳು. ಅವನ ವಚನಗಳ ರೀತಿಯನ್ನು ಬೇರೊಸ್ಬರಲ್ಲಿ . 
ಕಾಣುವದು ಅನರೂಸನವು. 


ದಿಮರಸುಃ- ಲೇಖಕರು ಚೆಂದಿನುರಸನು ಕೆಂಭಾವಿಯವ 
ನಿರುವನೆಂದು ಭಾವಿಸಿರುವರು. ಭೋಗಯ್ಯ;ನನ್ನು ಪೀಡಿಸಿದ ರಾಜನ 
ಹೆಸರು ಚಂದಿಮರಸನು ಎಂದಿದ್ದು ಇವನೇ ಮ. ಲಗಿಯ ಚನ್ನರಾಮ 
ನೆಂಬ ಅಂಕೆತವುಳ್ಳ ವಚನ ಕಾರನಿದಾ ನೆಂದು ಇವರು ಭಾವಿಸಿರುವರು., 
ಇದು ತಪ್ಪ ಇರುತ್ತದೆ. ಈ ಅಂಕಿತವುನ ಚಂದಿಮರಣ ವಚನಕಾ 

ರಲ್ಲಿ ಕಹು ಪ್ರಸಿದ್ಧನು. ತೋಂಟವಾರ್ಯನ ಶಿಷ್ಯನಾದ ಘನಲಿಂಗನು 
ಇವನನ್ನು ವಚನದ _ಹೊಗರರುವನು. ಅನನು ಸಿಮ್ಮಲಿಗೆ 
ಗ್ರಾಮದವನು. ಈ ಸಿಮ್ಮಲಿಗೆಯು ವಿಜಾಪುರ ಜಿಲ್ಲಾ ಕ್ರಷ್ಣಾ ತೀರದಲ್ಲಿ 
ಚಿನ್ಮುಲಿಗೆ ಎಂಬ ಹೆಸರಿನಿಂದ ಸಸಿದ್ಧವಾಗಿರುತ್ತದೆ. ನದಿ ನು ಮಧ್ಯ 
ದಲ್ಲಿ ಚಂದಿವುರಸನ ದೇವಾಲಯನದೆ. ಗ್ರಾಮನವರು ಅದಕ್ಕೆ ಚಂದ 
ಯನ ಗು ಎಂದೆನ್ನುತ್ತಾರೆ. ಈ ಸಸ ಸುತ್ತ ಜ್‌. ಇ ಚ್‌ 
ಮಡ.ವು ಈಗ ಇದ್ದು ನದಿಯ ಪ್ರವಾಹವು ತ ದಾಗ್ಗೆ ಈ ಗುಡಿಯ 
ಕಟ್ಟಿಯ ಮೇಲೆ ನಿಲ್ಲಸಹುದು. ಈತನ ೧೫ ವಚನಗೆ: ಳು ದೊಕಿತಿರು 
ತ್ತನಂದು ಕವಿಚರಿತೆಯಲ್ಲಿ ಉಶ್ಲೇಖವಿದೆ. ಆದರೆ ನಮಗೆ ಆತನ 
೫೫ ವಚನಗಳು ದೊರೆತಿದ್ದು ಅವುಗಳನ್ನು ನಾವು ಶಿಂ:ನುಭವನ ಪತ್ರಿ 


ಫೆಯ ಮುಂದಿನ ಸಂಚಿಕೆಯಲ್ಲಿ ಪ್ರಸಿದ್ಧಿಸುತ್ತ ಹೋಗುವೆವು. 


ಜ್ಞ 


3 
ತನ್ನ 


೩೦೨ ಶಿವಾನುಭವ 


ವೀರಶೈವಾಚಾರ್ಯ ಪಂಚಕಃ- ಶ್ರೀಯುತ ಡಿ. ಎಲ್‌. ನರಸಿಂ 
ಹಾಚಾರರವರು ಐದು ಜನ ವೀರಕೈವಾಚಾರ್ಯರಲ್ಲಿ ಕೆಲವರು ವಚ 
ನಕಾರರಿದ್ದಂತೆ ತಿಳಿಯಬರುತ್ತದೆ ಎಂದು ಈ ಲೇಖದಲ್ಲಿ ಬರೆದಿರು 
ತ್ತಾರೆ. ಆದಕೆ ಲೇಖಕರು ಈ ವಿಷಯವನ್ನು ತೆಗೆದುಕೊಂಡು ನಿರ್ಧಾ 
ರವಾಗಿ ತಮ್ಮ ಮತವನ್ನು ಕೊಡಲು ಮುಂದುವರಿದಿದ್ದು ಸಾಹಸದ 
ಲಸವು. ಹೀಗೆ ಅವರು ಪ್ರಯತ್ನಿಸಿದಲ್ಲಿ ಅವರು ಗೊಂದಲದಲ್ಲಿ ಬೀಳು 
ವದು ನಿಶ್ಚಯವು. ಪಂಡಿತಾರಾಧ್ಯರೆಂಬ ಹೆಸರುಳ್ಳ ಗ್ರಂಥಕಾರರು ಒಬ್ಬರ 
ಕಿಂತಲೂ ಹೆಚ್ಚಾಗಿರುವರೆಂಬದು ಿಳಿದುಬರುತ್ತದ. ಅವರೆಲ್ಲರೂ ಬಹು 
ತರವಾಗಿ ತೆಲಗು ದೇಶದವರು, ವಿದ್ವಾಂಸರು, ಮತ್ತು ಶ್ರೀಶೈಲದೇವಸ್ಥಾ 
ನಕ್ಕೆ ಅಥವಾ ಪೀಠಕ್ಕೆ ಹೊಂದಿದವರು. ವಚನ ಗ್ರಂಥಗಳು ತೆಲಗು ಭಾಷೆ 
ಯಲ್ಲಿ ಕಂಡುಬರುವದಿಲ್ಲಾದ್ದರಿಂದ ಇವರು ವಚನಕಾರರಿದ್ದರೆನೃಲಿಕೆ 
ಬಲವಾದ ಆಧಾರಗಳು ಬೇಕಾಗುತ್ತವೆ. ಕೆಲವು ಮುದ್ರಿಕೆಗಳಲ್ಲಿ ಮಲ್ಲಿ 


ಕಾರ್ಜುನ ಎಂಬ ಹೆಸರು ಸೇರ್ಪಡೆಯಾಗಿರುತ್ತದೆಂಬದು ನಿಜವು. 
ಆದರೆ ಇಷ್ಟರಿಂದಲೇ ಅವು ಪಂಡಿತಾರಾಧ್ಯನವೆಂದು ಹೇಳಲಿಕ್ಕೆ ಬರ 


ಲಾರದು. ಅಮರಗುಂಡದ ಮಲ್ಲಿಕಾರ್ಜುನಾ ಎಂಬ ಮುದ್ರಿಕೆಯುಳ್ಳ 
ವಚನವಿದೆ. ಆದರೆ ಅಮರಗುಂಡವು ಈಗಿನ ಗುಬ್ಬಿ ಗ್ರಾಮವಿದ್ದು 
ಈ ವಚನದ ಅಂಕೆತವು ಪುರದ ನಾಗಣ್ಣ ಎಂಬ ಹೆಸರಿನ ಡ್‌ 
ರನದು ಇದೆ. ಗುರು ಸಿದ್ಧಮಲ್ಲ ಎಂಬ ಅಂಕಿತವು ಪಂಡಿತಾರಾಧ್ಯನ 
ದೆಂದು ವಚನಶಾಸ್ರ್ರಸಾರ ಗ್ರಂಥದಲ್ಲಿ ಬರೆದಿದೆ. ಆದರೆ ಈತನ ವಚ 
ನಗಳು ಎರಡು ಮಾತ್ರ ನಮಗೆ ದೊರೆತಿವೆ. ಅವುಗಳ ಮೇಲಿಂದ 
ಯಾವ ಅನುಮಾನವೂ ಹೊರಡುವಂತಿಲ್ಲ. ಪಂಡಿತಾರಾಧ್ಯನ ವಿಷ 
ಯವಾಗಿ ಈ ಸಂಚಿಕೆಯಲ್ಲಿ ಬಂದ ನಿಡುಮಾಮಿಡಿ ಮಠದ ವೃತ್ತಾಂ 
ತವನ್ನೂ ವಾಚಕರು ವಿಚಾರಮಾಡಬೇಕು. ಅದರಲ್ಲಿ ಅನೇಕ ps 
ರಾರ್ಹವಾದ ವಿಷಯಗಳು ಬಂದಿವೆ. ಏಕೋರಾಮಾರಾಧ್ಯರ ವಿಷಯ 
ವಾಗಿಯೂ ಇದೇ ಸ್ಥಿತಿಯು ಇದೆ. ಅವನ ಬಗ್ಗೆಯೂ ಶ್ರೀಯುತ 
ನರಸಿಂಹಾಚಾರರು ಕೆಲವು ಸಿದ್ಧಾಂತಗಳನ್ನು ಮಾಡಲಿಕ್ಕೆ ಹೋಗಿರು 
ವರು. ಆದರೆ ಅವು ನಿಜವೆಂದು ನಂಬಲರ್ಹವಾದುವಲ್ಲ. ಕೆಲವು 
ಮುದ್ರಿಕೆಗಳಲ್ಲಿ ರಾಮ ಎಂಬ ಹೆಸರು ಬಂದಿದೆ. ಇಷ್ಟರಿಂದಲೇ ಏಕೋ 
ಚ ವಿಷಯಕ್ಕೆ ಯಾವ ಅನುಮಾನವೂ ತೂಕ ಊರು ಉದಾಃ- 

ಎನ್ನಯ್ಯ ಚನ್ನರಾಮಾ, ಏಕಾಂತರಾಮೇಶ್ವರ ಲಿಂಗಾ, ಚನ್ನಕೂಡಲ 


ಪ್ರಬುದ್ಧ ಕರ್ಣಾಟಕದಲ್ಲಿಯ ಕೆಲವು ವಚನಕಾರರೆ-.-೧, ೩ಿಂಫಿ 


ರಾಮೇಶ್ವರಲಿಂಗ, ನಾರಾಯಣಪ್ರಿಯ ರಾಮನಾಥಾ, ರಾಮೇಶ್ವರಲಿಂಗಾ 
ಎಂಬ ಮುದ್ರಿಕೆಗಳಿದ್ದು, ಅವುಗಳು ಯಾವ ವಚನಕಾರರನೆಂಬುದನ್ನು 
ನಾವು ಕೆಲವು ಗ್ರಂಥಗಳ ಸಹಾಯದಿಂದ ಗೊತ್ತುಪಡಿಸಿದ್ದು ಇವು 
ಅನುಕ್ರಮವಾಗಿ ಏಕಾಂತರಾಮಿ ತಂದೆ, ಏಕಾಂತದ ರಾಮಯ್ಯ, ಭರಿ 
ತಾರ್ಪಣದ ಚನ್ನಬಸವಣ್ಣ ಗುಪ್ತಮಂಚಣ್ಣ, ಮೆರೆಮಿಂಡದೇವ ಈ 
ವಚನಕಾರರವು ಇರುತ್ತವೆಂದು ನಮಗೆ ಕಂಡುಬಂದಿದೆ. ಆದರೆ ಇನ 
ರಲ್ಲಿ ಯಾರು ಪಂಚಾಚಾರ್ಯರಲ್ಲಿ ಒಬ್ಬರಾದ ಏಕೋರಾಮಾರಾ 
ಧ್ಯರು ಇರುತ್ತಾರೆಂದು ಹೇಳಲು ಸಾಧನೆಗಳಿಲ್ಲ. ಆದರೆ ನಾವು ಏಕೋ 
ರಾಮಾರಾಧ್ಯರ ಪುರಾಣ ಗ್ರಂಥದೊಳಗಿನ ಸಾರವನ್ನು ಹಿಂದೊಮ್ಮೆ 
ಶಿವಾನುಭವದಲ್ಲಿ ಪ್ರಸಿದ್ಧಿಸಿದ್ದೇವೆ. ಆದರೆ ಅದರಲ್ಲಿ ಏಕೋರಾಮನು 
ವಚನಗಳನ್ನು ರಚಿಸಿದ್ದರ ಉಲ್ಲೇಖವಿಲ್ಲ. ಮರುಳಾರಾಧ್ಯನ ವಿಷಯ 
ವಾಗಿಯೂ ಹೀಗೆಯೇ ಇದೆ. ರೇವಣ್ಣ ಪ್ರಭು ಎಂಬುದು ಮರುಳ 
ಸಿದ್ಧೇಶ್ವರನ ಅಂಕಿತವೆಂದು ಕಂಡುಬಂದಿದೆ. ಆದಕೆ ಈ ಮರುಳಸಿದ್ಧ 
ನಾರೆಂಬುದನ್ನು ನಿರ್ಧಾರವಾಗಿ ಹೇಳಲಿಕ್ಕೆ ಈಗ ಶಕ್ಯವಿಲ್ಲ. 


ಲೇಖಕರಾದ ಶ್ರೀಯುತ ಡಿ. ಎಲ್‌. ನರಸಿಂಹಾಚಾರರು ವಚ 
ನಕಾರರ ವಿಷಯಗಳನ್ನು ಹೀಗೆ ಒತ್ತಟ್ಟಿಗೆ ಸಂಗ್ರಹಿಸಿ ಈ ಲೇಖನ 
ವನ್ನು ಬರೆದಿದ್ದಕ್ಕೆ ನಾವು ಅವರನ್ನು ಅಭಿನಂದಿಸುತ್ತೇವೆ. ಮತ್ತು 
ಅವರ ಮುಂದಿನ ಲೇಖಗಳ ಮಾರ್ಗವನ್ನು ನಿರೀಕ್ಷಿಸುತ್ತೇವೆ. 


ಇಲ್ಲಿ ನಾವು ಈ ವಿಷಯವಾಗಿ ವೀರಶೈವ ಸಮಾಜದವರ ಕಾರ್ಯ 
ಗಳನ್ನು ಕಿಳಿಸುವದು ಅವಶ್ಯತೋರುತ್ತದೆ. ಶಿನಶರಣರ ವಚನ ಗ್ರಂಥ 
ಗಳು ಎಷ್ಟು ಮಹತ್ವವಾದವುಗಳಿರುತ್ತವೆಂಬದು ಈಗ. ಸಿದ್ಧವಾಗಿರು 
ತ್ತದೆ. ಆದರೆ ಅವುಗಳನ್ನು ಸಂಗ್ರಹಿಸುವ, ಬರೆಯಿಸುವ, ಸಂಶೋಧಿ 
ಸುವ, ಮತ್ತು ಪ್ರಸಿದ್ಧಿಸುವ, ಕಾರ್ಯಗಳು ಬಲವತ್ತರವಾಗಿ ಮುಂದೆ 
ಸಾಗಬೇಕಾಗಿದ್ದು ಈ ವಿಷಯದಲ್ಲಿ ಸುವ್ಯವಸ್ಥಿತ ಪ್ರಯತ್ನಗಳು 
ಇನ್ನೂ ಏನೂ ನಡೆದಿರುವದಿಲ್ಲ. ಈ ಕಾರ್ಯವು ಈ ವರೆಗೆ ನಮ್ಮೊ 
ಬ್ಬರಿಂದ ಮಾತ್ರ ಸಾಗಿರುತ್ತದೆ. ಆದರೆ ಇನ್ನು ಮುಂಡೆ ನಾವು ಈ ಕಾರ್ಯ 
ವನ್ನು ಎಷ್ಟು ದಿವಸ ನಡೆಯ್ದಿಸಬೇಕು ಎಂಬದನ್ನು ಹೇಳುವದು ದುಸ್ತರ 
ವಾಗಿದೆ. ತಾಡವಾಲಿಯ ಮತ್ತು ಹಸ್ತಲಿಖಿತ ಗ್ರಂಥಗಳು ಅಸಂ 
ಖ್ಯಾತವಾಗಿ ಗ್ರಾಮಾಂತರಗಳಲ್ಲಿ ಇನ್ನೂ ಹಾಗೆಯೇ ಉಳಿದಿರು 


80೪ ' ಶಿವಾನುಭವ. 


ತ್ತವೆ. ಆದರೆ ಆ ಸಂಗ್ರಹಗಳ ನನ್ನು ನೋಡಿ, ಅವುಗಳಲ್ಲಿ ಯಾವ ಯಾವವು 
ವಚನ ಗ ಗ್ರಂಥಗಳು, ಆ ಗ್ರಂಥಗಳು ಯಾನ ವಿಷಯವನ್ನು ಬೋಧಿಸುತ್ತವೆ 
ಅವುಗಳ ಮುದ್ರಿಕೆಗಳು ಆವವು, ಅವುಗಳಲ್ಲಿಯ ವಚನಗಳ ಸಂಖ್ಯೆ ಎಷ್ಟು, 
ಇನ್ನೂ ಹೊರಹತಜಿ ಇದ್ದ ಬೇರೆ ವಚನಕಾರರು ಇನ್ನೂ ಇದ್ದಾರೆಯೋ 
ಹೇಗ್ಕೆ ಎಂಬದನ್ನು ಪರಿಶೋಧಿಸಿ ಸಂಶೋಧನ ಮಾಡುವ ಕಾರ್ಯವು 
ಏನೂ ಮುಂದುವರಿಸಿಲ್ಲೆಂದು ಹೇಳಲು ಬಹು. ವಿಷಾದವಾಗು 
ತ್ತದೆ. ವೀರಶಕೈನ ಸಮಾಜದಲ್ಲಿ ದೊಡ್ಡ ದೊಡ್ಡ ಉತ್ಪನ್ನವುಳ್ಳ ಮಠ 
ಗಳು ಅನೇಕವಾಗಿವೆ. ಅನ್ಪಗಳಿಗೆ ನಡೆದುಕೊಳ್ಳುವ ಶಿತ್ಯರೂ ಅಸೆಂ 
ಖ್ಯಾತರಾಗಿದ್ದಾಕೆ. ಹಾಗೆಯೇ ವೀರಶೈವ ಸುಶಿಕ್ಷತರೂ ಈಗ ಬಹು ಜನರು 
ಹೊರಬಿದ್ದಿದ್ದಾರೆ. ಧಾರ್ಮಿಕ ಜಾತಕಗಳ ಅನೇಕನಿದ್ದು ಅವುಗಳಿ 
ಗಾಗಿ ಬಹು ಹೆಣ ವೆಚ್ಚವಾಗುತ್ತಲಿದೆ. ಆದಕೆ ಸಮಾಜದ ಸಂಸ್ಕೃತಿಯನ್ನು 
ಹೆಚ್ಚಿಸಿ ಒಂದು ಮಹತ್ತರ ಕ್ರಾಂತಿಯನ್ನು ಮಾಡಿದ ಒಂದು ಶ್ರೇಷ್ಠ ವಾಜ್ಮ 
ಯವನ್ನು ಕಾದಿಡಲು ಪ್ರಯತ್ನಗಳು ಸಾಗದೆ ಇದ್ದದ್ದಕ್ಟೋಸ್ಕರ ನಾ 
ಅತ್ಯಂತ ಪರಿತಪಿಸಬೇಕಾಗಿದೆ. 


ಗಜೇಶೆನುಸಣಯ್ಯೆನ ವಚನಗಳು, 





ಗಜೇಶಮಸಣಯ್ಯನ ವಚನಗಳು ಲಿಂಗಾಂಗ” ಸಾಮರಸ್ಯಬೋಧ 
ತಮಾಗಿರುತ್ತನೆ. ಅನನು ತನ್ನ ಸಾಮರಸ್ಯಸ್ಥಿತಿಯನ್ನು ಸತಿಸತಿಭಾವದ 
ನಚನಗಳಮೂಲಕ ಹೇಳಿರುತ್ತಾನೆ. ಇವು ಶಿನಶರಣರ ವಚನಗಳಲ್ಲಿ ಬಹು 
ಸುಂದರವಾದವುಗಳು. ಇವುಗಳು ಮಹಾ ಶಿನಶರಣಿಯಾದ ಮಹಾದೇವಿ 
ಯಕೃನ ವಚನಗಳಿಗೆ ಸರಿಸಮನಾಗಿವೆ. ಇವು ಆಕೆಯ ವಚನಗ 
ಆಷ್ಟೇ ಸುಂದರವೂ ಲಲಿತವೂ ಮಧುರವೂ ಆಗಿರುತ್ತವೆ. ಅವುಗಳಲ್ಲಿ 
ಕಾವ್ಯ: ಚಮತ್ಸತಿಯು ಕಂಡುಬರುತ್ತದೆ. ಮತ್ತು ಸಾಮರಸ್ಯದ ನಿಜಸ್ಥಿತಿ 
ಯನ್ನು ಅರಹುತ್ತ ಬಹುಅರ್ಥಬೋಧಕವಾಗಿವೆ. ಅಲ್ಲಲ್ಲಿ ನೈತಿಕ ನಿಷ 
ಯಗಳೂ ಬಂದಿರುತ್ತವೆ. ಪ್ರತಿಯೊಂದು ವಚನದಲ್ಲಿ ಕನ್ನಡನುಡಿಯ 
ಸೊಬಗು ಹೊರಸೂಸುತ್ತದೆ. 


ಗಜೇಶಮಸಣಯ್ಯನನ್ನು ಬಸವೇಶ್ವರನ ಕಾಲದ ಶಿವಶರಣರಲ್ಲಿ ಎಣಿ 
ಸಬಹುದು. ವಚನವಾಜ್ಮಯದ ಪ್ರತಿಯೊಂದು ವಚನ ಸಂಗ್ರಹದಲ್ಲಿ ಅನನ 
ವಚನಗಳು ಕಂಡುಬರುತ್ತವೆ. ಗುಬ್ಬೀಮಲುಹಣನು ಅವನ ವಚನ 
ಗಳನ್ನು ತನ್ನ ಗ್ರಂಥದಲ್ಲಿ ಬಹುಕಡೆಗೆ ಉದಹೆರಿಸಿದ್ದಾನೆ. ಹಾಗೆಯೇ 
ಅನ್ನೇಕರೆ ಅವನ ವಚನಗಳನ್ನು ತೆಗೆದುಕೊಂಡಿರುವರು. 


ಗಜೇಶಮಸಣಯ್ಯನ ಚಂತ್ರಿಯು ಶಿನಶರಣರ ಚರಿತ್ರೆಗಳಲ್ಲಿ ಹಲವು 
ಕಡೆಗೆ ಬಂದಿರುತ್ತದೆ. ಅವುಗಳಿಂದ ಅವನು ಕರಜಿಗೆ ಗ್ರಾಮದವ 
ನೆಂದು ತಿಳಿದುಬರುತ್ತದೆ. ಭೈರನೇಶ್ವರ ಕಾವೃದಲ್ಲಿ ಬಂದ ಅವನ ವೃತ್ತಾಂ 
ತವು ಏನಂದರೆ: 


ಗಜೇಶಮಸಣಯ್ಯಗಳ ಕಥೆ. 


“ಕರಜಿಗೆ ಎಂಬ ಪಟ್ಟಣದಲ್ಲಿ ಗಜೇಶಮಸಣಯ್ಯನು ಜಂಗಮ 
ದಾಸೋಹವ ಮಾಡುತ್ತ ಲಿಂಗಪೂಜೆಯ: ಮಾಡುನಲ್ಲಿ ಇತರೇತರವ 
ಮರೆದು ಹುಲಿ ಕರಡಿ ಸರ್ಪ ಶರಭ ವೃಶ್ಚಿಕ ಭೂತ ವೇತಾಳ ಬಿರುಗಾಳಿ 
. ಅನಲ ಸಿಡಿಲು ಮಿಂಚು ಮಳೆಗಾಳಿ ಇವುಗಳ ಭಯ ಬಂದಡೆಯೂ ಲಿ9ಗ 


೨ 


ಪೂಜೆಯ ಬಿಟ್ಟಿ ತೊಲಗಬಾರದೆಂಬ ಇಇಷೆಯಿಂದ ಪೂಜೆಗೆಯ್ಯುತ್ತಿ 
ರಲು ಕೆಲಂಬ.ಕಾಲ ನಡಿಯಲಾಗಿ, ಒಂದು ದಿನ ವ:ಸಣಯ್ಯನಸು ಗುರು 
ದರುಶನಕ್ಕೆ ಹೋಗುವಾಗ ದಾರಿಯಲೊಂದು ನದಿಯಂ ಕಂಡು ಶಿವ 
ಪೂಜೆಗೆ ಮೂರ್ತವ ಮಾಡಿ ಶಿವಧಾ.ನನಲ್ಲಿರುವ ಸವ ಯದಲ್ಲಿ ಇನರ 
ಲಂಗನಿಶ್ಚಯವ ನೋಡಬೇಕೆಂದು ಶಿನನು ಗಗನವ ಇಬ್ಭಾಗವಪ್ಪಂತೆ 
ಮಳೆಯ ಕರೆಯಲು ಮೂರು ಜ:ನ ಹಿಂಗದೆ ಶಿವಪೂಜೆಯಲ್ಲಿರಲು 
ಮಳೆಯಿಂದ ನೆನೆದು ಚಳಿಯಿಂದ ಶಿವಪೂಜೆಯಂ ಬಿಡದೆ ಸುರಿವ ಮಳೆ 
ಯಲ್ಲ ಶಿವಪೂಜೆ ಹಿಂಗದೆ ಮಾಡುತ್ತಿರಲಾಗ ಮಳೆ ಹೊಳೆದು ಪೆರ್ನದಿ 
ಯುರವಣಿಸಿ ಬರವಾಗ ಗಜೇಶಮಸಣಯ್ಯನು ಲಿಂಗನಿಸ್ಠೆಯಲ್ಲಿ. ನಿಬ್ಬೆ 
ರಗಾಗಿಸ್ಪುವಂ ಕಂಡು ನದಿಯು ಮೇಲೆ ಮುಸುಕಿ ಒರಲಮ್ಮದೆ ತಾಳ 
ಮರನುದ್ದವಲ್ಲಿ ಇಬ್ಬೊಳೆಯಾಗಿ ಅದರಿಂದ ನ್ಥಾನವಂಬಿಟ್ಟ ಒಂದೆ 
ಅಗಲಿ ಮುಂದೆ ಕೂಡಿ ಸರಿವು20 ಕಂಡು ಧರೆಯ ಜನರೆಲ್ಲರುಂ ಪಾದ 
ಪೂಜೆಯಮಾಡುವ ಭಕ್ತರಿಗೆ ಶರಧಿ ಅಂಜುವದೆಂದು ಕೊಂಡು 
ಡುತ್ತಿಂಲು ಲಿಂಗಪೂಜೆಯ ಮಾಡುವಲ್ಲಿ ಮಳೆಹೊಯ್ತು ಹೊಳೆಬಂದುದು 


ಕನಸಿನಂತಾಗಲು ಆಗ ಗಜೇಶಮಸಣಖ್ಯುನು ಮಹ:ಲಿಂಗಗಜೇಶ್ವರ 
ನೆಂಬ ತಮ್ಮ ಪ್ರಾಣಲಿಂಗದಲ್ಲಿ ನುತಿಸಿದರು ಇಂತೆಂದುಃ - "ಅಗಲದ 


ನಲ್ಲನ ಕನಸಿನಲ್ಲಿ ಕಂಡು ಸ ಖಿಯಣದಿರನ್ಹಾ. ಕಂಡ ಕನಸು ,ದಿಟವಾ 
ದರೆ ಅವ ನಮ್ಮ ನಲ್ಲ. ಮನಸುಳ್ಳವರು ನೀವು ಪುಣಗೆಯ್ದಿರನ್ರಾ. 
ಮಹಾಲಿಂಗಗಜೇಶ್ವರನು ಅಗಲಿದರೆ ನಿದ್ರೆ ನಮಗೆ ಬಾರದು, ಕನಸೆ 
ಲ್ಲಿಂದ ಬಹುದವ್ವಾ” ಎಂದು ಲಿಂಗವ ನುತಿಸುವ ವಿಕಳಾವಸ್ತೆಯಲ್ಲಿ ನಿರ 
ವಯಲಾರದು.” 


ಈ ಪ್ರಕಾರ ಇದರಲ್ಲಿ ಅವನ ವೃತ್ತಾಂತನಿಜೆ. ಇದರಿಂದ ಲಿಂಗಾಂಗ 
ಸಾಮರಸ್ಯತ್ವದಲ್ಲಿ ಗಜೇಶಮಸಣಯ್ಯನು ಎಷ್ಟು ಉನ್ನತ ಸ್ಥಿಕಿಯನ್ನು 
ಹೊಂದಿದ್ದನೆಂಬದು ಗೊತ್ತಾಗುತ್ತದೆ. ನಮಗೆ ದೊರೆದ ವಚನಗಳು 
ಬೇರೆಬೇರೆ ವಚನಸಂಗ್ರಹಗಳಿಂದ ಎತ್ತಿತೆಗೆದವುಗಳಿರುತ್ತವೆ. ಅವೆಲ್ಲವು 
ಬಹು ಅಶುದ್ಧವಾಗಿದ್ದು ಅವುಗಳನ್ನು ಶಕ್ಯವಿದ್ದಷ್ಟರ ಮಟ್ಟಿಗೆ ತಿದ್ದಿ ಇಲ್ಲಿ 
ಪ್ರಸಿದ್ಧಿಸಿದ್ದೇವೆ. ಅವುಗಳಲ್ಲಿ ಕಂಡುಬರುವ ಮುಖ್ಯ' ವಿಚಾರಗಳಿಗನು 
ಸಾರವಾಗಿ ನಾಲ್ಕು ನಿಭಾಗಗಳನ್ನು ಮಾಡಿ ಇಲ್ಲಿ ವಿವರಿಸಿದ್ದೇವೆ. 


(೧) ಪರಮಾತ್ಮನ ಬಗ್ಗೆ ಹಂಬಲ ಮತ್ತು ಅನನನ್ನು 
ಒಲಿಸುವ ರೀತಿಗಳು 


ನಿವರಣೆಃ- ಕೆಳಗಿನ ವಚನಗಳಲ್ಲಿ ವಚನಕಾರನು ದೇವರಲ್ಲಿದ್ದ 
ತನ್ನ ಉತ್ಕಟ ಸಾತಕ. ಅನೇಕ ರೀತಿಯಿಂದ ಹೇಳುತ್ತಾನೆ 
ಆವನು ಪರಮಾತ್ಮನ ವಿಷಯವಾಗಿ ಕಾತುರನಾಗಿ ಅವನನ್ನು ಹಾಕಿ 
ಸುತ್ತಾನೆ. ಅವನ ಒಲವನ್ನು ಪಡೆಯಲು ಹಾತೊರೆಯುತ್ತಾನೆ. ಈ 
ಸಾಲದಲ್ಲಿ ಮನಸ್ಸಿನ ಸ್ಥಿತಿಯು ಹೇಗಾಗುತ್ತದೆಂಬದನ್ನು ತನ್ನ ಮಧುರ 
ವಚನಗಳಿಂದ ಬಹು ಸರಸವಾಗಿ ಬಣ್ಣಿಸುತ್ತಾನೆ. ಹೀಗೆ ಬಣ್ಣಿಸು 
ವಲ್ಲಿ ಅವನು ಪಶುಪಕ್ಷಿ ಗಿಡಮರಗಳ ಸ್ಥಿತಿಗತಿಗಳನ್ನು ನೋಡಿ ಅವು 
ಗಳಿಗೆ ತನ್ನನ್ನು ಹೋಲಿಸುತ್ತಾನೆ ಹೀಗೆ ನುಡಿದು ಪರಮಾತ್ಮನ 
ಒಲವನ್ನು ಸಂಪಾದಿಸಲು ಏನುಮಾಡಬೇಕು, ಹೇಗೆ ನಡೆಯಬೇಕು, 
ಎಂಬದನ್ನು ಇಲ್ಲಿ ಹೇಳುತ್ತಾನೆ ಸಂಸಾರವು ಹುಸಿ ಎಂದು ತಿಳಿಯಬೇಕು, 
ಪರಮಾತ್ಮನ ರಕ್ಷಣೆಯನ್ನು ಬೇಡಬೇಕು, ಅವನ ತೊತ್ತು ಸೇವೆ ಮಾಡ 
ಬೇಕು, ಪವಿತ್ರವಾದ ಆಚರಣೆಯುಳ್ಳ ಸೃವನಾಗಜೇಕು, ಎಂದು ಮೊದ 
ಲಾಗಿ ಈ ವಚನಗಳಲ್ಲಿ ಹೇಳುತ್ತವೆ. ಹೀಗೆ ವರ್ತಿಸಿದ್ದಾದ 
ಸರನಾತ್ಮೆನು ಒಲವು ಉಂಟಾಗುವದೆಂದು ಬೋಧಿಸುತ್ತಾನೆ. 


ವಚನಗಳು. 


೧. ಆಲಿಕಲ್ಲು, ಮರದ ಗಿರಿಯಲಿಹ ಮಗಮಗಿಸುವ ಗಾಳಿ, 
ಉಂಡು ಉರವಣಿಸುವ ಪಕ್ಷಿಗಳು, ಸರಗೈನ ಕೋಗಿಲೆ, ಗಗನದ ಚಂದ್ರಮ, 
ನೀವತ್ತ ಸಾರಿರೇ. ಅಗಲಲಾರೆನು ಸಖಿಯೇ. ಬೆಳುದಿಂಗಳು ಬಿಸಿಲಾ 
ಯಿತ್ತು. ಅಗಲಲಾರೆನು ಎನ್ನಿನೆಯನ. ದಶಾವಸ್ಥೆಗೊಂಡೆನು ಮಕ 
ಲಿಂಗ ಗಚೇಶ್ವರನನುಳಿಬಡೆ. 

ಆಲಿಕಲ್ಲೂ- ಅಣೇ ಕಲ್ಲು. 


೨. ಕೋಗಿಲೆಯ ಗಳಹು ಹೋದ ಬನದಂತಾದಿ ನೋಡನ್ರಾ. 


ರಾನುರಾಡಿನ ಹೊಳಲಿನೇತಾಡೆ ನೋಡವ್ನ ಜನ್ವನ ಬಳಲ್ಲ ಸ್ತ್ರೀಯರ 
ಮುಖಶಾಂತಿಯಂತಾದೆ ನೋಡವ್ವಾ. ಪರಿಮಳನಿಲ್ಲದ ಪುಷ್ಪದಂತಾಜಖಿ 


ಲ 


ನೋಡವ್ವಾ, ಚಂದ್ರಮನಿಲ್ಲದ ಇರುಳಿನಂತಾದೆ ನೋಡವ್ವಾ. ಮಹಾ 
ಲಿಂಗ ಗಜೇಶ್ವರನನಗಲುವದರಿಂದ ಸಾವುದು ಸುಖ ನೋಡವ್ವಾ. 
ಗಳಹು- ಸ್ವರ, ಹೊಳಲು- ಪಟ್ಟಣ, ಗ್ರುಮ, ಜನ್ವನ= ಯೌವ್ವನ. 


೩. ಗಿಡುಮರದ ಕುರುಬಿತಿಯ ಜವ್ವನದಂತೆ, ನುಡಿಯಲರಿಯದಿ 
ಮುಗ್ಧೆಯಾಗಿರ್ಜಿನವ್ವಾ. ಹಗಲನರಿಯದ ಜಕ್ಕನಕ್ಕಿಯಂತೆ ಮನ ಬಯ 
ಸುತ್ತಿರ್ದೆನನ್ಹಾ. ಹಲವು ಕಾಲ ಎಲವದ ಮರನ ಸಾರಿರ್ದರಗಿಳಿಯಂತಾದೆ 
ನವ್ವಾ. ಇಂದೆಮ್ಮ ಮಹಾಲಿಂಗ ಗಜೇಶ್ವರನ ಬರವ ಕಾಣದೆ, ಇವರೆ 
ಬರ ವಿಧಿಯ ಹೊತ್ತೆನವ್ವಾ. 

ಜಕ್ಕವಕ್ಕಿ- ಚಕ್ರವಾಕಪಕ್ತಿ. 


೪. ಆವುಗೆಯ ಕಿಚ್ಚಿನಂತಾದೆನವ್ವಾ. ಆವ ಓಡ ಸುಟ್ಟಿನೆಂದರಿಯೆ 
ನವ್ವಾ. ಅಂದು ಹೋದವನೆಲ್ಲಿ ಉಳಿದನೆಂದರಿಯೆನವ್ವಾ, ನಿರಾಳ ನಿರಾಳ 
ದಲ್ಲಿ ಮಹಾಲಿಂಗ ಗಜೇಶ್ವರದೇವನುಳಿದನೆಂದು ಹೇಳಿದಡೆ ಬೆಂದೆನವ್ವಾ, 

ಓಡುವ ಮಣ್ಣಿನಪಾತ್ರೆ, ನಿರಾಳ ಕಟ್ಟಕಡೆಯ ಶಾಂತವಾದ ಶೂನ್ಮಸ್ಥಿತಿ, 


೫. ಖುತುಕಾಲ ತಪ್ಪಿದ ಕೋಗಿಲೆಯಂತೆ ನುಡಿಯದಂತಿರ್ದ 
“ಲ್ಲಾ. ಪರಿಮಳ ತಪ್ಪಿದ ಭ್ರಮರನಂತೆ ಸುಳಿಸುಳಿಗೊಳುತಿದ್ದಳಲ್ಲಾ. 
ಫಲವು ತಪ್ಪಿದ ಬಂಜೆ ಬನದೊಳಗಣ ಅರಗಿಳಿಯಂತಿದ್ದಳಲ್ಲಾ. ದರದು 
ರದ. ಜವ್ವನದಲ್ಲಿ ತೋರಣದೆಲೆಯಂತೆಯಾದಳಲ್ಲಾ. ಮಹಾಲಿಂಗ 
ಗಜೇಶ್ವರನ ನೆರೆವ ಭರದಿಂದ ಮರುಳುಗೊಂಡಳಲ್ಲಾ. 

ದರದುರ- ರಭಸ, 


೬. ಚಕೋರನಂತೆ ದಿನವನೆಣಿಸುತಿರ್ದಳವ್ವೆ. ದರುವಕ್ಕಿ ಕಂಡ 
ಕನಸಿನಂತಿರ್ದಳವೆ. ಮೋಡಂಬೊಕ್ಕ ಚಂದ್ರನಂತಿರ್ದಳವ್ವೆ. ದಶಾವ 
ಸ್ಥೆಯವಳಾನು. ಆಚೆಯ ತಡೆಯಲ್ಲಿರ್ದವರನು ಈಚೆಯ ತಡಿಗೆ 
ಕರೆದುಕೊಂಬಂತೆ, ಇದು ನಮ್ಮ ಮಹಾಲಿಂಗ ಗಜೇಶ್ವರ'ಎನಗೆ ಕಾಹು. 

ಕಾಹು = ರಕ್ಷಣೆ. 


೭. ಹೆರರಿಗೆ ಕೂರ್ತವಳ ತೆಗೆದಪ್ಪಿಕೊಂಡೊಜಿ ಅರ್ಥಿಗೆಡಹುವುದ 
ವೆ ಮನವು ಬೇಕೆ. ಇದ್ದಿಲ ಮಿಡಿದಡೆ ರಸವುಂಟೀ? ಸಾಧಕ ಸಾಧಿ 


೫ 


ಸಿದ ನಿಧಾನವನೊಯಿದ ಕುಳಿಯಂತೆ, ಅದರ ವಿಧಿ ಎನಗಾಯಿತ್ತು ಮಹಾ 
ಲಿಂಗ ಗಜೇಶ್ವರಾ. 

ಕೂರ್ತವಳವಎ ಪ್ರೀತಿಸುವವಳ, ಮಿಡಿ-ಹಿಚಕು, ಸಾಧಕ. ಮಾಂತ್ರಿಕ, 
ನಿಧಾನ- ಹಣದನೊತ್ತ, ಕುಳಿ ಇಕುಣ್ಳಿ ಗುಂಡಿ. 


೮. ನೇಹವೆಳದಾಯಿತ್ತಾಗಿ, ನೋಟ ವಿಪುಳವಾಯಿತ್ತ ಕಂಡೆ. 
ಆಂಗದ ಕಳೆ ಕಂಗಳ ನೋಟ ಸೈರಿಸದು. ಬಲುಹಿನ ಮೇಲೆ ಕಂಪಡರಿತ್ತು. 
ಮತ್ಸ್ಯ ಬೆನ್ನ ಬಸಿರ ತೋರಿತ್ತು. ಮಾಗಿಯ ಕೋಗಿಲೆಯಂತೆ ಮೂಗಿ 
ಯಾಗಿದ್ದೆನವ್ಹಾ. ಮಹಾಲಿಂಗ ಗಜೇಶ್ಚರನೊಲವಿಂದೆನಗೆ ಹರಣದ ಬರವೆ 
ಯವ್ವಾ. 

ನೇಹ ಸ್ನೇಹ, ಪ್ರೀತಿ, ಬಲುಹು ಎ ಶಕ್ತಿ, ಕಂಪು ಸುಗಂಧ, 
ಮೂಗ ಎ ಮೂಕಿ, ಒಲವು ಪ್ರೀತಿ. 


೯. ಸರ್ವಜನ ಸನುಮತವೆಂಬ ಮಾತು ಸಾಮಾನ್ಯವೇ ಅವ್ವಾ? 
ತಾ ಮೆಚ್ಚೆ. ಸುಖಿಯಾಗಿಪ್ರವರನೊಬ್ಬರನಾರುವ ಕಾಣೆನವ್ಹಾ. ತಾ ಸತ್ತು 
ಹೆರರ ಕೊಂದವಸ್ಥೆಯ ಚಂದನ ಚಂದ್ರಮತಿಯಲಿ ಕಂಡೆನು. ಇಂದು 
ಕಂಡೆನು ಗಜೇಶ್ವರಮಸಣ ಖಯ್ಯುಗಳಲ್ಲಿ ಮಹಾಲಿಂಗ ಗಜೇಶ್ವರ ದೇವರು 


ಮಾಡಿದುದ. 


೧೦. ಅಯ್ಯಾ ಒಲಿವವರ ಕೊಲುವಕೆ ಮಸೆದ ಕೂರಲಗೇಕೆ? 
ಅವರ ನೆಎಲ್ಲೆನೆಂದರೆ ಸಾಲದೇ? ಮಳಲ ಪ್ರತುಮೆಯನಡಿಗಡಿಗೆ ನೀರಿನಲ್ಲಿ 
ತೊಳೆದಂತೆ. ಅವರ ನೊಲ್ಲೆನೆಂದರೆ ಸಾಲದೇ? ಮಹಾಲಿಂಗ ಗಜೇಶ್ವಂಾ 
ನಿಮ್ಮ ಶರಣರನಗಲಿ, ತುಪ್ಪದಲ್ಲಿ ಚ್ಚ ನಂದಿಸಿದಂತಾದೆನವ್ಹಾ. 


ಕೂರಲಗುಎ ಹದನಾದಕ ತ್ರ. 


೧೧. ಅಗಲಿದ ನಲ್ಲನ ಕನಸಿನಲನ್ಸಿ ಸುಖಿಯಾದಿರನ್ವಾ. ಕಂಡ 
ಕನಸು ದಿಟಿವಾದಡೆ ಅನ ನಮ್ಮ ನಲ್ಲ, ಮನಸುಳ್ಳವರು ನೀವು ಪುಣ್ಯ 
ಗೈದಿರವ್ವ. ಮಹಾಲಿಂಗ ಗಜೇಶ್ವರ ದೇವನನಗಲಿದಡೆ, ನಿದ್ರೆ ಎಮ 
ಗಿಲ್ಲ. ಕನಸೆಳ್ಮಿಂದಲ್ಲಿ ಬಹೆದವ್ವಾ? 


೧೨. ಅಪ್ಪಿನ ಸೋಂಕಿನ ಸುಖನನಗಲುವ ಮನಕಿಂದ ಬಂಜೆ 
ಯಾಗಿಸ್ಬುದು ಕರ ಲೇಸು ನೋಡವ್ವಾ. ಕಂಗಳ ನೋಟ ಮನಕ್ಕೆ 


೬ 


ಸೈರಿಸದು. ಎಣೆಗೊಂಡು ಬಡವಾದ ಪರಿಯ ನೊಡಾ ಅವ್ವಾ. ತುಸ 
೪ವನಿಕ್ಕಿದ ಹಂಸೆಯಂತಾದೆನವ್ವಾ, ಮಹಾಲಿಂಗ ಗಜೇಶ್ವರನುಳಿದರೆ. 


ಎಣೆಗೊಳ್ಳು ಎ ಕೂಡು. ಹಾಲಿಲ್ಲದೆ ಬಾಲಕರು ಸೊರೆುವದ. 


೧೩. ಮಾಘ ಮಾದ ನವಿಲಿನಂತಾದೆನವ್ವಾ. ಇರುಳು ತೊಳ 
ಲುವ ಜಕ್ಕವಕ್ಕಿಯಂತೆ ಹಲುಬುತಿರ್ಸೆ ನೋಡವ್ವಾ. ಮಾಗಿಯ ಕೋಗಿ 
ಲೆಯಂತೆ ಮೂಗಿಯಾಗಿರ್ದ್ದೆ ನೋಡವ್ವ. ಮಹಾಲಿಂಗ ಗಜೇಶ್ವರನ ಅನು 
ಭಾವ ಸಂಬಂಧಿಗಳ ಬರವೆನ್ನ ಪ್ರಾಣದ ಬರವು ನೋಡಮ್ಮ, 


೧೪. ಒಳಗೆ ಶೋಧಿಸಿ, ಹೊರಗೆ ಧನಳಿಸಿ ಭಾವದಿಂದ ಗುಡಿ 
ತೋರಣವ ಕಟ್ಟದೆನಯ್ಯ. ಲಿಂಗ ಬಾರಯ್ಯ, ಎನ್ನ ದೇವ ಬಾರಯ್ಯ. 
ಎನ್ನ ತರಂಗದ ಪರಂಜ್ಯೋತಿಯೇ ನಿಮ್ಮ ನಾನಿದಿರುಗೊಂಚೆ. ನೀ 
ಬಾರಯ್ಯ. ಎನ್ನ ಮಹಾಲಿಂಗ ಗಜೇಶ್ವರಾ ನೀ ಬಾರಯ್ಯ. 


ಧವಳಿಸ.ಎ ಶುದ್ಧ ಬಾಡು. 


೧೫. ಕೂಪರನಗಲುವಾತನಾತ ಘಾತ *ನವ್ವಾ. ಅವ್ವು ದಿಬ್ಯವ 
ತುಡುಕಿದಕೆ ಕ್ಳೈ ಬೇವುದಲ್ಲದೆ, ಮೈ ಬೇವುನೇ? ಒಲಿದವರನಗಲಿದಕೆ 
ಸರ್ವಾಂಗವು ಬೇವುದವ್ವಾ. ಮಹಾಲಿಂಗ ಗಜೇಶ್ವರನ ಶರಣರನಗಲಿ 
ಆವುಗೆಯ ಮಧ್ಯದ ಘಟದಂತಾದೆನವ್ವ. 


ಕೂಪರಂ ಪ್ರೀತಿಸುವವರು, ದಿಟ ಎ ಪಣಕ್ಕೆ ಇಟ್ಟ ವಶ್ತು. 


೧೬. ಅನಂತ ಅನಂತ ಕಾಲ ಫಿತ್ಯವೆಂಬಿರಿ. ಸಂಸಾರ, ಸಂಸಾರ್ಕ 
ಇದು ಹುಸಿ, ಇದು ಹುಸಿ, ನೋಡಾ! ಎಲವೊ, ಇಂದಿನಿಂದಿನ ಸುಖ 
ನಿಂದಿಂಗೆ ಪರಿಣಾನು? ದಿನದಿನದ ಸುಖವು ಹುಸಿ ಕಂಡಾ. 
ಲಿಂಗಗಜೇಶ್ವರನಲ್ಲಿ ತಿಳಿದು ನೋಡೆಲವೋ. 


ಮಹಾ 


೧೭. ನೀನೊಲಿದು ಕೂರ್ತವರು, ನಿನುಗೊಲಿದು ಕೂರ್ತವರು. 
ನಿಮ್ಮ ಪರಿಯೇ ಅವರು. ನಿಮ್ಮ ರೂಹೇ ಅವರು. 
ಸಾರೆಂದು ಅರಿಯಬಾರದು. 
ರನನೊಲಿದು ಪೂಜಿಸಿದವರು 


ಆಳಾರು, ಅರ 
ನಿಮ್ಮ ರೂಹೇ. ಮಹಾಲಿಂಗ ಗಜೇಶ್ವ 
ಸಾಲೋಕ್ಯ, ಸಾಮೀಪ್ಯ ಸಾರೂಪ್ಯ 


೭ 


ಸಾಯುಜ್ಯಪದವಿಗಳ ಪಡೆದರು. ಎನಗೆ ನಿಮ್ಮ ತೊತ್ತು ಸೇವೆಯೇ 


ರೂಹು ರೂಪು 


೧೮.  ನೋಟಿಕೈಯೂ ಕೂಟಕ್ಕೆಯೂ ಕಣ್ಣು ಮನವೇ ಕಣ 
ವನ್ವಾ. ಅವ್ವಾ, ಕಂಗಳು ತಪ್ಪಿ ನೋಡಲಮ್ಮೆ, ಅಮ್ಮೆ. ಕೇಳೆಲೆಯವ್ವಾ, 
ಅವ್ವಾ, ಕಿವಿಗಳು ತಪ್ಪಿ ಕೇಳಲಮ್ಮೆ, ಅಮ್ಮೆ. ಕೇಳಿಲೆ ಅವ್ವಾ, 
ಅವ್ವಾ, ಕಲಿ ಕಾಳಗದಲ್ಲಿ ಸೋವಂತೆ ತನು ಮನ ಧನದ ಭಂಗವಳಿದು 
ನೆಕೆನನವ್ವಾ ಮಹಾಲಿಂಗಗಜೇಶ್ವರ ದೇವನವ್ವಾ 


ನೋಡಲನ್ಮೊ- ನೋಡಲಾರೆ, ಸೋವು ದೂಡು ನುಗಿಸು. 


೧೯. ಬೇರೆ ಗತಿ ಮತಿ ಚೈತನ್ಯನಿಲ್ಲದವಳು. ತೊತ್ತಿನ ಮುನಿಸು 
ಸಲುವುದೇ? ಅನಳು ಮುನಿದಡಾಗಳೆ ಕೆಡುವ. ಅರಸು ಮುನಿದಡಾ 
ಗಳೆ ಕೆಡುವ. ತೊತ್ತಿಗೆ ರಾಜರಕ್ಷಣೆ ಧರ್ಮ ಮಹಾಲಿಂಗಗಜೇಶ್ಚಂಯ್ಯ. " 


೨೦. ಮಾತಂಗಿಯ ಹೊಳೆಯಲಿ ಉಕ್ತಮನ ನೆಳಲು ಸುಳಿದಡೆ 
ರೂಹು ಹೊಲೆಯನಾಗಬಲ್ಲುದೇ ಅಯ್ಯ? ಮರ್ತ್ಯಲೋಕದ ಮಾನವ 
ರೊಳಗೆ ಶರಣ ಸುಳಿನಡೆ, ಶರಣ ಸೂತಕಿಯಾಗಬಲ್ಲನೇ ಅಯ್ಯ? 
ಮರ್ತ್ಯರ ಭವಿ ತನನ ಅಗಿದೊಗೆಯದೆ ಮಾಬನೇ ಮಹಾಲಿಂಗ ಗಜೇ 

ವತಾಬನೇ ಆಇ ಬಿಡುವನೇ 

೨ ರಿಪುಗಳ ಕಾಳಗ ಕೊಳುಗುಳದನುಭವ, ಉದಕ ಹೋಗಿ 
ನಿಂದ ಮುಮ್ಮುರಿಯಂತೆ. ಜಗಕ್ಕೆಲ್ಲ ಕನ್ನಡಿ ನೋಡಾ. ಮಹಾಲಿಂಗ 
ಗಜೇಶ್ವರನರಿವನೇ ಬಲ್ಲ. 

ಕೊಳಗುಳಎ ಯುದ್ಧ, ಮಂಮ್ಮುರಿವ ಕೂನಉಸಿಕು. 

೨೨: ಬರುಮನವಾದುದೆಂದು ಬೆರಗುವೋದಳು ನೋಡನ್ವೆ. ಕಮ್ಮ 
ರಿವರಿದಳ. ನೋಡಾ ಅವ್ವೆ! ಸಮಧಾತುವಿಲ್ಲ. ನೋಡೆಮಗೆ, ಮದ್ದು 
ಮಹಾಲಿಂಗ ಗಒಃಶ್ವರ ದೇವರ ಒಲವು ನೋಡಾ ಅವ್ವಾ. 


ಕಮ್ಮರಿಎ ಬಕ್ಕಟ್ಟನ ಕಂದರ ಪ್ರದೇಶ. 


ಲ 


೨೩. ಚಂದ್ರಮನ ಕಂಡು ಮಂಡೆಯ ಬಿಟ್ಟು ಏಳು ಬಂಧನ 
ತೋರಿ ಬೆರೆದನವ್ವಾ. ಮಗಳ ಕುಂಕುಮದ ತಿಲಕವ ಕಂಡು ನಿನ್ನ 
ನೊಸಲಲ್ಲಿ ಎಸೆಯ ಬಂದ ಕಾಮ ಕೈಮರೆದನವ್ವಾ. ಮಹಾಲಿಂಗ ಗಜೇ 
ಶ್ವರನ ಸಂಪಗೆಯ ವನಕ್ಕೆ ಹೋಗಿ ಶರಣೆನ್ನು ಮಗಳೇ. 


ಹ್ಮ 


೨೪. ಉನ್ಪಿಲ್ಲದೂಟ ಸಪ್ಪೆ ಕಾಣಿಕೇ ಅಯ್ಯ. ಮಿಕ್ಕಿನ ರಾಗ, 
ತಿವನಲ್ಲದ ದೈವ, ಫಲವಿಲ್ಲ ಕಾಣಿರೇ ಅಯ್ಯ. ಮಿಕ್ಕಿನ ತುಂಬುರ ನಾರ 
ದರು ಶಿನನ ಕೇಳಿಸುವ ರಾಗ, ಮಹಾಲಿಂಗ ಗಜೇಶ್ವರನ ನಚ್ಚಿನ ರಾಗ. 


೨೬. ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ. ಪರಮ 
ಪದವಿಯ ನಿಮ್ಮ ತಲೆಯಲ್ಲಿ ಸುತ್ತಿಕೊಳ್ಳಿ, ಎನಗೆ ನಿಮ್ಮ ತೊತ್ತು 
ಸೇವೆಯೇ ಸಾಕು. ಮಹಾಲಿಂಗ ಗಜೇಶ್ವರದೇವಾ ಷೆರಮಪದವನ ನಿಮ್ಮ 
ಎದೆಯಲ್ಲಿ ಇರಿದುಕ್ಕೊಳ್ಳಿ. ಫ್‌ 


೨೬. ಗಾಂಧಾರಿ ಮಾಂಧುರಿ ಎಂಬ ಹೊತ್ತಿನಣ ತೆರಟ್ಟಿಯ 
ಕೆಂಬರಿರವು ಮಲಹಣ ಮಲಹಾಣಾ ನಿಮ್ಮನೆಂತು ಬಲ್ಲೆ? ಎಮು 
ಗೆಂತರಿಯೆ. ಮಲಹಣಾ ಮನೆಯವರು ಬರಲೀಯ್ಯರು. ಅನ್ನವನು 
ಬಿಡಲಾರೆ. ಡೇನರಲ್ಲಿಗೆ ಹೋಗಿ ಬೇಡಿಕೊಳ್ಳೋ ಮಲಹಣಾ, ಅಂಬುಜ 
ಮುಖ ಲಂಪಟಿಳು. ಮಹಾಲಿಂಗ ಗಜೇಶ್ವರ ನಿಮಗೆಂತು ಬಲ್ಲೆ? ಎಮು, 
ಗೆಂತರಿಯೆವೊ? 


(ಬಹಳ ಆಶುದ್ಧವಾಗಿದೆ.) 


೯ 


೨. ಪರಮಾತ್ಮನಲ್ಲಿ ಒಡಗೂಡಿರುನದು. 


ನಿನರಣೆಃ:- ಇಲ್ಲಿ ವಚನಕಾರನು ಪರಮಾತ್ಮನಲ್ಲಿ ಬೆರೆದು 
ಹೇಗೆ ಇರಬೇಕೆಂಬುದನ್ನು ವರ್ಣಿಸುತ್ತಾನೆ. ಆಗ ಅವನು ತನ್ನನ್ನು 
ಮರೆತಿರಬೇಕು. ಜಗತ್ತಿನ ಬಾಹ್ಯ. ಸೌಖ್ಯವನ್ನು ತೊರೆದು ಆನಂದಿಸ 
ಬೇಕು. ಸಿಟ್ಟು ಖೇದ ತ ಮಾನಸಿಕ ವಿಕಾರಗಳು ದೂರಾಗಿ 
ರಬೇಕು. ಆಗ ಅವನು ಶುದ್ಧನಾಗುವನು, ಮನಸ್ಸು ನಿರ್ಮಳವಾಗುವದು 


ಜು 
ಎಂದು ಅನೇಕ ವಿಧವಾಗಿ ವಚನಕಾರನು ಇಲ್ಲಿ ಹೇಳಿದ್ದಾನೆ. ಇದ 
ರಲ್ಲಿ ಶಿವಯೋಗಕ್ಕೆ ಸಂಬಂಧಿಸಿದ ಅನೇಕ ಗೂಢ ವಿಷಯಗಳನ್ನು 


ಸೂಚನಾತ್ಮಕ ರೀತಿಯಿಂದ ಅವನು ವಿವರಿಸುತ್ತಿರುವದು ತೋರಿಬರುತ್ತದೆ. 


ವಚನಗಳು. 
೪, ಒತ್ತಿಹೆ ಹಳ ಸವಳಿಕೆ, ಸಮಕಳೆ, ಸಮರತಿ 


[ವ 


ಭಕ್ತಿ ಸ 
ನೆರೆವ ಭರದಲ್ಲಿ ಆರಿಯದಿದಳು. ಸಂಯೋಗ ವಿಯೋಗ ಬ್ರಹ್ಮಸವತಾಧಿ. 


ಮಹಾಲಿಂಗ ಗಜೇಶ್ವರನಲ್ಲಿ ನಿಕೋಭಾವ. 


೨ 


೨೮. ಆತನ ನೋಡಿವಂದು ದೆಸೆಗಳ ಮಕಿ ದೆನಿನ್ನೆಂತನ್ವಾ. ಆವ 
ಅವ್ವಾ ಆತನ ನುಡಿಸಿದಡೆ, ಮೈಯೆಲ್ಲಾ ಬೆವರ್ದುದಿನ್ನೆಂತನ್ಹಾ. ಅವಾ 
ಅವ್ವಾ ಕೈಹಿಡಿದಡೆ ಎನ್ನ ನಿರಿಗಳು ಸಡಿಲಿದವಿನ್ನೆಂತವ್ವಾ, ಇಂದೆಮ್ಮ 
ಮಹಾಲಿಂಗ ಗಜೇಶ್ವರನನಸ್ಪಿದೆನೆಂದಡೆ, ನಾನಫ್ಸ ಮರೆಡೆನಿನ್ನೆಂತನ್ರಾ. 


ಬ 


೨೯. ತಮ್ಮ ತಮ್ಮ ಗಂಡರು ಜೆಲುವರೆಂದು ಕೊಂಡಾಡುವ 
ಹೆಣ್ಣು ಳು ಸುಣ್ಯಜೀವಿಗಳವ್ವಾ. ನಾನು ಎನ್ನ ನಲ್ಲನೆಂತಹವನೆಂದರಿ 
ಯೆನವ್ವಾ. ಮಹಾಲಿಂಗ ಗಜೇಶ್ವರ ನಿರಿಯ ಸೆರಗ ಸಡಿಲಿಸಲೊಡನೆ 
ಆನೇನೆಂದರಿಯೆನವ್ವಾ. 


೩೦. ಹಗಲು ಮನಸಿಂಗಂಜಿ, ಇರುಳು ಕನಸಿಂಗಂಜಿ, ಧ್ಯಾ ನ 
ಮೌನಿಯಾಗಿರ್ದಳವೆೈ. ಸಖಿ ಬಂದು ಬೆಸಗೊಂಡಡೇನೆಂದು ಹೇಳುವ 
ಳವ್ವೆ? ಏನೆಂದು ನುಡಿವಳವ್ವೆ? ಸಾಕಾರದಲ್ಲಿ ಸವೆದು ನಿರಾಕಾರದಲ್ಲಿ 
ಆರ್ಪಿಸಿದಡೆ ಮಹಾಲಿಂಗ ಗಜೇಶ್ವರ ಜೀವನುಮೇಶ್ವರನಾಗಿರ್ದನವ್ವಾ, 


೧೦ 


೩೧. ಇರುಳಿನ ಜಕ್ಕವಕ್ಕಿಯಂತಗಲಿ ಹಲುಬುತ್ತಿರೆ, ಇರುಳಿನ 
ತಾನಕೆಯಂತೆ ಮುಖ ಬಾಡಿ, ಇರುಳಿನ ನೈದಿಲೆಯಂತೆ ಕಣ್ಣ 
ಮುಚ್ಚದೆ , ಇರುಳಿನ ಸಮುದ್ರದಂತೆ ಘನವಾಗಿ, ಸಲೆಯುಮ್ಮಳಿಸಿ, ಸಂಜೆ 
ಹರಿದು ಮಹಾಲಿಂಗ ಗಜೇಶ್ವರನ ಬರವಿಂಗೆ ಬೆಳಗಾಯಿತ್ತು. 


೩೨. ಅಗಲದ ನಲ್ಲನನಗಲಿ ನೆರೆವೆನೆಂಬ ಕಾಮಿನಿಯರ ಭಂಗವ 
ನೋಡಾ. ಆ ನಮ್ಮ ನಲ್ಲನ ಅನುನಿನೊಳಿರ್ದು ನೆರೆದಿಹೆನೆಂಬ ಭರವೆನ 


ನೆ 


ಗವ್ಹಾ. ಮಹಾಲಿಂಗ ಗಜೇಶ್ವರ ದೇವರನಗಲುವರೆ ನಾನೇನು ಕಲು 
ಮರದವಳೇ ಅವ್ವಾ? 


ಭಂಗ ಎ ಅವಮಾನ. 
೩೩. ಇಂದುವಿನಲ್ಲಿ ಉದಯವಾದ ಕಲ್ಲಿನಂತೆ ಮುನಿಸು ಮರೆ 


ದಿರ್ದಳವ್ವೆ. ಅವ ಸೋಂಕಿನಲ್ಲಿ ಸುಖಿಯಾದಳು. ಅಗಲಿದಡೆ ಕರಿ 


ಗೊಂಡಳು. ಮಹಾಲಿಂಗ ಗಜೇಶ್ವರ ದೇವರಲ್ಲಿ ಮನ ಸೋಂಕಿ 
ಲೀಯ್ಯವಾದಳವೆ. 


ಕೆಶಿಗೊಳ್ಳು = ಬೇಯಂ 


೩೪ ಕಂಗಳ ಬಲದಲ್ಲಿ ಮುನಿದಿಹೆನೆಂಬೆನೆ? ಕಂಗಳು ತನ 
ನಡೆ ನೋಡವು. ಮನದ ಬಲದಲ್ಲಿ ಮುನಿದಿಹೆನೆಂಬೆನೆ? ಮನ 
ಡೊಡೆಯನು. ತನುವಿನ ಬಲದಲ್ಲಿ ಮುನಿದಿಹೆನೆಂಬೆನೆ? ತನು ತಾಳ 
ಲಾರದು. ಇಂತಹ ಮನ ಪ್ರೇರಕ ಮನಚೋರಕನೆ ತಾನಧೀನವಾಗಿ 
ಮನದವಳ ಮೆಚ್ಚುವನವ್ವಾ. ಮನದಲ್ಲಿ ಬೆರಸುವೆ, ಭಾವದಲ್ಲಿ ಜಿಂ 
ಸುವೆ. ಮೇಲೆ ಪ್ರಾೂಣನಾಥನಾಗಿ ಮಹಾಲಿಂಗ ಗಜೇಶ್ವರ ದೇವ ಮುನಿ 
ಸಿಂಗೆ ಮನಸ ತರಲೀಸನವ್ವಾ. 


೩೫. ಉದರ ತಾಗಿದ ಮಾತು ಅಧರ ತಾಗಿದಲ್ಲಿ ಬೀಸರವೋಮು 
ದೆಂದು ಅಧರವ ಮುಚ್ಚ ಕೊಂಡಳನವ್ಪೆ. ಕಂಗಳ ಕೊನೆ ಬೀಸರವೋ 
ದುದೆಂದು ಕಂಗಳ ಮುಚ್ಚಿಕೊಂಡಳನ್ನೆ. ಪರಿಮಳ ಬೀಸರವೋದು 
ದೆಂದು ಅಳಿಗೆ ಬುದ್ಧಿಯ "ಹೇಳಿದಳ್ಟೆ ಮನ ಬೀಸರವೋದುದೆಂದು 
ದಿನಕರನ ಕಾವಲ ಕೊಟ ಟ್ಲಿಳೆನ್ನಿ, ಇಂದು ನಮ್ಮ ಮಹಾಲಿಂಗ ಗಜೇ 


<3 


ಶ್ವರನ ನೆರೆವ ಭರದಿಂದ.” 


ಕತೆ 
ಬೀಸರ ಎ ನಷ್ಟ, ಅಂತ್ಯ, 


೭ 


೧೧ 


೩೬. ಮೂಗಿನ ಕನ್ಬು, ಪ್ರಣುಕಿಯ ಕತ್ತಲೆ, ಜ್ಯೋತಿ ಎಂಬರು. 
ವಿವರಣ ಹೋಗದಡೆಂತೋ? ರಸದ ದ್ರಾಕ್ಷ ಸ್ಫಟಿಕದ ದಾರಣ, ಮಾಣಿ 
ಕೃದ ಸ್ವಯಂ ಜ್ಯೋತಿ, ಜ್ಞಾ ನದ ಪ್ರಭೆ. ಮಹಾಲಿಂ ಗ ಗಜೇಶ್ವ ರನ ನೆನೆನ 
ಮನದ ಕಾವಳ ತಳ ವೆಳಗು' ಜೋಲ 

ವಿವರಣ ಇ ವಿವರ್ಣ, ಬಣ್ಣಗೆಡುನದು; ದಾರಣ - ಕೆತ್ತುವದು 
ಕಾವಳ ಇ ಕತ್ತಲೆ ತಳನೆಳಗು ಎ ಬೆರಗು, ಆಶ್ಚರ್ಯ, 


೩೭ ನಬ್ಬನುಳಿದನೆಂದೊಂದು ಮಾತನಟ್ಟಿವರೆ, ಕರಸ್ಥಲದಲ್ಲಿ 
ನೆಯ್ದಿಲು ಮೂಡಿತ್ತ ಕಂಡೆನನ್ವಾ. ಉದಕದೊಳಗೆ ತಾವರೆ ಬಾಡಿತ್ತ 
ಕಂಡೆನವ್ವಾ. ಮಹಾಲಿಂಗ ಎನ್ನ ಗಜೇಶ್ವರನುಳಿದನೆಂದರೆ ಒಂದೆಲೆ 
ಯಲ್ಲಿ ಹೂ ಮೂಡಿತ್ತ ಕಂಡೆನವ್ರಾ. 

೩೮. ನೇಹದ ಮುತ್ತು. ಅಧರದ ಬಿತ್ತು ಅದರ ಸವಿ ರಸ ಗಟ್ಟಿ 
ಯಾಯಿತ್ತವ್ವಾ. ಅವ್ವಾ ತನು ವಿಕಸಿತನಸ್ಪುದು. ನಾಗೇಂದ್ರನ ಸೂತ್ರದ 
ಧೃಷ್ಟದಂತವ್ನಾ. ನೇಹದ ಮುಗುದೆ ವಿಕಳೆಯಾಗಿ ಮಹಾಲಿಂಗ ಗಜೇ 
ಶ್ವರನಲ್ಲಿಯೇ ಕಾ ವರಗೊಂಡಿದ್ದ ಳವ್ಟೆ. 

ಮಂತ್ತುಎ ಮುದ್ದು, ವಿಕಸಿತ BE ಕಾವರವ ವಿಕಲತೆ. 

೩೯. ಹಮ್ಮಿನ ಕಳೆಯ ಪುಳಕದಲ್ಲಿ ತಾರಕಿ ತಳಿತಂತೆ, ಆಂಗ 
ಸಂಗದಲಿದ್ದಳವ್ರೆ, ಬಂದ ಬರವಿನ ನಿಂದ ಚಂದದ ಪೊಸ ಪುನ್ವ ಮುಡಿ 
ದಳವ್ವೆ. ಆಡವಿಯಲಾದ ಮರನ ಆಡಿಯಲಿ ಬಿಸಿಲ ಬಯಸಿದಳವ್ಹೆ. 
೨ ಮಹಾಲಿಂಗ ಗಜೇಶ [ರನ ನೆರವ ಭರದಲ್ಲಿ ಕಳ ಕ್ಕೆ ಬಂದ 
ದಂತೆ ತನ್ನ ತಾ ಮರೆದರ್ದಳವ್ವೆ, 

೪೦ ಅಂಗಸಂಗದಲ್ಲಿದ್ದು ಬಂದುದನೆ ಕಂಡು ಹೆಸುಮಗುವಿನಂ 
ತಾಜಿ ನೋಡವ್ವಾ. ಕಂಗಳ ನೋಟದ ಸುಖಕೆ ಮನವನೊಸ್ಸಿಸುವೆ. 
ಪತಂಗದ ಬೆಸುಗೆಯಂತಾದೆ ನೋಡವ್ವಾ. ಮದಾಳಿಯ ನಾಸಿಕದಂತೆ 
ಸುಳಿದು ಸುಖಬಡುನೆ. ಮಹಾಲಿಂಗ ಗಜೇಶ್ವರನೆನ್ನ ಇನಿಯ ನೋಡವ್ವಾ. 

೪೧. ಅವ್ವಾ ನಾನುಸಿರಲಮ್ಮೆನು. ಅಲ್ಲಿ ಗಂಡೆಣೆ ಇದ್ದುದೆಂದೆ 
ಅವ್ವಾ. ಅವ್ವಾ ಬೆಟ್ಟದ ರತಿಯಲ್ಲಿ ಹುಟ್ಟಿ ಬೆಳೆದುದಯವಾದಳು. ಅವ್ವಾ 
ಇಂದೆ ಮಹಾಲಿಂಗ ಗಜೇಶ್ವರನುಳಿದನೆಂದಟ್ಟಿದಕ್ಕೆ ಅವ್ವಾ ನಾನು ಅಲ್ಲ 
ಪ್ರತಿಬಿಂಬನಿದ್ದಿತೆಂದು. 


೧೨ 


(೩) ಪರಮಾತ್ಮನಲ್ಲಿ ಸಾಮರಸ್ಯವನ್ನು ಹೊಂದಿ ಸುಖಿಸುವದು. 

ನಿನರಣೆಃ- ಕೆಳಗಿನ ವಚನಗಳಲ್ಲಿ ವಚನಕಾರನು ಸಾಮರಸ್ಯದ 
ಸ್ಥಿತಿಯನ್ನು ವರ್ಣಿಸಿದ್ದಾನೆ. ಮತ್ತು ಅದರಲ್ಲುಂಟಾಗುವ ಸುಖ ಮತ್ತು 
ಶಾಂತಿಯನ್ನು ವಿವರಿಸಿದ್ದಾನೆ. 


ವಚನಗಳು. 


೪೨. ಅಗಲಲಿಲ್ಲದ ನಲ್ಲನನಗಲಿ ನೆರೆವೆನೆಂಬ ಕಾಮಿನಿಯರ 
ಭಂಗವ ನೋಡಾ. ಆ ನಮ್ಮ ನಲ್ಲನ ಅನುನಿನೊಳಿರ್ದು ನೆರೆದಿ 
ಭರನೆನಗವ್ವಾ. ಮಹಾಲಿಂಗ ಗಜೇಶ್ವರಯ್ಯನ ಕೂಡಿದ ಬಳಿಕ ಅಗಲ 


ಲೆಜೈಯುಂಬೇ ಅವ್ವಾ? 


೪೩. ಕಂಗಳ ಕಳೆ ನೋಟಿನ ಮಸಕ, ಮಿಂಚಿನ ಗೊಂಚಿಲು 
ತಾಗಿದಂತಾದೆನವ್ವಾ! ತಾರಕಿ ತಾರಕಿ ತಳಿತಂತೆ, ಅರಗಿನ ಬಳ್ಳಿ ಹಬ್ಬಿ 
ದಂತವ್ಹಾ! ಐದು ರೂಹನೊಂದು ಮಾಡಿ ಕಾದಿ ಗೆಲಿದು ಸೋತು 
ಹೊರವೊಂಟು ಹೋದನವ್ವಾ ಮಹಾಲ್ರಿಂಗ ಗಜೇಶ್ವರ ಕಂಗಳ ಮಾಸಾಳು. 


ಮಸಕ. ತಳಮಳಿಕೆ; ಮಾಸಾಳು_ ಶೂರ; ತಳಿ- ಚಿಗುರು ಹೊರಬೀಕು 


೪೪. ಮುನಿಸು ಮುನಿದಡೆ, ಸಿರಿಗಂಧದ ಮುರುಡಿನ ಹಾಗಿರ 
ಬೇಕವ್ವಾ. ತೆಗೆದಪ್ಪಿದಕೆ ಚಂದನದ ಸೀತಳದ ಹಾಗಾಗಬೇಕವ್ವಾ. ಹೆಣ 
ಗುವಲ್ಲಿ ಮೈಯೆಲ್ಲ ಕೆಯ್ಯಾಗಿ ಹೆಣಗಬೇಕವ್ವಾ. ಮಹಾಲಿಂಗ ಗಜೇ 
ಶರನ ನೆರೆವ ಭರದಿಂದ ನೊಂದು ಅಂಕದ ಮೇಲೆ ಬಿದ್ದ ಹಾಗಿರಬೇಕವ್ವಾ. 

ಮುರುಡುಇ ಗಂಟು; ಅಂಕ ತೊಡೆ, ಶರೀರ, ಮಗ್ಗಲು. 


೪೫. ಎನ್ನ ಕಡೆಗಣ್ಣು ಕೆಂಪಾಯಿತ್ತವ್ವಾ! ಎನ್ನ್ನ ನಳಿತೋಳು 
ಉಡುಗಿದವವ್ವಾ! ಇಕ್ಕಿದ ಹವಳದ ಸರ ಬೆಳುಪಾದವವ್ವಾ! ಮುಕ್ತಾ 
ಳ ಹಾರದಿಂದಾನು ಬೆಂದೆನವ್ವಾ! ಇಂದಿನ ಮಹಾಲಿಂಗ ಗಜೇಪ್ರಿ 
ರನು ಬಹಿರಂಗವನೊಲ್ಲದೆ ಅಂತರಂಗದಲ್ಲಿ ನೆರೆದ ಕಾಣಾ ಅವ್ವಾ. 

೪೬. ಕಾಮಂಗಂಜಿ ಚಂದ್ರಮನ .ಮರೆಹೊಗಲು, ರಾಹುಗೊಂ 
ಡೆಂತಾದಳವ್ವೆ. ಹಾವೆಂದರಿಯದ್ಕೆ, ನೇಣೆಂದರಿಯದೆ, ಕ್ಷಣ ನಾಗಭೂಷ 


೧೩ 


ಣೆಯಾಗಿರ್ದಳವ್ವೆ! ಮಹಾಲಿಂಗ ರಜೇಶ್ವರನ ನೆರೆವ ಭರದಿಂದೆ ಕಳಕ್ಕೆ 
ಬಂದ ಮೃಗದಂತಿರ್ದೆನವ್ವಾ 


ನೇಣನಿಎ ಹಗ್ಗ 


೪೭. ಮಾಗಿಯ ಹುಲ್ಲಿನ ಸೋಂಕಿನಂತೆ ತನು ಪುಳುಕಿತಳಾದ 
ಳವ್ರೆ! ನುಡಿ ತೊದಲು. ಆತನ ಒಲುಮೆ ಆಧಾರವಾಗಿದ್ದಳವೆ! ಬಿಳಿಯ 
ತುಂಬಿ ಕುಂಕುಮದ ರಜದಲ್ಲಿ ಬಂಡುಂಡಂತೆ ಮಹಾಲಿಂಗ ಗಜೇಶ್ವ 
ರನಲ್ಲಿ ತನ್ನ ತಾನೆ ರತಿಯಾಗಿರ್ದಳವ್ಹೆ. 


೪೮, ನೇಹದ ಮನವನರಿಯಲೊಡನೆ ನೋಡಲನ್ಮೆನವ್ವಾ! ಕಂಗಳ 
ಹಿಸುಣನ ಹೇಳಿಹನೆಂದು ನೋಡಲನ್ಮೆನವ್ವಾ! ಕಜ್ಜಲ ಕಲಕಿದಡೆ 
ಕುರುಹಳಿಯಿತ್ತೆಂದು ನೋಡಲನ್ಮೊೆನವ್ವಾ! ಮಹಾಲಿಂಗ ಗಜೇಶ್ವರನೊ 
ಲವು ಎನಗೆ ಸುಖದ ಮೊದಲು ನೋಡವ್ವಾ. 


ಹಿಸ:ಣ - ಫಿಶುನ್ನ ಹೊಲಸುತನ;, ಕಜ್ಜಲ- ಕಾಡಿಗೆ, 


೪೯. ಬಿಟ್ಟ ತಲೆಯ, ಬಿಡು ಮುಡಿಯ, ಬರುಮೆಯ್ಯ, ಕಿವಿಯ 
ಬಿಚ್ಚೋಲೆಯ, ಉಟ್ಟ ನಿರಿಯ, ಸಡಿಲದ ಕಳೆಯ, ಘಳಿಲನೆ ನಡೆತಂದಳು. 
ನಚ್ಚುವುಚ್ಚಿನ ಮನ ಸಂಧಾನನನು, ಬಂದಪ್ಪಿದ ಸೋಂಕಿನ ಸುಖವನು 
ಮಹಾಲಿಂಗ ಗಜೇಶ್ವರ ತಾನೆ ಬಲ್ಲ. 

ಬಿಚ್ಚೋಲೆಂಕಿವಿಯಲ್ಲಿಯ ಒಂದು ಬಗೆಯ ಓಲೆಯ ಆಭರಣ, 


೫೦. ಮೂಗಿನ ತುಂಬಿಗೆ'ಸರಿಮಳ ಒತ್ತಿಹನೆಂದು ಅಂಗಸಂಗ 
ದಲ್ಲಿಕ್ಕಿ ಮುಚ್ಚುವೆನವ್ರಾ! ಮನ ಮರೆದ ಮದಾಳಿಯ ನೇಹದಂತಾ 
ದಿನವ್ರಾ, ಮಹಾಲಿಂಗ ಗಜೇಶ್ವರನನುಭಾವಕ್ಕೆ ಸುಖಿಯಾಗಿ. 


೫೧. ಎನೆ ಎವೆ ಹಳಚದೆ ಮೊಲೆಯ ಮೇಲಣ ಗಾಯ ಬಿಳಿಯ 
ರಕುತದ ಧಾರೆ ಸುರಿದಲ್ಲಿ, ಸಸಿ ಒಸರಿ ಬಸಿವಂತೆ' ಎಸೆದನವ್ರಾ! ಅಸ್ಪಿನ 
ಸೋಂಕಿನ ಸುಖ ಅಚ್ಚುಕವಳಿದುಳಿದಡೆ ಮಹಾಲಿಂಗ ಗಜೇಶ್ವರದೇನ 
ನಿರಾಸನಾಗಿರ್ದನವ್ವಾ. 


ಆಚಕ್ಚಿಕ ಎ ಅಚ್ಚ, ನಿರಾಸ ಇಚ್ಛೆ ಇಲ್ಲದಿರುವಿಕೆ. 


೧೪ 


೫೨. ದೃಷ್ಟಿಯ ಕಲ್ಲು ತಾಗಿದಂತೆ, ಮುನಿಸ ಮರೆದೆ ನೋಡಾ 


ಅನ್ವಾ! ಸೋಂಕಿದೊಡೆ ಸುಖಿಯಾದೆ. ಉಳಿದೊಡೆ ಕರಿಗೊಂಡೆ. 
ಪಾಷಣದೊಸರಿನಂಶತಾದೆ ನೋಡನ್ವಾ! ಸೋಂಕೆದಡೆ ವ:ಹಾಲಿಂಗ 


ಗಜೇಶ್ವರನ ಒಲವು ಎನಗೆ ಸುಖದೊದವು ನೋಡಾ ಅವ್ವಾ. 


೫೩. ಪದುಮ ಪಜ್ಜಳ ವರ್ಣ ನೆಯಿದಲೆಯಾಗಿರ್ದಳವೆ! ತುಂಬಿ 
ಮುತ್ತನುಗುಳುವಂತೆ, ಕಂಗಳು ಕಂಕಣವಾಗಿ ಚಂದ್ರ ಬಿಂಬದಗ್ರದಂತೆ, 
ಅವಘಓಸಿಕೊಂಡಿರ್ದ ಬಂಗಾರಕ್ಕೆರಗಿದ ರತ್ನದಂತೆ ಆನೊಂದೇ ಗ್ರಾಹಿ 
ಯಾಗಿರ್ದೆನವ್ವಾ, ಅಖಂಡಿತನೂಗಿ ಮಹಾಲಿಂಗ ಗಜೇಶ್ವರನನುಭಾ 
ವಕ್ಕೆ ಸುಖಿಯಾಗಿ. 

ಪಜ್ಜಳಪ್ರಜ್ವಲ, ಹೊಳಪು. 


೧೫ 


(೪) ಮೋಕ್ಷ. 


ನಿನರಣೆಃ-- ಕೆಳಗಿನ ನಚನಗಳಲ್ಲಿ ಕಡೆಯದಾದ ಐಕ್ಯಸ್ಥಿತಿ 
ಯನ್ನು ವಚನಕಾರನು ವರ್ಣಿಸಿ ಅದರ ಸ್ವರೂಸನ್ನು ಹೇಳಿದ್ದಾನೆ. 


ವಚನಗಳು. 


೫೪. ದೇವರ ನೆನೆದು ಮುಕ್ತರಾದೆವೆಂಬ ಯುಕ್ತಿಕೂನ್ಯರ ಮಾತ 
ಕೇಳಲಾಗದು. ಅದೇನು ಕಾರಣವೆಂದಡೆ, ದೇವರ ನೆನೆನವರಿಗೆ ದೇವ 
ರುಂಟೀ? - ದೂರ ದೂರದಲ್ಲಿದ್ದವರ ನೆನೆವರಲ್ಲದೆ, ಸಮೀಪದಲ್ಲಿದ್ದವರ 
ನಾರು ನೆನೆದವರಿಲ್ಲ. ಇದನರಿದು ನಿನ್ನೊಳಡಗಿ ನಾ ನಿನ್ನ ನೆನೆಯಲಿಲ್ಲ. 
ನನ್ನೊಳಡಗಿ ನೀನೆನಗೆ ಮುಕ್ತಿಯನೀಯಲಿಲ್ಲ. ಇದು ಕಾರಣ ನಾ 
ನೀನೆನಲಿಲ್ಲ ಮಹಲಿಂಗ ಗಜೇಶ್ವರಾ. 


೫೫. ಹಲವು ಕಾಲದಲಿ ಕೇದಾರ ಕಂಡಂತಾದೆನವ್ವಾ! ಮುನಿಸು 
ನಾಚಿಕೆ ಹೋಗಿ ಕಂಗಳ ಕೊನೆಯಲ್ಲಿ ಸಿಲುಕಿದನವ್ವಾ! ತನು ಜಜ್ಜ 
ರವೋಗಿ ಕಂಗಳ ಕೊನೆಯಲ್ಲಿ ಸಿಲುಕೆಡೆನ್ನ ಮಹಾಲಿಂಗ ಗಜೇಶ್ವರನು 
ಳಿದನೆಂದಡೆ ಆಲಿ ಕಲ್ಲ ನುಂಗಿದ ಚಕೋರನಂತಾದೆನವ್ವಾ. 


೫೬. ಅವ್ವಾ, ಆತನ ಬೆರಸಿದ ಕೂಟವ ಏನೆಂದು ಹೇಳುವೆ 
ನನ್ವಾ! ಹೇಳಲುಬಾರದು ಕೇಳಲುಬಾರದು. ಏನು ಹೇಳುನೆನವ್ವಾ! 
ಶಿಖಿ ಕರ್ಪುರ ಬೆರಿಸಿದಂತೆ ಮಹಾಲಿಂಗ ಗಜೇಶ್ವರನ ಕೂಡಿದ ಕೂಟಿವ 


ಹೇಳಲು ಬಾರದವ್ಹಾ. 


೫೭. ಬಾಲಕಿ ಹಾಲ ಸವಿದಂತೆ, ಮರುಳನ ಮನದ ನೆನಹಿನಂತೆ, 
ಮೂಗ ಕಂಡ ಕನಸಿನಂತೆ, ಮೆಯ್ಯರಿಯದ ನೆಳಲಿನೆಂತೆ, ಬಂಜೆಯ 
ಮನದ ಸ್ನೇಹದಂತೆ, ಮಹಾಲಿಂಗ ಗಜೇಶ್ವರನಲ್ಲಿ ಲಿಂಗೈ ಕ್ಯವು. 


೫೮. ಸಮರಸೈ ಕೃದೊಳಗಣ ಸ್ನೇಹ, ಮತ್ಸ್ಯ ಕೂರ್ಮನಿಹೆಂಗ 
ನಂತೆ. ಸ್ನೇಹದ ನೋಟದಲ್ಲಿ ತೃಪ್ತಿ, ಸ್ನೇಹದ ನೆನಹಿನಲ್ಲಿ ತೃಪ್ತಿ, ಸ್ನೇಹದ 
ಸ್ಪರ್ಶನದಲ್ಲಿ ತೃಪ್ತಿ. ಇಂತೀ ಪರಿಯಲ್ಲಿ ಎಮ್ಮ ಮಹಾಲಿಂಗ ಗಜೇಶ್ವರ 
ನಲ್ಲಿ ಐಕ್ಯ. ವಾರಿ ಕಲ್ಲ ಪುತ್ಥಳಿ ಕರಗಿ ಅಪ್ಪುವ ಕೂಡಿದಂತಾಯಿತ್ತು. 


೧೬ 


೫೯. ಹೊಸ ಮದುವೆಯ ಹಸೆಯಡಗದೆ ಮುನ್ನ, ಹೂಸಿದ 
ಅರಿಶಿನ ಬಿಸಿಲಿಂಗೆ ಹರಿಯದ ಮುನ್ನ, ತನು ಸಂಚಲನಡಗಿ ಮನವು 
ಗುರುಕಾರುಣ್ಯವ ಪಡೆದು ಹುಸಿಯಿಲ್ಲಧಿರ್ದಡೆ ಭಕ್ತನೆಂಬೆ. ಹಿಡಿಯ 
ಬಿಲ್ಲದಿರ್ದಡಿ ಮಹೇಶ್ವರನೆಂಜೆ. ತನುವಿಲ್ಲದಿರ್ದಡೆ ಪ್ರಸಾದಿಯೆಂಬೆ. 
ಜೀವವಿಲ್ಲದಿರ್ದಡೆ ಪ್ರಾಣಲಿಂಗಿಯೆಂಬೆ. ಆಸೆಯಿಲ್ಲದಿರ್ದಡೆ ಶರಣನೆಂಬೆ. 
ಐದರ ಸಂಪರ್ಕ ವಿಯೋಗವಾದಡೆ ಐಏಕ್ಯನೆಂಬೆ. ಐಕ್ಯದ: ಸಂತೋಷ 
ಒಂಗಿದಡೆ ಜ್ಯೋತಿರ್ಮಯನೆಂಜಿ. ಇಂತಾಗಬೇಕೆಂಬ ಈ ಮನದ 
ದೇಹವನಿರಿದಡರಿಯದ್ಳು ತರಿದಡರಿಯದ್ಳು ಬೈದಡರಿಯದು, ಹೊಯ್ದ 
ಡರಿಯದು, ನಿಂದಿಸಿದಡರಿಯದು, ಸ್ತುತಿಸಿದಡರಿಯದು, ಸುಖವನಲ್ಲ 
ಯದು ದುಃಖವನರಿಯದು. ಈ ಚತುರ್ನಿಧದ ತಾಗು ನಿಶರೋಧನ 
ನರಿಯದಿರ್ದಡೆ ಆತನೇ ಮಹಾಲಿಂಗ ಗಜೇಶ್ವರನೆಂಬೆ. 





ಇ. ೫, ೫8. 2554. 


ಶಿವಾನುಭವ. 


ಸಂಪಾದಕ. 
ರಾ. ಸಾ, ಫು ಗು. ಹಳಕಟ್ಟಿ ಬ. ಏ. ಎಲ್‌. ಎಲ್‌. ಬಿ. 


— EOS 











ಸಂಪುಟಿ ೧೨) ಮಾರ್ಚ ೧೯೩೮. [ ಸಂಚಿಕೆ ೬. 








ತ | ಕಹಾ 
| ವಿಷಯಾನು ಕ್ರಮಣಿಕೆ. | 
| ವಿಷಯಗಳು: ಲೇಖಕರು. ವುಟ' 
| ೧. ಮುಹಾಜೇವಿಯಕ್ಕಗಳ್ಳ,. ಶ್ರೀ ಸ. ಶಿವನೂರ್ತಿಗಳು. ೩08 

ಮದುನೆ, ಶಿಪವಯೋಗಮಂದಿರ. 


' 3». ಬೀರಕೈನಕನಿಗಳ ಚುದ್ರಕೇಖರ ದೇವರು ಆಡ್ನರು. ೩೧೭; 
ನೈಶಿಸ | 


ಸ ಆಸಿ" 
'೩, ನರಬಾನಿ ಸ್‌ _ ತ್ಥಿತಿಳ 
ಚರಿತ್ರೆ. pd 
ವಸ್ತ ತೆನಿಹಳ್ಳಿ, 





೪. ವಚನಕಾರರೆ ರಾಷ್ಟ್ರ- 442] 

ಭಾನನೆ, ನಿಜಾ ಪುರ. | 
೫. ಬಾರೆ! 'ಕಾವ್ಯರಾಣಿ 14. ಎರ್ಸ. ಸಾಟೀಲ ೩೫೫. 
` ಗುಲ್ಬಗ - | 
| ೫ ಚಟಂದಿಮರಸನ . ಜಾ ೧೩. 


ವಚನಗಳು. | 





ಶಿವಾನುಭವ. 


ವರ್ಷ ೧೨] ಮಾರ್ಚ ೧೯೩೮ [ಸಂಚಿಕೆ ೬ 


EE 








ಮಹಾದೇ ನಿಯಕ್ಕಗಳ ವಿದುವೆ, 


ಲೇ;-- ಶ್ರೀ ಸ. ಹಾ ಶಿವಮೂರ್ತಿಗಳು, ಶಿವಯೋಗಮಂದಿರ. 


[ಲೇಖಾಂಕ ೩.] 





ಈ ಲೇಖಕರ ಕೆಲವು ಪ್ರಶ್ನೆಗಳಿಗೆ ಪ್ರಭುಲಿಂಗ ಲೀಲೆಯಲ್ಲಿರುವ 


ಅಕ್ಕನ ಕಥಾಭಾಗವನ್ನೂ ಮಹಾದೇವಿಯಕ್ಕನ ರಗಳೆಯನ್ನೂ ಇಲ್ಲಿಂದ 
ಕೂಂಚ ಬಿತ್ತರಿಸುತ್ತ ಉತ್ತರಿಸುತ್ತೇನೆ. 


«ಪ್ರಭುಲಿಂಗಲೀಲೆಯ' ಕಥಾಭಾಗ. 


ಕೌಶಿಕರಾಜನುವೈಹಾಳಿಯಿಂದ ಬರುವಾಗ ಆ ಸಂಭ್ರಮವನ್ನು 
ನೋಡಲು ನಿಂತಿದ್ದ ಅಕ್ಕನನ್ನು ನೋಡಿದೊಡನೆ ನಿಮಿಷದಲ್ಲಿಯೇ 
ಕಾಮಾತುರದಿಂದ ಕಂಗೆಟ್ಟು ಕಳವಳಿಸುತ್ತ ಅರಮನೆಗೆ ಹೋಗಿ ಅಕ್ಕ 
ನನ್ನು ನರಿಸುವ ಲಾಲಸೆಯಿಂದ ಹೆಗ್ಗಡತಿ [ವಿಲಾಸಿನಿ] ಯರನ್ನಟ್ಟಿ 
ಮಹಾದೇವಿಯರ ತಂದೆ ತಾಯಿಗಳನ್ನು ಕೇಳಿಸುತ್ತಾನೆ. ಆಗ ಅಕ್ಕನ 
ಮಾತಾಪಿತರು "ನೃಪ ಕುಲದವಗೆ ಕೊಡೆವು' ಎನ್ನಲು, ಅದಕ್ಕಾ ಹೆಗ್ಗಡ 
ತಿಯರು-"ಅರಸನಿದಿರೇ ನೀವು? ಸುಮ್ಮನೆ ಸರಸದಿಂದಲಿ ಕೊಡುವು 
ಹೊಳಿತು. ವಿರಸನಾಜೊಡೆ ಶೀವು ಮಾಡುವುದೇನು. ಭೂಪತಿಯ? 
ಮಗಳಿಗೆ ಸ್ನಸ್ತಿಯಾಗುವದು, ನಿಮಗಾಸ್ತಿಯಾಗುವದು.' ಎಂಡು ಪ್ರತ್ಯು 
ತರಿಸಲು ಮತ್ತಾ ತಾಯಿ ತಂದೆಗಳು--"ತಾಯಮಾಾರಿ ತೊತ್ತತೆಗೆದು 
ಕೊಂಬಕರೆ? ಇದ ಸುಡು. ಕಾಮದಾಸೆಗೆ ಕಳವಳಿಸಿ ವಿಷಮ ಕುಲ 


೩೦೬ ಶಿವಾನುಭವ 


ದಲಿ ಕೊಳುಕೊಡೆಯ ಮಾಡಿದರೆ, ನಾಯಕದ ನರಕಗಳು ತಸ್ಪವು. 
ಸಾಕೆ ಸುಮ್ಮನಿರಿ; ರಾಯ ಮಾಡುವುದೇನು? ಅಥವಾ ಆಕೆ [ಅಕ್ಕನೆ] 
ಒಪ್ಪಿಕೊಂಡರೆ ನಾವಾಗ ಕೊಡುವೆವು ಎಂದು ಉತ್ತರಿಸಲು ಆಗ 
ಅಕ್ಕನು ಹೆಗ್ಗಡತಿಯರನ್ನು ಕುರಿತು -"ನಾನೆ ಬೇಕಾಗಿದ್ದರೆ ಕೌಶಿಕರಾ 
ಜನೇ ಇಲ್ಲಿ ಬಂದು. ನಾನೇನ ಹೇಳುವೆನೋ ಅದನ್ನು ಮಾಡುವೆ 
ನೆಂದು ನನ್ನ ಮನೋನುರಾಗದಂತೆ ಶಪಥ ಮಾಡಲಿ.” ಎಂದಳು. ಆಗಾ 
ವಿಲಾಸಿನಿಯರು ಇದನ್ನು ಅರಸನಿಗೆ ತಿಳಿಸಲು ಅದರಂತೆ ಕೌಶಿಕರಾ 
ಜನು ಅಕ್ಕನ ಮನೆಗೇ ಬಂದು -«ಲಲನೆ ಕೇಳೌ! ಮೊದಲಲ್ಲಿ ನಿನ್ನ 
ಬಯಕೆಯ ಸೆಲಿಸುವೆನು. ಬಳಿಕ ನಿನ್ನನೊಲಿಸಿಕೊಂಬೆನು.” ಎನಲು, 
ಅಕ್ಕನು--"ನನ್ನ ಹೇಳಿಕೆಯ ಕೇಳದಿದ್ದರೆ ನಿನ್ನನ್ನು ಬಿಟ್ಟುಹೋಗುವೆ. 
ಎಂದುಸುರುವಳು. ಕೌಶಿಕರಾಜನು - "ಏನು ಮಾಡಲಿಜೇಕು ಹೇಳಿಕೆ 
ಮಾನಿನಿಯೆ! ಎನಲು--ೀನೀನು ಸಲೆ ಶಿವಭಕ್ತನಾದರೆ ಕೂಡುವೆನು 
ನಿನ್ನ. ನೀನು ಭವಿಯಾಗಿರ್ದೊಡೊಲ್ಗೆನು. ನಾನು ಹೇಳುವುದಿನಿತೆ.' 
ಎಂದು ಅಕ್ಕನು ಸಾರುವಳು. ಅದಕ್ಕರಸು ಕೌಶಿಕನು--"ನಮಗೆ ಶಿವ 
ಭಕ್ತಿಯನು ಮಾಡುವ ಸಮಯವಳವಡದು.' ಎಂದು ಹೇಳುತ್ತ ಉಟ್ಟ 
ಸೀರೆ ತೊಟ್ಟಿ ಆಭರಣಗಳನ್ನು ಅರಸನಿಗೇ ಕೊಟ್ಟು ವೈರಾಗ್ಯದಿಂದ 
ದಿಗಂಬರೆಯಾಗಿ ಅಲ್ಲಮಶಪ್ರಭುವನ್ನರಸುತ್ತ ಸಾಗಿದಳು. ಇದೆಲ್ಲವೂ 
ಚಾಮರಸ ಕವಿಯ ಹೇಳಿಕೆಯಾಯಿತು. ಇನ್ನು ಮಹಾದೇವಿಯಕ್ಕನ 
ರಗಳೆಯಲ್ಲಿ ನೋಡೋಣ. 


"ಮಹಾದೇವಿಯಕ್ಕನ ರಗಳೆ? ಯಲ್ಲಿ. 


ನೈಹಾಳಿಗೆ ಹೋದ ಸಮಯದಲ್ಲಿ ಅರಸು ಕೌಶಿಕನು ಸಹಜ 
ಸೌಂದಯ್ಯವತಿಯಾದ ಅಕ್ಕನನ್ನು ನೋಡಿದೊಡನೆ ಫೋಟೋ ಯಂತ್ರಕ್ಕೆ 
ಸಿಕ್ಕ ಆಕೃತಿಯಂತೆ, ಅಕ್ಕನಾ ರೂಪು ಚಕ್ಕನೆ ಆತನ ಚಿತ್ತದಲ್ಲಿ ಚೊಕ್ಕ 
ವಾಗಿ ಮೂಡಿತು, ಕೂಡಿತು. ಅಂದಿನಿಂದ ತದ್ಪುವದಲ್ಲಿಯೇ ಮೂರ್ಛೆ 
ಸಂದು ಕಂದಿ ಕುಂದಿ ಬಹು ಕಸಿವಿಸಿಯಾದನು. ಕೊನೆಗೆ ತಾಳದೆ 
ಮಂತ್ರಿಗಳನ್ನು ಕರೆಯಿಸಿ--"ಮುಹಾದೇನಿಯಂ ಕಂಡೊಡುಳಿವೆಂ. ಅಲ 
ದೊಡಳಿವೆ', ಎಂದು ಹೇಳಿದ ಮೇಲೆ (ಮಹಾದೇವಿ ಸೋಗದಿರಿ; ನಿಲಿ. 
ನಿನಗೆ ತೊತ್ತಾದೆ. ಎನ್ನಾಣೆ ಹೋಗದಿರಿ? ಇಂತು ಕಣ್ಮುಚ್ಚಿ ಕಳವಳಿ 


ಮಹಾದೇವಿಯಕ್ಕಗಳ ಮದುವೆ. ೩೦೭ 


ಸಿದನು. ಅರಸನ ಈ ಬಗೆಯನ್ನು ನೋಡಿದಾ ಮಂತ್ರಿಗಳು ವಸಂತ 
ಕನೆಂಬ ದೂತನನ್ನು ಕುರಿತು- «ನಿಂದಿರಲು ತೆರಪಿಲ್ಲ ಬೇಗ ಶಿವಭ 
ಕ್ವನರಮನೆಗೆ ಹೋಗಿ, ಮಹಾದೇವಿಯಂ ಅವನಿಸತಿಗಂ ಬೇಡು ..” 
ಎಂದು ಹೇಳಿಕಳುಹಿದರು, ಅದರಂತೆ ವಸಂತಕನು ಬಂದು ಅಕ್ಕನ 
ಮಾತಾಪಿತರಿಗೆ ಭಯೋತ್ಪಾದಕವಾಗುವಂತೆ. ರಾಜನ ನಿಷ್ಠುರ . ಸ್ಪಭಾ 
ವವನ್ನು ಬಿತ್ತರಿಪನು. ಇದ ಕೇಳಿ ಭೀತರಾಗಿ--"ಅರಸ ಕೌಶಿಕನೊ 
ಡನೆ ಸಮಸುಖದೊಳಿರು ಮಗಳೆ! ಪಿರಿದಪ್ಸ ಸಂಪದವನಿನಗೀವನೆಲೆ 
ಮಗಳೆ!!” ಎಂದು ತಂದೆ ತಾಯಿಗಳು ಹೇಳಿದರು. ಇದನ್ನು ಕೇಳಿ 
ದೊಡನೇ ಅಕ್ಕನು, ಧಿಗಿಲು ಭುಗಿಲೆಂದು ಕೋನಿಸುತ್ತ " ಎಲೆ ಭವಿ 
ಯೊಡನೆ ಬೆರಸಿರಲ್ಯಾರ್ಪೆನೆ? ಮೃಡ ಪೂಜೆಯಚಲಸುಖಮಂ ಸಿಂಗ 
ಲಾರ್ಪೆನೆ? ಆನೇಕೆ ಭವಿಯೇಕೆ? ಭಕ್ತರೀ ಮಾತೇಕೆ? ಏನೆಂ 
ದೊಡಂ ಭವಿಯನೊಲ್ಲೆನ್‌ [ವಸಂತಕನನ್ನು ನೋಡಿ] ಹೋಗೆಲೆ ವಸಂ 
ತಕ! ನಿನಗೆ ಸೋಲ್ವವರಿಲ್ಲ. ನಾಗಭೂಷಣನ ಭಕ್ತರಿಗೆ ಭವಿಯು 
ಸರಿಯಲ್ಲ. ಬೆಳಗಿಂಗೆ ಕತ್ತಲೆಯ ಕೂಟ ಮುಂಟೇ ಮರುಳೆ! ತಿಳಿವ 
ಗಜ್ಞಾನೆದೊಳು ಸಂಗಮುಂಟೇ ಮರುಳೆ!!' ಎಂದು ಗಜರಿ ಗರ್ಜಿಸಿ 
ಕಳುಹುವಳು. ವಸಂತಕನೂ ರಾಜನ ಬಳಿ ಹೋಗಿ ಅಕ್ಕನ ನಡೆ 
ನುಡಿಗಳೆಲ್ಲವನ್ನೂ ಇಂತೆಂದರುಹಲು, ಕಾಮನ ಯಾತನೆಯಲ್ಲಿದ್ದಾ ಅರಸು 
ಕೌಶಿಕನು"ತಡವೇಕೆ? ಇನ್ನುಂ ನೋಡತಿರ್ಸರೆ? ಬಲ್ಪಿಂದ ಮೆಲ್ಸಿಂದ 
ಮೆಂತಾದೊಡಂ ಪೋಗಿ...ತನ್ನಿರೇ ಏನೆಂದಳೆಂದುದನೊಡಂಬಟ್ಟು? 
ಎಂದು ಸಿಟ್ಟಿನಿಂದ ಕಟ್ಟಪ್ಪಣೆ ವಿಧಿನನು. ತರುವಾಯ ಮಂತ್ರಿಗಳೂ 
ರೊಚ್ಚಿಗೆದ್ದು ತಾವೇ ಅಕ್ಕಗಳ ಮನೆಗೆ ಬಂದು ಆಕೆಯ ತಂದೆ ತಾಯಿ 
ಗಳನ್ನುದ್ದೇಶಿಸಿ-(ಅಯ್ಯೆಲಾ ಭಕ್ತರಿರಾ! ಕೆಟ್ಟ ಸುತೆಯಿಂದ ದುರ್ಮ 
ರಣವಾದಪುದು. ಕುಪಿತನಾದಂ ನೃಪತಿ; ಕೂಸು [ಅಕ್ಕನನ್ನು] ಕೊಡ 
ದಿರ್ದಡೀಗಂ ಕೊಲಲು ಬೆಸಸಿದಂ.” ಎಂದು ಅರಸನ ಕಟ್ಟಪ್ಪಣೆ 
ಯನ್ನು ಬೀರಿದರು. ಇದ ಕೇಳಿ ದುಃಖಗೊಂಡಾ ಮಾತಾಪಿತರು 
“ಎಲೆ ಮಗಳೆ! ನಿನ್ನಯ ದೂಸರಿಂ [ತಿರಸ್ಕಾರದಿಂ] ದೆಮಗೆ ನೆಲ 
ಸತ್ತು ದುರ್ಮರಣವೇನೆಂಜಿ ವೃದ್ಧರಿಗೆ. ಹೊಸತು ನಿನ್ನಯ ಭಕಿ 
ತಾನೆಮಗೆ ಸಂಕಟಿಂ. ವಸುಧೆಯೊಳು ಭನಿಯೊಳಗೆ ಬಾಳರಕೇನುತ್ಯಟಂ. 
ಕಾರಿಕಾಲಮ್ಮೆ ತಾಂ ಭನಿಯೊಡನೆ ಬಾಳಳೆ? ಹೇರೂರ ಹೆಂಗೂಸು 
ಭವಿಗೆ ಸತಿಯಾಗಳೆ? ಎಲೆಲೆ ವೈಜಕ್ಕನ್ವೆ ಭವಿಗೆ ಪುದುವೋಗಳೆ? 


40೮ ಶಿವಾನುಭವ, 


ಎಲೆಲೆ ಮಾಂಗಾಯಕ್ಕ ಪಾಂಡ್ಯನೊಡಗೂಡಳೆ? ಮಗಳೆ ಕೇಳವರಿಂದೆ 
ಬುದ್ಧಿ ನಿರಿದೇ ನಿನಗೆ?...... ಏಕೆಮ್ಮನೀ ವಿಧಿಗೆ ತಂದಪ್ಸೆ ಬೇಡವ್ವ. 
ಲೌಕಿಕದಿ ಕೌಶಿಕನ ಸಂಗವಂ ಮಾಡವ್ವ. » ಎಂದು ಅಂಗಲಾಚಿ 
ಯಾಚಿಸದರು. ಇದ ಕೇಳಿದ ಅಕ್ಕನು, ಭವಿಯ ಸಂಗದ ಪ್ರಸಂಗ 
ಸಂದಿತಲ್ಲ! ಎಂದು ನೊಂದು "ಅಂಬಕತ್ರಯನೆ ಇನ್ನೇನ ನೆನುತ 
ಯೋಚಿಸಿ - ಹಿರಿಯರ" ಪುರಾತನರನೆನಗೆ ಸಮಗಟ್ಟುವರೆ? ಪರಮ 
ಶೈವಾಂಬುರಾಶಿಗಳನಿಂತೆಣಿಸುವರೆ? ಆ ಮಾತದೆಂತಿರಲಿ. ನಿಮ್ಮಯ 
ನಿರೋಧಮಂ ಏಮಾತು ತೀರ್ಚುವೆಂ... ಏನಾಗಿಯಾದೊಡಂ ಭಕ್ತರಂ 
ರಕ್ಷಿಸುದು; ನಾನಾ ವಿಧಂ...ಶರಣರಂ ಸಲಹುವದು, ಎಂದುಂಟು ಸತ್ಯಂ, 
ಪುರಾತನರ ವಚನವಿದ್ದು ಕಾರಣ ಇಂದು ನಿಮಗುಮ್ಮಳಂ ಬೇಡ. 
ಇದ ನಂಬುವದು. ? ಎಂದು ಅಭಯಕೊಟ್ಟು ಮಾತಾಫಿತರನ್ನು ಸಂತೈಸಿ, 
ಮುಂದೆ ನಿಂತಿರ್ದ ಮಂತ್ರಿಗಳನ್ನೂ ಕುರಿತು "ನೀವೆಂದುದಂ ಮಳ್ಳ 
ನಂತು, ಅದಕ್ಕೆರಡಿಲ್ಲ. ಆದರೆ ಎನ್ನ ಮನದೊಳಿದ್ದಂತೆ ನೀವೂ ಮಾಡು 
ಪಡು; ಏನೆಂದರೆ--“ಎನ್ನಿಚ್ಛೆಯೊಳು ಶಿವನ ಪೂಜೆಯೊಳು ನಲಿದಿಫ್ಸೆ. 
ಎನ್ನಿಚ್ಛೆಯೊಳು ಮಹೇಶ್ವರರ ಗೋಷ್ಠಿಯೊಳಿಫ್ಸೆ. ಎನ್ನಿಚ್ಛೆಯೊಳು ನಿಮ್ಮ 
ನೃಪನ ಸಂಗದೊಳಿಫ್ಸೆ. ಇಲ್ಲೀ ಮೂರುಂ ತನ್ಪನೇ ಸೈರಿಸುವೆನು. 
ಅಲ್ಲಿಂದು ಬಳಿಕ ಒಲಿದಂತಿಫ್ಸೆ ನಾನುಳಿದು.? ಎಂದು ನುಡಿಯಲು 
ಮಂತ್ರಿಗಳೂ ಇದಕ್ಕೊಡಂಬಟ್ಟರು. ಮುಂಡೆ ವಿನಾಹವಾಗುವದ್ದು 
ಕೂನೆಗೆ ಆರಸನಿಂದ ಮೂರು ತಪ್ಪಾಗಲು ವೈರಾಗ್ಯದಿಂದ ಶ್ರೀಗಿರಿ 
ಯತ್ತ ಸಾಗಿದಳು. (ಇವೆಲ್ಲ ಹರಿಹರದೇವನ ಹೇಳಿಕೆ.) 


ಈ ಈರ್ವರ ಹೇಳಿಕೆಯಲ್ಲಿ ನನ್ನ ವಿಚಾರ. 


ಶ್ರೀ ಚಾಮರಸ ಕವಿಯ ಪ್ರಭುಲಿಂಗಲೀಲೆಯಲ್ಲೀ-- "ನೀನು ಶಿವ 
ಭಕ್ತನಾವರೆ ಕೂಡುವೆನು ನಿನ್ನ; ನೀನು ಭವಿಯಾಗಿದ್ದರೊಲ್ಲೆ ? 
ಎಂದು ಅಕ್ಕಗಳು ಕೌಶಿಕರಾಜನನ್ನು ಕುರಿತು ಹೇಳಬೇಕಾದರೆ... 
ಮುಂದೆ ಕೌಶಿಕನು ಏನು ಹೇಳುವನೆಂಬುದನ್ನು ಮಾತ್ರ ಅವರೇನೂ 
ಆಗೆ ತಿಳಿದಿದ್ದಿಲ್ಲ. ಆದ್ದರಿಂದ ಆಗ ಅಕ್ಕನ ಮನದಲ್ಲಿ ಕೌಶಿಕನು ಶಿವ 
ಭಕ್ತನಾದ ಪಕ್ಷದಲ್ಲಿ ಅವನನ್ನು ಲಗ್ನವಾಗಬೇಕೆಂಬ ಹಂಬಲವಿಕೆಂದು 
(ಚಾಮರಸನ ದೃಷ್ಟಿಯಿಂದ) ಹೇಳಲ್ಪಡಜೇಕಾಗುತ್ತದೆ. ಮತ್ತೂ ಈ 


ಮಹಾದೇವಿಯಕ್ಕಗಳ ಮಡುವೆ. «0೯ 


ಮಾತಿನಿಂದ ಆಗ ಒಟ್ಟು ಶಿವಭಕ್ತನನ್ನು ಮದುವೆಯಾಗುವ ಇಷ್ಟನು 
ಅಕ್ಕನಿಗೂ ಇದ್ದೇ ಇತ್ತೆಂದು ಬಹು ಸ್ಪಷ್ಟವಾಗಿ ತೋರುತ್ತದೆ. 
ಅರಸನು ಕೌಶಿಕನು ಭವಿಯಾದರೂ ನೀರಶೈವ ದೀಕ್ಷೆಯನ್ನು 
ಅವನು ಪಡೆದರೆ ಲಗ್ಗವಾಗುವೆನೆಂದು ಸ್ವಸಂತೋಷದಿಂದಲೇ ಒಸಿ 
ಕೊಂಡ ಅಕ್ಕನು, ಅನನದಕ್ಕೆ ಒಲ್ಲದೇ ಹೋದರೆ ಬೇರೊಬ್ಬ ಶಿವಭಕ್ತ 
ನನ್ನು ವರಿಸಿ“ ಬಯಸದೆ ಭೋಗ ಮೋಕ್ಷ ಪರರಪ್ಪುದು ಚಿತ್ರವಲಾ 
ಶಿವಾಧವಾ.” ಎಂಬ ಲಿಂಗವಂತರ ತತ್ವದಂತೆ ಐಹಿಕಾಮುಷ್ಮಿಕ ಸುಖ- 
ಶಾಂತಿಯನ್ನು ಹೊಂದಲು ಆ ಅಕ್ಕನಿಗೆ ಅಂದವಾದ ಅಚ್ಚ ಕಟ್ಯಾದ 
ಅತ್ಯುನ್ನತವಾದ ಮಾರ್ಗವಿತ್ತು.' ನಿಜವಾಗಿಯೂ ಅಕ್ಕನು ಅಂತು ಹೇಳಿ 
ದ್ದರೆ ಇಂತು ವರ್ತಿಸದೇ ಇರುತ್ತಿರಲಿಲ್ಲ. ಹೀಗೆ ಬೇರೊಬ್ಬ ಅನುಗು 
ಣನಾದ ಶಿವಭಕ್ತನನ್ನು ವರಿಸಿದ್ದರೆ ಮುಂದೆ ಕೌಶಿಕರಾಜನಿಂನಲೂ 
ಭಯವಿರಲಿಲ್ಲ. (ಪ್ರಭುಲಿಂಗಲೀಲೆಯಲ್ಲಿಯ ಈ ಕಥಾಭಾಗವನ್ನು ನೋಡಿ) 
ಆದರೆ ಅಕ್ಕನು (ಕೌಶಿಕನು ಲಿಂಗಧಾರಣವಾಗದೊಡನೆಯೇ) ಅದಾವ 
ಕಾರಣದಿಂದಲೋ ಉಡಿಗೆತೊಡಿಗೆಗಳನ್ನೆಲ್ಲ ಅರಸನಿಗೆ ಕೊಟ್ಟು ವಿರತಿ 


ತಳೆಹು ದಿಗಂಬರೆಯಾಗಿ ಹೋದಳೆಂದು "ತಾಮರಸನು ಹೇಳಿರುತ್ತಾನೆ. 
ಹೀಗೆ ಹೇಳಿದುದರಿಂದ ಓದುಗರಾದ ನಮ್ಮೆಲ್ಲರಿಗೊಂದು ಸಂಶಯ 
ವುಂಟಾಗುವದು ಸಹಜ. ಏನೆಂದಕೆ "ಭನಿಯಾದ ರಾಜನು ಲಿಂಗ 
ವಂತನಾದರೆ ಮದುವೆಯಾಗುವನೆಂದು ನಿರ್ಬಂಧವಿಲ್ಲದೇ ಸ್ವಸಂತೋಷ 
ದಿಂದ ಒಪ್ಪಿಕೊಂಡ ಅಕ್ಕನು, ಅನನು ಲಿಂಗವಂತನಾಗದಿರಲು, 
ಬೇರೊಬ್ಬ ವೀರಶೈವನನ್ನು ವಿವಾಹವಾಗಲಿಬ್ಲವೆಂದಮೇಲೆ, ಆ ಅಕ್ಕನಿಗೆ 
ರ-ಜನನ್ನೇ ವರಿಸಬೇಕೆಂಬ "ಆಕಿ' ಯೇನಾದರೂ ಇತ್ತೋ? ಎಂದು 


ಸಂಶಯವು ಬಂದೇಬರುತ್ತದೆ. 





೧ ತನ್ನ ಉಡಿಗೆ ತೊಡಿಗೆಗಳನ್ನೆಲ್ಲ ಅರಸನಿಗೆ ಬಿಚ್ಚಿ ಕೊಟ್ಟು 
ವೈರಾಗ್ಯದಿಂದ ದಿಗಂಬರೆಯಾಗಿ ಹೋಗುವಷ್ಟು ಕಾರಣವು ಅಥವಾ 
ಕಷ್ಟವು ಆ ಅಕ್ಕನಿಗೆ ಅಲ್ಲಿ ಅಂತಹದೇನಿತ್ತು? ಎಂದು ಹುಡುಕಿದರೆ 
ಪ್ರಭುಲಿಂಗಲೀಲೆಯಲ್ಲಿ ಉತ್ತರ ದೊರೆಯಲಾರದೆಂದು ನನ್ನ ತಿಳುವಳಿ 
ಕಯಲ್ಲಿದೆ. ಮತ್ತೂ ಆಭರಣಾದಿಗಳನ್ನು ಅರಸನಿಗೆ ಏಕೆ ಕೊಡಬೇಕಾ 
ಗಿತ್ತು? ಎಂಬ ಸಂಶಯವೂ ವಿಚಾರಿಸಲ್ಪಡತಕ್ಕದ್ದಾಗಿದೆ. 


೩೧೦ ಶಿವಾನುಭವ 


ಕಾರಣ "ಶಿವಭಕ್ತನಾದರೆ ಲಗ್ನವಾಗುವೆ' ನೆಂದು ಅಕ್ಕಗಳೇ ಕೌತಿ 
ಕಠಿಗೆ ಹೇಳಿರುವರೆಂದು ಚಾಮರಸನ » ಬಗೆದದ್ದು ಒಪ್ಪತಕ್ಕ ಮಾತಲ್ಲ, 
ಅದು ಸಾಧುವೂ ಅಲ್ಲ. ಇದೊಂದೇ ಮಾತಿನಲ್ಲಿಯೇ ಚಾಮರಸನು 
ಈ ಕಥೆಯನ್ನು ಮಾರ್ಪಡಿಸಿಕೊಂಡ ಗುಟ್ಟು, ನಾನು ಈ ಮೇಲೆ ವಿವ 
ರಿಸಿದ ದೃಷ್ಟಿಯಿಂದ ನೋಡಿದರೆ ಚೆನ್ನಾಗಿ “ಬಟ್ಟಬಯಲಾಗುತ್ತಡೆ. 

ಇನ್ನು ಹರಿಹರದೇವನ "ಮಹಾದೇವಿಯಕ್ಕನ ರಗಳೆ' ಯಲ್ಲಿ 


ಕೌಶಿಕರಾಜನ ದೂತನಾದ ವಸಂತಕನ ಬೆದರಿಕೆಗೆ ಹೆದರಿದ ಅಕ್ಕನ 
ತಂದೆ ತಾಯಿಗಳು "ಅರಸ ಕೌಶಿಕನೊಡನೆ ಸಮಸುಖದೊಳಿರು ಮಗಳೆ! ? 


ಎಂದು ಹೇಳಿದೊಡನೆಯೇ ಅಕ್ಕನು ಕೊಚ್ಚಿಗೆದ್ದು-. “ಎಲೆ ಭವಿಯೊ 
ಡನೆ ಬೆರಸಿರಲ್ಪಾರ್ಪೆನೆ? ಮೃಡ ಪೂಜೆಯಚಲ ಸುಖಮಂ ಪಿಂಗ 
ಲಾರ್ಪೆನೆ? ಆನೇಕೆ ಭವಿಯೇಕೆ? ಏನೆಂದೊಡಂ ಭನಿಯನೊಕ್ಸಿನ್‌” 
ಎಂದು ತಂದೆ ತಾಯಿಗಳನ್ನು ಕುರಿತು ಹೇಳಿ, ನಂತರ ಆ ರಾಜದೂ 
ತನನ್ನು ಕುರಿತು "ಕೋಗೆರೆ ವಸಂತಕ! ನಿನಗೆ ಸೋಲ್ವನರಿಲ್ಲ. ನಾಗ 
ಭೂಷಣನ ಭಕ್ತರಿಗೆ ಭವಿಯು ಸರಿಯಲ್ಲ. ಬೆಳಗಾಗೆ ಕತ್ತಲೆಯ ಕೂಟ 
ಮುಂಟೇ ಮರುಳೆ? ತಿಳಿವಗಜ್ಞಾನದೊಳು ಸಂಗಮುಂಟೀ ಮರುಳೆ?” 
ಇಂತು ಗಜರಿ ಗರ್ಜಿಸಿ ಕಳಿಸಿದಳೆಂದು ಹೇಳುವ ಹರಿಹರನೀ ಮಾತು 
ಗಳು, ಅಕ್ಕನ, ಆ ಚೊಕ್ಕ ಶಿವಜ್ಞಾನಕ್ಕೆ ಮಾನಕ್ಕೆ ಒಪ್ಪತಕ್ಕವಾಗಿಯೆ. 
ಇಲ್ಲಿ "ಲಿಂಗವಂತನಾಗು' ಎಂಬ ಮಾತೇ ಇಲ್ಲ. ಮೊದಲು ಒಟ್ಟು 
ಭವಿಯನ್ನೇ ಒಲ್ಲೆನೆನ್ನುವಳ್ಕು ಚಾಮರಸನು ಹೇಳುವಂತೆ, ಮೊದ 
ಲಿಗೇ ಯಾವದೊಂದೂ ಬಲಾತ್ಕಾರವಿಲ್ಲದೆ ಮದುವೆಯಾಗುತವೆನೆಂದು 
ಗಜ ನ) ಮನಮಾಡುವಂತಹ್ಕ ಸಮ್ಮತಿ ಕೊಡುವಂತಹ, 
ಸ್ವಭಾವವು ಅಕ್ಕಗಳದಾಗಿರಲಿಲ್ಲ. ಇದನ್ನು ಆಕೆಯ ವಚನಗಳಿಂದಲೇ 
ಅರಿಯಬಹುದು. 

ಇತ್ತ ಆ ದೂತನೂ (ವಸಂತಕನು) ಬಂದು “ಎನ್ನಳವಲ್ಲ. ಆ 
ಕಥ್ಯೆಯತಿ. ಭಕ್ತಿಯುತೆ, ವೈರಾಗ್ಯಯುತೆ. ಸಿಡಿದೆದ್ದ ಳು ಸ 
Ra ತಂಡೆ ತಾಯಿಗಳ ಬಂಧುಬಳಗಗಳ ಮಾತ "ರಕ್ಕಿಸ ಪರಿ 
ಕೆಸಳು. * ಎಂದು ಮಂತ್ರಿಗಳಿಗೆ ತಿಳುಹುವನು. ಇದನ್ನು pe 
1? ತಮ್ಮೊಳಗೊಬ್ಬರ ಮೊಗವನೊಬ್ಬ ರು ನೋಡುತ 
"ಮೆಲ್ಲನೀ ಮಾತನರಸಂಗೇ WH ನೋಡುವಂ. ಅ ಹುಟ್ಟಿದ ಹದಕೆ 
ತಕ್ಕುದಂ ಮಾಡುವ' ಎಂದು ಆಲೋಚಿಸ್ಕಿ, ಅತಿ ಕಾಮಾತುರನಾದೆ 


ಮಹಾದೇನಿಯಕ್ಕಗಳ ಮಡುವೆ. ೩೧೧ 


ಕೌಶಿಕನಿಗೆ ತಿಳುಪುವರು. ಮೊದಲೇ ಸ್ವತಂತ್ರಸರ್ವಾಧಿಕಾರವುಳ್ಳ ನಾಡಿ 
ಗೊಡೆಯ; ಅದರಲ್ಲಿ ತರುಣ, ಮೇಲಾಗಿ ಕಾಮುಕ. «ಕಾಮಾಂಧಥೊ 
ನೈವ ಪಶ್ಯತಿ.” ಇಂಥವರಿಗೆ "ಅತಿಭಕಿಯುತೆ ವೈಂಾಗೃಯುತೆ' ಎಂದು 
ಹೇಳಿದರೆ ಎಲ್ಲಿಯಾದರೂ ಸುಮ್ಮನೇ ಬಿಟ್ಟು ಬಿಡುವರೇ? ಆಗ-- 
“ಬಲ್ಸಿಂದ ಮೆಲ್ಸಿಂದ «ಮೆಂತಾದೊಡಂ' ಫೋಗಿ ತನ್ನಿರಿ.” ಎಂದು 
ಕಟ್ಟಪ್ಪಣೆಯನ್ನು ಕೊಟ್ಟಿ ಬಿಟ್ಟ. ಇಷ್ಟಾದ ಮೇಲೆ ಇನ್ನ ತಂತ್ರವಿಶಾರದ 
ರಾದ ಮಂತ್ರಿಗಳನ್ನು ಕೇಳಬೇಕೆ? ಆಕೆಯ ತಂದೆ ತಾಯಿಗಳಿಗೆ-- 
"ದುರ್ಮರಣವಾದಪುದು; ಕುಪಿತನಾದಂ ನೃಪತಿ. ಕೂಸು ಕೊಡದಿರ್ದ 


೧ 
ಡೀಗಂ ಕೊಲಲು ಬೆಸಸಿದಂ ? ಎಂದು ಹೇಳಿಯೇ ಬಿಟ್ಟರು. ಯಾನ 





೧ “ಚಾಮರಸಾದಿಗಳು ಹೇಳುವಂತೆ ಮೊದಲೇ "ಶಿವಭಕ್ತನಾಗು 
ಎಂದು ಕರಾರು ಮಾಡಿದ್ದರೆ, ಆ ಕರಾರನ್ನು ಮೀರಿ ಶಿವಭಕ್ತರನ್ನು 
ಕೊಲ್ಲುವಷ್ಟು ಕೌಶಿಕನು ಕಟುಕನಿದ್ದಿಲ್ಲ ಆತನೂ ಮನುಷ್ಯನು. 
ಅದರಲ್ಲಿ ರಾಜನು. ಕಾರ್ಯಾ ಕಾಸ್ಕಿ ನಿವೆ:ಕವೂ ಇತ್ತು. ತಕ್ಕಮಟ್ಟಿಗೆ 
ಗುಣವಂತನೂ ಇದ್ದನು. ಇಲ್ಲವಾದರೆ “ವೈಹಾಳಿಯಿಂದೆ ಬರುತಿರ್ದನಾ 
ಕೌಶಿಕಂ । ಸಾಹಸಾಭರಣನತಿ ವೀರಂ ಗುಣಾಧಿಕಂ॥? ಎಂದು ಹರೀ 
ಶ್ವರನು ಆತನ ಗುಣವರ್ಣನೆಯನ್ನು ಮಾಡುತ್ತಿರಲಿಲ್ಲ.” ಎಂಬ ಈ 
ಲೇಖಕರ ಆಸಕ್ಲೇಸಣೆಯ ಪ್ರಶ್ನೆಯೊಂದು ಇಲ್ಲಿದೆ. 


ಶಿವಭಕ್ತನಾದರೆ ಲಗ್ನವಾಗುವೆನೆಂಬ ಚಾಮರಸನ ಕರಾರೇ ಕಲ್ಪಿ 
ತನೆಂಬುದನ್ನು ಇದೇ ಲೇಖಾಂಕದಲ್ಲಿ ಈ ಮೊದಲೇ ನಿವರಿಸಿದೆನಷ್ಟೆ! 
ಇನ್ನು ಈ ಲೇಖಕರು ಹೇಳುವಂತೆ, ಕೌಶಿಕನು ಕಾರ್ಯಾ ಕಾರ್ಯ ವಿವೇ 
ಕಿಯೂ ಶಕ್ಕಮಟ್ಟಿಗೆ ಗುಣವಂತನೂ ಆಗಿದ್ದರೆ--ತರುಣೆಯಾದ ಅಕ್ಕನು, 
ಲಗ್ನವಾದವಳೊ ಆಗದವಳೊ ಎಂಬುದನ್ನು ವಿಚಾರಿಸದೆ, ನೋಡಿದೊ 
ಡನೆ ಅದೆಂದಿಗೂ ಕಾಮಾತುರನಾಗುತ್ತಿರಲಿಲ್ಲ (ತರುಣಿಯರನ್ನು ದೂರ 
ದಿಂದಾಗಲಿ ಕೊಂಚ ಸಮೀಸದಿಂದಾಗಲಿ ನೋಡಿ, ಈಕೆ ಕನೈ, ಅಥವಾ 
ಸತಿ, ಎಂದು ನಿರ್ಧರಿಸಿ ತಿಳಿಯುವದು ತಿಂಣ.) ಪರಶ್ರ್ರೀ ಎಲ್ಲಿರುವಳೋ 
ಎಂಬ ಸಂಶಯದಿಂದ ಅಂಜದೇ ಅಳುಕದೇ ಹೋಗುತ್ತಿರಲಿಲ್ಲ. ಇದ 
ರಿಂದ ಅವನಿಗೆ ವಿವೇಕವೂ ತಕ್ಕಮಟ್ಟಿಗೆ ಗುಣವೂ ಇರಲಿಲ್ಲವೆಂತಲ್ಲ; 
ಮನುನ್ನನಾದ ಮೇಲೆ ಪ್ರತಿಯೊಬ್ಬನೂ ತಕ್ಷಮಟ್ಟಿಗೆ ವಿವೇಕಿಯೂ ಗುಣು 


೩೧೨ ಶಿವಾನುಭವ. 


ನಾದರೊಬ್ಬ ದೊಡ್ಡ ಸಿರಿವಂತನಾಗಿದ್ದಕೆ, ಅಕ್ಕನಾ ತಂದೆ ತಾಯಿಗಳು 
ಎಂತಾದರೂ ಅವನನ್ನು ತ್ಯಜಿಸಬಹುದಿತ್ತು, ತಿರಸ್ಕರಿಸಬಹುದಿತ್ತು. 
ಆದರೆ ಸರ್ವ ಸ್ವತಂತ್ರನೂ, ಗರ೯ವಿಶಿಷ್ಟನೂ, ಛಲಯುತನೂ ಬಲ 
ಯುತನೂ ಆದ ತನ್ನ ರಾಷ್ಟ್ರದೂಡೆಯನ ತೆಡೆಯಿಲ್ಲದ ಕಡುಶಾಸನ! 
ರಾಜದ್ರೋಹೆ೦ಂದಾಗುವ ಕರಾಳ ದುಃಶಾಸನ !! ಇದಲ್ಲಜಿ ಮಗಳು 
ನೋಡಿದರೆ ಪ್ರತಿಕೂಲಳು; ಇನ್ನು ತಮ್ಮನ್ನು ನೋಡಿಕೊಂಡರೆ ಅಬ 
ಲರು, ಅಸಹಾಯಕರು, ಅದರಲ್ಲಿಯೂ ಮುದುಕರು. ಇಂತಹ ಘೋರ 
ಸಮಯದ ಆ ಬಡಪಾಯಿಗಳಾದರೂ ಏನು ಮಾಡಿಯಾರು? 
ಎತ್ತ ನೋಡಿದರೂ ದುಃಖವೇ ದುಃಖ. ಸೊಪ್ಪಾದ ಮುಖದಲ್ಲಿ 
ಕಂಣೀರು ತುಂಬಿ- "ಎಲೆ ಮಗಳೆ! ಮಗಳೆ!!! ನಿನ್ನಯ ದೂಸರಿಂ 
[ತಿರಸ್ಕಾರದಿಂ] ದೆಮಗೆ। ನೆಲಸಿತ್ತು ದುರ್ಮರಣವೇನೆಂಬೆ ವೃದ್ಧರಿಗೆ। 
ಹೊಸತು- "ನಿನ್ನಯ ಭಕ್ತಿ” ತಃನೆಮಗೆ ಸಂಕಟಿಂ ವಸುಧೆಯೊಳು 
ಭವಿಯೊಳಗೆ ಬಾಳರೇನುತೃಟಿಂ” ಎಂದು ಹೇಳುತ್ತ ಹಿಂದಿನ ಮಹಾ 
ಶಿವಶರಣೆಯರಾದ, ಕಾರಿಕಾಲೆಮ್ಮೆ, ಹೇರೂರ ಹೆಂಗೂಸು, ವೈಜ 





ವಂತನೂ ಇದ್ದೇ ಇರುತ್ತಾನೆ; ಆದರೆ ಕಿಮನ ಕಣೆಗಳು ತಾಗಿದ 
ವೆಂದಕೆ ಮಾತ್ರ "ಗುಣವು? ಹರಿದುಹೋಗುತ್ತದೆ. ಬುದ್ಧಿಯು ಸರಿದು 
ಹೋಗುತ್ತದೆ, ಮನವು ಕರಗಿಹೋಗುತ್ತದೆ, ಎಂಬುದೇ ನನ್ನ ಅಭಿ 
ಪ್ರಾಯ. 


ಕಾಮಿಯಾದ ಕೌಶಿಕನು ಶಿವಭಕ್ತರನ್ನು ಕೊಲ್ಲುವಷ್ಟು ಕಟುಕ 
ನಿದ್ದಿಲವೆಂಬುದಕ್ಕೆ ಪ್ರತಿಯಾಗಿ, ಒಂದು ಪ್ರಸಿದ್ಧ ಐತಿಹಾಸಿಕ ದೃಷ್ಟಾಂತ 
ವನ್ನೇ ಸಂಕ್ಷೇಪವಾಗಿ ತೋರಿಸಲು ಯತ್ನಿಸುತ್ತೇನೆ. ವಿಜಾಪುರ ಜಿಲೆ 
ಯಲ್ಲಿರುವ ಕಡಲೇಮಟ್ಟ ರೇಲ್ವೆ ಸ್ಟೇಶನದ ಮಾಸ್ತರನೊಬ್ಬನು ಜೊತೆ 
ಯಲ್ಲಿ ಸಿನಿಮ ಕೂಸುಳ್ಳ ಕಾಶೀಬಾಯಿ ಎಂಬ ಪತಿವ್ರತೆಯನ್ನು ಮಣ್ಯ 
ರಾತ್ರಿಯಲ್ಲಿ ನೋಡಿ ಕಾಮಾತುರನಾಗಿ ಆಕೆಯನ್ನು ಕೂಡಲು ಮನ 
ಮಾಡಿ ಬೇರೆ ಉಪಾಯದಿಂದ ಒಳಗೆ ಕರಿದು ಬಲಾತ್ಕರಿಸಲ್ಕು ಆ 
ಕಾಶೀಬಾಯಿಯು ಆ ಮಗುವನ್ನೂ ಅವನನ್ನೂ ಒಳಗೇ ಬಿಟ್ಟು 


ತೋರಿ ಹೊರಗೆ ಬಂದು ಕದವನ್ನಿಕ್ಸಿ ಭದ್ರಮಾಡಿದಳುು ಒಳಗಿದ 
ಮಾಸ್ತರನು- ಮಗುವನ್ನು ಕೊಲ್ಲುವನೆಂಬ ಆಸೆ ತೋರಿಸಿದರೆ ಒಳಗೆ 


ನೆವ 


ಮಹಾದೇವಿಯಕ್ಕಗಳ ಮಡುವೆ. ೩೧ತ್ಲಿ 


ಕೃವ್ವೆ, ಮಾಂಗಾಯಕ್ಕ ಮೊದಲಾದವರು ಭವಿಯೊಡನೆ ಬಾಳಲ್ಲವೆ? 
ಒಡಗೂಡಿಲ್ಲನೆ? ಎಂದು ಪೂರ್ವದ ದೃಷ್ಟಾಂತಗಳನ್ನೂ ತೋರಿಸಿ, 
ಇದೇನು ಹೊಸತಲ್ಲ; ಅವರೆಲ್ಲರಿಗಿಂತಲೂ ನಿನ್ನ ಬುದ್ಧಿ ಹಿರಿದಾದುದೆ? 
ಲೌಕಿಕದಿ ಕೌಶಿಕನ ಸಂಗವಂ ಮಾಡವ್ವ. ಎಮ್ಮನು ಈ ವಿಧಿಗೇಕೆ 
ತರುವೆ?” ಇಂತು ಮುಂತಾಗಿ ತನ್ನ ಸಲುವಾಗಿಯೇ ಕಣ್ಣೀರುಗರೆ 





ಮತ್ತೆ ಬರುವಳೆಂಬ ಆಸೆಯಿಂದ ಚೂರಿ ಹಿಡಿದು ಕತ್ತರಿಸತೊಡಗಿದನು. 
ಪಾತಿವ್ರತ್ಯದಲ್ಲಿ ಲಕ್ಷ್ಯವಿಟ್ಟ ಆ ಸ್ತ್ರೀಯಳು ಅದಕ್ಕೂ ಬಾರದಿರಲು ಆ 
ಮಗುವಿನ. ಒಂದು ಅವಯವವನ್ನು ಕಡಿದೇ ಬಿಟ್ಟನು. ಅವಳು ಅದಕ್ಕೂ 
ಬಾರದಿರಲು ಪ್ರತಿಯೊಂದು ಅವಯವವನ್ನು ಕಡಿದು ಕಡಿದು ತೋರಿ 
ಸುತ್ತ ಕೊಂದ ಕರುಣಾಜನವಾದೀ ಕಥೆಯು ಉತ್ತರ ಕರ್ನಾಟಕದ 
ಲಾವಣಿಗಾರರಿಂದಲೇ ಈಗಾಗಲೇ ಹಾಡಲ್ಪಡುತ್ತದೆ. ಮುಂದೆ ಆ 
ಮಾಸ್ತರನಿಗೆ ಶಿಕ್ಷೆಯೂ, ಪತಿವ್ರತೆಗೆ ಪಾರಿತೋಷಕವೂ, ಸರಕಾರ 
ದಿಂದಲೇ ಕೊಡಲ್ಪಟ್ಟಿವೆ. ಈ ಎಲ್ಲ ಇತಿಹಾಸವನ್ನು ನೋಡಿದವರು 
ಈಗಲೂ ಇದ್ದಾರೆ.” ಇಂತು ಮುಂದೆ ಸರಕಾರದ ಭಯವುಳ್ಳೆ 
ಸಾಮಾನ್ಯ ಮನುಷ್ಯನೇ ಇಂತಹ ಕ್ರೂರಕರ್ಮ ಮಾಡಬೇಕಾದರೆ, 
ಯಾವುದೊಂದು ಭಯವಿಲ್ಲದ ರಾಜನು "ಮರಣ ದಂಡನೆ ವಿಧಿಸುವ 
ಕಟುಕತನದಲ್ಲಿ ಆಶ್ಚರ್ಯವಾದರೂ ಏನು? ಇದಕ್ಕಾಗಿಯೇ ನಮ್ಮ 
ಪೂರ್ವಜರೂ 'ಕಾಮಾಂಥೋ ನೈವಪಶ್ಯತಿ' "ನ ಕಾಮವೃತ್ತಿರ್ವಚನೀಯ 
ನೀಕ್ಷತೆ' "ಕಾಮಾತುರಾಣಾಂ ನ ಭಯಂ......' ಇಂತು ಹಾಡಿರುವರು. 
ಇಂತಹ ಆ ಕೌಶಿಕರಾಜನ ಸ್ವಭಾವವನ್ನು "ಆರಸನತಿ ವಿಷಯಿಯತಿ 
ಕೋಪಿಯತಿ ನಿಷ್ಠುರಂ । i de ಸತೇಜಂ ಕರಂ।, 
ಎಂದು ಅವನ ದೂತನ ಮುಖದಿಂದಲೂ ಸಾನಧಿದ ಕ್ಷ ಮತ್ತೂ 
-ದುರ್ಮದು ನಿಸ್ಕುರಂ ಹಸ್ತಿ ಮೂರ್ಯಂ ನೃಪತಿ |? ಎಂದು ಆತನ 
ಮಂತ್ರಿಗಳ ಮೊಗದಿಂದಲೂ ಹರಿಹರ ಘಂಟಿ ನುಡಿಸಿದ್ದಾನೆ. ಮತ್ತು 
ಈ ವರ್ಣನೆಗೆ ಭಂಗ ಬಾರದಂತೆ ಕೊನೆಯ ವರೆನಿಗೂ ಈ ಕೌಶಿಕನ್ನ ಪಾತ್ರ 
ವನ್ನು ಚಿತ್ರಿಸುವದರಲ್ಲಿ ತೋರಿದ ಹರಿಹರನ ಕೈವಾಡವು ಬಹು ಸೂಕ್ಷ 
ವಾಗಿದೆ. ಇನಿತು ಸೂಕ್ಷ್ಮವಾಗಿ ಚಿತ್ರಿಸಿದ ಆ ಹರಿಹರನೇ "ವೈಹಾಳಿ 
ಯಿಂದಿ ಬರುತಿರ್ವನಾ ಕೌಶಿಕಂ । ಸಾಹಸಾಭರಣನತಿವೀರಂ ಗುಣಾ 
ಏಕಂ॥” ಎಂದು ಬಣ್ಣಿಸಿರುವನೆಂದರೆ, ಇದು ವಿಶ್ವಾಸಾರ್ಹವಾಗಲು 
2 


ಗ 


೩೧೪ ಶಿನಾನುಭವ. 


ಯುತ್ತ ಸುರಿಸುತ್ತ ಹೇಳುವ ಲಾಲನೆ ಪಾಲನೆ ಮಾಡಿದಾ ವೃದ್ಧ 
ಮಾತಾಪಿತರ ಈ ದುಃಖೋಕ್ತಿಗಳನ್ನು ಕೇಳದೆ ಅವರನ್ನು ಮರಣಕ್ಕಿಸಿಡು 


ಮಾಡುವಸ್ಯು ಅಕ್ಕನ ಚಿತ್ತವು ದಾರುಣವಾದುದಿರಲಿಲ್ಲ; ದಯೆಯುಳ್ಳ, 
ವಿತ್ತು, ' (ಕರಡ ಭಃ ಆಗ ಇಂತು ವಿಚಾರಿಸಿದರೆ ಅಕ್ಕನ್ನು 


ಕ ೧ 

ತನಗೆ ಅನಿಷ್ಟವಾದ ಭವಿಯ ವಿವಾಹವನ್ನು ಒಪ್ಪಿಕೊಳ್ಳಬೇಕು. ಈ 
ತಿಣ್ಣವಾದ ಕಾರ್ಯದ್ವಯದಲ್ಲಿ ಸಿಕ್ಕಿಬಿದ್ದ ಅಕ್ಕನಿಗೆ ದುಃಖವಾಗದಿ ರಲು 
ಸಾಧ್ಯವಿಲ್ಲ ಆಗ ಆಕೆಯೂ ಕಣ್ಣನೀರಿಕ್ಕುತ "ಅಂಬಕತ್ರಯನೆ ಇನ್ನೇವೆ? 
ನೆನುತ ದಿಕ್ಕು ತೋಚದೆ ನೊಂದಳು. ಯೋಚಿಸಿ ಇಂತು ನುಡಿ 





ಆಧಾರವಿಲ್ಲವೆನ್ನುತ್ತೇನೆ. ಏಕೆಂದರೆ ಈ ವರ್ಣನೆಗೆ ತಕ್ಕಂತೆ ಕೌಶಿಕ 
ರಾಜನ ವ್ಯಕ್ತಿತ್ವ ತ್ನವು ಮಹಾದೇವಿಯಕ್ಕನ ನ ರಗಳೆಯಲ್ಲಿ ಎಲ್ಲಿಯೂ ಕಾಣು 
ವದಿಲ್ಲ. ಮ ಕೌಶಿಕನೂ 8 ಸ್ವಭಾವದವನಿರಲು ಸಾಧ್ಯ 
ವಿಲ್ಲ. ಹಾಗಾದರೆ ಈ ಪದ್ಯದ ಗತಿಯೇನು? ಎಂದರೆ ಹರಿಹರನ ಈ 
"ಮಹಾದೇವಿಯಕ್ಕನ ರಗಳೆ? ಎಂಬುದು ಒಟ್ಟ ಮೂರು. ಪ್ರತಿಗಳ 
ಆಧಾರದಿಂದ ಪ್ರಿಂಟಾಗಿದೆ ಎಂದು ಅದರ ಪ್ರಕಾಶಕರೇ ಬರೆದಿದ್ದಾರೆ. 
.ಅವುಗಳಲ್ಲಿ ಈ ಪದ್ಯವು ಮಾತ್ರ ಒಂದೇ ಪ್ರತಿಯಲ್ಲಿದೆ ಎಂಬುದನು 
ಆದೇ ಪದ್ಯದ ಅಡಿಟಪ್ಪಣೆಯಿಂದ ತಿಳಿಯಬಹುದಾಗಿದೆ. ಕಾರಣ ಸಾಹಿತ್ಯ 
ದೃಷ್ಟಿಯಿಂದಲೂ, ತ ದೃಷ್ಟಿಯಿಂದಲೂ ವಿಚಾರಿಸಿದರೆ, ಈ 


ಇಲ್ಲಿ 


ಶ್ಲೋಕವು ಯಾರಿಂದಲೋ ಸಕ್ಷ ಾಮಡಿಂದು ಹೇಳಲೇಬೇಕು. 

(೧) ಕೌಶಿಕನಿಗೆ ಲೀಗಧಾರಣ ಮಾಡಿಸಿದರೆ "ಭವಿ' ಯೆಂಬ 
ಮಾತೇ ಇಲ್ಲವಲ್ಲ? ಎಂದರೆ - ಕೌಶಿಕನ ಅಂತರಂಗವು ಲಿಂಗಧಾರ 
ಣೆಗೆ ಪರಿಪಕ್ತವಾದುದಿಲ್ಲ. ಏಕೆಂದರೆ ಅವನಾ ಲಿಂಗವಂತಿಕೆ ಯೂಗ 
ಮುಮುಕ್ಷು ಭಾವದ ತಾತ್ವಿಕ ದೃಷ್ಟಿ ಪ್ಟಿಯಿಂದಿರದೆ ಕೇವಲ `ಕಾನೋಪ 
ಭೋಗ ಇಷ್ಟವುಳ್ಳದ್ದಾಗಿದೆ. ಸೆವೆವುಳ್ಳಡ್ತಾಗಿದೆ. ಆದ್ದರಿಂದ ಅವನು: 
ನೀರತೈನ' ದೀಕ್ಷೆ ಅಧಿಕಾರಿಯೇ ಇಲ್ಲ. ಇಂತು ಅಸಧಿಕಾರಿಯಾದಾ 
ಕೌಶಿಕರಾಜನನ್ನು ತತ್‌ಕ್ಷಣವೇ "ನೀನು" ಶಿವಭಕ್ತನಾದರೆ ಲಗ್ಮವಾಗುವ? 
ಎಂದು ನುಡಿಯಲು ಒನ್ಸಿಕೊಳ್ಳಲು ಅಕ್ಕಗಳೇನೂ ಅಜ್ಞಾನಿಗಳಿದ್ದಿಲ, 
ಅನುಭನಿಗಳಿದ್ದಿಲ್ಲ. ಆನ್ವರಿಂದಲೇ ಈ ನಿಜವಾದ ಲಿಂಗವಂತಿಕೆಯ 
ತತ್ವವನ್ನರಿತ ಹರಿಹರನೂ ತನ್ನ ಕಾವ್ಯದಲ್ಲಿಲ್ಲಿಯೂ ಶಿವಭಕ್ತನಾಗು' 


ಎಂಬ ಮಾತನ್ನೇ ಎತ್ತಿಲ್ಲ. ಒಟ್ಟ ಕೌಶಿಕನಿಗೆ "ಭವಿ' ಯೆಂದೇ 
ನಿರ್ದೇಶಿಸಿದ್ದಾನೆ. ನ 


ಮಹಾದೇವಿಯಕ್ಕಗಳ ಮದುವೆ ೩೧೫ 


ದಳು. "ಆ ಹಿರಿಯ ಶಿವಶರಣೆಯರ ವಿಚಾರವಂತಿರಲಿ, ನಿಮಗಾದ 
ನಿರೋಧದ ಮಾತನ್ನೀಗ ತೀರಿಸುವೆ. ಏಕಂದರೆ. ಏನಾಗಿಯಾ 
ಹೊಡಂ ಭಕ್ತರಂ ಭಕ್ತರಂ ರಕ್ಷಿಪುದು ನಾನಾವಿಧಂ ಬಂದು ಶರಣರಂ 
ಸಲಹುವದು ಎಂದುಂಟು “ಸತ್ಯಂ ಪುರಾತನರ ವಚನನಿದು” ಕಾರಣ 
ಇಂದು ನಿಮಗುಮ್ಮಳಂ ಬೇಡ.” ಎಂದು ಆ ಮಾತಾಸಪಿತರನ್ನು ಸಂತ್ರೈ 
ಸಿದಳೆಂದು ಹೇಳುವ, ಹರಿಹರದೇವನ ಗೀತೆಯಲ್ಲಿ ನೀತಿಯಲ್ಲಿ ಧರ್ಮ 
ವಿದೆ; ಸತ್ಯವಿದೆ; ಸಹಜನಿದೆ. ಇಫಿತಲ್ಲ “ಜಾಲಗಾರನೊಬ್ಬ ಜಲನ ಹೊಕ್ಕು 
ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲಿನಲಿದಾಡುವ. ತನ್ನ 
ಮನೆಯಲೊಂದು ಶಿಶು ಸತ್ತಡೆ ಅದಕ್ಕೆ ಮರಗುವಂತೆ, ಅನಕೇಕೆ 
ಮರುಗನು?...” ಎಂದು ಮೀನುಗಳನ್ನೂ ನೋಡಿ ಮನ ಕರಗಿ ನೊಂದು 
ಹಾಡಿನ ಅಕ್ಕನಿಗೂ ಸಬ್ಲತಕ್ಕದ್ದಾಗಿದೆ, ಶೋಭಿಸತಕ್ಕದ್ದಾಗಿದೆ. ಇಂತಹ 
ಸದಯ ಹೃದಯಳಾದ.. ಸತ್ಯ ಶರಣೆಯಾದ, ಲಿಂಗಾಂಗಸಂಗಿಯಾದ 
ಅಕ್ಕನ ಅನುಮತಿಯಿಂದಲೇ ಆ ಶಿವಭಕ್ತರ [ತನ್ನ ತಂದೆತಾಯಿಗಳ] 
ವಧೆಯೀಗ ನಡೆಯತಕ್ಕದ್ದು, ತಡೆಯತಕ್ಕದ್ದು.' ವೀರಶೈವ ಮತದಲ್ಲಿಯ 
ಶಿವಭಕ್ತರಿಗಿರುವ ಸ್ಥಾನವು, ಮಾನವು ತ್ರೀಶಿವಸಮಾನವಾದುದು. 
ಆಗಮಗಳಲ್ಲಿಯಂತೂ "ಮದ್ಭಕ್ತಾ ಮಮಾಧಿಕಾಃ' ಎಂದು ಆ ಶಿವ ಶಾಸ 
ನವೇ ಇದೆ. ಇದನ್ನೇ ಪರ್ಯಾಯದಿಂದ ಬಸವಣ್ಣನವರೂ-- "ಶಿವಭಕ್ತರ 
ಗಿಂತ ಹಿರಿಯರಿಲ್ಲ' ಎಂದು ಬೋಧಿಸಿದ್ದಾರೆ, ಸಾಧಿಸಿದ್ದಾರೆ. ಈ ಶಿವ 
ಭಕ್ತ ಸರ್ವೋತೃಷ್ಟತೆಯನ್ನರಿತ ಅಕ್ಕನು, ತನ್ನ ತಂದೆತಾಯಿಗಳಾದ 
ಶಿವಭಕ್ತರ ವಧೆಯನ್ನು ಹೇಗೆ ಮಾಡಿಸುವಳು? ಕಾರಣ ಇದನ್ನು 
ತಪ್ಪಿಸಲೋಸುಗ ಜೀರೊಂದುಪಾಯವೂ ಸಾಗದಿರುವಾಗ, ಅನಿವಾರ್ಯ 
-ವಾದ ಭವಿಯ ಒಡತಣಕ್ಕೆ ಒಪ್ಪಿಕೊಂಡರೆ ಇದು ಗುಬ್ಬಿಗೆ ಬ್ರಹ್ಮಾಸ್ತ್ರ 
ವಾದಂತೆ ಆಗಲಾರದು. [ಶಿವಭಕ್ತರ ವಥೆಗಿಂತಲೂ ದೊಡ್ಡದಿನ್ನೊಂದು 
ಪಾಪಕರ್ಮವಿಲ್ಲೆಂದು ಸಾರುವದು ನೀರತೈವಮತ.] ಇದು ಕಾರಣ ಅಕ್ಕನು 
ಮನವಿಲ್ಲದಿದ್ದರೂ, ವಥೆ ತಪ್ಪಿಸುವ ಮಟ್ಟಿಗೆ ಮದುವೆಗೆ ಒಫ್ಪಿದ್ದರಿಂದ 
ಆದರಲ್ಲಿಯೇ ನಿಲ್ಲುವಂತಿರಲಿಲ್ಲ. ಜಲದಲ್ಲಿಯ ಕಮಳದಳದಂತೆ ಇದ್ದು 
ಮುಂದೆ ಅದರಿಂದ ತನ್ನನ್ನೂ ತಪ್ಪಿಸಿಕೊಳ್ಳುವ ಯೋಚನೆಯೂ ಆಕೆಯ 
ಮನದಲ್ಲಿ' ಮನೆಮಾಡಿರಬೇಕು, ಒಡಮೂಡಿರಬೇಕು. ಆದ್ದರಿಂದಲೇ 
ಮುಂದಿನ ಮಂತ್ರಿಗಳನ್ನು ಕುರಿತು-“ನೀವೆಂದುದಂ. ಮಾಳ್ಸೆನಂತು 
ಅದಕ್ಕೆರಡಿಲ್ಲ. ನೀವೂ ಎನ್ನ ಮನದೊಳಿದ್ದಂತೆ ಮಾಡುವುದು. ಎಏನೆಂದರೆ- 


೩೧೬ ಶಿವಾನುಭವ 


೧. ಎನ್ನಿಚ್ಛೆಯೊಳು ಶಿವನ ಪೂಜೆಯೊಳುನಲಿದಿಫ್ಸೆ. 
೨. ೫ ಮಹೇಶ್ವರರ ಗೋಷ್ಠಿ ೃಯೊಳಿಪೆ. 
೩. ೨೨ ನಿಮ್ಮ FN ಸನ ಸಂಗಡೊಳಿಪ್ರೆ. 
ಇಲ್ಲೀ ಮೂರು ತಪ್ಪುಗಳಾಗುವ ವರೆಗೆ ವೆ: ಅಲ್ಲಿಂದ ಬಳಿಕ 


ಒಲಿದಂತಿಫ್ಸೆ ನಾನು? ಎಂದುದಕ್ಕೆ ಮಂತ್ರಿಗಳೂ ಒಡಂಬಟ್ಟ ಮುಂದೆ 


ವಿವಾಹ ನಡೆಸುವರು. ಇಂತು ಅಕ್ಕನು ಮೂರು ನಿಯಮಗಳನ್ನು ಮಾಡಿ 
ದುದರಿಂದ ಲಾಭವೇನು? ಎಂದರೆಃ-- ಶಿವಭಕ್ತರ ಮರಣವಂತೂ 
ತಪ್ಪಿತು. ಅಲ್ಲದೆ ತನ್ನ ಬಂಧನವೂ ಬಿಚ್ಚುವಂತೇ ಇಟಿ. ಇದರಿಂದ ಮುಂದೆ 
ತನ್ನ ಚೆನ್ನಮಲ್ಲಿಕಾರ್ಜುನನತ್ತ ಸಾಗಲೂ ಸ್ವಚ್ಛಂದವಾಯಿತು. ಒಟ್ಟು 
ತನ್ನ ಪ್ರಿಯ ಚೆನ್ನಮಲ್ಲಿಕಾರ್ಜುನನತ್ತ ಸಾಗಬೇಕಾದರೆ ನಡುವೊಂದು 
ಮಹಾಪ್ರವಾಹವು ಎತ್ತ ಹೋಗಲೂ ಮಾರ್ಗವಿಲ್ಲದಂತೆ ಮುಂದಡ್ಡವಾ 
ಗಲು ಅದರಲ್ಲಿ ಈಸಿದಳು, ಬಿದ್ದು ಜೈಸಿದಳು. ಆಗ ಈ ಮೂರು ನಿಯಮ 
ಗಳು, ಮೂರು ಈಸುಗುಂಬಳ ಕಾಯಿಗಳಂ'ತೆ ಸಹಾಯಗಳಾದವು. 

ಹೀಗೆ ನಿಯಮ ಮಾಡುವುದಾದರೂ 'ರೂಢಿಯಲ್ಲಿದೆಯೋ ಹೇಗೆ? 
ಎಂದರೆ-- ಸೃಷ್ಟಿಯಲ್ಲಿ ಯಾವ ಯಾವ ರೂಢಿಗಳು ರೂಢವಾಗಿವೆಯೋ 
ಆ ಆ ರೂಢಿಗಳಿಗೆ ವಿನರೀತವಾಗಿ ಆಗುವ ಕ್ವಚಿತ್ತಾದ ಒಂದು ರೂಢಿಯೂ 
ಇಲ್ಲವೆಂತಲ್ಲ. ವಿವಾಹ ವಿಷಯದಲ್ಲಿ ಅಕ್ಕನಿಗೆ ಒದಗಿದ ಎಷಮ 
ಸಮಯವೇ "ರೂಢಿಗೆ ವಿಸರೀತವಾಗಿ ಆಗುವ ಕ್ವಚಿತ್ತಾದ ರೂಢಿ 
ಯೆಂದು ಹೇಳಬಹುದು. «ಒಂದೊಂದು ಕಾರ್ಯದಲ್ಲಿ ತಮ್ಮ ತಮ್ಮ 
ಮತಾನುಸಾರವಾಗಿ ಬಹು ಜನರು ನರ್ತಿಸುವ ಒಂದೊಂದು ಪದ್ಧ 
ತಿಯೇ ರೂಢಿ. ಕಾರಣ ಅಕ್ಕನ ಸ್ವಭಾವದ ಸಪ್ರೀಯರೂ, 
ಸ್ವಭಾ ವದ ರಾಜರೂ ಇದ್ದಿದ್ದರೆ ಇದೂ ಒಂದು ರೂಢಿಯೇ ಆಗು" 
ತ್ತಿತ್ತು. ಇನ್ನು ಮುಂದೆ “ಆಂತಹನರಾಡಕಿ ಆಗಲೂ ಬಹುದು. 


ಕೌಶಿಕನ 





(೧) ವಿಷಯಿಯೂ ಚಪಲಚಿತ್ತನೂ ನಿಷ್ಕುರನೂ ಆದ ಕ್‌ೌತಿ 
ಕನು ಈ ಮೂರು ನಿಯಮಗಳಿಗೆ ಅಧೀನನಾಗಿ ವರ್ತಿಸುನದು ಅಸಾ 
ಧ್ಯೃವೆಂದೇ ಅಕ್ಕನ ಬಗೆಯಲ್ಲಿ ನಿಶ್ಚಯವಾಗಿರಬೇಕು. ಒಂದು ಪಕ್ಷ ವರ್ಮಿ 
ಸಿದನೆಂದರೆ ತನಗಂತು "ಜಿನ ಮಲ್ಲಿಕಾರ್ಜುನನ ಧಾ ನಕ್ಕೆ ಯಾನ 
ಆತಂಕವೂ ಇಲ್ಲವೆಂದು ಇಂತು ಮಾಡಿರಬೇಕು. 


ವೀರಸೈವ ಕವಿಗಳ ವೈಶಿಷ್ಟ್ಯ ೩೧೭ 


ವೀರಶೈವ ಕವಿಗಳ ವೈಶಿಷ್ಟ್ಯ 
ಲೇಖಕರು :- ಥೀ ಚಂದ್ರಶೇಖರದೇವರು ಅಡ್ಡೂರು 





ಕನ್ನಡ ಕನಿಗಳಲ್ಲಿ ವೀರಶೈವ ಕವಿಗಳು ತಮ್ಮ ನಡೆ-ನುಡಿ (ಬಾ 
ಳು-ಭಾಷೆ) ಗಳಲ್ಲಿ ಒಂದು ವೈಶಿಷ್ಟ್ಯವನ್ನು ಕಾಯ್ದುಕೊಂಡು ಬಂದಿದ್ದಾರೆ. 
ಅದರಿಂದಲೇ ಅವರ ಜಸವೆಣ್ಣಿಗೆ ಶೋಭನದ ತಿಲಕನ್ನಿಟ್ಟಿಂತಾಗಿದೆ. 
ಅವರು ಅನ್ಯರಂತೆ ಕಂಡು ನಡೆಯಲ್ಲಿ; ಕಲ್ಲು ನುಡಿಯಲಿಲ್ಲ. ಏಕೆಂ 
ದರೆ ಅವರ ತತ್ವ ಅವರ ಮತಪಂಥಗಳು ಸ್ವತಂತ್ರವಾಗಿರುವದೇ ಕಾರಣ. 
ಅವರು ತಮ್ಮತಮ್ಮ, ಸುಂದರ ಸುಗಮತ್ಯೈಲಯ ಕಾವ್ಯಗಳನ್ನು, 
ಯಾವದೇ ಒಂದು ಸ್ಫೂರ್ತಿದಾಯಕನಾದ ನವಚೈತ ನ್ಯದಿಂದ ಪ್ರೇರಿತ 
ರಾಗಿ ಆಳವಾದ ಅನುಭವದಿಂದ ಪೂರಿತರಾಗಿ ರಚಿಸಿದರು.' ಆದ್ದರಿಂ 
ದಲೇ ಅವರ ಭಾಷೆಯು ರಮ್ಯವಾಗಿ ಬಳೆದು-ಬಳಿಕೆಯಲ್ಲಿಳಿದು, ಬೆಳ 
ಕಿಗೆ. ಬಂದಿತು. ಒಂದು ಹೆಮ್ಮರದ ತಣ್ಣೆಳಲಲ್ಲಿ ಬಿತ್ತಿದ ಬೆಳೆ, ಒಲ 
ವಾಗಿ ಬೆಳೆದು ಬಹುವಾಗಿ ಫಲಿಸದು. ಅದು ಸಣ್ಣಾಗಿ ಬೆಳೆದು ಕಣ್ಣಿಗೆ 
ನುಣ್ಣಗೆ ಮಾತ್ರ ತೋರಬಹುದು. ಆದರೆ ಅದರಲ್ಲಿ ಅಂತಸ್ಪತ್ವವು 
ಕಾಣಲಾರದು, ಹಾಗೆಯೆ ಒಬ್ಬರು ಆಚರಿಸಿದಂತೆ ಆಚರಿಸುವವನ 
ಬಾಳು-ಒಬ್ಬರು ಆಡಿದಂತೆ ಆಡುವವನ ಭಾಷೆ ಆ ನಾಡಿನ ಜನಾಂಗಕ್ಕೆ 
ಆದರ್ಶವಾಗಿ ಬ್ಯಾಳಲಾರದು. ಅಭೂತ ಪೂರ್ವವಾಗಿ ಬೆಳಗಲಾರದು. 


ಕನ್ನಡತಿಯ ಕಾವ್ಯ ಪ್ರಪಂಚದಲ್ಲಿ ಕೆಲಸ ಮಾಡಿ ಕೀರ್ತಿ ಪಡೆ 
ದರು ಮುಖ್ಯವಾಗಿ ಜೈನರು, ವೀರಶೈವರು, ಬಾಹ್ಮಣರು. ಇವರಲ್ಲಿ 
ವೀರಶೈವ ಕವಿಗಳು ಒಬ್ಬೊಬ್ಬರು ಒಂದೊಂದು ವೈಶಿಷ್ಟ ಕಿನನ್ನು ಸಂಪಾ 
ದಿಸಿಕೊಂಡು ಬಂದಿದ್ದಾರೆ. 'ನ್ನಡತಿಗೆ ತಮ್ಮ ಸ್ವತಂತ್ರವಾದ ಸುಂದರ 
ವಾದ ಸಾಹಿತ್ಯದ ಸಿರಿಸೊಬಗನ್ನುಕೊಟ್ಟು ( ಖಾದಿಯನ್ನುಡಿಸಿ) ಅಂದ 
ಚಂದಮಾಡಿ ಉಳಿದ ಸಂಸ್ಕೃತಿಗಳಲ್ಲಿ ತಲೆಯೆತ್ತಿ ನಿಲ್ಲುವಂತೆ ಮಾಡಿ 
ದ್ದಾರೆ. ಇಕೋ ಇದು ಸ್ವತಃ ಸಂಪಾದಿಸಿದ ಮನೆಯ ಸಂಪತ್ತು 
ಎಂದು ಧೈರ್ಯವಾಗಿ ತೋರಿಸುವಂತೆ ಮಾಡಿದ್ದಾರೆ. 


ಸ ಶಿವಾನುಭನ 


ಮೊತ್ತಮೊದಲು ಜೈನ ಕವಿಗಳು ಪ್ರೌಢ ಕಾವ್ಯಗಳನ್ನು ಕಟ್ಟು 
ನಿಟ್ಟಿನಿಂದ ಬರೆದು, ಕೇವಲ ಪಂಡಿತರ ಭಾಷೆಯನ್ನಾಗಿ ಮಾಡಿದರು. 
ಕಟ್ಟಕಡೆಗೆ ಬ್ರಾಹ್ಮಣ ಕವಿಗಳು ಸಂಸ್ಕೃತದಲ್ಲಿರುವ ಕಥಾವಸ್ತುಗಳನ್ನೂ 
ಕಥನರೀತಿಯನ್ನೂ ಅನುವಾದ ಮಾಡಿಕೊಂಡು ಪರ ಸಂಸ್ಕೃತಿಯಿಂದ 
ಜೀವಿಸುವಂತೆ ಮಾಡಿದರು. ಇವರಿಬ್ಬರಿಂದಲೂ ಕನ್ನಡತಿಯ ಸ್ವತಃ 
ಸಾಹಿತ್ಯ ಸಂಪತ್ತಿನಿಂದ ಬಾಳುವ ಭಾಗವು ಅವಳ ಸೌಭಾಗ್ಯಕ್ಕೆ ಪ್ರಾಪ್ತ 
ವಾಗಲಿಲ್ಲ. ಆ ಸಂಪತ್ತಿನ ಸುಗ್ಗಿಯನ್ನು ನಟ್ಟನಡುನಿನ ವೀರಶೈವ 
ಕನಿಗಳು ಆಕೆಯ ಒಡಲಲ್ಲಿ ತುಂಬಿದರು. ಅವಳಿಗೆ ವಿಲಕ್ಷಣವಾದ ನೆಲೆ 
ಬೆಲೆಗಳನ್ನು ತಂದುಕೊಟ್ಟರು. ಇವರು ಕನಿಸಮಯಗಳಿಗೆ ಸಿಲ್ವಲಿಲ್ಲ. 
ಶಬ್ದಾಲಂಕಾರಗಳಿಗೆ ಮನಸೋಲಲಿಲ್ಲ. ಅಲ್ಲಲ್ಲಿ ಅನುಭವವನ್ನೂ ಅರ್ಥಾ 
ಲಂಕಾರಗಳನ್ನೂ ಬಳಸಿ ಕನ್ನಡ ಕಾವ್ಯಕನ್ನಿಕೆಯನ್ನು ನೈಸರ್ಗಿಕ ಸೌಂದ 
ರ್ಯದಿಂದ ಶೋಭಫಿಸುವಂತೆ ಮಾಡಿದರು. ಇವರ" ಹೃದಯಗಳೇ 
ಕಾವ್ಯರುರಿಗಳಾಗಿ ಹರಿದು ನಿಂತವು. ಈ ದೃಷ್ಟಿಯಿಂದ ವಿಚಾರಿಸಿದರೆ 
ಇವರು ಕನ್ನಡತಿಯ ಹೊಟ್ಟಿಯ ಮಕ್ಕಳಂತಿಹರು. ಇಲ್ಲವೇ ಪ್ರಕೃ 
ತಿಯೇ ಆಗಿರುವರು ಎಂದು ಹೇಳಿದರೆ ತಪ್ಪಾಗಲಾರದು, ಈ ಕಾರಣ 
ದಿಂದ ಇವರು ಕನ್ನಡತಿಯ ಸ್ವತಂತ್ರ ಜೀವನಕ್ಕೂ-ಸ್ವರೂಪಸೌಂದರ್ಯ 
ಕ್ಕೂ ಉಳಿದವರಿಗಿಂತಲೂ ಹೆಚ್ಚುಹೆಚ್ಚಾಗಿ ಕೆಲಸ ಮಾಡಿದರು; ಕೃತ 
ಕೃತ್ಯರಾದರು. ಇಂತಹ ಇವರ ವೈಶಿಷ್ಟ್ಯವನ್ನು ಕಂಡುಂಡೇ ಬಸವ 
ಪೌರಾಣದ ಮಲ್ಲಣಾರ್ಯರು ತಮ್ಮ ಭಾನಚಿಂತಾರತ್ನವೆಂಬ ಗ್ರಂಥ 


ಆ ಶಿವಭಕ್ತರೆಂದೆನಿಸ ಕವಿಗಳು, 
ದುರ್ಜನವ್ರಾತಘೂಕ ರವಿಗಳು 
ಶಿವನ ಕಿವಿವಾಯ್ಗೆ ನೆರೆಸವಿಗಳು ॥ ?? 
ಎಂದು ಒಳ್ಳೇ ಹೃದಯಂಗಮವಾಗಿ ಶಿವ ಕವಿಗಳನ್ನು ಬಣ್ಣಿಸಿದ್ದಾರೆ. 


ಇತಂಹ ವೀರಶೈವ ಕವಿಗಳಲ್ಲಿ ಬಸವಣ್ಣ, ಹರಿಹರ, ರಾಘವಾಂಕ 
ನಿಜಗುಣ ಶಿವಯೋಗಿ, ಸರ್ವಜ್ಞ, ಮರಿತೋಂಟಿದಾರ್ಯ, ಮೊದಲಾದ 
ವರು ಅಗ್ರಗಣ್ಯರು. ಇವರು ಕನ್ನಡಕ್ಕೆ ಕೊಟ್ಟ ಪೊಸಕಲೆಗಳಲ್ಲಿ ವಚನ, 
ರಗಳೆ, ಷಟ್ಪದಿ, ತ್ರಿಸದಿ, ಶತಕ, ಸಾಂಗತ್ಯ, ಕೈವಲ್ಯ, ಕೋಶ ಮೊದ 
ಲಾಗಿ ಹಲವು ಬಗೆಯಾಗಿವೆ. ಈ ಸಾಹಿತ್ಯದಿಂದಲೇ ಇಂದು ಕನ್ನ 


ವೀರಶೈನ ಕಪಿಗಳ ವೈಶಿಷ್ಟ ಸ 4೧೯ 


ಡತಿಯು ಸ್ವತಂತ್ರಳಾಗಿ ಪರಿಗಣಿಸಲರ್ಹಳಾಗಿದ್ದಾಳೆ. ಶಿಶುಗಳಿಗೂ 
ಸಹ ತನ್ನ ಸನಿದನಿಯ ಹಾಲನ್ನು ನೀಡುವ ಕರುಣಾಮೂರ್ತಿಯಾಗಿ 
ದ್ದಾಳೆ. ಪಶುಗಾಯಿಗಳಿಗೂ ತನ್ನ ರುಚಿಯನ್ನು ಹಚ್ಚಿ ಅವರ ಅವಿದ್ಯೆಯ 
ರೋಗವನ್ನು ಹರಿವ ವೈದ್ಯಗಾರಳಾಗಿದ್ದಾಳೆ. ನಾಸ್ತಿಕರಿಗೆ ಅನುಭವದ 
ಆಳನಿಚಾರವನ್ನು ಅರುಹಿ ಆಸ್ತಿಕರನ್ನಾಗಿ ಮಾಡುವ ಆಧ್ಯಾತ್ಮಿಕ 
ಯೋಗಿಣಿಯಾಗಿದ್ದಾಳೆ. ಅರಸಿಕರಿಗೆ ರಸವನ್ನು ನೀಡುವ ರಾಗಮೂ 
ರ್ತಿಯಾಗಿದ್ದಾಳೆ. ಒಟ್ಟಿನಲ್ಲಿ.ತನ್ನ ಸ್ವತಂತ್ರವಾದ ಈನ್ಸನಿಧ್ಧದಿಂದ ಎಲ್ಲ 
ರನ್ನೂ ಎಲ್ಲರೀತಿಯಿಂದಲೂ ತಣಿಸಲರ್ಹಳಾಗಿದ್ದಾಳೆ. ಈ ವಿಲಕ್ಷಣ 
ವಾದ ವೈಶಿಷ್ಟ್ಯವನ್ನು ತಂದುಕೊಟ್ಟ ಆ ಮಹಾನುಭಾನರ ಒಂದೊಂದು 
ಕೃತಿಯನ್ನು ಕುರಿತು ಒಂದೊಂದು ಮಾತನ್ನು ಹೇಳಿ ಬರಹವನ್ನು ಪೂರೈ 
ಸುವೆನು. 

೧. ಬಸವಣ್ಣ ಃ--ಈತನು ಕೊಟ್ಟಿ ಸಂಪತ್ತು ವಚನ ವಾಜ್ಮಯ. 
ಇದು ಅಪಾರವಾದುದು; ಅದ್ವಿತೀಯವಾದುದು. ಈ ವಾಜ್ಮಯವು ಅನು 
ಭವಪೂರಿತವೂ ಹೃದಯಪ್ರೇರಿತವೂ ಬುದ್ಧಿ ಸ್ರಚೋದಕವೂ ಆಗಿದೆ. ಇದರ 
ನೆಲೆಬೆಲೆಗಳು ಇಂದಿನ ಸಾಹಿತ್ಯದಲ್ಲಿ ಯಾವ ಸ್ಥಾನದಲ್ಲಿವೆಯೆಂಬುದು 
ಎಲ್ಲಿರಿಗೂ ಗೊತ್ತಿದ್ದ ಮಾತಾಗಿದೆ, ಹಲವುಮಂದಿ ಉದ್ದಾಮ ಸಾಹಿ 
ತಿಗಳು ತಮಗಾದ ಆನಂದ-ಪ್ರಕಟನೆಗಾಗಿ- ಈ ವಾಜ್ಮಯಕ್ಕೆ « ಕನ್ನಡ 
ಉಸನಿಷತ್ತುಗಳು ” ಎಂದು ಹೊಗಳಿದ್ದಾರೆ. "ರತ್ನದ ತುಂಡುಗಳು ” 
ಎಂದು ಕರೆದಿದ್ದಾರೆ. ನೈಸರ್ಗಿಕ ನಿಲುವುಳ್ಳ “ ಖುಷಿಕನ್ನೆ” ಯೆಂದು 
ಬಣ್ಣಿಸಿದ್ದಾರೆ. ಕನ್ನಡ ಸಾಹಿತ್ಯ ಚಕ್ರದ 4 ಶ್ವೇತ ಛತ್ರ” ಎಂದು ಸ್ತುತಿ 
ಸಿದ್ದಾರೆ. ಇಂತಹ ಸುಂದರ ವಚನ ವಾಜ್ಮಯವನ್ನು -- 

«« ನೋಡದ ಕಣ್ಣಳೇಕೆ? ಸಲೆಕೇಳದಕರ್ಣಮದೇಕೆ? ಭಕ್ತಿಯಿಂ । 
ಪಾಡದ ಬಾಯದೇಕೆ? ಪೆಸರ್ಗೊಳ್ಳದ ಜಿಹ್ವೆಯದೇಕೆ  ಲೇಖನಂ॥ 
ತೀಡದ ಕೈಗಳೇಕೆ? ನೆಕೆ ಶೋಧಿಸದಂಗಮದೇಕೆ? ಓದಿಯ- । 
ಳ್ಯಾಡದ ಚಿತ್ತವೇಕೆ? ಬಸವಣ್ಣನ ಬಿಂಕಿನ ಭಾಷೆಯಳ್ಳೆರಿಂ॥ ? 
ಎಂದು ಪಂಪಾಶತಕದಲ್ಲಿ ಹರಿದ ಹರಿಹರನ ಹೃಡಯದ ರುರಿಯನ್ನು 
ಇಂತು ಮಾರ್ನಡಿಸಿಕೊಳ್ಳದೆ. ಮನಸ್ಸು ಶಾಂತವಾಗದು. ಒಟ್ಟಿನಲ್ಲಿ 
ಈತನು ಮುಮುಕ್ಷುಗಳಾದ ಭಕ್ತರಿಗೆ ಭಕ್ತಿಯ ಭಂಡಾರವನ್ನುಕೊಟ್ಟು 
( ಭಕ್ತಿ ಭಂಡಾರಿ) ಯಾದಂತೆ ಕನ್ನಡಿಗರಿಗೆ ಅಮೋಘವಾದ ಅಸದೃಶ 


ತತ ಶಿಸಾನುಭವೆ 


ವಾದ ವಚನ ವಾಟ್ಮಿಯವನ್ಸಿತ್ತು " ವಚನ ಭಂಡಾರಿ” ಯೂ ಆಗಿ 
ದ್ದಾನೆ. ಈತನ ಅನುಯಾಯಿಗಳು ಅಲ್ಲಮ ಪ್ರಭು, ಚನ್ನೆಬಸವಣ್ಣ, 
ಅಜಗಣ್ಣ, ಸಿದ್ಧರಾಮ, ಮಾಚಿದೇವ, ಅಕ್ಕಮಹಾದೇವಿ, ಮಹಾದೇವಿ, 
ಲಿಂಗಮ್ಮ, ತೊಂಟದಾರ್ಯ, ಸ್ವತಂತ್ರ ಸಿದ್ಧಲಿಂಗೇಶ್ವರ ಇವರೇ ಮೊದ 
ಲಾದ ೨೦೦-೩೦೦ ಜನ ಶಿವಶರಣ. ಶರಣೆಯರಿರುವರು. 


೨. ಹರಿಹರದೇವನು 1-- ಈ ಕ್ರಾಂತಿಕಾರಕ ಕವಿಯು ಕೊಟ್ಟಿ 
ಸಿರಿಯು ಸರಳ ಸುಂದರ ರಗಳೆಗಳು. ಇವು ಈಗಿನ ಸಾಹಿತ್ಯಕ್ಕೆ ಮೌಲಿ 
ಕದಂತಿವೆ. ಈತನ ಈ ಕ್ರಾಂತಿಯಾದರೂ ಅಸದೃಶವಾಗಿದೆ, ಅಪಾರ 
ವಾಗಿದೆ. ಇದು ಜನಸಾಮಾನ್ಯಕ್ಕೂ ಸಂತೋಷದಾಯಕವಾಗಿದೆ. ಈ 
ರಗಳೆಯ. ವಿಚಾರವಾಗಿ ಒಂದೆರಡು ಮಾತುಗಳಲ್ಲಿ ಹೇಳಿ ಮುಗಿಸಲು 
ಸಾಧ್ಯವಿಲ್ಲ. ಆದರೂ ಹೇಳಬೇಕಂದರೆ ಈತನ ಕಾವ್ಯ ತರಂಗಿಣಿಯು 
ತುಂಬಿ ತುಳ್ಳುತ್ತ ತೊರೆ-ನೊರೆಗಳಿಂದ ಇನಿದನಿಗೈ ಯುತ್ತ ಹರಿದಿದೆ. ಅದ 
ರಲ್ಲಿ ಈಜುವವರ ಹೃದಯ ಕೂಪಗಳಲ್ಲಿ ಆದು ಮಡುಗಟ್ಟಿ ನಿಲ್ಲುತ್ತದೆ. 

ಅದರಿಂದ ಚಿತ್ತಭೂಮಿಯಲ್ಲಿ ಪೊಚ್ಚ ಪೊಸ ಹಸರು ಹುಟು 
ತ್ರಜಿ. ಆ ಹಸುರಿನಲ್ಲಿ ಪೊಸಕಲೆಯೆಂಬ ಕುಸುಮವರಳಿ ತನ್ನ ಪೊಸ 
ಗಂಪನು ಬೀರುವದು. ಆಗುಂಟಾಗುವ -ಆ ಸುಖರಸದಲಿ ಎಲರೂ 
ಮೈಮರೆವರು. ಆದುದರಿಂದ ಇವನು ಕೇವಲ " ಕರಣಿಕರ ಕುಲತಿಲಕ? 
ನಾಗದೆ « ಕವಿ ಕುಲತಿಲಕ ನೂ ಆದನು. ಆಗ ಇನ್ನಿತರ ಕವಿಗಳು 


ಈತನಿಗೆ ಆಡಿದೆ " ರಗಳೆಯ ಕನಿ? ಎಂಬ ಕಟಿಕಿಯು, ಈಗ ಅದೇ 
"ಕೀರ್ತಿಯನ್ನು ತಂದು ಕೂಡುವ ಬಿರುದಿನ ಕುರುಹಾಗಿ ಪರಿಣಮಿ 


ಸಿದೆ. ಹೀಗೆ ಕಟಿಕಿಯಿಂದ ಆಡಿದ ಮಾತೇ ಕೀರ್ತಿವಾಚಕನಾಗನಿ ಪರಿ 
ಇಮಿಸಿದ್ದು ಈ ಕವಿಯ ಕಾವ್ಯ ಮಹತ್ವವನ್ನು ವ್ಯಕ್ತ ಮಾಡುವದಿಲ್ಲವೆ? 
ಈ ಕನಿಯನ್ನನುಸರಿಸಿ ಸೋಮನಾಥ, ಶಂಕರದೇವ, ಸ್ವತಂತ್ರ ಸಿದ 
ಲಿಂಗೇಶ್ವರ ಮೊದಲಾದವರು ರಗಳೆಗಳನ್ನು ಬರೆದು ತಮ್ಮ ಸಾಹಿತ್ಯ 
ಸೇವೆಯನ್ನು ಸಲ್ಲಿಸಿದ್ದಾರೆ. 


ರಾಘವಾಂಕ $--ಇವನು ಮೊಟ್ಟ ಮೊದಲು ಷಟ್ಪದಿಯಲ್ಲಿ 
ಗ್ರಂಥವನ್ನು ಬರೆದು ಕನ್ನಡತಿಯನ್ನು ಸ್ವತಂತ್ರಮಾಡಿ ಸಿಂಗರಿ 
'ಯಕವಿ ಕಮಲ ರವಿಯು. ಈತನ ಕಾವ್ಯರೂಸ ಷಟ್ಟದಿ 


ವೀರಶೈವ ಕವಿಗಳ ವೈಶಿಷ್ಟ್ಯ 43೧ 


ಗಳು ( ಭ್ರಮುರಗಳು) ಗಾಯಕರು, ಗಮಕಿಗಳು, ಕವಿಗಳು, ಕಲಾ 
ವಿದರು, ವಾದಿಗಳು, ವಾಗ್ಮಿಗಳು, ರಸಾವೇಶಿಗಳೆಂಬ - ಕುಸುಮಗಳಿಗೆ 
ರಗಿ ಅವರ ಹೃದಯಾಂತರಾಳಗಳಲ್ಲಿ ಮುಳುಗಿ ಅವರನ್ನೇ ತಲೆದೂಗಿ 
ಸುತ್ತವೆ. ಈತನ ಈ ರಾಜಮಾರ್ಗವನ್ನು ಉದ್ದಾಮ ಕವಿಗಳಾದ 
ಚಾಮರಸ, ವಿರೂಪಾಕ್ಷ ಪಂಡಿತ, ಭೀಮಕನಿ, ಗುಬ್ಬಿಯ ಮಲ್ಲ 
ಣಾರ್ಯ, ಪ್ರಾಸ ಭೂಷೂ ( ನೆಮ್ಮಿತೆಟ್ಟ) ಮೊದಲಾದ ಅನಂತ ಕವಿ 
ಗಳೂ ಸಹೆ ಹಿಂಬಾಲಿಸಿ ನಡೆದಿದ್ದಾರೆ. 


೪. ನಿಜಗುಣರು £--ಇವರು ಕನ್ನಡದೇವಿಗೆ ಕೊಟ್ಟ ಸಾಹಿತ್ಯವು 
ಆಪೂರ್ವವಾದುದು, ಅಗಾಧವಾದುದು. ವೇದಾಂತ ಮತ್ತು ಯೋಗ 
ವಿಷಯಗಳನ್ನು ಮೊದಲು ಕನ್ನಡದಲ್ಲಿ ಬರೆದು ಕನ್ನಡತಿಯನ್ನು ವೇದಾಂ 
ತಿನಿಯನ್ನೂ ಯೋಗಿಣಿಯನ್ನೂ ಮಾಡಿದ ಶ್ರೇಯಸ್ಸು ಸಂಪೂರ್ಣ ಇವ 
ರದೇ. ಕೃವಲ್ಯಗಳ ಕ್ರಾಂತಿಯು ಕನ್ನಡಿತಿಯ ಕಲೆಗಳಲ್ಲಿ ಒಳ್ಳೆ ಮಿಗ 
ಲಾದ ಕ್ರಾಂತಿಯು. ಇವಗಳಲ್ಲಿ ಭಾವ, ರಾಗ, ಸಾಹಿತ್ಯ, ಸರ್ವವು 
ಸೇರಿದೆ; ಸುಂದರವಾಗಿದೆ. ಇವನ್ನು ರಚಿಸಿ ಕನ್ನಡಿತಿಗೆ ನತ್ತನ್ನು ಕೊಟ್ಟಿ 2 
ತಾಗಿದೆ. ಇತಂಹ ಸಾಹಿತ್ಯದ ಆದ್ಯ ಪ್ರವರ್ತಕನೂ ಈತನೇ ಎಂದು 
ಈಗಿನ ಮಟ್ಟಿಗೆ ಹೇಳಬಹುದು. ಈ ಹೆಬ್ಬಾರಿಯಲ್ಲಿ ಸರ್ಪ ಭೂಷಣ 
ಶಿವಯೋಗಿ, ಮುಪ್ಪಿನ ಷಡಕ್ಷರಿ, ಮಹಂತ ಶಿವಯೋಗಿ, ಘನಮಠಾರ್ಯ 
ಮೊದಲಾದ ಖಯಸಿಕವಿಗಳು ಸ್ವಚ್ಛಂದವಾಗಿ ಸಂಚರಿಸಿದ್ದಾರೆ. 


೫. ಸರ್ವಜ್ಞಃ ಈ . ಕನಿಯ ಮತ್ತು ಈತನ ಕಾವ್ಯದ ಪರಿ 
ಚಯದ ಅವಶ್ಯವೇ ಇಲ್ಲ ಈ ಗಂಡುಗನಿಯು ಕನ್ನಡತಿಗೆ ತನ್ನ 
ತ್ರಿಪದಿಯ ಸುಂದರ ಉಡುಸನ್ನು ಉಡಿಸಿ ಕೈವಿಡಿದು ಕರೆದೊಯ್ದು 
ಅವಳಿಗೆ ಹಳ್ಳಿಸಳ್ಳಿಗಳ ಪರಿಚಯ ಮಾಡಿಕೊಟ್ಟ ಮಹಾಕವಿಯು. 
ಈತನ ಈ ಅಪಾರವಾದ ರಾಜಮಾರ್ಗವನ್ನು ಇನ್ನಿತರ ಕವಿಗಳು 
ಅನುಸರಿಸಿದರೆಂದು ಹೇಳಿ ಈತನಿಗೆ ಒಂದು ಪ್ರಾಶಸ್ತ್ರವನ್ನು ತಂದು 
ಕೊಡುವದು ಅಷ್ಟೊಂದು ಸಮಂಜಸವಲ್ಲೆಂದು ನನ್ನ ಭಾವನೆ. ಆದ 
ಕಾರಣ ಇಲ್ಲಿ ಉಳಿದ ತ್ರಿಸದಿಗಾರರ ಹೆಸರನ್ನೆತ್ತದೆ ಬಿಟ್ಟಿರುವೆನು. 

೬. ಮರಿತೋಂಟಿದಾರ್ಯಃ-- ಶಿವಕವಿ ತಿಲಕರಾದ ಇವರು 
ಸಂಸ್ಕೃತದಲ್ಲಿ ವೀರಶೈವಾನಂದ ಚಂದ್ರಿಕೆ, ತರ್ಕಚಂದ್ರಿಕೆ, ಷಟ್‌ಸ್ಫಲ 

3 


ತಿ೨೪ ಶಿನಾನುಭವ: 


ವರದಾನಿಗುಡ್ಡಮ್ಮೆಯ ಚರಿತ್ರೆ. 





ವರದಾನಿಗುಡ್ಡ ಮಯ ಚರಿತ್ರೆಯು ಶಿವಾನುಭವ ಪತ್ರಿಕೆಯ ೧ನೇ 
ಸಂಪುಟ ೩ನೇ ಸಂಚಿಕೆಯಲ್ಲಿ ೧೯೨೬ನೇ ಇಸವಿಯಲ್ಲಿ ಮೊದಲು ಪ್ರಕ 
ಟಿಸಲ್ಪಟ್ಟಿತು. ಆ ಚರಿತ್ರೆಯೊಡನೆ ವೀರಶೈವ ಮಹಾ ಕನಿಯೂ ವಿಜ 
ಯನಗರದ ಅರಸುಗಳ ಸೇನಾಪತಿಯೂ ಆದ ಲಕ್ಕಣ್ಣದಂಡೇಶನ 
ಕಾವ್ಯವೂ ಪ್ರಸಿದ್ಧಿ ಸಲ್ಪಟ್ಟಿತು. ಈ ಕಾವ್ಯವು ವಾರ್ಧಿಕ ಷಟ್‌ಪದಿಯಾ 
ಗಿದೆ. ಈ ಚರಿತ್ರೆಯಲ್ಲಿ ವರದಾನಿಗುಡ್ಡ: ಯ? '`ಲಂಪುರವೆಂಬ ಗ್ರಾಮ 
ದಲ್ಲಿ ಕಿತ್ತುಹಾಕಲ್ಪಟ್ಟ ಬ್ರಹ್ಮೇಶ್ವರ ಲಿಂಗ ಸನ್ನೆ ಪುನಃ ಸ್ಥಾಪಿಸಿದ್ದರ 
ಕಥೆಯು ಈ ಕವಿಯಿಂದ ವರ್ಣಿಸಲ್ಪಟ್ಟಿದಿ. ಆದರೆ ಅವನು ರಚಿಸಿದ 
ಈ ಕೃತಿಯಲ್ಲಿ ಈ ಶಿವಶರಣಿಯ ಚರಿತ್ರಾಂಶಗಳು ಹೆಚ್ಚಿಗೆ ದೊರೆಯು 
ವದಿಲ್ಲ. ಆಕೆಯು ಶೂರ ಶ್ರ್ರೀಯಳೂ ಶಿವಶರಣಿಯೂ ಆಗಿದ್ದಳೆಂದು 
ಮಾತ್ರ ಈ ಕಾವ್ಯದಿಂದ ತಿಳಿದುಬರುತ್ತಿದೆ. 


ಆದಕೆ ನಮಗೆ ಈಚೆಗೆ ದೊರೆದ ಒಂದು ಗ್ರಂಥದಲ್ಲಿ ಈಕೆಯ 
ಅನೇಕ ವಿಷಯಗಳು ನಮಗೆ ಗೊತ್ತಾಗುತ್ತಿದ್ದು ಅವುಗಳನ್ನು ನಾವು 
ಈ ಲೇಖದಲ್ಲಿ ವಿವರಿಸುತ್ತೀವೆ. ಈ ಕಾವ್ಯವನ್ನು ರಚಿಸಿದವನು ನಿಜಾ 
ಪುರ ಪಟ್ಟಣದ ಉತ್ತರದಲ್ಲಿ ೨೦ ಮೈಲು ದೂರವಾಗಿರುವ ಹೊರ್ತಿ ಎಂಬ 
ಗ್ರಾಮದವನು, ಅವನು ತನ್ನ ಹೆಸರನ್ನು ಹೇಳುವಲ್ಲಿ “ಶ್ರೀಗಿರಿಯ 
ಸಿದ್ಧಾಪುರ । ಹೋರುತಿ ವಾಸ ಸಿದ್ದೇಶನು ; ಶಿವ ಚನ್ನಬಸವನ ಹೃದಯ 
ಕಮಲಡೊಳ್‌ ನೀನಿರ್ದು ನುಡಿಸಿದರೆ | ನುಡಿದೆನಲ್ಲದೆ ಲಿಂಗಾಂಗಸಮ 
ರಸದ ಪದಗಳನು ॥ ಎಂದು ತನ್ನ ಹೆಸರನ್ನು ಹೇಳಿಕೊಂಡಿರುವನು. ಈ 
ಗ್ರಂಥದಲ್ಲಿ ಅಲ್ಲಲ್ಲಿ ಗದ್ಯಗಳೂ ಪದ್ಯಗಳೂ ಇವೆ. ಅದು ಉತ್ತಮ ತರಗತಿಯ 
ಗ್ರಂಥವಲ್ಲದಿದ್ದರೂ ಅದರಲ್ಲಿ ಈ ಪ್ರಸಿದ್ಧ ಶಿವಶರಣಿಯ ಚರಿತ್ರೆಯಲ್ಲಿ ಈ 
ವರೆಗೆ ಗೊತ್ತಿಲ್ಲದ ಅನೇಕ ಸಂಗತಿಗಳು ಬಂದಿವೆ. ಲಕ್ಕಣ್ಣದಂಡೇಶನು ವಿಜ 
ಯನಗರದಲ್ಲಿದ್ದುವರಿಂದ ಮುಸಲ್ಮಾನರ ಆಳಿಕೆಗೊಳಪಟ್ಟ ಪ್ರದೆ!ಶಗಳಲ್ಲಿ 
ಬಂದು ಇಲ್ಲಿದ್ದ ಗುಡ್ಡಾಪುರ ಮತ್ತು ಅವರ ಸನಿಯದ ಗ್ರಾಮಗಳಲ್ಲಿ 
ಗೊತ್ತಾಗಬಹುದಾದ ವರದಾನಿಗುಡ್ಡ ನ್ಮಯ ಚರಿತ್ರೆಯಲ್ಲಿಯ ಅಂಶ 
ಗಳು ಅವನಿಗೆ ತಿಳಿಯದೆ ಇದ್ದಿರಬಹುದು. ಆದುದರಿಂದ ಅನನ ವರ್ಣ 


ವರದಾನಿ ಗುಡ್ಡಮ್ನೊಯ ಚರಿತ್ರೆ. ೩3೫ 


ನೆಗಳಲ್ಲಿ ಗುಡ್ಡಮ್ಮೆಯ ಚರಿತ್ರೆಯಲ್ಲಿಯ ಅನೇಕ ವಿಷಯಗಳು ಬಾರದೆ 
ಇದ್ದರೆ, ಅದರಲ್ಲಿ ಏನೂ ಆಶ್ಚರ್ಯವಿಲ್ಲ. 
೧7 ೪೦ ಣಿ 


ತರ್ದನಾಡಿಯೆ ನಾಡು. 


ವರದಾನಿಗುಡ್ಡಮ್ಮೆಯು ಬಸವೇಶ್ವರನ ಕಾಲದಲ್ಲಿ ಇದ್ದಿರಬೇಕೆಂದು 
) ಮೊದಲು ಊಹಿಸಿದ್ದು ಈ ಚರಿತ್ರೆಯಿಂದ ಹೆಚ್ಚಿಗೆ ದೃಢಸಡು 
ಆಕೆಯ ಪವಿತ್ರ ಸ್ಥಾನವು ವಿಜಾಪುರ ಪಟ್ಟಿಣದ ನಾಯವ್ಯಕ್ಕೆ 
೩೦ ಮೈಲುಗಳ PE "ಗಡ್ಡಾ ರ ಪುರವಿರುತ್ತದೆ. ಈ ಭಾಗವು ಈಗ 
ಅಪ್ರಸಿದ್ಧ ವಾಗಿದ್ದರೂ ಸಸ್ಯ ರೆನ ಕಾಲದಲ್ಲಿ ಬಹು ಮುಂದುವಂದ 
ನಾಡಾಗಿತ್ತು. "ಈ ಭಾಗದಲ್ಲಿ ಚ್‌ ಚೈನ, ವೀರಶೈವ, ಬ್ರಾಹ್ಮಣ 
ಕವಿಗಳು ಮೊದಲಿನಿಂದಲೂ ಆಗುತ್ತಬಂದಿದ್ದಾರೆ. ಈ ಭಾಗದ ರಾಜ 
ಧಾನಿಯು ಭೀಮಾತೀರದಲ್ಲಿದ್ದ ತರ್ದೇವಾಡಿಯು.* ಇಲ್ಲಿ ಬಿಜ್ಜಳನ 
ತಂದೆಯಾದ. ಪೇರ್ಮಡಿರಾಯನು ರಾಜ್ಯವಾಳುತ್ತಿದ್ದನು. ರೇವಣ 
ಸಿದ್ಧೇಶ್ವರನು ಬಹು ದಿವಸ ವಾಸಮಾಡಿದ ಮಂಗಳವಾಡವು ಇಲ್ಲಿಂದ 
೩೫ ಮೈಲುಗಳ ಮೇಲೆ ಇದೆ. ವಚನಕಾರನೂ ಮಹಾ ಶಿವಶರಣನೂ 
ಆದ ಹಾವಿನಹಾಳ ಕಲ್ಲಯ್ಯನ ಗ್ರಾಮವು ಇಲ್ಲಿಂದ ೨೪ ಮೈಲು ದೂರ 
ವಿದೆ. ಸಿದ್ಧರಾಮನ ಸೊನ್ನಲಿಗೆಯೂ ಅಮುಗಿದೇವನ ಪುಳುಜೆ ಗ್ರಾಮವೂ 
ಈ ಪ್ರದೇಶದಲ್ಲಿಯೇ ನೆಲಿಸಿರುತ್ತವೆ. ಆದ್ದರಿಂದ ವರದಾಫಿಗುಡ್ಡ ಮ್ಮೆಯು 
ಪ್ರಸಿದ್ಧಿಗೆ ಬಂದ ಈ ಭಾಗವು ಬಸವೇಶ್ವರನ ಕಾಲದಲ್ಲಿ ಕ್ರಾಂತಿಯನ್ನೆ 
ಸಗಿದ ಮಹಾಪುರುಷರ ಆವಾಸ ಭೂಮಿಯಾಗಿತ್ತೆಂದು ಹೇಳಿದರೆ 
ಆವ ಪ್ರತ್ಯವಾಯವೂ ಇಲ್ಲ. 


ಲಕ್ಕಣ್ಣದಂಡೇಶನು ತನ್ನ ಚರಿತ್ರೆಯಲ್ಲಿ ಗುಡ್ಡಮ್ಮೆಯು ಪಾರ್ವ 
ತಿಯ ಅವತಾರವೆಂದು ಹೇಳಿ ಆಕೆಯು ಗುಡ್ಡಾಪುರದಲ್ಲಿದ್ದ ಸೋಮೇ 
ಶಲಿಂಗ ಭಕ್ತರ ಗರ್ಭದಲ್ಲಿ ಜನಿಸಿದಳೆಂದು ಹೇಳಿರುವನು. ಆದರೆ 
ಆಕೆಯ ತಾಯಿ ತಂದೆಗಳ ಹೆಸರನ್ನು ಅವನು ಹೇಳಿಲ್ಲ. ಆದರೆ ಈ 
ಎಲ್ಲ ವಿಷಯಗಳು ಈ ಚರಿತ್ರೆಯಲ್ಲಿ ವಿಸ್ತಾರವಾಗಿ ಹೇಳಲ್ಬಟ್ಟವೆ. 
ಮತ್ತು ಅವು ಸ್ಥೂನಿಕ ದಂತಕಥೆಗಳಿಂದಲೂ ಪುರಾತನ ಕುರುಹುಗ 
ಳಿಂದಲೂ ಬಲಪಡುತ್ತವೆ. 


೩೨೬ ಶಿನಾನುಭವ. 


ಗು ಡ್ಡ ಮ್ಮೆಯ ಜ ನ್ಮ ಮ ತ್ತು ಬಾಲ್ಯ. 


ಗುಡ್ಡಮ್ಮೆಯ ತಾಯಯ ಹೆಸರು ಶಿರಸಮ್ಮ ಮತ್ತು ತಂದೆಯ 
ಹೆಸರು ಅನಂತರಾಯ. ಅನರು ಪಾಂಚಾಳರ ಕಾಯಕವನ್ನು ಮಾಡುತ್ತ 
ಉಮರಾಣಿ ಎಂಬ ಗ್ರಾಮದಲ್ಲಿ ಇರುತ್ತಿದ್ದರು. ಉಮರಾಣಿ ಗ್ರಾಮವು 
ನಿಜಾಪುರ ಜಿಲ್ಲಾ ಇಂಡೀ ತಾಲೂಕಿನಲ್ಲಿ ಭೀಮಾ ತೀರದ ಒಂದು 
ಗ್ರಾಮವಾಗಿದೆ. ಹಾನಿನಹಾಳ ಗ್ರಾಮದ ಕಲ್ಲಯ್ಯನೂ ಕೂಡ ಇವ 
ರಂತೆಯೇ ಅಕ್ಕಸಾಲಿಗನಾಗಿದ್ದನು, ಉಭಯ ದಂಪತಿಗಳು ಶಿವಭಕ್ತಿ 
ಯುಳ್ಳವರಾಗಿ ಅಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ಮಕ್ಕಳಿಲ್ಲದ್ದರಿಂದ 
ಅವರು ಆ ಗ್ರಾಮದಲ್ಲಿಯ ವೀರ ಮಲ್ಲಯ್ಯನ ದೇವಾಲಯಕ್ಕೆ ಹೋಗಿ 
ನೋಂಪಿಯನ್ನು ಮಾಡುತ್ತಲಿದ್ದರು. ಮುಂದೆ ಪರಮಾತ್ಮನು ಅವರಿಗೆ 
ಮೆಚ್ಚಿ ಶಿರಸಮ್ಮನ ಸ್ವಪ್ನದಲ್ಲಿ ಬಂದು ನಿನಗೆ ಒಬ್ಬ ಪ್ರಸಿದ್ಧಳಾದ 
ಪುತ್ರಿಯು ಹುಟ್ಟುವಳು ಎಂದು ಹೇಳಿ ಬಯಲಾದನು.' 


ಮುಂದೆ ಶಿರಸಮ್ಮನು ಗರ್ಭವನ್ನು ತಾಳಿ ೯ ತಿಂಗಳಾದ ಮೇಲೆ 
ಒಂದು ದಿವಸ ನಿದ್ರೆಗೈದಿರಲು, ೭ ವರ್ಷಗಳ ಬಾಲನೇಷ ತಾಳಿದ 
ತಿಸುವು ಆಕೆಯ ಕರ್ಣದಿಂದ ಉದಯವಾಗುವದು. ಆಗ ಪಟ್ಟಣಿ 
ಗರು ಇದು ಚೋದ್ಯನೆಂದು ವಿಸ್ಮಯಬಟ್ಟು ಆ ಶಿಸುವಿಗೆ ಲಿಂಗಮ್ಮ 
ನೆಂದು ನಾಮಕರಣಮಾಡಿದರು. ಶಿಸುವು ಅಯೋನಿಜನೆಂದು ಹೇಳಲು 
ಹೀಗೆ ಈ ಕಥೆಯನ್ನು ವಿವರಿಸಿರುವರು ಸಹಜವಾಗಿದೆ. ಮತ್ತು ವರ 
ವಾನಿಗುಡ್ಡ ಮೈಯ ಮೊದಲಿನ ಹೆಸರು ಲಿಂಗಮ್ಮನೆಂದಿತ್ತೆಂಬದನ್ನೂ 
ನಾವು ಲಪ್ರಸತಕ್ಸದ್ದು. 


ಕಲ್ಯಾಣಕ್ಕೆ ಆಗಮನಮಾಡಿದ್ದು. 


ಹೀಗೆ ಲಿಂಗಮ್ಮನು ಉನುರಾಣಿ ಗ್ರಾಮದಲ್ಲಿ ಇರುತ್ತಿರಲು ಇತ್ತ 
ಬಸವೇಶ್ವರನು ಕಲ್ಯಾಣ ಸಟ್ಟಣದಲ್ಲಿ ಮಂತ್ರಿಪದವನ್ನು ವಹಿಸಿ 
ತಿವಾನುಭವದ ಮಾರ್ಗವನ್ನು ಎತ್ತಲೂ ಪಸರಿಸುವ ಕಾರ್ಯದಲ್ಲಿ 
ತೊಡಗಿದ್ದನು. ಇದನ್ನು ತಿಳಿದು ಎಲ್ಲ ಪ್ರಾಂತಗಳಿಂದಲೂ ಬಹು ಜನ 
ಶಿವಶರಣರು ಅವನಲ್ಲಿಗೆ ಬಂದು ಕಲ್ಯಾಣದಲ್ಲಿ ನಿಂತು ಶಿನಾನುಭವ 
ಗೋಷ್ಠಿಯ ಮಗ್ಗರಾಗಿರುತ್ತಿದ್ದರೆಂಬದು ಪ್ರಸಿದ್ಧವೇ ಇದೆ. ಇದು 
ಲಿಂಗಮ್ಮನಿಗೆ ತಿಳಿದ ಬಳಿಕ ಆಕೆಯು ತನ್ನ ತಾಯಿತಂದೆಗಳಿಗೆ ಏನೂ 


ವರದಾನಿ ಗುಡ್ಡಮ್ಮೆಯ ಚರಿತ್ರೆ. ೩೨೭ 


ತಿಳಿಸದೆ ತನ್ನ ಗ್ರಾಮದಿಂದ ಹೊರಟು ಕಲ್ಯಾಣಕ್ಕೆ ಬಂದುಬಿಟ್ಟಳು. 
ಕವಿಯು ಈ ವಿಷಯವನ್ನು ಕುರಿತು ಮಾಡಿದ ವರ್ಣನೆ ಏನಂದಕೆಃ-- 


“ಉಮರಾಣಿ ಗ್ರಾಮ ಮಧ್ಯದಿ ಪಾಂಚಾಳ ಯುಕ್ತ ಶಿರಸಮ್ಮನ 
ಮಗಳಾದ ಶಿವಶರಣಿ ಲಿಂಗಮ್ಮ ಮಹದೇವಿ ಜನಸಮೂಹ ೇತ್ರಕ್ಕೆ 
ಮೇಘಮಿಂಚಿನಂತೆ ಹೊಳಪಿನಲಿ ಗುಸ್ತವಾದಳು, ಮಾತಾಸಿತೃಗಳಿಗೆ 
ಬೈಲಾಗೆ ದುಃಖ ಶರಧಿಯೊಳು ಮುಳುಗೆ ಮರುಳರಂತೆ ದಿವಸ ಕಳೆವರು, 
ಶರಣಿ ಲಿಂಗಮ್ಮ ಕಲ್ಯಾಣ ಬಸವರಾಜನ ದರ್ಶನಕ್ಕೆ ಪ್ರಯಾಣ ಒದ 
ಗುವಳು. ಮಾತಾಪಿಕರ ದುಃಖವ ಆತ್ಮನಲ್ಲಿತಿಳಿದು ಅನಂತರಾಯನ 
ಸ್ವಪ್ನದಲಿ ಬಂದು ಮೊದಲಿನ ಹೊಳಸ ತೋರಿಸಿ ನೀವು ಪುಣ್ಯಶಾಲಿ 
ಗಳು, ನನ್ನ ವಯಸ್ಸು ಆದಂತೆ ರೂಪು ಶಿಲಾಗೊಂಬೆಯ ರಚಿಸು, 
ನಾನು ಕಲ್ಯಾಣ ಗಣಾಧೀಶ್ವರರು ಪುರಾತನರು ಶರಣಿ ಶಂಣರು ಪಟ್ಟಣ 
ಸಮೂಹಕ್ಕೆ ಅನ್ನಪ್ರಸಾದ ತೃಪ್ತಿಬಡಿಸಿ ನೀಲಮ್ಮ ಬಸವಣ್ಣನ ದರ್ಶನ 
ತೆಗೆದುಕೊಂಡು . ಮುಂದಿನ ಕಾಲಜ್ಞಾನ ಸೂಚನಾರ್ಥ ಉಸದೇಶಹೇಳಿ 
ಹೊರಟು, ಒಂದು ವತ್ಸರಕೆ ಬರುವೆನು. ತಿಲಾಮೂರ್ತಿಯ ಜೋಪಾನ 
ಮಾಡಿರಿ. ದುಃಖನೇತಕ್ಕೆ? ವಚನ ಹಾಡುವದು ಆತ್ಮನಲಿ ಸೇರಿ ಎಚ್ಚ 
ರಾಗಿ, ಎಂದು ಬಯಲಾದಳು ಮಹಾದೇವಿ” ಎಂದು ವರ್ಣಿಸಿರುವನು. 


ಮುಂದೆ ಕವಿಯು ಕಲ್ಯಾಣ ಪಟ್ಟಣದ ವರ್ಣನೆಯನ್ನು ಮಾಡಿ 
ರುವನು. ಅಲ್ಲಿರುವ ಉದ್ಯಾನವನಗಳು, ಸಕ್ಸಿಗಳು, ಕೊಳಗಳು, 
ಕೇಂಕರಿಸುವ ತುಂಬಿಗಳು, ಸುಂದರವಾದ ಅರಮನೆಗಳು, ಅಲ್ಲಿರುವ 
ಶಿವಭಕ್ತರ ಶಿವಪೂಜಾಸಂಭ್ರಮಗಳು, ಮುಂತಾದವವುಗಳನ್ನು ಲಿಂಗ 
ಮ್ಮನು ನೋಡುತ್ತ ಮಹಾದೇವಿ ಎಂಬ ಒಬ್ಬ ಅತ್ಯಂತ ದರಿದ್ರಳಾದ 
ವಳಲ್ಲಿ ಇರಹತ್ತುವಳು- ಲಿಂಗಮ್ಮನ ಈ ಸನ್ನಿಧಿಯಿಂದ ಆಕೆಯು 
ಅತ್ಯಂತ ಐಶ್ವರ್ಯವನ್ನು ಪಡೆಯುವಳು. ಆಗ ಆ ಬಡವಿಯು ಲಿಂಗ 
ಮ್ಮನ “ಪಿಡಿದು ಚರಣವ ಬಿಡಳು ಹೆಸರನು ನುಡಿದು ಹೇಳವ್ವ ನಿನ್ನ 
ತೊತ್ತಿಗೆ. ಸೊಡವಿದೈನದ ಆದಿಶರಣಮ್ಮ ತಾನೆಂದಳು. ಬಡವಿ ಎಂಬುದ 
ಕ್ಕೊಲಿದು ಬಂದೆನು. ಬಿಡದೆ ಪೂಜೆ ಮಾಳ್ಬುದು, ಕಲ್ಯಾಣ ಬಸವ 
ಫ್ಸನ ದರ್ಶನಕೆ ಹೋಗಬೇಕೆಂದು ಕಳುಹಿಸಿಕೊಂಡು ನಡೆದು ಮೌನ 
ದಲಿ ಲಿಂಗನ್ಮು ಶರಣಿ ಬರುವ ಹಾದಿಯೊಳು ಮತ್ತೊಂದು ರೂಪವ 
ಧರಿಸಿ ನಡೆಗೊಂಡು” ಎಂದು ಕವಿಯು ಇಲ್ಲಿ ವರ್ಣಿಸಿರುವನು. 


೩೨೮ ಶಿವಾನುಭವೆ. 


ಶಿನಾನುಭನುಂಟಿಪದಲ್ಲಿ ಪ್ರೆನೇಶ. 


ತರುನಾಯ ಲಿಂಗಮ್ಮನು ಕಲ್ಯಾಣ ಪಟ್ಟಣದಲ್ಲಿ ಶಿವಾನುಭವ 
ಮಂಟಪದಲ್ಲಿ ಸೇರಿಕೊಂಡು ಅಲ್ಲಿ ನಡೆಯುತ್ತಿದ್ದ ತತ್ವಗೋಷ್ಠಿಗಳನ್ನು 
ಕೇಳುತ್ತ ಕಾಲಕಳೆಯಹತ್ತಿದಳು. ಈ ವಿಷಯವನ್ನು ಕುರಿತು ಈ ಗ್ರಂಥ 
ದಿಂದ ತಿಳಿಯುವದು ಏನೆಂದರೆ ಲಿಂಗಮ್ಮನು ಅಂಗದಲ್ಲಿ ರುದ್ರಾಕ್ಷ 
ಧಾರಣ ಮಾಡಿ ಬಸವರಾಜನ ವನಕ್ಕೆ ದಯಮಾಡಿಸಿ ಪಾದದಲ್ಲಿ 
ಹಾವುಗೆಯ ಧರಿಸಿ ಲಿಂಗಾರ್ಚನೆಯ ಜನದಲಿ ಯೋಗವನ್ನು ಹೊಂದು 
ವಳು. ಹೀಗೆ ಇಲಕೆಳೆಯುತ್ತಿರಲು ಇದು ಬಸವೇಶ್ವರನಿಗೆ ತಿಳಿದು 
ಅನನು ಅವಳಿದ್ದಲ್ಲಿಗೆ ಹೋಗಿ ಕಾಣುವನು. ಆಗ ಆಕೆಯು ಅವನಿಗೆ 
ಪಾದೋದಕ, ಪ್ರಸಾದ ಮುಂತಾದ ವಿಷಯಗಳನ್ನು ಅರುಹುವಳು. 
ಶಿವಯೋಗದ ಮರ್ಮವನ್ನು ತಿಳಿಸುವಳು, ಇವುಗಳನ್ನೆಲ್ಲ ಕವಿಯು 
ಇಲ್ಲಿ ವರ್ಣಿಸಿದ್ದಾನೆ. ಹೀಗೆ ಲಿಂಗಮ್ಮನು ಪ್ರಸಾದವನ್ನು ಸ್ವೀಕರಿಸಿ 
ತನ್ನನ್ನು ತೃಪ್ತಿಮಾಡಿಕೊಳ್ಳುವದಲ್ಲದೆ ಕಲ್ಯಾಣ ಪಟ್ಟಿಣದಲ್ಲಿಯ ಎಲ್ಲ 
ಗಣಂಗಳನ್ನೂ ಪ್ರಸಾದದ ಮೂಲಕ ತೃಪ್ತಿಪಡಿಸುವಳು. ಆಗ ಕಲ್ಯಾಣ 
ಪಟ್ಟಣದಲ್ಲಿರುವ ಎಲ್ಲರೂ ಚಕಿತರಾದರು. ಈ ವಿಷಯವನ್ನು ಕವಿಯು 
ವರ್ಣಿಸಿರುವದು ಹೇಗೆಂದರೆ. 


“ಬಸವೇಶ್ವರ ಸೋಜಿಗವಾಗಿ ಅಂತರಾತ್ಮನ ಕಂಡು ನೋಡ 
ಲಾಗಿ ಮಹಾ ಶರಣಿ ಮಹತ್ಪದಿಂದೆ ಗಣಂಗಳ ತೃಪ್ತಿಮಾಡಿರುವಳು 
ಎಂದು ಬಸವಣ್ಣ ನೀಲಲೋಚನೆ ಸಾಷ್ಟಾಂಗವೆರಗಿ, ನೀವು ರೇಂಕಾರ 
ಶರಣನ ನೆನವಿನಿಂದ ಹುಟ್ಟಿದ ತಾಯಿ ಮಹಾಶರಣಿ ಲಿಂಗಮ್ಮನವರು 
ನಿಮ್ಮ ಧರ್ಮ ಮಹತ್ವದಿಂದೆ ಸರ್ವ ಗಣಾಧೀಶ್ವರರಿಗೆ ತೃಪ್ತಿ ಬಡಿಸಿದಿರಿ. 
ಇಂತಹ ಧರ್ಮ ಯಾರಿಂದ ಆಗದು ಎಂದು ದೂನಮ್ಮ ಶರಣಿ ಎಂಬ 
ನಾಮಕರಣಹೊಂದಿರೆಂದಾ ಬಸವಣ್ಣ.” 


ಆ ಮೇಲೆ ಬಸವನು ಆಕೆಯನ್ನು ಅನುಭವಮಂಟಪಕ್ಕೆ ಕರೆ 
ದೊಯ್ದು, ನೆರೆದ ಶರಣಜನರಲ್ಲಿ ಬಹುಮಾನಿಸುವನು ಮತ್ತು ತನ 
ಗದ್ದುಗೆಯ ಮೇಲೆ ಕುಳ್ಳಿರಿಸುವನು. ಇದರಿಂದ ದಾ 


ನಮ್ಮ ನೆಂಬ ಹೆಸರು 
ಬಸವೇಶ್ವರನಿಟ್ಟದ್ದಾಗಿದೆಂದು ತಿಳಿದುಬರುತ್ತದೆ. 


ವರದಾನಿ ಗುಡ್ಡ ಮ್ಮೆಯ ಚಂತ್ರೆ. ೩೨೯ 


ಕಲ್ಯಾಣದಲ್ಲಿಯ ವಾಸ 


ಹೀಗೆ ಲಿಂಗಮ್ಮನು ಕಲ್ಯಾಣಪಟ್ಟಣದಲ್ಲಿ ತನ್ನ ದಾನಮಾಡುವ ಬಲ 
ದಿಂದ ದಾನಮ್ಮುನೆಂಬ ಹೆಸರನ್ನು ಬಸನೇಶ್ವರನಿಂದ ಪಡೆದು ಅಲ್ಲಿಯೇ 
ಕಾಲಕಳೆಯ ಹತ್ತಿದಳು. ಆ ಕಾಲದಲ್ಲಿ ಆಕೆಯು ಅಲ್ಲಿಯ ಜನರ ಅನೇಕ 
ಕಷ್ಟಗಳನ್ನು ನಿವಾರಣೆಮಾಡುತ್ತ ದಾನಧರ್ಮಮಾಡುತ್ತ'ಶಿನಗೋಷ್ಠಿಯಲ್ಲಿ 
ಇರುತ್ತಿದ್ದಳೆಂದು ತೋರುತ್ತದೆ. ಈ ಗ್ರಂಥದಲ್ಲಿ ಹೇಳಿದುದೇನೆಂದರೆ 
ಒಂದು ದಿನ ಗೌರಮ್ಮನೆಂಬ ಬಾಲೆಯು ಹುಚ್ಚಿಯಂತೆ ತಿರುಗುತ್ತಿ 
ದ್ವದ್ದನ್ನು ದಾನಮ್ಮನು ನೋಡಿದಳು. ಆಗ ದಾನಮ್ಮನು “ಆಕೆಯ ಕರವ 
ಹಿಡಿದು ಗೃಹದೊಳಗೆ ಕರೆದೊಯ್ದು ಗದ್ದುಗೆಯ ಮೇಲೆ ಮೂರ್ತವ 
ವು ” ಗೌರಮ್ಮನು “ನನ್ನು ಪುರುಷ ಹೇಳಜಿಹೋಗಿ ಮೂರು 
ವರ್ಷವಾಯಿತು, ಚಿಂತೆ ಮಾಡುತ್ತಿರುವೆನು. ” ಎಂದು ಹೇಳಲು ದಾನ 
ಮ್ಮನು “ನಿನ್ನ ಚಿಂತೆಗೆ ನನ್ನ ಆತ್ಮದಲ್ಲಿ ಕಳವಳವಾಗಿ ನೋಡಿದೆ, 
ಒಂದು ಗಾವುದ ಅಂತರ ೨೫ ವರುಷ ಪುರುಷನು ಕೆಂಜಿಗನು ಬರುವ 
ಹಾದಿಯೊಳು ನೋಡಿದೆ” ಎಂದು ಹೇಳಿದ ಬಳಿಕ ಒಂದು ಗಳಿಗೆ 
ಯಲ್ಲಿ ಅವನು ಮನೆಗೆ ಬಂದನು. ಆಗ ಪತಿಯ ಕಂಡು "ಹಿರ್ರನೆ 
ಹಿಗ್ಗಿದಳು. ಪತಿಯ ಪಾದದ ಮೇಲೆ ಹೊರಳಿ ಕರನಿಡಿದು ಕರಕೊಂಡು 
ಗೃಹದೊಳ "ಗೆ ಬಂದು ತಾವು ಐಕ್ಯವಾಗಿ ಲಿಂಗ ತೋರದೇ ಇರುವದು 
ಏಂಗಾರ್ಚಕೆಯ ಮಾಡಿಸಿ ಪ್ರಸಾದಮಾಡಿ ಉಣಿಸಲಿಲ್ಲ ಎಂದು ನೇತ್ರ 
ದಿಂದ ಶರಧಿ ಸುರಿಸುತಲಿ ಬಾಲೆ ದುಃಖ ಭಾನದಿ ಇರಲು ಮಗ 
ಸ್ವಷ್ನದಲಿ ಹೋಗಿ ನಿತ್ಯ ಲಿಂಗ ಮಜ್ಜನ ಮಾಡಿ ಪ್ರಸಾದವ ತಂದು 
ಎಡೆಮಾಡಿದರೆ ನಮ್ಮ ಹಸ್ತದಿಂದೆ ನಾನೇ ಸ್ವೀಕಾರ ಮಾಡಿಹೆವು 
ಎಂದು ಬಯಲಾದಳು ?? 


ಇದರ ಮೇಲಿಂದ ವರದಾನಿಗುಡ್ಡಮ್ಮೆಯು ಕಲ್ಯಾಣ ಪಟ್ಟಣದಲ್ಲಿ 
ಯಾವ ರೀತಿಯಿಂದ ಕಾಲಕಳೆಯುತ್ತಿದ್ದಳೆಂಬದನ್ನು ಚೂಸಿ ಸಲಹ 
ದಾಗಿದೆ. " 


ಹೀಗೆ ಕೆಲವು ಕಾಲ ಸಂದಿ ಹೋದ ಬಳಿಕ ಕಲ್ಯಾಣಪಟ್ಟಣದಲ್ಲಿ 
ಬಿಜ್ಜಳನೃಸನ ಕೂಡ ಅನಾಹುತಗಳು ಸಂಭವಿಸಲು, ಶಿವಶರಣರು 
ರಾಜಧಾನಿಯನ್ನು ಬಿಟ್ಟು ಚದರಿ ಹೋದರು. ಬಸವನು ಕೂಡಲ 


4 ಹ್‌ 


೩೩೦ ಶಿನಾನಂಭವ. 


ಸಂಗಮನಾಥನಲ್ಲಿಗೆ ತೆರಳಿದನು. ಅವನ ಬೆಂಬತ್ತಿ ಅವನ ಪತ್ನಿಯಾದ 
ನೀಲರೋಚನೆಯೂ ಸಂಗಮ ಗ್ರಾಮದ ಸಮೀಪದಲ್ಲಿರುವ ತಂಗಡಿಗೆ 
ಗ್ರಾಮದಲ್ಲಿಗೆ ಹೋಗಿ ಐಕ್ಯಹೊಂದಿದಳು, ಈ ನಿಷಯಗಳು ಇಲ್ಲಿ 
ಹೇಳಲ್ಪಟ್ಟನೆ. ಈ ಭಯಾನಕ ಸ್ಥಿತಿಯಲ್ಲಿ ಒಸವೇಶ್ವರನ ಕಾಲದಲ್ಲಿ 
ಕಲ್ಯಾಣ ಪಟ್ಟಿಣದಲ್ಲಿ ವಾಸವಾಗಿದ್ದ ಶಿವಶರಣರು ತಮ್ಮ ತಮ್ಮ ಸ್ಥಾನ 
ಗಳಿಗೆ ಹೊರಟಿ:ಹೋದ ಹಾಗೆ ತೋರುತ್ತದೆ. ಈ ಸಮಯದಲ್ಲಿ ವರ 
ದಾನಿಗುಡ್ಡಮ್ಮೆಯೂ ತನ್ನ ಪೂರ್ವದ ಗ್ರಾಮವಾದ ಉಮರಾಣಿಯಿಂದ 
ಒಂದುವರೆ ಮೈಲು ದೂರವಾಗಿರುವ ಸಂಕ ಎಂಬ ತೀರ್ಥಕ್ಕೆ ಬಂದಳೆಂದು 
ಈ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. 


ಗುಡ್ಡ ಮ್ಮೆಯ ನಿವಾಹ. 


ಈ ಸಂಕ ತೀರ್ಥವು ಸಂಗಮನಾಥನ ಸ್ಥಾನವಾಗಿದ್ದು ಅವನೊ 
ಡನೆ ವಾನಮ್ಮನು ಲಗ್ಗವಾದದ್ದು ಇಲ್ಲಿ ಹೇಳಲ್ಪಟ್ಟಿದೆ. ಈ ವರ್ಣ 
ನೆಯು ವಿಸ್ತಾರವಾಗಿ ಇಲ್ಲಿ ಇರುತ್ತದೆ. ಇದರ ಮೇಲಿಂದ ವರದಾನಿ 
ಗುಡ್ಡಮ್ಮೆಯು ಕಲ್ಯಾಣ ಪಟ್ಟಣದಲ್ಲಿ ಕ್ರಾಂತಿಯುಂಟಾದ ಬಳಿಕ ತನ 
ಆವಾಸ ಸ್ಥಾನಕ್ಕೆ ಬಂದು ಗೃಹೆಸ್ಸಾಶ್ರಮಿಯಾಗಿ ವರ್ತಿಸಿದಳೆಂದು ತೋರು 
ತ್ತಜಿ. ಹೀಗೆ ಅವಳು ಲಗ್ನವಾದ ಬಳಿಕ ಉಭಯ ದಂಪತಿಗಳು ಸಂಕ 
ದಿಂದ ಗುಡ್ಡಾಪುರ ಸ್ಥಳದಲ್ಲಿ ಬಂದು ಶಿವಯೋಗದಲ್ಲಿ ಇರತೊಡಗಿ 
ದರು. ಇಲ್ಲಿ ದಾನಮ್ಮನು ಹೀಗೆ ಮೂರ್ತಮಾಡಿದ್ದರಿಂದ ಈ ಸ್ಥಾನಕೆ 
ಮಹತ್ವ ಬಂದಂತೆ ತೋರುತ್ತದೆ. ಇಲ್ಲಿ ಕೆಲವು ದಿನಗಳಿದ್ದ ಮೇಲೆ 
ಉಭಯತರು ದೇಶ ನರ್ಯಟಣ ಮಾಡಲು ಹೊರಟರು. ಅವರು ಹೋದ 
ಹೋದಲ್ಲೆಲ್ಲ ಜನರನ್ನು ಉದ್ಧಾರಮಾಡುತ್ತ, ಶಿವಶಾಸ್ತ್ರಗಳನ್ನು ಅರು 
ಹುತ್ತ ಸಂಚರಿಸುತ್ತಿದ್ದದ್ದರ ವರ್ಣನೆಗಳು ಇದರಲ್ಲಿ ಬಂದಿರುತ್ತವೆ. 


ಬಿಜ್ಜಳನು ಮಡಿದ ತರುವಾಯ ಬಸವೇಶ್ವರನ ಕಾಲದಲ್ಲಿ ಶಿವಾನು 
ಭವ ಮಂಟಪದಲ್ಲಿದ್ದವರೆಲ್ಲರೂ ಕಲ್ಯಾಣವನ್ನು ಬಿಟ್ಟು ಶಿವಾನುಭವ ಬೋವ 
ಮಾಡುತ್ತ ಸಂಚರಿಸಿದ ಹಾಗೆ ತೋರುತ್ತದೆ. ವೀರಶೈವ ಧರ್ಮಪ್ರಸಾರದ 
ಕಾರ್ಯವು ಬಸವೇಶ್ವರನ ತರುವಾಯ ಮತ್ತಿಷ್ಟು ಹೆಚ್ಚಿಗೆ ಪ್ರಬಲವಾಗಿ 
ಸಾಗಿದ ಹಾಗೆ ಉಲ್ಲೇಖಗಳು ವೀರಶೈವ ಇತಿಹುಸದಲ್ಲಿ ಬಹಳ ಕಡೆಗೆ 
ಕಂಡುಬರುತ್ತವೆ. ಹೀಗೆ ಕಾರ್ಯ ಮಾಡಿದವರಲ್ಲಿ ವಂದಾನಿ ಗುಡ್ಡ 


ವರದಾನಿ ಗಿಡ್ಡಮ್ಮೆಯ ಚರಿತ್ರೆ. ಕಿಸಿ) 


ಮಯೂ ಒಬ್ಬಳಾಗಿದ್ದಾಳೆ. ಈ ದೃಷ್ಟಿಯಿಂದ ವಿಚಾರ ಮಾಡಿದಲ್ಲಿ 


ವಂದಾನಿ ಗುಡ್ಡಮ್ಮೆಯ ಕಾರ್ಯ ಮಹತ್ವವು ವಿಶೇಷತರವಾಗಿರುತ್ತದೆ. 


`ಅದವಾನಿಯಲ್ಲಿಯ ವಾಸ, 


ವರದಾನಿಗುಡ್ಡ ಮ್ಹೆಯೂ ಆಕೆಯ ಪತಿಯೂ ಮೊದಲು ಆದವಾನೀ 
ಸ್ಥಳಕ್ಕೆ ದಯಮಾಡಿಸಿದರು. ಅಲ್ಲಿ ನಡೆದ ಸಂಗತಿಗಳನ್ನು ಗ್ರಂಥಕಾ 
ರನು ವರ್ಣಿಸಿರುವದು. ಹೇಗೆಂದರೆಃ-.- ಆ ಗ್ರಾಮದಲ್ಲಿ “ದೇವಾಂಗ 
ಶೀಲವಂತರು ಮುತ್ತೈದೇರಿಗೆ ಮಾಡುವ ನೇಮವಿದ್ದು ನಾಲ್ವರು 
ಸಿಕ್ಕಿದರು. ಹುಡುಕಲಾಗಿ ದಾನಮ್ಮ, ಶರಣ ಸಂಗಮನಾಥನು ಸತಿ 
ಪುರುಷರು ನಂದೀ ದೇವಾಲಯದಲ್ಲಿ ಮೂರ್ತವ ಮಾಡಿರುವರು, ಅಲ್ಲಿ 
ದೇವಾಂಗ ನೋರ್ನನು ನೋಡಿ ಸಾಷ್ಟಾಂಗಮಾಡಿ ಕರವ ಹಿಡಿದು 
ಗೃಹಕ್ಕೆ ಕರಿದೊಯ್ಯೆ, ದೇವಾಂಗ ದಂಪತಿಗಳು ಹಿಗ್ಗಿ ಮುತ್ತೈದೇರಿಗೆ 
ಫಲ ಉಡಿತುಂಬಿ ........ ವಿಧಾನಯುಕ್ತಮಾಡಿ ಸಂಚಾಮೃತ ಭೋಜನ 
ಮಾಡಿಸಿ ಕರ್ಪುರ ವೀಳೆಯವ ಕೊಟ್ಟು ಕಳವಿದರು. ದೇವಾಂಗ 
ಸಂತೋಷಭರಿತನಾಗಿದ್ದು ನೆರೆಮನೆ ಹೊಕ್ಕು ಅವರ ಮುಂದೆ ಹೇಳಲು 
ನಮಗೆ ಅವರೇ ಸಿಕ್ಕಿದ್ದರು ಎಂದರು. ಇದರಂತೆ ಸಾವಿರು ಮನೆಗ 
ಳಲ್ಲಿ ದಾನಮ್ಮ ಸಂಗಮನಾಥ ಸತಿಪುರುಷರು ತಮ್ಮ ಮಹತ್ವದಿಂದೆ 
ಮುತ್ತೈದಿತನ ಭಾಗ ಸಲುಹಿದರು. ಸರ್ವ ಸಾವಿರ ಮನೆಯವರು 
ನಿಮ್ಮ ಭಕ್ತರೆಂದೇ ಪಾದಕ್ಕೆರಗಿದರು” ಎಂದು ವರ್ಣಿಸಲ್ಪಟ್ಟಿದೆ. ಇದರ 
ಮೇಲಿಂದ ಅಪ್ಲಿಯ ದೇವಾಂಗ ಕುಲದವರೆಲ್ಲ ಶಿವಭಕ್ತರಾದರೆಂದು 
ತೋರುತ್ತವೆ. 

ಅಲಂ ಪುರದಲ್ಲಿ ಯುದ್ಧ. 


ವರದಾನಿಗುಡ್ಡಮ್ಮೆಯು ಅತ್ಯಂತ ಶೂರಳಾಗಿದ್ದಳೆಂದು ವೀರಕೈಷ: 
ಂಥಗಳಿಂದ ತಿಳಿದುಬರುತ್ತದೆ. ಶಿವಶರಣರಲ್ಲಿ ಅನೇಕರಿಗೆ ಕೆಲವು 
ಪ್ರಸಂಗಗಳಲ್ಲಿ ಶೂರತನವಿಂದ ಕಾದಾಡುವ ಪ್ರಸಂಗಗಳು ಬಂದಿವೆ. 
ಆ ಕಾಲಕ್ಕೆ ಅನರು ಹಿಂಜರಿಯದೆ ಕಾಳಗಮಾಡಿ ಜಯಸಿದ್ದುಂಟು, 
ಮತ್ತು ಕೆಲವು ಸಾರಿ ಮಡಿದದ್ದೂ ಉಂಟು. ಇಂಥ ವೀರರಲ್ಲಿ 
ವರದಾನಿಗುಡ್ಡಮ್ಮೆಯು ಎಣಿಸಲ್ಪಟ್ಟಿ ರುವಳು. ಲಕ್ಕಣ್ಣ ದಂಡೇಶನು 
ಈ ಕಥಾ ಸಂದರ್ಭವನ್ನು ತನ್ನ ಕಾವ್ಯದಲ್ಲಿ ಮನೋಹರವಾಗಿ ವಿಸ್ತರಿ 


UCL 


೭೩೨ ಶಿವಾನುಭವ 


ಸಿರುವನು. ಅಲಂಪುರವೆಂಬ ಗ್ರಾಮದಲ್ಲಿ ಬ್ರಹ್ಮೇಶ್ವರ ಲಿಂಗವನ್ನು 
ಭ್ರಷ್ಟಗೊಳಿಸಿ ಹೊಳೆಯಲ್ಲಿ ಪರವಾದಿಗಳು ಹಾಕಿಸಲು, ವರದಾನಿ 
ಗುಡ್ಡ ಮ್ಮಯು ಸೈನ್ಯದೊಡನೆ ಅಲ್ಲಿಗೆ ಹೋಗಿ ವೈರಿಗಳನ್ನು ಜಯಿಸಿ 
ಪುನಃ ದೇವಸ್ಥಾನದಲ್ಲಿ ಲಿಂಗವನ್ನು ನೆಬೆಗೊಳಿಸಿದಳೆಂಬ ಐತಿಹ್ಯವಿದೆ. 
ಇದು ವರದಾನಿಗುಡ್ಡಮ್ಮೆಯು ಆದವಾನಿಯಲ್ಲಿದ್ದಾಗ ಸಂಭವಿಸಿರ 
ಬಹುದೆಂದು ತೋರುತ್ತದೆ. ಲಕ್ಕನ್ಹಿ ದಂಡೇಶನು ಅಲಂಪುರವು 
ಮಲಾಪಹಾರೀ ತೀರದಲ್ಲತ್ತೆಂದು ಒರೆಯುತ್ತಾನೆ ಆದರೆ ಈ ಹೆಸರಿನ 
ಗ್ರಾಮನ್ರ ಮಲಾಪಹಾರೀ ಅಥವಾ ಭೀಮಾನದೀ ತೀರಗಳಲ್ಲೆಲ್ಲಿಯೂ 
ಕಂಡುಬರುವದಿಲ್ಲ. ಆದರೆ ಅಲಂಪುರವು ಕರ್ನೂಲ್‌ ಜಿಲ್ಲೆಯಲ್ಲಿ ಮಾತ್ರ 
ಇರುತ್ತದೆ. ಅದು ಶ್ರೀಶ್ಸೆಲ ಪ್ರಾಂತದ ಸಮೀಸಪವರ್ತಿಯಾದ ಗ್ರಾಮ 
ವಾಗಿರುತ್ತದೆ. ಬಸವೇಶ್ವರನ ತರುವಾಯ ಪ್ರಭುದೇವ್ಕ ಮಹಾದೇವಿ 
ಯಕ್ಕೃ ಮೊದಲಾದ ಶಿವಶರಣರು ಶ್ರೀಕೈಲಕ್ಕು ಹೊರಟುಹೋದರೆಂಬ 
ಐತಿಹ್ಯವಿದೆ. ಮತ್ತು ಆ ಭಾಗದಲ್ಲಿ ಪರವಾದಿಗಳೊಡನೆ ಹೋರಾಟ 
ಗಳಾದ ವಿವರಗಳೂ ಅನೇಕ ವೀರಶೈವ ಗ್ರಂಥಗಳಲ್ಲಿ ಬಂದಿರುತ್ತವೆ. 
ವರದಾಧಿಗುಡ್ಡಮ್ಮೆಯೂ ಕೂಡ ಕಲ್ಯಾಣದಲ್ಲಿ ಎದ್ದ ದಂಗೆಗಳ ಮೂಲಕ 
ತನ್ನ ಗ್ರಾಮಕ್ಕೆ ಹೋಗಿ ಅಲ್ಲಿ ಬಹುದಿವಸವಿರದೆ ಶ್ರೀಶೈಲದ ಕಡೆಗೆ 
ಹೋದಾಗ ಆಕೆಯು ಅಲ್ಲಿಯ ಅಲಂಪುರದಲ್ಲಿ ದಂಡನ್ನೆತ್ತಿ ಕಾದಾ 
ಡುವ ಪ್ರಸಂಗವು ಬಂದಿರಬಹುದು. 


ಕಪಿಲಾ ಕಾವೇರಿ ಸಂಗಮ ಸ್ಥಳದಲ್ಲಿ ಇದ್ದದ್ದು. 


ಮುಂದೆ ಅಲಂಪುರದಲ್ಲಿ ಬ್ರಹ್ಮೇಶ್ವರ ಲಿಂಗವನ್ನು ಆಕೆಯು ಸ್ಥಾಪ 
ನೆಯನ್ನು ಮಾಡಿ ಮುಂದೆ ತನ್ನ ಪತಿಯೊಡನೆ ದಕ್ಷಿಣ ದೇಶಕ್ಕೆ ತೆರಳಿ 
ದಳು. ಅವಳು ಕಪಿಲಾ ಕಾವೇರೀ ನದಿಗಳ ಸಂಗಮಸ್ಥಾನಕ್ಕೆ ಬಂದು ಅಲ್ಲಿ 
ಒಂದುವರೆ ವರುಷ ವಾಸವಾಗಿದ್ದಳು. ಅಲ್ಲಿ ತನ್ನ ಮಹತ್ವದ ಬಲ 
ದಿಂದ ಅನೇಕ ದಾನ ಧರ್ಮಗಳನ್ನು ಜರಿಗಿಸಿದಳು. ಕಕ ಕುಂಟ, 
ಹೆಳವರು ಆಕೆಯ ಸಾನ್ನಿಧ್ಯದಿಂದ ತಮ್ಮ ಕುಂದುಗಳನ್ನು ದೂರುಮಾ 
ಡಿಕೊಂಡರು. ಇದರಿಂದ ಮಲಿಯಾಳ, ಕೋಚೀನ ಸೀಮೆಯಲ್ಲಿಂದ 
ಸಹ ಬಹು ಜನರು ಅಲ್ಲಿಗೆ ಆಗಮಿಸಿ ಪುನೀತರಾದರು. ಆಗ ದೇವಾ 
ಲಯದ ಪೂಜಾರಿಯು ಬಿನ್ನನಿಸಿಕೊಳ್ಳಲು ತನ್ಮು ಕುರುಹನ್ನು ಅಲ್ಲಿ 


ವರದಾನಿ ಗುಡ್ಡಮ್ಮೆಯ ಚರಿತ್ರೆ. ೩೩೩ 


ಸ್ಥಾನಿಸುವ ಉದ್ದಿ ಿಶೃವಾಗಿ ಆ ಸಂಗಮ ಸ್ಥಳದಲ್ಲಿ ಗುಡ್ಡ ಸ್ಹ ಮ್ಮೆಯು ಒಂದು 
ಕೋಟ ಲಿಂಗಸ್ಥಾಪನೆ ಮಾಡಿದಳೆಂದೂ ಪೂಜಾರಿಗಳಿಗೂ ಆ ಪ್ರದೇಶ 
ದಲ್ಲಿಯ ಜನರಿಗೂ ಶಿವದೀಕ್ಷೆಮಾಡಿದಳೆಂದೂ ಇಲ್ಲಿ ಹೇಳಿದೆ. 


ರಾಮೇಶ್ವರನ ದರ್ಶನ. 


ಮುಂದೆ ವರದಾನಿ ಗುಡ್ಡಮ್ಮೆಯು ರಾಮೇಶ್ವರ ಕ್ಷೇತ್ರಕ್ಕೆ ಹೋಗಿ 
ಅಲ್ಲಿ ಕೆಲವು ಮಾಸ ಕಳೆದಳು. ಅಲ್ಲಿ ಬಸವನ ದೇವಾಲಯವನ್ನು 
ನಿರ್ಮಿಸಿದಳು. ಮುಂದೆ ಕಾಂಚೀ ಪಟ್ಟಣಕ್ಕೆ ತನ್ನ ಪತಿಯೊಡನೆ 
ಆಗಮಿಸಿದಳ್ಳು 


ಕಾಂ ಜೀ ಪಟ್ಟಿ ಣದಲ್ಲಿ ವಾಸ, 


ಅವರು ಕಾಂಚೀ ಪಟ್ಟಿಣದಲ್ಲಿದ್ದ ಮಹತ್ತರವಾದ ವಿಷ್ಣು ದೇನಾಲ 
ಯವನ್ನು ಸಂದರ್ಶಿಸಲು ಹೋದಾಗ ದ್ವಾರಪಾಲಕರು ಅವರನ್ನು ಒಳಗೆ 
ಬರಲು ತಡೆದರು. ಆದರೆ: ಅವರು ಮರುಳರಣತೆ ನಟಿಸಿ ಉಪಾಯ 
ದಿಂದ ದೇವಾಲಯ ಪ್ರವೇಶವನ್ನು ಮಾಡಿ ಮೂರ್ತಿಯ ಇದಿರಿಗೆ 
ಹೋಗಿ ನಿಂತರು. ಆಗ ಮೂರ್ತಿಯು ತನ್ನ ಸ್ಥಾನದಿಂದೆದ್ದು ಉಭ 
ಯತರಿಗೆ ನಮಸ್ಕರಿಸಲು ವರದಾನಿ ಗುಡ್ಡ ಮ್ಮೆಯು ಮೂರ್ತಿಯ ತಲೆಯ 
ಮೇಲೆ ಕೈ ಇಡಲಾಗಿ ಅಲ್ಲಿ ಒಂದು “ಫರಶಿವಲಿರಿಗ ಮುದ್ರೆಯು” 
ಮೂಡಿತು. ಇದನ್ನು ಪಟ್ಟಣದಲ್ಲಿಯ ಬ್ರಾಹ್ಮಣರು ಕಂಡು ದ್ವಾರ 
ಪಾಲಕರನ್ನು `ತಾಡನ ಮಾಡಲು ಆ ಪೆಟ್ಟುಗಳೆಲ್ಲ ಆ ಬ್ರಾಹ್ಮಣರಿಗೆ 
ತಗಲ ಹತ್ತಲು ಅವರು ಆಶ್ಚರ್ಯಬಟ್ಟು ಅರಸನಿಗೆ ದೂರು ಹೇಳಿದರು. 
ಆಗ ಅರಸನು ದೇವಾಲಯಕ್ಕೆ ಬಂದು ನಡೆದ ಸಂಗತಿಗಳನ್ನು ತಿಳಿದು 
ಉಭಯ ದಂಪತಿಗಳನ್ನು ಅರಮನೆಗೆ ಕರೆತಂದು ಸನ್ಮಾನಿಸಿದರು. 
ಬ್ರಾಹ್ಮಣರೆಲ್ಲರೂ ತಮ್ಮ ಯಜ್ಞೊಃಪನೀತದೊಡನೆ ಲಿಂಗಧಾರಣೆಯನ್ನೂ 
ಮಾಡಿದರು. ಅರಸನೂ ಕೂಡ ಹಾಗೆಯೇ ಯಜ್ಞೋಸವೀತದೊಡನೆ 
ಲಿಂಗವನ್ನೂ ಧರಿಸಿದನು. ಈ ಮಹತ್ವವು ಸುತ್ತಲೂ ಪ್ರಸಿದ್ಧವಾ 
ಗಲು ಕುರುಡ್ಕ ಕುಂಟ ಹುಚ್ಚರು, ದೇವಾಲಯಕ್ಕೆ ಬಂದು ವರದಾನಿ 
ಗುಡ್ಡಮ್ಮೆಯಿಂದ ಪುನೀತರಾಗಿ 'ರೋಗ್ಯವನ್ನು ಹೊಂದಿ ಮರಳುತ್ತಿ 
ದ್ದರು. ಈ ಮೇರೆಗೆ ಗುಡ್ಡಮ್ಮೆ ಮತ್ತು ಸಂಗಮನಾಥರು ಕೆಲಕಾಲ 


ಈ ಸ್ಥಳದಲ್ಲಿ ಕಳೆದರು. 


ಟ್ಟೆ ಶಿವಾನುಭವ. 


ತೀರ್ಥ ಕ್ಷೇತ್ರಗಳ ದರ್ಶನ. 


ಅಲ್ಲಿಂದ ಅವರು ಉತ್ತರ ದೇಶಕ್ಕೆ ತೆರಳಿ ಕಾಶೀ ವಿಶ್ವೇಶ್ವರನ 
ದರ್ಶನವನ್ನು ಹೊಂದಿ, ಅಲ್ಲಿಂದ ಪ್ರಯಾಗ ಗಯಾ ಕ್ಷೇತ್ರಗಳನ್ನು ನೋಡಿ, 
ಪುನಃ ದಕ್ಷಿಣಕ್ಕೆ ಹೊರಳಿ ಸೊನ್ನಲಿಗೆಯ ಸಿದ್ಧರಾಮೇಶನನ್ನು ಕಂಡರು. 
ಮುಂದೆ ಸೊನ್ನಲಿಗೆಯಿಂದ ಕೂಡಲ ಸಂಗಮಕ್ಕೆ ಬಂದು, ಅಲ್ಲಿಂದ 
ಹೊರಟು ಕೃಷ್ಣಾ ಘಟಪ್ರಭಾ ನದಿಗಳು ಕೂಡಿದ ಪುಣ್ಯ ಸ್ಥಳವಾದ 
ಸಂಗಮಕ್ಕೆ ಬಂದು, ಅಲ್ಲಿಂದ ಮಣ್ಣಗೂಳಿ ಎಂಬ ಗ್ರಾಮಕ್ಕೆ ಆಗಮಿ 
ಸಿದರು. 

ಮನಗೋಳಿಗೆ ಬಂದದ್ದು 

ಮಣ್ಣ ಗೂಳಿಯು ವಿಜಾಪುರ ಪಟ್ಟಿಣದ ದಕ್ಷಿಣಕ್ಕಿರುವ ಮನಗೂಳಿ 
ಎಂಬುದಾಗಿರುತ್ತದೆ. ವರದಾನಿಗುಡ್ಡಮ್ಮೆಯು ಈ ಸ್ಥಲಕ್ಕೆ ಬಂದ ಕಾಲ 
ದಲ್ಲಿ ಅಲ್ಲಿಯ “ಸಂಚಮಸಾಲ ಗೌರಮ್ಮ ಗೌಡಿತಿ” ಯ ಒಬ್ಬನೇ ಮಗನು 
ಮರಣ ಹೊಂದಿದ್ದನು. ಆಗ ಆಕೆಯು ಅತ್ಯಂತ ಮಃಖಿತಳಾಗಿ ಉಭಯ 
ಶರಣರ ಮೊರೆಹೊಗಲು ಅವರು ತಮ್ಮ ಲಾಕುಳಬೆತ್ತವನ್ನು ಮೃತ 
ಪೇಹವ ಮೇಲೆ ಆಡಿಸಲು ಅವನು ಎಚ್ಚರಾದವರಂತೆ ಏಳಲು ಸರ್ವ 
ಜನರು ಸೋಜಿಗಗೊಂಡು ಅವರನ್ನು ಬಹಳ ಮನ್ನಿಸಿದರು. 


ಜಾಗೇವಾಡಿಗೆ ಬಂ ದಿದ್ದು 


ಆಮೇಲೆ ಅವರು ಬಾಗವಾಡಿಗೆ ಬಂದು ಅಲ್ಲಿರುವ ಸಂಗಮನಾ 
ಥನ ದರ್ಶನವನ್ನು ಹೊಂದಿದರು. ಅವರು ಅಲ್ಲಿಯ ನಂದಿಯನ್ನು 
ಕುರಿತು ಸ್ತುತಿಮಾಡುತ್ತಿರಲು ಅಲ್ಲಿಯ “ದೇಶಮುಖ ದೇಶಪಾಂಡೆಯರು 
ನಮ್ಮ ಗರಳಿಗೆ ಲಿಂಗಧಾರಣ ಮಾಡಬೇಕೆಂದು ಸತಿ ಪುರುಷ ಶರಣ 
ರಿಗೆ ಸಾಷ್ಟಾಂಗ ಎರಗಲು, ಶಿವಬ್ರಾಹ್ಮಣರು ನೀವು, ನಿಮ್ಮ ಕೊರ 
ಆಗೆ ಈಗ ಶಿವಲಿಂಗ ಮೂರ್ತಿಯು ಲಿಂಗವಿರುವದು ನೋಡಿ” ಎಂದು 
ಹೇಳಲು ಅದೇ ಸ್ಥಿತಿಯುಂಟಾಗಿರಲು ನೆರೆದ ಜನರು ಬರಗುಹೊಂದಿ 


ದರು. ಮತ್ತು ಅವರು ದಾನಮ್ಮನ ಭಕ್ತರಾದರು. 


ಗುಡ್ಡ ಮ್ಮೆಯು ಐಕ್ಯನಾದದ್ದು 


ಅಲ್ಲಿಂದ ಉಭಯತರು ಗುಡ್ಡಾಪುರಕ್ಕೆ ಬರಲು ಅಲ್ಲಿ ದಾನಮ್ಮನ 
ಮಾತೆಯಾದ ಶಿರಸಮ್ಮ ಮತ್ತು ನಿತನಾದ ಆನಂತರಾಯ ಇವರು 


ವರದಾನಿ ಗುಡ್ಡನ್ಮೆಯ ಚರಿತ್ರೆ. ೩೫ 


ಅದೇ ಸ್ಥಳದಲ್ಲಿ ಮುಕ್ತರಾಗಿ ಸಮಾಧಿಸ್ಥರಾದದ್ದು ಕಂಡು ದಾನಮ್ಮನು 
ಅವರ ಪಾದಕ್ಕೆ ಶರಣೆಂದು ಸಾಸ್ಟಾಂಗವೆರಗಿದಳು. ಆಗ ಅಲ್ಲಿ ಉತ್ಸ 
ವಗಳು ಜರಗಿದವು. ಪ್ರಸಾದವು ಮುಗಿದಮೇಲೆ ಶರಣರ ಪಾದಕಮ 
ಲಕ್ಕ ಜನಸಮುದಾಯವು ಸಾಷ್ಟಾಂಗವೆರಗಿತು. ಭಕ್ತಮಂಡಲಿಯು 
ಎದ್ದು ನೋಡುವಷ್ಟರಲ್ಲಿ ದಾನಮ್ಮ ನು ಐಕ್ಯವಾಗಿ ತಿಲಾಮೂರ್ತಿಯಾಗಿ 
ಮುಂದೆ ನಿಂತಿದ್ದಳು. «ಸಂಗಮೇಶ್ವರ ಪುರುಷರ ಪಾದಕೆ ಪಾದದಲಿ 
ಅಡಕವಾಗಿ ಶಿಲಾಮೂರ್ತಿಯ ಪೊಕ್ಕಳು ಮುತ್ತೈದಿ ಶರಣಿ ದಾನಮ್ಮ 
ಶಿಲಾಮೂರ್ತಿ ಸಜೀವವಾಗಿ ಕಣ್ಣು ತೆಕೆದು ಸಂಗಮನಾಥನ ನೋಡಲು 
ತನ್ನ ಪಶ್ಚಿಮ ಮೇಲುಭಾಗದಲ ಐಕ್ಯವಾಗಿ ಲಿಂಗಮೂರ್ತಿಯು ನಿಜ 
ವಾಗಿ ತೋರಿದುದು ನೋಡಿ ಮೌನಗೊಂಡಿತ್ತು ಶಿಲಾಮೂರ್ತಿಯ-.. 
ಭಕ್ತಜನ ಮಂಡಳಿ ಶರಣರ ಮಹೆತ್ವವ ಕಂಡು ಧನ್ಯ” ರಾದರು. 
ಎಂದು ಇಲ್ಲಿ ವರ್ಣಿಸಲ್ಪಟ್ಟಿದೆ. 


ಮೇಲ್ಕಂಡ ವಿವರಣೆಯಲ್ಲಿ ಅನೇಕ ಅದ್ಭುತ ಸಂಗತಿಗಳು ವಿವರಿ 
ಸಲ್ಪಟ್ಟಿರುತ್ತನೆ. ಆದರೆ ಗುಡ್ಡಮ್ಮೆಯ ಚರಿತ್ರೆಯನ್ನು ನಾವು ಸೂಕ್ಷ್ಮ 
ವಾಗಿ ಪರಿಶೀಲಿಸಿದಲ್ಲಿ ಬಸವೇಶ್ವರನ ಕಾಲದಲ್ಲಿ ಉಂಟಾದ ಧಾರ್ಮಿಕ 
ಮತ್ತು ಸಾಮಾಜಿಕ ಕ್ರಾಂತಿಯಲ್ಲಿ ಆಕೆಯು ಉನ್ನತವಾದ ಕಾರ್ಯ 
ಗಳನ್ನು ಮಾಡಿದಳೆಂಬುದು ವಿಶದವಾಗುತ್ತದೆ. ಆ ಕಾಲದಲ್ಲಿ ಬಾಲ 
ಕರು, ಹೆಂಗಳೆಯರು, ಅಸ್ಪೃಶ್ಯಮೊದಲ್ಗೊಂಡು ಎಲ್ಲ ಜಾತಿಯವರು 
ಇವರಲ್ಲಿಲ್ಲ ಒಂದು ಅದ್ಭುತವಾದ ಆಂದೋಲನವು ಬರೇ ಕಲ್ಯಾಣ 
ರಾಜಧಾನೀ ಪ್ರದೇಶದಲ್ಲಿಯಷ್ಟೇ ಅಲ್ಲ, ಕರ್ನಾಟಕದ ಮೂಲೆಮೂಲೆ 
ಯಲ್ಲಿಯೂ ಇದರ ನೆಕೆ ಪ್ರಾಂತಗಳಾದ ಆಂಧ್ರ, ತಮಿಳು ಮಲಯಾಳ 
ದೇಶಗಳಲ್ಲಿಯೂ ಕೂಡ ಸಾಗಿಕ್ರೇಬುದು ಕಂಡುಬರುತ್ತದೆ. ಸ್ತ್ರೀಯರು 
ಸ್ವಾಭಾವಿಕವಾಗಿ ಧಾರ್ಮಿಕ .ಉಜ್ವಲಭಾವವುಳ್ಳವರು. ಅವರಲ್ಲಿ ವೀರ 
ಕೈವದ ಧಾರ್ಮಿಕ ಕಳೆಯು ಬಲವಾಗಿ  ಮೂಡಿಕೊಂತು ಅನರನ್ನು 
ಮಹತ್ತಾದ ಸಾಹಸ ಕೃತ್ಯಗಳಿಗೆ ತೊಡಗಿಸಿತು. ಉಡುತಡಿಯ ಮಹಾ 
ಜೀವಿಯಕ್ಕನು ತನಗೆ ದೊರೆದ ರಾಜವೈಭವವನ್ನು ತ್ಯಜಿಸಿ, ಕಠಿಣವಾದ 
ಆ ಯುಷ್ಯಕ್ರಮವನ್ನು ತಳೆದಳು. ಅವಳ ತೇಜಃಪುಂಜನಾದ ನುಡಿಗಳು 
ಹೃದಯವನ್ನು ಈಗಲೂ ಅರಳಿಸುತ್ತವೆ. ಆದರೆ ವರದಾನಿಗುಡ್ಡ ಮ್ಮೆಯು 
ವೀರವೃತ್ತಿಯನ್ನು ತಾಳಿದವಳಾದಳ್ಳು ಅವಳು ಕಲ್ಯಾಣ ಪಟ್ಟಣದಲ್ಲಿ 


೩೩೬ ಶಿವಾನುಭವ. 


ಅನಾಹುತಗಳು ಉಂಟಾದಬಳಿಕ ವೀರಶೈಿನ ಧರ್ಮದ ಪ್ರಸಾರ ಕಾರ್ಯ 
ದಲ್ಲಿ ತೊಡಗಿದಳು. ಅವಳು ದೇಶವನ್ನು ಸಂಚಂಸಿ ಅಲ್ಲಲ್ಲಿ ಜನಸಮು 
ದಾಯಕ್ಕೆ ಧರ್ಮೋಪದೇಶಮಾಡುತ್ತ ಸಂಚರಿಸಿದಳು. ಅವಳ ಉಪದೇಶದ 
ಪ್ರಭಾವದಿಂದ ಅನೇಕರು ವೀರಶೈವ ಧ ರ್ಮೋಪಾಸಕರಾದರು. ಅನೇಕ 
ರಾಜರಲ್ಲಿ ಸಹ ಆಕೆಯು ಮನ್ನಣೆಯನ್ನು ಹೊಂದಿದಳು. ಬಸವೇ 
ಶ್ವರನ "ತರುವಾಯ ದೇಶದಲ್ಲಿ ಕಡುತರವಾದ ಪ್ರಸಂಗಗಳು ಉಂಟಾ 
ದಂತೆ ನಮಗೆ ತೋರುತ್ತದೆ, ಆಗ ಶಿವಶರಣರು ಕಲ್ಯಾಣಸಟ್ಟಣವನ್ನು 
ತೊರೆದು ತಮ್ಮ ಅಸ್ತಿತ್ವದ ರಕ್ಷಣೆಯನ್ನು ತಮ್ಮ ಶಕ್ತಿಸಾಹಸಗಳಿಂದ 
ಕಾಯ್ದುಕೊಳ್ಳುವ ಪ್ರಸಂಗಗಳು ಅವರಿಗೆ ಒದಗಿದವು. ವೀರಶೈವರ 
ಇತಿಹಾಸದಲ್ಲಿ ಈ ಕಾಲವು ಅತ್ಯಂತ ಕಠಿಣತರವಾದದ್ದು. ಇಂಥ ಸಮ. 
ಯದಲ್ಲಿ ವರದಾಫಿ ಗುಡ್ಡಮ್ಮೆಯು ಶಸ್ತ್ರವನ್ನು ಧರಿಸಿ ಹಗೆಗಳೊಡನೆ. 
ಕಾದಾಡಲು ಹಿಂದೆಗೆಯ. ಲಿಲ್ಲ. ಇದರಿಂದ ನೀರಶೈವ ಶೂರ ಸ್ತ್ರೀಯ 
ರಲ್ಲಿ ಆಕೆಯು ಎಣಿಸಲ್ಪಟ್ಟಿದ್ದಾಳೆ- ಆಕೆಯ ದೇವಾಲಯದಲ್ಲಿ ನಡೆ 
ಯುವ ಉತ್ಸವಾದಿ ಕಾರ್ಯಗಳಿಂದ ಆಕೆಯು ಈ ವೀರ ವೃತ್ತಿಯವಳಿ 
ದ್ಹಳೆಂಬದನ್ನು ಊಹಿಸಬಹುದಾಗಿದೆ. ಈಗಲೂ ಗುಡ್ಡಾಪುರದ ದಾನ 
ಮ್ಮನ ದೇವಾಲಯವು ಅತ್ಯಂತ ಜಾಗ್ರತಸ್ಥಾನವೆಂದು ಉತ್ತರ ಕರ್ನಾ 
ಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರ ಪ್ರಾಂತಗಳಲ್ಲಿ ಬಹಳ ಖ್ಯಾತಿಯು 
ಇದೆ. ಇದರಿಂದ ಇಲ್ಲಿಯ ಜನರು ಬಹು ಭಯಭಕ್ತಿಯಿಂದ ಈ ದೇವಾ 
ಲಯಕ್ಕೆ ನಡೆದುಕೊಳ್ಳುತ್ತಾರೆ. ದಾನಮ್ಮನ ಪೂಜಾದಿ ಕಾರ್ಯಗಳು 
ಬಹು ಪವಿತ್ರತೆಯಿಂದ ಜರಗುವಂತೆ ಬಹು ಜಾಗ್ರತೆಸಡುತ್ತಾರೆ,. ದಾನ 
ಮ್ಮನ ಮೂಲ ಗ್ರಾಮವು ಉಮರಾಣಿ ಎಂಬುದಿದ್ದು, ಆಕೆಯು ಲಗ್ನ 
ವಾಗಿದ್ದಳೆಂದು ಈಗಿನ ೨333 ತೋರಿಬರುತ್ತದೆ. ಮತ್ತು ಗುಡ್ಡಾ 
ಪುಂವು ಆಕೆಯ ಸಮಾಧಿ ಸ್ಥಳವಾಗಿರುತ್ತದೆಂತಲೂ ತಿಳಿದುಬರುತ್ತದೆ. 


ಇದರಿಂದಲೇ ಗುಡ್ಡಾಪುರ ಗ್ರಾಮಕ್ಕೆ ಬಹು ಮಹತ್ವವು ಪ್ರಾಪ್ತವಾಗಿ 
ರುತ್ತದೆ. 


ವರದಾನಿಗುಡ್ಡಮ್ಮೆಯ  ಹಸ್ತಲಿಖಿತ ಗ್ರಂಥವನ್ನು ಅಥಣಿಯ 
ಮೋಟಗಿ ಮಠದ ವೇ। ಮೂ ಒಸನಲಿಂಗಶಾಸ್ತ್ರಿಗಳು ನಮಗೆ ತಂದು 
ಕೊಟ್ಟರು. ಇದಕ್ಕೋಸ್ಕರ ನಾವು ಅವರಿಗೆ ಬಹಳ. ಆಭಾರಿಯಾಗಿದ್ದೇನೆ. 


ವಚನಕಾರರ ರಾಷ್ಟ್ರ ಭಾವನೆ. ೩1೭ 


ವಚನಕಾರರ ರಾಷ್ಟ್ರಭಾವನೆ. 
(ಸದಾಶಿವಪ್ಪ ತೆನಿಹಳ್ಳಿ ವೀರಶೈವ ಸಾಹಿತ್ಯ ಮಂಡಳ ವಿಜಾಪುರ.) 


hE ಜೀ 


೧೨ನೇ ಶತಮಾನದ ಕಾಲವೆಂದರೆ ನಮ್ಮ ವಚನಕಾರರ ಉದಯ 
ಕಾಲ. ಆಗಿನ ಕಾಲದಲ್ಲಿ ನಮ್ಮ ಹಿಂದುಸ್ತಾನದ ಸಮಾಜದ ರಚನೆ 
ಧಾರ್ಮಿಕ ಕಲ್ಪನೆ ಇವುಗಳನ್ನು ತಿಳಿದುಕೊಳ್ಳುವದು ಅತ್ಯಂತ ಅನ 
ಶ್ಯವಿದೆ. ಯಾಕಂದಕೆ ಯಾವದಾದರೊಂದು ರಾಷ್ಟ್ರಸಲ್ಲಿ ಅಥವಾ ಸಮಾ 
ಜದಲ್ಲಿ ಕ್ರಾಂತಿಯಾಗಬೇಕಾದರೆ ಆಗಿನ ಕಾಲದ ರಾಷ್ಟ್ರ ಅಥವಾ ಸಮಾ 
ಜವು ಏನಾದರೊಂದು ಬಂಧನದೊಳಗೆ ಸಿಲುಕಿಕೊಂಡಿರಬೇಕ್ಕು ಅ 
ಒಂಧನಗಳ ವಿಮೋಚನೆಗಾಗಿ ಮಾಡಿದ ಪ್ರಯತ್ನವೇ ಕ್ರಾಂತಿಯೆನಿಸು 
ವದು. ಕಾಲಮಾನ ಪರಿಸ್ಲಿತಿಗನುಸರಿಸಿ ಸಮಾಜದ ರಚನೆಯಲ್ಲಿಯೂ, 
ಧಾರ್ಮಿಕ ಕಲ್ಪನೆಗಳ£ ಯೂ, ಬದಲಾವಣೆಯನ್ನು ಮಾಡಿ ಜನಾಂ 
ಗಕ್ಕೆ ಭವಿಷ್ಯ ಜೀವನದ ಸುಖ ಸೌಖರ್ಯದ ಕಲ್ಪನೆಯನ್ನು ತಂದು 
ಕೊಡುವದೇ ಕ್ರಾಂತಿಯು. ಈ ತರದ ಬದಲಾವಣೆಯು ಆಗಿನ ಕಾಲ 
ದಲ್ಲಿ ಅವರಿಗೆ ಬೇಕಾಗಿತ್ತು. ನಮ್ಮ ವಚನಕಾರರು ಹಳೇ ವಿಚಾರ 
ಗಳ ಗೊಡವೆಗೆ ಹೋಗದೇ ಬರೇ ಹೊಸ ವಿಚಾರಗಳ ಬೆನ್ನುಹತ್ತಿದ. 
ರೆಂದು ಅನ್ನಲಿಕ್ಕೆ ಬರಲಾರದು. ಯಾಕಂದರೆ ಅವರು ಹಳೆಯದರ 
ನಿಯ ಮಿಥ್ಯ ವಿಚಾರಗಳನ್ನು ಬಿಟ್ಟು ಸತ್ಯನಾದವುಗಳನ್ನೇ ಆಯ್ದು 
ಕೊಂಡರು. ಮತ್ತು ಅಂಥ ವಿಚಾರ ವೇದಿಕೆಯ ಮೇಲೆಯೇ ತಮ್ಮ 
ಕ್ರಾಂತಿಗುಡಿಯನ್ನು ಕಟ್ಟಿದರು. ಹೊವು ಗಿಡದ ಸಾರ ಸರ್ವಸ್ವವೇ 
ಆದರೂ ತನ್ನ ಭವಿಷ್ಯ ಜೀವನದ ಆನಂತ ಶಕ್ತಿಗಳನ್ನು ತನ್ನಲ್ಲಿ 
ಅಡಕ ಮಾಡಿಕೊಂಡಂತೆ, ವಚನಕಾರರು ನಮ್ಮ ಸತ್ಯ ಧರ್ಮದ ಸನಾ 
ತನತ್ವದ ಮೇಲೆಯೇ ತಮ್ಮ ಕ್ರಾಂತಿಯ ಮಂದಿರನನ್ನು ಸ್ಥಾಪಿಸಿದರು. 
ಮತ್ತು ತಮ್ಮ ಮುಂದಿನ ಜೀವನದ ಏಳಿಗೆಗಾಗಿ ಬೇಕಾಗುವ ಕೆಲವು ತತ್ವ 
ಗಳನ್ನು ಅದರೊಳಗೆ ಇಟ್ಟರು. ಹಳೆಯದರಲ್ಲಿ ಹೊಸದನ್ನು ಕಂಡರು, ಹೊಸ 
ದರಲ್ಲಿ ಹಳೆಯದನ್ನು ರೂಪಿಸಿದರು, ಇದೇ ಅವರ ಆ ಕ್ರಾಂತಿಯ ಮರ್ಮ. 

ಆಗಿನ ಕಾಲದಲ್ಲಿ ಉತ್ತರ ಹಿಂದುಸ್ತಾನದಲ್ಲಿ ಮುಸಲ್ಮಾನರ ದಾಳಿ 
ಗಳು ಅವ್ಯಾಹತವಾಗಿ ನಡದೇ ಇದ್ದುದು . ಇತಿಹಾಸ ಪ್ರಸಿದ್ಧವಾದ 

J 


೩೩೮ ಶಿನಾನುಧವ. 


ಮಾತು. ವ.ಸಲ್ಮಾನರ ಒಂದೊಂದು ಗುಂಪು ಹಿಂದುಗಳನ್ನು ಸದೆ 
ಬಡೆದು ತಮ್ಮ ಧರ್ಮವನ್ನು ಪ್ರಸಾರ ಮಾಡಹಕ್ಕಿದರು. ಇದರಿಂದ 
ಆಗಿನ ಕಾಲದ ಹಿಂದೂ ಜನರ ಸಾಂಪತ್ತಿಕ ಸ್ಥಿತಿಯ ಮೇಲೂ ಧರ್ಮದ 
ಹಕ್ಕಿಗೂ ಬಲವಾದ ಏಟುಗಳು ಬಿದ್ದವು. ಈ ಪ್ರಕಾರ ನುಸಲ್ಮಾನರು 
ನಮ್ಮ ಹಿಂದೂಗಳ ಮೇಲೆ ಬೀಳಬೇಕಾದರೆ, ಆಗಿನ ಕಾಲಡ ಹಿಂದೂ 
ಸಮಾಜದ ಮನೋ ದೌರ್ಬಲ್ಯವೇ ಕಾರಣವಿರಬಹುದು. ಹೇಗೆಂದರೆ 
ನೊದಲು ನಮ್ಮ ಸಮಾಜದಲ್ಲಿ ಜನ್ಮಸಿದ್ಧವಾದ ವರ್ಣುಶ್ರಮ ಧರ್ಮವು 
ಪ್ರಚಾರದಲ್ಲಿತ್ತು. ಈ ವರ್ಣಾಶ್ರಮ ಧರ್ಮದ ಪ್ರಭಾವವು ರಾಜಕಾರಣ 
ದಲ್ಲಿ ಸಮಾವೇಶವಾಗಹೆತ್ತಿದ್ದರಿಂದ ಆಗಿನ ಕಾಲದ ನಮ್ಮ ರಾಜಕೀಯ 
ವಿಚಾರದಲ್ಲಿ ಶಿಥಿಲತೆಯುಂಟಾಯಿತು. ಬ್ರಾಹ್ಮಣರು, ಬಾಹ್ಯ ಜಗ 
ತ್ತನ್ನು ನಾವು ಮರೆತವರು, ಇಹಲೋಕದ ಚಿಂತೆ ನಮಗೆ ಬೇಡ, 
ಬ್ರಹ್ಮ ಚಿಂತನೆಯೇ ನಮ್ಮ ಜೀವನದ ಕೊನೆಯ ಗುರಿಯು ಎಂದು 
ಆಶ್ರಮವಾಸಿಗಳಾಗಿ ಕಾಲಹರಣ ಮಾಡುತ್ತಿದ್ದರು, ಕ್ಷತ್ರಿಯರು ರಾಜ 
ಕಾರಣಕ್ಕೆ ವಿಶೇಷತಃ ಸಂಬಂಧಪಟ್ಟಿವರಾದರೂ ತಮ್ಮ ತಮ್ಮೊಳಗಿನ 
ಅಂತಃಕಲಹದಿಂದ ಅವರ ಕ್ಸಾತ್ರ ತೇಜಸ್ಸೇ ಅವರಿಗೆ ವೈರಿಯಾಗಿ ಸರ 
ಇಮಿಸಿತು. ಇದಕ್ಕೆ ಇತಿಹಾಸವೇ ಸಾಕ್ಷಿ; ವೈಶ್ಯರು ತಮ್ಮ ವ್ಯಾಪಾ 
ರದ ಸೀಮೆಯನ್ನು ಬಿಟ್ಟು ಕದಲಲಿಲ್ಲ. ಸಮುದ್ರಯಾನ ಮಾಡು 
ವದು ಪಾನದ ಕೆಲಸವೆಂದು ಅವರು ತಿಳಿಯುತ್ತಿದ್ದರು. ಇನ್ನುಳಿದ 
ಶೂದ್ರರಂತೂ ಬುದ್ಧಿಹೀನರಾಗಿ ಹೇಗೋ ಉಪಜೀವನವನ್ನು ಸಾಗಿಸಿ 
ಕೊಂಡು ಸೇವಾವೃತ್ತಿಯಲ್ಲಿಯೇ ಕಾಲಹರಣ ಮಾಡುತ್ತ ಇದ್ದರು. ಈ 
ಪ್ರಕಾರವಿದ್ದ ವರ್ಣ ವ್ಯವಸ್ಥೆಯಲ್ಲಿ ಒಬ್ಬರ ಸುಖ ದುಃಖಗಳು ಮತ್ತೊ 
'ಬ್ಬರ ಸುಖ ದುಃಖಗಳಾಗಿ ಪರಿಣಮಿಸಲಿಲ್ಲ. ಸಮಾಜದಲ್ಲಿ ಒಕ್ಳಟ್ಟ 
'ಸಡಲಿತು, ಬಿಕ್ಕಟ್ಟು ಉತ್ಸನ್ನವಾಯಿತು. ಇಂಥ ಪರಿಸಿ ತಿಯಲ್ಲಿ 
ಮತ್ತೊಂದು ವಿಚಾರವು ನಮ್ಮನ್ನು ಬಾಧಿಸತೊಡಗಿತು. ಅದೇನಂದರೆ, 
ಕೆಲವು ಕರ್ಮಕಾಂಡಿಗಳಾದ ಸನಾತನಿಗಳು ಧರ್ಮದ ಹೆಸರಿನಿಂದ 
ಅನಂತ ಅತ್ಯಾಚಾರಗಳನ್ನು ಮಾಡುತ್ತಿದ್ದರು. ಒಂದು ಕಡೆ ಯಜ್ಞ- 
ಯಾಗಾದಿ ಕರ್ಮಗಳ ಹೆಸರಿನಿಂದ ಮೂಕ ಪ್ರಾಣಿಗಳ ವಧೆ ನಡೆ 
ಯಿತು. ಮತ್ತೊಂದು ಕಡೆ ಅದೇ ಧರ್ಮದ ಹೆಸರಿನಿಂದ ಸುಲಿಗೆಯಾ 
ಡೆರೂ ನಡೆಯಿತು. ದಲಿತ ವರ್ಗದವರಂಶೂ ಮೇಲ್ತರಗತಿಯ ಜನರ 


ವಚನಕಾರರ ರಾಸ್ಟ್ರ) ಭಾವನೆ. ತಿರ್ಷಿ 


ಕಡೆಯಿಂದ ಬರುತ್ತಿದ್ದ ಅನಂತ ಯಾತನೆಗಳನ್ನು ಸಹಿಸಿ ಹಿಂದೂ 
ಧರ್ಮದಲ್ಲಿರತಕ್ಕ ತನ್ಮು ಸಹಾನುಭೂತಿಯನ್ನು ಸಡಲಿಸಿದರು. ಆದ್ದ 
ರಿಂದ ಪರಧರ್ಮದವರ ದಾಳಿಗೆ ಮತ್ತಿಷ್ಟು ಕಳೆ ಏರಿತು. ಇಂಥ 
ಸಮಯದಲ್ಲಿ ನಮ್ಮ ಹಿಂದೂ ಸಮಾಜದಲ್ಲಿ ಕ್ರಾಂತಿಯಾಗದೈ, ಅದರ 
ಸಂಸ್ಕೃತಿಯು, ಉಳಿಯುವ ಶಕ್ಯವೇ ಇರಲಿಲ್ಲ. 

ಇಂಥ ಪ್ರಸಂಗದಲ್ಲಿ ನಮ್ಮ ವಚನಕಾರರು ಜನಾಂಗ ಸಂಘ 
ಭನೆ, ಶಿಕ್ಷಣದಲ್ಲಿ ಬದಲಾವಣೆ, ಔದ್ಯೋಗಿಕ ಪ್ರಗತಿ, ಶ್ರೀ ಸ್ವಾತಂತ್ರ್ಯ 
ಅಹಿಂಸೆ ಮೊದಲಾದ ರಾಷ್ಟ್ರ ಪೋಷಕವಾದ ಶಕ್ತಿಯನ್ನು ಜನಾಂಗದೊ, 
ಳಗೆ ತುಂಬಹತ್ತಿದರು. ಯಾವ ಪ್ರಕಾರ ಒಬ್ಬ ಚಿತ್ರಕಾರನು ಒಂದು 
ಮೊರಡಾದ ಕಾಡು ಬಂಡೆಯಲ್ಲಿ ತನಗೆ ಬೇಕಾಗುವ ಒಂದು ಇಷ್ಟ 
ವಿಗ್ರಹವನ್ನು ಸಂದರ್ಶಿಸುವಂತೆ, ನಮ್ಮ ವಚನಕಾರರು ಭಿನ್ನ ಭಿನ್ನ 
ಸಂಸ್ಕೃತಿ ಭಿನ್ನ ಭಿನ್ನ ವಿಚಾರಗಳಿಂದ ತುಂಬಿ ತುಳುಕುತ್ತಿದ್ದ ನಮ್ಮ 
ಭರತ ಖಂಡದಲ್ಲಿ ಒಂದು ಆದರ್ಶ ಸಮಾಜದ ರೂಪರೇಷೆಯನ್ನು 
ಸಿದ್ಧಪಡಿಸಿದರು. 

ಸಮಾಜ ಸಂಘಟಣೆ. 


ಈಗಿನ ಕಾಲದಲ್ಲಿ ನಮ್ಮ ಹಿಂದೂ ಸಮಾಜಕ್ಕೆ ಅಸ್ಪೃಶ್ಯತೆಯು 
ತಳಂಕಪ್ರಾಯವಾಗಿರುವಂತೆ. ಆಗಿನ ಕಾಲದಲ್ಲಿಯಾದರೂ ಇತ್ತು. 
ಇದನ್ನು ಪರಿಹಾರ ಮಾಡುವದಕ್ಕೋಸ್ಕರ ನಮ್ಮ ವಚನಕಾರರು ಆಯಾ 
ಧರ್ಮದಲ್ಲಿದ್ದ ನೀತಿವಂತ. ಜನರನ್ನು ಒಟ್ಟುಗೂಡಿಸಿ, ಒಂದು ಸಭೆ 
ಯನ್ನು ಮಾಡಿಕೊಂಡು, ಅದರ ಮುಖಾಂತರ ಜನರಿಗೆ ನೀತಿಯ 
ಜೋಧೆಯನ್ನು ಮಾಡುತ್ತಿದ್ದರು. ಈಗಿನ ರಾಷ್ಟ್ರ ಸಭೆಯಂತೆ ಆಗಿನ 
ಶಿವಾನುಭವ ಮಂಟಸ, ಈಗಿನ ರಾಷ್ಟ್ರಸಜೆಯ ಚಾಲಕನಾದ ಮಹಾತ್ಮಾ 
ಗಾಂಧಿಯಂತೆ ಆಗಿನ ಶಿನಾನುಭವ ಮಂಟಸನದ ಚಾಲಕನಾದ ವ:ಹಾತ್ಮಾ 
ಬಸವೇಶ್ವರ ಹೀಗೆ ಪರಿಸ್ಥಿತಿಯಾಯಿತು. ಬಸವಣ್ಣನವರು ದಲಿತ 
ವರ್ಗದವರ ಕೂಡ ಯಾವ ಪ್ರಕಾರದ ವರ್ತನೆಯನ್ನಿಟ್ಟಿದ್ದರು. ಮತ್ತು 
ಯಾವ ಪ್ರಕಾರ ಅವರ ಜೀನನದೊಳಗೆ ಸಮರಸವಾಗಿದ್ದರೆಂಬದ: 
ಅವರ ವಚನಗಳೇ ಸ್ಪಷ್ಟೀಕರಣ ಮಾಡುತ್ತವೆ. 


1 


೧. ಅಸ್ಪನು ಡೋಟರ ಕಕ್ಕಯ್ಯನಾಗಿ, ಮುತ್ತಯ್ಯ ಚನ ಯ್ಯ 
ನಾದರೆ ಆನು ಬದುಕುವೆ. ಮತ್ತು ಶ್ವಫಚಯ್ಯನ ಸನ್ನಿಧಿಯಿಂದ 


೩೩ರ ಶಿವಾನುಭವ. 


ಮಾತು. ವಸಸಲ್ಮಾನರ ಒಂದೊಂದು ಗುಂಪು ಹಿಂದುಗಳನ್ನು ಸದೆ 
ಬಡೆದು ತಮ್ಮ ಧರ್ಮವನ್ನು ಪ್ರಸಾರ ಮಾಡಹಶ್ಕಿದರು. ಇದರಿಂದ 
ಆಗಿನ ಕಾಲದ ಹಿಂದೂ ಜನರ ಸಾಂಪತ್ತಿಕ ಸ್ಥಿತಿಯ ಮೇಲೂ ಧರ್ಮದ 
ಹಕ್ಕಿಗೂ ಬಲವಾದ ಏಟುಗಳು ಬಿದ್ದವು. ಈ ಪ್ರಕಾರ ಮುಸಲ್ಮಾನರು 
ನಮ್ಮ ಹಿಂದೂಗಳ ಮೇಲೆ ಬೀಳಬೇಕಾದರೆ, ಆಗಿನ ಕಾಲಡ ಹಿಂದೂ 
ಸಮಾಜದ ಮನೋ ದೌರ್ಬಲ್ಯವೇ ಕಾರಣನಿರಬಹುದು. ಹೇಗೆಂದರೆ 
ನೊದಲು ನಮ್ಮ ಸಮಾಜದಲ್ಲಿ ಜನ್ಮಸಿದ್ಧವಾದ ವರ್ಣುಶ್ರಮ ಧರ್ಮವು 
ಪ್ರಚಾರದಲ್ಲಿತ್ತು. ಈ ವರ್ಣಾಶ್ರಮ ಧರ್ಮದ ಪ್ರಭಾವವು ರಾಜಕಾರಣ 
ದಲ್ಲಿ ಸಮಾವೇಶವಾಗಹತ್ತಿದ್ದರಿಂದ ಆಗಿನ ಕಾಲದ ನಮ್ಮ ರಾಜಕೀಯ 
ವಿಚಾರದಲ್ಲಿ ಶಿಥಿಲತೆಯುಂಟಾಯಿತು. ಬ್ರಾಹ್ಮಣರು, ಬಾಹ್ಯ ಜಗ 
ತನ್ನು ನಾವು ಮರೆತವರು, ಇಹಲೋಕದ ಚಿಂತೆ ನಮಗೆ ಬೇಡ, 
ಬ್ರಹ್ಮ ಚಿಂತನೆಯೇ ನಮ್ಮ ಜೀವನದ ಕೊನೆಯ ಗುರಿಯು ಎಂದು 
ಆಶ್ರಮವಾಸಿಗಳಾಗಿ ಕಾಲಹರಣ ಮಾಡುತ್ತಿದ್ದರು, ಕ್ಷತ್ರಿಯರು ರಾಜ 
ಕಾರಣಕ್ಕೆ ವಿಶೇಷತಃ ಸಂಬಂಧಸಟ್ಟವರಾದರೂ ತಮ್ಮ ತಮ್ಮೊಳಗಿನ 
ಅಂತಃಕಲಹದಿಂದ ಅವರ ಕ್ಪಾತ್ರ ತೇಜಸ್ಸೇ ಅವರಿಗೆ ವೈರಿಯಾಗಿ ಪರಿ 
ಇಮಿಸಿತು. ಇದಕ್ಕೆ ಇತಿಹಾಸವೇ ಸಾಕ್ಷಿ ವೈಶ್ಯರು ತಮ್ಮ ವ್ಯಾಪಾ 
ರದ ಸೀಮೆಯನ್ನು ಬಿಟ್ಟ ಕದಲಲಿಲ್ಲ. ಸಮುದ್ರಯಾನ ಮಾಡು 
ವದು ಪಾಪದ ಕೆಲಸವೆಂದು ಅವರು ತಿಳಿಯುತ್ತಿದ್ದರು. ಇನ್ನುಳಿದ 
ಶೂದ್ರರಂತೂ ಬುದ್ಧಿಹೀನರಾಗಿ ಹೇಗೋ ಉಪಜೀವನವನ್ನು ಸಾಗಿಸಿ 
ಕೊಂಡು ಸೇವಾವೃತ್ತಿಯಲ್ಲಿಯೇ ಕಾಲಹರಣ ಮಾಡುತ್ತ ಇದ್ದರು, ಈ 
ಸ್ರಕಾರವಿದ್ದ ವರ್ಣ ವ್ಯವಸ್ಥೆಯಲ್ಲಿ ಒಬ್ಬರ ಸುಖ ದುಃಖಗಳು ಮತ್ತೊ 
ಬ್ಬರ ಸುಖ ದುಃಖಗಳಾಗಿ ಪರಿಣಮಿಸಲಿಲ್ಲ, ಸಮಾಜದಲ್ಲಿ ಒಕ್ಳಟ್ಟ 
ಸಡಲಿತು, ಬಿಕ್ಕಟ್ಟು ಉತ್ಪನ್ನವಾಯಿತು. ಇಂಥ ಪರಿಸ್ಥಿತಿಯಲ್ಲಿ 
ಮತ್ತೊಂದು ವಿಚಾರವು ನಮ್ಮನ್ನು ಬಾಧಿಸತೊಡಗಿತು. ಅದೇನಂದರೆ, 
ಕೆಲವು ಕರ್ಮಕಾಂಡಿಗಳಾದ ಸನಾತನಿಗಳು ಧರ್ಮದ ಹೆಸರಿನಿಂದ 
ಅನಂತ ಅತ್ಯಾಚಾರಗಳನ್ನು ಮಾಡುತ್ತಿದ್ದರು. ಒಂದು ಕಡೆ ಯಜ್ಞ- 
ಯಾಗಾದಿ ಕರ್ಮಗಳ ಹೆಸರಿನಿಂದ ಮೂಕ ಪ್ರಾಣಿಗಳ ವಧೆ ನಡಿ 
ಯಿತು. ಮತ್ತೊಂದು ಕಡೆ ಅದೇ ಧರ್ಮದ ಹೆಸರಿನಿಂದ ಸುಲಿಗೆಯಾ 
ಡೆರೂ ನಡೆಯಿತು. ದಲಿತ ವರ್ಗದವರಂತೂ ಮೇಲ್ತರಗತಿಯ ಜನರ 


ವಚನಕಾರರ ೦ಾಪ್ಟ್ರ ಭಾವನೆ. ೩೩೯ 


ತಡೆಯಿಂದ ಬರುತ್ತಿದ್ದ ಅನಂತ ಯಾತನೆಗಳನ್ನು ಸಹಿಸಿ ಹಿಂದೂ 
ಧರ್ಮದಲ್ಲಿರತಕ್ಸು ತನ್ಮು ಸಹಾನುಭೂತಿಯನ್ನು ಸಡಲಿಸಿದರು. ಆದ್ದ 
ರಿಂದ ಪರಧರ್ಮದವರ ದಾಳಿಗೆ ಮತ್ತಿಷ್ಟು ಕಳೆ ಏರಿತು. ಇಂಥ 
ಸಮಯದಲ್ಲಿ ನಮ್ಮ ಹಿಂದೂ ಸಮಾಜದಲ್ಲಿ ಕ್ರಾಂತಿಯಾಗದಿ, ಅದರೆ 
ಸಂಸ್ಕೃತಿಯು ಉಳಿಯುವ ಶಕ್ಕನೇ ಇರಲಿಲ್ಲ. 


ಇಂಥ ಪ್ರಸಂಗದಲ್ಲಿ ನಮ್ಮ ವಚನಕಾರರು 
ಬೆ ಶಿಕ್ಷಣದಲ್ಲಿ ಬದಲಾವಣೆ, ಔದ್ಯೋಗಿಕ ಪ್ರಗತಿ, ಶ್ರೀ ಸ್ವಾತಂತ್ರ್ಯ 
ಅಹಿಂಸೆ ಮೊದಲಾದ ರಾಷ್ಟ್ರಪೋಷ ಕವಾದ ಶಕ್ತಿಯನ್ನು ಜನಾಂಗದೊ, 
ಳಗೆ ತುಂಬಹತ್ತಿದರು. ಯಾವ ಪ್ರಕಾರ ಒಬ್ಬ ಚಿತ್ರಕಾರನು ಒಂದು 
ಮೊರಡಾದ ಕಾಡು ಬಂಡೆಯಲ್ಲಿ ತನಗೆ: ಗು ಒಂದು ಇಷ್ಟ 
ವಿಗ್ರಹವನ್ನು ಸಂದರ್ಶಿಸುವಂತೆ, ನಮ್ಮ ವಚನಕಾರರು ಭಿನ್ನ ಭಿನ್ನ 
ಸಂಸ್ಕೃತಿ ಭಿನ್ನ ಭಿನ್ನ ವಿಚಾರಗಳಿಂದ ತುಂಬಿ ತುಳುಕುತ್ತಿದ್ದ ನಮ್ಮ 


ಸ್ಟ್‌ 
ಭರತ ಖಂಡದಲ್ಲಿ ಒಂದು ಆದರ್ಶ ಸಮಾಜದ ರೂಪರೇಸೆಯನ್ನು 


ಸಿದ್ಧಪಡಿಸಿದರು. 
ಸಮಾಜ ಸಂಘಟಣೆ. 


ಈಗಿನ ಕಾಲದಲ್ಲಿ ನಮ್ಮ ಹಿಂದೂ ಸಮಾಜ ಕ್ಕ ಆಸ್ಪ ಶ್ರತೆಯೆ: 
ಕಳಂಕಪ್ರಾಯವಾಗಿರುವಂತೆ. ಆಗಿನ ಕಾಲದಲ್ಲಿಯಾದರೂ ಇತ್ತು. 
ಇದನ್ನು ಪರಿಹಾರ ಮಾಡುವದಕ್ಕೋಸ್ಕರ ನಮ್ಮ ವಚನಕಾರರು ಆಯಾ 
ಧರ್ಮದಲ್ಲಿದ್ದ ನೀತಿವಂತ. ಜನರನ್ನು ಒಟ್ಟಿ ಗೂಡಿಸಿ, ಒಂದು ಸಭೆ 
ಯನ್ನು ಮಾಡಿಕೊಂಡು, ಅದರ ಮುಖಾಂತರ ಜನರಿಗೆ ನೀತಿಯ 
ಜೋಧೆಯನ್ನು ಮಾಡುತ್ತಿದ್ದರು. ಈಗಿನ ರಾಷ್ಟ್ರ ಸಭೆಯಂತೆ ಆಗಿನ 
ಶಿವಾನುಭವ ಮಂಟಪೃ ಈಗಿನ ರಾಷ್ಟ್ರಸಜೆಯ ಚಾಲಕನಾದ ಮಹಾತ್ಮಾ 
ಗಾಂಧಿಯಂತೆ ಆಗಿನ ಶಿವಾನುಭವ ಮಂಟಸನದ ಚಾಲಕನಾದ ವ:ಹಾತ್ತಾ 
ಬಸವೇಶ್ವರ ಹೀಗೆ ಸರಿಸ್ಥಿತಿಯಾಯಿ ಶು. ಬಸವಣ್ಣನವರು ದಲಿತ 
ವರ್ಗದನರ ಕೂಡ ಯಾವ ಪ್ರಕಾರದ ವರ್ತನೆಯನ್ನಿ ಟ್ವಿದ್ದರು. ಮತ್ತು 
ಯಾವ ಪ್ರಕಾರ ಅವರ ಜೀವನದೊಳಗೆ ಸಮರಸನಾಗಿದ್ದರೆಂಬದೆ; 
ಅವರ ವಚನಗಳೇ ಸ್ಪಷ್ಟೀಕರಣ ಮಾಡುತ್ತವೆ. 


೧. ಅಸ್ಪನು ಡೋಅರ ಕಕ್ಕಯ್ಯನಾಗಿ, ಮುತ್ತಯ್ಯ ಚನ್ನಯ್ಯ 
ನಾದಕೆ ಆನು ಬದುಕುವೆ. ಮತ್ತು ಶ್ವಪಚಯ್ಯನ ಸನ್ನಿಧಿಯಿಂದ 


೩೪೦ ಶಿವಾನುಭವ 


ಭಕ್ತಿಯ ಸದ್ಗುಣವ ನಾನು ಅಂನೆನಯ್ಯಾ, ಕಷ್ಟಜಾತಿಯ ಜನ್ಮದಲ್ಲಿ 
ಬರಿಸಿದೆ, ಎನಗಿದು ವಿಧಿಯೇ ಕೂಡಲ ಸಂಗಮದೇವಾ. 


೨. ಶೆಟ್ಟಿಯೆಂಬೆನೆ ಶಿರಿಯಾಳನ? ಮಡಿವಾಳನೆ ನೆಂಬೆನ್ಕೆ ಮಾಚ 
ಯ್ಯುನ? ಡೋಹರನೆಂಬೆನೆ, ಕಕ್ಕಯ್ಯನ? ಮಾದಾರನೆಂಬೆನೆ ಚನ್ನ 
ಯನ? ಆನು ಹಾರುನನೆಂದಡೆ ಕೂಡಲ ಸಂಗಯ್ಯ ನಗುವನಯ್ಯಾ. 


೩. ಅನ್ಪನು ನಮ್ಮ ಮಾದರ ಚನ್ಯಯ್ಯ. ಬೊಪ್ಪನು ನಮ್ಮ 
ಷೋಹರ ಕಕ್ಕಯ್ಯ. ಚಿಕ್ಕಯ್ಯ ಎಮ್ಮಯ್ಯ ಕಾಣಿರಯ್ಯಾ. ಅಣ್ಯನು ನಮ್ಮ 
ಕಿನ್ನರಿ ಬೊಮ್ಮಯ್ಯ. ಎನ್ನ ನೇತಕ್ಕರಿಯಿರಿ ಕೂಡಲಸಂಗಮದೇವಾ. 


೪. ಆಚಾರವನ್ನರಿಯಿರಿ, ವಿಚಾರನನ್ನರಿಯಿರಿ. ಜಂಗಮಸ್ಥಲ 
ಲಿಂಗ ಕಾಣಿರಯ್ಯಾ, ಜಾತಿ ಭೇದವಿಲ್ಲ, ಸೂತಕವಿಲ್ಲ, ಅಜಾಂತಗೆ 
ಕುಲವಿಲ್ಲ, ನುಡಿದಂತೆ ನಡೆಯದಿದ್ದರೆ, ಕೂಡಲಸಂಗಯ್ಯ ಮೆಚ್ಚನು, 
ಕೂಡಲಸಂಗಮದೇವಾ. 


೫. ಕೊಲ್ಲುವನೇ ಮಾದಿಗ, ಹೊಲಸು ತಿಂಬುವನೇ ಹೊಲೆಯ, 
ಸುಲವೇನೋ ಅವಂದಿಗರ ಕುಲವೇನೋ? ಸಕಲ ಜೀವಾತ್ಮರಿಗೆ ಲೇಸನೇ 
ಬಯಸುವ ನಮ್ಮ ಕೂಡಲಸಂಗನ ಶರಣ ಣರೆಲ್ಲ ಸಲಜಕು. 


೬. ಹೊಲೆಯರ ಭಾವಿಯಲೊಂದು ಎಲವು ತಾ ನಟ್ಟಿರಲು, 
ಹೊಲೆ ಎನುವುದೀ ಜಗವು. ಹಲವೆಲುವಿನಿಂದಾಧ ಮೆಲುವಂಥ ಬಾಯಿಂದ 
ಬಲುಸಟಿಯ ನುಡಿಯಲದು ಹೊಲೆಯರಾ ಭಾವನಿಂದ ಕರಕಷ್ಟ 
ಕಾನಾ ರಾಮನಾಥಾ. 


ಣ 


೭. ನೆಲನೊಂದೇ ಹೊಲಗೇರಿ, ತಿನಾಲಯಕ್ಕೆ ಜಲವೊಂದೇ ಶೌಚಾ 
ಚನ:ನಕ್ಕೆ ಕುಲವೊಂದೇ, ತನ್ನ ತಾನರಿದಂಗೆ ಫಲ ಒಂದೇ, ಸಡು 
ದರ್ಶನ ಮುಕ್ತಿಗೆ ನಿಲುವೊಂದೇ ಕೂಡಲಸಂಗಮದೇವಾ ನಿಮ್ಮನರಿದಂಗೆ. 


ಹಾತ್ಮಾ, ಬಸವೇಶ್ವರ ಮತ್ತು ಮಹಾತ್ಮಾ ಗಾಂಧಿ ಇವರ 
ತ ಚೂ ಕಾರ್ಯದಲ್ಲಿ ಏನಾದರೂ ಮತಭೇದವಿದೆಯೋ 
ಗೆಂದು ಯಾರಾದರೂ ಪ್ರಶ್ನಿಸಿದರೆ, ಎಳ್ಳಷ್ಟೂ ಮತಭೇದವಿಲ್ಲನೆಂದು 


ವಚನಕಾರರ ರಾಷ್ಟ್ರಭಾವನೆ. ೩೪೧ 


ನನಗೆ ಅನಿಸುತ್ತದೆ, ಮಹಾತ್ಮಾ ಗಾಂಧಿಯನರ ಕೆಲವು ವಚಗಳನ್ನು 
ನಾನು ಇಲ್ಲಿ ಉದಹರಿಸಿದ್ದೇನೆ. 


೧. ಕಷ್ಟದಲ್ಲಿ ಸಿಕ್ಕಿ ಬಿದ್ದು ಸರಿತನಿಸುವವರಾರು? ಬಡವರು, 
ಮತ್ತು ಬಲವಂತರ ದಬ್ಬಾಳಿಕೆಗೆ ಗುರಿಯಾಗಿ ನೊಂದಿರುವ ಅಸ್ಪೃಶ್ಯರು 
ಇವರ ಸೇನೆಯೇ ದೇವರ ಸೇವೆ; ದೈವಭಕ್ತನು ತ್ರಿಕರಣಪೂರ್ವಕ 
ವಾಗಿ ಈ ಜನರನ್ನು ಸೇವಿಸಬೇಕು; ಅಸ್ಪೃಶ್ಯರೆಂದು ಹೆಸರಿಟ್ಟು ಜನ 
ರನ್ನು ದೂರ ಓಡಿಸುವವರು. ದಬ್ಬಾಳಿಕೆಯಿಂದ ನೊಂದು ನರಳುತ್ತ 
ರುವವರನ್ನು ಹೇಗೆ ಸೇವಿಸಬಲ್ಲರು; ಮಾನವ ವರ್ಗವನ್ನೇ ಹತ್ತರ ಸೇರಿ 
ಸಿದ ಅನನ ಹೃದಯದಲ್ಲಿ ದೇವರೆಂತು ವಾಸಿಸಿಯಾನು? 


೨. ಹಿಂದೂ ಜನರು ಉಚ್ಛವಾದ ಮತ್ತು ಉತ್ತಮವಾದ ಧರ್ಮಕ್ಕೆ 
ಕಳಂಕ ತರುವಂಥ ಅಸ್ಪೃಶ್ಯತೆಯನ್ನು ಎಲ್ಲಿಯವರೆಗೆ ತೆಗೆದುಹಾಕುವ 
ದಿಲ್ಲವೋ ಅಲ್ಲಿಯವರೆಗೆ ಅವರು ಸ್ವಾತಂತ್ರ್ಯಕ್ಕೆ ನಿಶ್ಚಯವಾಗಿ ಪಾತ್ರ 
ರಾಗಿರಲಾರರು. ಮತ್ತು ಅವರಿಗೆ ಲಭ್ಯವೂ ಆಗಲಾರದು. 


೩. ಅಸ್ಪೃಶ್ಯತಾ ನಿರೋಧ ಚಳವಳಿಯು ಸ್ಥಾಪಿತವಾಗುವದೆಂದರೆ 
ಹೆರಿಜನ ಸ್ಥಿತಿಗತಿಗಳಲ್ಲಿ ಅಲ್ಪಸ್ವಲ್ಪ ವ್ಯತಾಸಮಾಡಬೇಕೆಂದಲ್ಲ ಎಲ್ಲಾ 
ಆತ್ಮರುಗಳು ಒಂದೇ ಎಂದೂ, ಉತ್ತಮ ಹೀನವೆಂಬ ವಿಭಾಗನ್ರ 
ಮಿಥ್ಯವೆಂದೂ, ಅದು ಮಾಯೆಯ ಪ್ರಭಾವನೆಂದೂ ಪ್ರತಿಪಾದಿಸುವ 
ಮಹೋನ್ನತ ತತ್ವಗಳನ್ನೊಳಗೊಂಡ ಹಿಂದೂ ಧರ್ಮಕ್ಕೆ ಅಂಟಿರುವ 
ಉಚ ಕೈನೀಚ ಭಾವನೆಗೆ ಮೂಲವಾದ ಅಸ್ಪೃಶ್ಯತೆಯನ್ನು ಪೂರ್ಣವಾಗಿ 
ಇ ಜಾಡಿ ಹಿಂದೂ ಧರ್ಮದ ಹಿತವನ್ನು ಸಾಧಿಸುವದೇ ಅಸ್ಪೃಶ್ಯತಾ 
ಚಳವಳಿಯ ಮೂಲ ಉದ್ದೇಶವು. 

ಈ ತರದ ಉಪದೇಶಗಳಲ್ಲಿ ಉಭಯ ಮಹಾತ್ಮರ ಗೊತ್ತುವಳಿ 
ಗಳು ಒಂದೇ ಎಂಬುದು ತಿಳಿದುಬರುತ್ತದೆ. 


ವಚನಕಾರರ ಈ ಕಾರ್ಯಕ್ರಮದೊಳಗೆ ಆಪತ್ತುಗಳಾದರೂ 
ಮೇಲಿಂದಮೇಲೆ ಬರಲಾರದೆ ಇರಲಿಲ್ಲ. ಯಾಕಂದರೆ ಆಗಿನ ಕಾಲ 
ದಲ್ಲಿ ಸನಾತನಿಗಳಂದರೆ ರಾಜರು, ರಾಜಕೆಂದರೆ ಸನಾತನಿಗಳು. ವಚನ 


೩೪೨ ಶಿವಾನುಭವ 


ಕಾರರ ಹೊಸ ಆಚಾರನಿಚಾರಗಳು ಅವರಿಗೆ ಸರಿದೋರದಾದವು, ವಚನ 
ಕಾರರು ಧರ್ಮಲೆಂಡರೆಂದೂ, ಕರ್ಮ ಬ್ರಷ್ಮರೆಂದೂ ಅವರ ವಿಷಯ 
ವಾಗಿ ಬಿಜ್ಜ ಳರಾಜನಲ್ಲಿ ಮೀಲಿಂದಮೇಲೆ 'ಕಲುಸಿತವನ್ನುಂಟುಮಾಡು 
ತ್ತಿದ್ದರು. “ಅದ್ದರಿಂದ ವಚನಕಾರರ ಕಾರ್ಯಕ್ರಮದೊಳಗೆ ರಾಜ 

ರಿಂದಲೂ ಸನಾತನಿಗಳಿಂದಲೂ ಸಂಕಟಗಳು `ಬಂಡೊಡಗುತ್ತಿದ್ದವು. 
ಆದರೆ ಇಂಥ ಸಂಕಟಗಳಿಗೆ ಭಯ ಪಡದೇ ಅವರು ಸಮಾಜೋದ್ಧಾ 
ರದ ಕಾರ್ಯಕ್ರಮವನ್ನು ಒಳ್ಳೇ ಒತ್ತರದಿಂದ ಸಾಗಿಸಿದರು. ಇಷ್ಟೇ 
ಅಲ್ಲ. ಮಧುವಯ್ಯಾ ಹೆರಳಯ್ಯರೆಂಬುವರಲ್ಲಿ ಶರೀರ ಸಂಬಂಧ ಬೆಳಿಸಿ 
ದರು. ಈ ಪ್ರಕಾರವಾಗಿ ನಮ್ಮ ಹಿಂದೂ ಸಮಾಜದಲ್ಲಿರತಕ್ಕ ಉಚ್ಚ 
ನೀಚ ಭಾವನೆಗಳನ್ನು ಕಳೆದು, ಎಲ್ಲರೂ ಒಂದೇ ತಾಯಿಯ ಮಕ್ಕ 
ಳೆಂದೂ, ಧಾರ್ಮಿಕ ವಿಚಾರದಲ್ಲಿಯೂ ರಾಜಕಾರಣದಲ್ಲಿಯೂ ಪ್ರವೇಶ 
ಮಾಡಲಿಕ್ಕೆ ಹಕ್ಕು ಉಂಟಿಂದೂ. ಸಾರಿಹೇಳಿದರು. ಇದರಿಂದ ಒದು 
ಳಿದ ಜಾತಿಯವರೂ, ಅಸ್ಪೃಶ್ಯರೂ ತಂಡೋಪತಂಡವಾಗಿ ಬಂದು, 
ವಚನಕಾರರ ತತ್ವವನ್ನು ಸ್ವೀಕಾರಮಾಡಿದರು. 


ಶಿಕ್ಷಣ. 


ಯಾವುದಾದರೊಂದು ರಾಷ್ಟ್ರ ಅಥವಾ ಜನಾಂಗವು ಉನ್ನತಿಯ 
ಸ್ಥಾನವನ್ನು ಹೊಂದಬೇಕಾದರೆ, ರಾಷ್ಟ್ರೀಯ ಶಿಕ್ಷಣವೇ ಅದರ ಮಹೋ 
ನೃತವಾದ ಗುರಿಯಾಗಿರುತ್ತದೆ. ಯಾಕಂದರೆ ಸದ್ಯದ ಪ ಪರಿಸ್ಥಿತಿಯನ್ನು 
ನಿರೀಕ್ಷಣ ಬುದ್ಧಿಯಿಂದ ವಿಚಾರಮಾಡಿದ್ದಾದರೆ ಯಾವ ರಾಷ್ಟ್ರವು ಶಿಕ್ಷ 
ಣದೊಳಗೆ ಮುಂಡುವರಿದಿದೆಯೋ, ಆ ರಾಷ್ಟ್ರವು ಒಳ್ಳೇ ಉನ್ನತಾವಸ್ಥೆ 
ಯೊಳಗೆ ಇರುತ್ತದೆ. ಇದು ನಮಗೆ ಗೊತ್ತಿದ್ದ ನುತ ನಮ್ಮ ದೇಶದ 
ಪರಿಸ್ಥಿತಿಯ ಮೇಲಿಂದ ಶಿಕ್ಷಣವು ಆಗಿನ ಕಾಲಕ್ಕಾದರೂ ಬೇಕಾಗಿತ್ತು. 
ಕ್ರಾಗಿನ ಕಾಲಕ್ಕಾದರೂ ಕೂಡ ಶಿಕ್ಷಣದ ಅವಶ್ಯಕತೆ ಇದೆ. ಆಗಿನ 
ಕಾಲದ ಶಿಕ್ಷಣವು ಬರೇ ಸವರ್ಣಿಗಳ ಸ್ವತ್ತಾಗಿತ್ತೆ ಹೊರ್ತು ಸಾಮಾನ್ಯ 
ಜನರಿಗೆ ಶಿಕ್ಷಣಕೊಡುವ ಸಾಂಪ್ರದಾಯವಿರಲಿಲ್ಲ. ಸವರ್ಣಿಗಳಲ್ಲಿ ಶಿಕ್ಷೆ 
ಣವು ಸಾಧಾರಣ ಮಟ್ಟಿಗೆ ಇದ್ದಿತಾದರೂ ಅದು ಕೂಡ ಮತ ತತ್ರ 
ಗಳ ಬಡಿದಾಟನಲ್ಲಿ ಸಿಲ್ಕಿಕೊಂಡು ಹೀನಪರಿಸ್ಥಿತಿಯೊಳಗಾಗಿತ್ತು" 
ಇಂಥ ಪರಿಸ್ಥಿತಿಯಲ್ಲಿ ವಚನಕಾರರು ಸಾಮಾನ್ಯ ಜನರಿಗೂ ಕೂಡ 


ವಚನಕಾರರ ರಾಷ್ಟ್ರಭಾವನೆ. ೩೪೩ 


ಗ 


ನದ ತಿಳುವಳಿಕೆಯಾಗಬೇಕೆಂಬ ಸದುದ್ದೇಶದಿಂದ ನಾಡಭಾಷೆಯಾದ 
ಮ ಶಿಕ್ಷಣಕೊಡಹತ್ತಿದರು. ಗೀರ್ನಾಣ ಭಾಷೆಯಲ್ಲಿದ್ದ 
ಚ್ಚ ತತ್ವಗಳನ್ನೇ 'ತೆಸಿದುಕೋಡು ಸರಳವಾದ ಕನ್ನಡ ಭಾಷೆಯಲ್ಲಿ 
ಬೋಧಿಸಹೆತ್ತಿದರು. ಇದರಿಂದ ಸಾಮಾನ್ಯ ಜನರಿಗೂ ಕೂಡ ಮತ 
ತತ್ವಗಳ ವಿಚಾರಗಳನ್ನು ತಿಳಿದುಕೊಳ್ಳಲಿಕ್ಕೆ ಆಸ್ಪದಸಿಕ್ಕಿತು. 


hf 


ದ 


ಆಗಿನ ಕಾಲದಲ್ಲಿ ಶಿಕ್ಷಣದ ಕ್ರಮವು ಭಿನ್ನ ಭಿನ್ನ ಸ್ವರೂಪವನ್ನು 
ತಾಳಿತ್ತು. ದೇವತ್ವದ ವಿಷಯವಾಗಿಯಾಗಲೀ ಧರ್ಮದ ವಿಷಯದಲ್ಲಿ 
ಯಾಗಲೀ ಒಂದೇ ತರದ ಧೋರಣೆಯು ಇರಲಿಲ್ಲ. ಇದರಿಂದ ನಮ್ಮ 
ಜನಾಂಗದಲ್ಲಿ ಅನಂತ ಮುಖಗಳಾಗಿ ಪಕ್ಷ ಸಂಗಡಗಳು ಹೆಚ್ಚಾದನೇ 
ಹೊರ್ತು ಜನರಲ್ಲಿ ರಾಷ್ಟ್ರೀಯ ಭಾವನೆ ಉತ್ಸನ್ನವಾಗಿರಲಿಲ್ಲ ಇದನ್ನು 
ಹೋಗಲಾಡಿಸುವದಕ್ಕಾಗಿ ನಮ್ಮ ವಚನಕಾರರು ದೇವರು ಒಬ್ಬನೇ 
ಇರುವನೆಂದೂ, ಸತ್ಯಧರ್ಮವೇ ಧರ್ಮವೆಂದ್ಕೂ ಮನುಷ್ಯ ಜನಾಂಗ 
ನೆಂದಕೆ ಒಂದೇ ಎಂದೂ, ತಮ್ಮ ಸ್ಪಷ್ಟವಾದ ಅಭಿಪ್ರಾಯವನ್ನು ಜನಾಂ 
ಗದ ಮುಂದೆ ಇಟ್ಟರು. ಮತ್ತು ಷಟ್‌ಸ್ಕಲಶಾಶ್ರಸಿದ್ಧಾ ಂತ ಮೂಲಕ 
ಜನರಲ್ಲಿ ಚಿತ್ತಶುದ್ಧಿ ಇಂದ್ರಿಯನಿಗ್ರಹ ಸ್ವಾವಲಂಬನ ಮೊದಲಾದ ವಿಷ 
ಯದ ಕಲ್ಪನೆಯನ್ನು ಜನಾಂಗದೊಳಗೆ ತುಂಬಿದರು. 


ದೇನರು ಒಬ್ಬನೇ ಇದ್ದಾನೆ. 


೯. ಇಬ್ಬರು ಮೂವರು ದೇವರೆಂದು ಉಬ್ಬುಬ್ಬಿ ಮಾತಾಡಬೇಡ. 
ದೇವನೊಬ್ಬ ಸೇ ಕಾಣಿರೋ. ಇಬ್ಬರೆಂಬುದು ಹುಸಿ ಜಾ ಕೂಡಲ 
ಸಂಗತ: 


೨, ದೇವಲೋಕ ಮರ್ತ್ಯಲೋಕನೆಂಬಿವು ಬೇರಿಲ್ಲ ಕಾಣಿರಣ್ಣಾ. 
ಈ ಲೋಕದೊಳಗೆ ಮತ್ತನಂತಲೋಕ. ಶಿನಲೋಕ ಶಿನಾಚಾರವಯ್ಯ. 
ಶಿವಭಕ್ಷನಿದ್ದ ಠಾವೇ ದೇವಲೋಕ ಶಿವಭಕ್ತನಂಗಣವೇ ವಾರಣಾಸಿ. 
ಕಾಯಕನೇ ಕೈಲಾಸ ಇದು ಸತ್ಯ ಕೂಡಲಸಂಗಮದೇವ. 


೩ ದೇವಲೋಕ ಮರ್ತ್ಯಲೋಕವೆಂಬಿವು ಬೇರಿಲ್ಲಕಾಣಿರಣ್ಣಾ. 
ಸತ್ಯವ ಫುಡಿವುದೇ ದೇವಲೋಕ ಮಿಫ್ಯವನುಡಿವುಡೇ ಮರ್ತ್ಯಲೋಕ. 


೩೪೪ ಶಿವಾನುಭವ, 


ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಇದಕ್ಕೆ ನೀನೇ ಪ್ರಮಾಣು 
ಕೂಡಲಸಂಗಮದೇವ. 


2 
೪. ಪುಣ್ಯ ಪಾಸವೆಂಬವು ತನ್ಮು ಇಷ್ಟ ಕಾಣಿರಣ್ಣಾ. ಅಯ್ಯಾ 
ಎಂದರೆ ಸ್ವರ್ಗ, ಎಲವೋ ಎಂದಡೆ ನರಕ. ದೇಶಭಕ್ತ ಜಯಜಯ 
ಎಂಬ ನುಡಿಯೊಳಗೆ ಕೈಲಾಸನೈದುದ. ಕೂಡಲಸಂಗಮದೇವಾ. 


೫. ಕಿಚ್ಚು ದೈವವೆಂದು ಹವಿಯಥಿಕ್ಟುವ ಹಾರುವರಮನೆಯಲ್ಲು 
ಕಿಚ್ಚೆದ್ದು ಸುಡುವಾಗ ಬಚ್ಚಲ ನೀರು ಬೀದಿಯ ಧೂಳು ಹೊಯ್ದು 
ಬೊಬ್ಬಿಟ್ಟಿಲರ ಕರೆವರಯ್ಯಾ. ವಂದನೆಯ ಮರೆದು ನಿಂದಿಸುತಿರ್ದರಲ್ಲ. 
ಕೂಡಲಸಂಗಮದೇವಾ. 


೬. ದೇವ ದೇವ ಬಿನ್ನಪವ ಅವಧಾರು. ವಿಪ್ರಮೊದಲು ಅಂತ್ಯಜ 
ಕಡೆಯಾಗಿ ಶಿವಭಕ್ತರನೆಲ್ಲ ಒಂದೇ ಎಂಬೆ. ಹಾರುವ ಮೊದಲು ಶ್ವಸಚ 
ಕಡೆಯಾಗಿ ಭವಿಯಾದವರನೆಲ್ಲ ಒಂದೇ ಎಂಬೆ. ಹೀಗೆಂದು "ನಂಬುವ 
ದೆನ್ನ ಮನವು. ಈ ನುಡಿದ ನುಡಿಯೊಳಗೆ ಎಳ್ಳ ಮೊನೆಯಷ್ಟು ಸಂದೇಹ 
ವುಳ್ಳರೆ ನೀನಂದೇ ಮೂಗು ಕೊಯ್ಯಿ ಕೂಡಲಸಂಸನುದೇವಾ. 


ವಚನಕಾರರ ಈ ತರದ ಬೋಧನೆಯಿಂದ ದೇವರ ವಿಷಯಕ್ಕಿದ್ದ 
ತಪ್ಪು ಕಲ್ಪನೆಗಳು ದೂರಾದವು. ಧರ್ಮದ ಮೂಢನಂಬಿಕೆಗಳು ಹಾರಿ 
ಹೋದವು. ಜನಾಂಗದಲ್ಲಿ ಒಕ್ಳಟ್ಟು ಬೆಳೆಯಹತ್ತಿತು. ಬಿಕ್ಕಟ್ಟು ಸಂ 
ಹಾರವಾಗುತ್ತಾ ಬಂದಿತು. ಆಗಿನ ಕಾಲದ ಪಂಡಿತರ ಜ್ಞಾನಸಂಚ 
ಯಕ್ಕೆ: ಗೀರ್ವಾಣ ಭಾಷೆಇದ್ದಂತೆ ಬಹುಸಂಖ್ಯಾಕರಾದ ಸಾಮಾನ: 
ಜನರ ಜ್ಞಾನಸಂಚಯಕ್ಕೆ ಕನ್ನಡ ಭಾಷೆಯೇ ಮಾತೃತ್ವದ ಸ 
ಸಜೆಯಿತು. 


ಇನ್ನು ವಚನಕಾರರ ಶಿಕ್ಷಣವು ರಾಷ್ಟ್ರೀಯತೆಗೆ ಸಾಧಕವೇ ಬಾಧ 

ಕನೇ ಈ ಪ್ರಶ್ನೆಗೆ ನಾನು ಉತ್ತರ ರೂಸವಾಗಿ ಈಗಿನ ಕಾಲದಲಿ ರಾಷ್ಟ್ರದ 

ಪುನರ್ಫ್ಥಟನೆಯಲ್ಲಿ ಅದರಲ್ಲಿಯೂ ವಿಶೇಷತಃ ಶಿಕ್ಷಣದ ನಿಷಯದಲ್ಲಿ ಮಖ್ಯ 

ಗಿ ₹ 

ಪಾತ್ರವನ್ನು ವಹಿಸಿದ ಮಹಾತ್ಮಾ ಗಾಂಧಿಯವರ ವಿಚಾರಗಳನ್ನೇ 
ತಮ್ಮ ಮುಂದಿಡುತ್ತೇನೆ. 


ವಚನಕಾರರ ರಾಷ್ಟ್ರಭಾವ ನೆ. 


ತಾ 
ಈ 
ಆ 


(೧) ಯಾವುದು ಚಿತ್ತಶುದ್ಧಿಯನ್ನು ಮಾಡುವದಿಲ್ಲವೊೋ 
೩ ಮೆತ್ತ ಇಂದ್ರಿಯಗಳನ್ನು ವಶಕದಲ್ಲಿಟ್ಟಿಕೊಳ್ಳಲು ಕಲಿಸ 
ವೋ ಧೈರ್ಯವನ್ನೂ ಸ್ವಾ ವಲಂಬನ ಮ್ನೂ ಹುಟ್ಟಿ ಸುವದಿಲ್ಲವೋ 
ಜೀವಿಕೆಯ ಮಾರ್ಗಗಳನ್ನು. ತೋರಿಸುವದಿಲ್ಲವೋ ಪೂರತಂತ್ರದಿ 
ಬಿಡುಗಡೆಯಾಗುವದಕ್ಕಾಗಿ ಸ್ವಾತಂತ್ರ್ಯದಿಂದ ಇರುವದಕ್ಕಾಗಿ 
ಸಾಹಸ ಸಾಮರ್ಥ್ಯವನ್ನು ಹುಟ್ಟಿ ಸುವದಿಲ್ಲವೋ ಆ ಶಿಕ್ಷಣದಲ್ಲಿ ಅರು 
ವಿನ ಆಗರವೂ ತಾರ್ಕಿಕ ಕೌಶಲ್ಯವೂ ಭಾಷಾ ಪಾಂಡಿತ್ಯವ್ಪ ವೂ 
ಇದ್ದರೂ ಅದು ಶಿಕ್ಷಣನೆನಿಸುವದಿಲ್ಲ. ಅದು ಅಪೂರ್ಣ ಶಿಕ್ಷಣನೆನಿಸು 


೭. ೭೬ 
© ಛೂ 
LU 2 


fe 
೦ ಲಿ 
೩೭ 


0 


(೨) ಆದರ್ಶ ಶಿಕ್ಷಕನು ವಿದ್ಯಾರ್ಥಿಯ ಅಭ್ಯಾಸದ ಕ ಕಡೆಗೆ ಆ 
ಗಮನವನ್ನು ಕೊಡದೆ, ಅವನ ಇಡೀ ಜೀವನದ ಉನ್ನತಿಯ ಕ 
ಸಂಪೂರ್ಣ ಲಕ್ರ್ಯಗೊಟ್ಟು ಅನನ ಅಂತರಾಳದಲ್ಲಿ ಇಳಿಯಲು 
ಪ್ರಯತ್ನಿಸುವನು, 
ಕಾರ ಉಭಯ ಮಹಾತ್ಮರ ಶಿಕ್ಷಣದ ವಿಚಾರಗಳನ್ನು 


ತ್‌ 
0೨. 
ಆ 
ತುಲನಾತ್ಮಕ ದೃಷ್ಟಿಯಿಂದ ನೋಡಿದರೆ, ವಿಶೇಷತಃ ಬಿನ್ನಾಭಿಪ್ರಾಯ 
ಗೆ ಡೆ 


ಬರುವದಿಲ್ಲ, ಆದ್ದರಿಂದ ವಚನಕಾರರು ರಾಷ್ಟ್ರೀಯ ಥ್ರೇಯ 
ಆ 
ವನ್ನೇ ಶಿಕ್ಷಣದ ಮೂಲನುಂತ್ರವನ್ನಾಗಿ ಮಾಡಿದರು. 


ಉದ್ಯೋಗ. 


ಯಾನದಾದರೊಂದು ರಾಷ್ಟ್ರ ಅಥವಾ 


₹1 
au 
ಆ 
ಐ 
ಹಾ 
೭೬ 
21 
«) 
೧ 
tL 
(69 


ಸತಿಯು ಉನ್ನತಿಯಾಗಬೇಕಾದರಿ, ಆ ರಾಷ್ಟ್ರದಲ್ಲಿ ಔದ್ಯೋಗಿಕ ಸುಧಾ 
೪ ನ್‌ ಶ್ರಿ 
ರಣೆಯಾಗುವದು ಅನಕ್ಯವದೆ ಆ ಪ್ರಕಾರ. ನಮ್ಮ ವಚನಕಾರರು 


ಛ್‌ 
೫ 
£0 
೭| 
«) 
Cs CL 


ಜನಾಂಗದೊಳಗೆ ಉಪ್ಯೋಗಕ್ಕೆ ಒಳ್ಳೇ ಮಹತ್ವವನ್ನು 
ಯಾಕಂದರೆ ಅವರು ಸಮಾಜದಲ್ಲಿ ಯಾವದೇ ತರಗತಿಯ ಉಪ್ಯೋ 
ಗವಿದ್ದರೂ ಅ ದಕ್ಕೆ ಸಮಾನ ಯೋಗ್ಯತೆಯನ್ನು ಕೊಟಿ ದ್ದಾರೆ ಮತ್ತ 
ಸಮಾಜದಲ್ಲಿ ಸಕಲರೂ ಯಾವದಾದರೊಂದು ಉದ್ಯೋಗ ಮಾಡಿಯೇ 
ತೀರಬೇಕೆಂಬ ಸ್ವಾನಲಂಬನ ತತ್ವವನ್ನು ಜನಾಂಗದೊಳಗೆ ತುಂಬಿ 


ಡರು. ಇದರಿಂದ ಪ್ರತಿಯೊಬ್ಬ ಕ ಯಾವದಾದರೊಂದು 


ಉದ್ಯೋಗವನ್ನು ಮಾಡಿಂ 


ಓಟು 
ಲೆ 
ಶ್‌ 
೫, 
eg 
ಡ್‌ 
et 
(ಟ್ಟ 
< 
py 
a 
0 
ಸ 


ಬೇಕಾಯಿ:ತು. ವಚ 


೩೪೬ ಶಿನಾನುಭವ 


ನಕಾರರಿಗಿಂತ ಪೂರ್ವದಲ್ಲಿ ಬಡಿಗ, ಸಿಂಪಿಗ ಅಕ್ಕಸಾಲಿಗ, ಕಮ್ಮಾರ 
ಮೊದಲಾದ ಉದ್ಯೋಗಗಳು ಹೀನವಾದವುಗಳೆಂದೂ `ಇಂಥ ಕೆಲಸಗ 
ಳನ್ನು ಮು ಕೀಳು ಕುಲದವರೆಂದೂ ತಿಳಿಯುತ್ತಿದ್ದರು. ವಚ 
ನಕಾರರು ಇಂಥ ಮೂಢ ವಿಚಾರವನ್ನು ತೆಗೆದುಹಾಕಿ ಉದ್ಯೋಗದಲ್ಲಿ 
ಮೇಲು ಕೇಳುಗಳೆಂಬ ಭಾವನೆಯು ತಪ್ಪೆಂದೂ ಇಂಥ ವಿಚಾರಗಳ: 
ರಾಷ್ಟ್ರ ಘಾತುಕವಾದ ಕೀಳು ಭಾವನೆ ಎಂದೂ ಜನರಿಗೆ ಬೋಧನೆ 
ಯನ್ನು ಮಾಡಿದರು. 


ಕಾಯಕದ ಮಹತ್ವ. 


೧. ಕೃಷಿಕೃತ್ಯ ಕಾಯಕದಿಂದಾದಡೇನು ತನು ಮನ ಬಳಲಿಸಿ 
ತಂದು ದಾಸೋಹವ ಮಾಡುವ ಪರಮ ಸದ್ಭಕ್ತನ ಪಾದವ ತೋರಯಾ 
pe 
ಇಲ 


ಎನಗೆ. ಅಜೆಂಬೆನೆ, ಆತನ ತನು ಶುದ್ಧ ಮ ಶುದ್ಧ ನಡೆಶುದ್ದ ನುಡಿ 
ಎಲ್ಲ ಪಾವನ, ಆತನಿಗೆ ಉಸದೇಶವ ಮಾಡಿದಾತನೇ ಪರಮ ಸದ್ಗುರು. 
ಅಂತಪ್ಪ ಸದ್ಭಕ್ತನ ಮನೆಯು ಕೈಲಾಸವೆಂದು ಹೊಕ್ಕು ಲಿಂಗಾರ್ಚ 


ನೆಯ ಮಾಡುವ ಜಂಗಮವೇ ಜರ) ಇಂತಸ 
ನೆರೆ ನಂಬಿ ನಮೋ ನಮೋ ಎಂಬೆ ಬೆನಯ್ಯ ಕೊಡಲ 


೨. ಕಾಯಕದಲ್ಲಿ ನಿರುತನಾದಡೆ, ಗುರುದರುಶನವಾದರೂ ಮಕೆ 
ಯಬೇಕು, ಲಿಂಗಪೂಜೆಯಾದರೂ ಮರೆಯಬೇಕು, 
ಇದ್ದಡೆಯೂ ಹಂಗುಹರಿಯಬೇಕು, 


ಜಂಗಮ ಮುಂದೆ 


ಇಯೆಕವೇ ಕೈಲಾಸವಾದ ಕಾರಣ 
ಅಮಳೇಶ್ವರ ಲಿಂಗವಾಯಿತ್ತಾದರೂ ಕಾಯೆಕಡೊಳೆಗು. 


೩. 
ಜೆಸಗೊಂಡೆನಾ 
ದಂಡ ಕೂಡಲ ಸಂ 


RY ಸ UL 
ರಾಣವಾಸದಾಣ. 


ವಚೆನಕಾರರ ರಾಷ್ಟ್ರಭಾವನೆ. ೩೪೭ 


ಉದ್ಯೋಗದಲ್ಲಿ ನೈತಿಕ ಚಿಂಬಲನಿರಚೀಕು. 


೪. ಕಂದಿಸಿ ಕುಂದಿಸಿ ಬಂಧಿಸಿ ನೋಯಿಸಿ; ಕಂಡ ಕಂಡವರ 
ಬೇಡಿ ತಂದು ಜಂಗಮ ಲಿಂಗಕ್ಕೆ ಮಾಡಿಹನೆಂಬ ದಂದುಗದ ಮಾಟಕ್ಕೆ 
ಲಿಂಗ ನೈನಿದ್ಯಸಲ್ಲದು. ತನುಕರಗಿ ಮನಬಳಲಿ ಬಂದ ತೆಕೆದ ಅಸುವ 
ಸರಿದು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮ ಲಿಂಗಕ್ಕೆ ದಾಸೋಹನೇ 
ಮಾಟ, ಕಾರೆಯ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗ 
ಕೃರ್ಪಿತವಲ್ಲದೆ ದುರಾಕೆಯಿಂದ ಬಂದುದು ಆನರ್ಶಿತ ಇದು ಕಾರಣ 
ಸತ್ಯ ಶುದ್ಧ ಕಾಯಕದ ನಿತ್ಯ ದ್ರಮ್ಯವಾದರೆ ಚಂದೇಶ್ವರೆ ಲಿಂಗಕ್ಕೆ 
ನೈನೇದ್ಯ ಸಂದಿತ್ತು ಕೇಳಯ್ಯಾ. 


ಉದ್ಯೋಗದಲ್ಲಿ ೀಯರ ಸಾಹಸ. 


ಸ್ತ್ರ 
೫. ನಾತಿರುಹುತಿಹ ರಾಟಿಯ ಕುಲಜಾತಿಯ ಕೇಳರಣ್ಣಾ. 
ಅಡಿಯಣ ಹಲಗೆ ಬ್ರಹ್ಮ, ತೋರಣ ವಿಷ್ಣು. ನಿಂದ ಬೊಂಬೆ ಮಹಾ 
ರುದ್ರ, ರುದ್ರನ ಚೆಂಬಳಿಯನೆರಡು ಸೂತ್ರದ ಕರ್ಣ ಅರಿನೆಂಬ ಕದರು 
ಭಕ್ತಿಯೆಂಬ ಕೈಯ್ಯಲ್ಲಿ ತಿರುಹಲಾಗಿ ಸುತ್ತಿತ್ತು ನೂಲು. ಕದಿರು 
ತುಂಬಿತ್ತು ರಾಟಿಯ ತಿರುಪಲಾರೆ. ಎನ್ನ ಗಂಡ ಹುಟ್ಟಹ ಶದಿಕೆರೆ 
ಮೈಯ್ಯೊಡೆಯ ಗುಮ್ಮೇಶ್ವರ. 

ಈ ಪ್ರಕಾರ ವಚನಕಾರರು ಔದ್ಯೋಗಿಕ ಕ್ರಾಂತಿಯನ್ನು ಮಾಡಿ 
ಇಷ್ಟ್ರೀಯತ್ಸದ ಮುಖ್ಯ ಅಂಗವೆನಿಸಿದ ಸಾಂಪತ್ತಿಕ ಸುಧಾರಣೆಗಾಗಿ 


Ct 


ಪ್ರಿ 
ಪ್ರಯತ್ನ.ನ ಮಾಡಿದರು. ಇದು ಏನು ಸಾಮಾನ್ಯ ಕೆಲಸವಲ್ಲ. ಆಧು 
ನಿಕ ಹಿಂದುಸ್ತಾನದಲ್ಲಿಯೂ ಕೂಡ ರಾಷ್ಟ್ರ ಮುಖಂಡರು ನಿರುಜ್ಯೋ 
ಗದ ನಿವಾರಣೆಗಾಗಿ ಸತತ ಪ್ರಯತ್ನ ಮಾಡಹತ್ತಿದ್ದಾರೆ. ಆದ್ದರಿಂದ 
ನಮ್ಮ ವಚನಕಾರರ ಔದ್ಯೋಗಿಕ ಆಂದೋಲನವು ಜನಾಂಗದ ಸಾಂಪ 
ತ್ತಿಕ ಸ್ಥಿತಿಯನ್ನು ಸುಧಾರಿಸಿ, ರಾಷ್ಟ್ರಿಯ ಭಾವನೆಯನ್ನು ಉಜ್ವಲಗೊ 
ಭಿಸುವದೇ ಆಗಿದೆ. 
ಸ್ತ್ರೀ ಸ್ವಾತಂತ್ರ್ಯ. 


ತ್ಲಿಳಲೆ ಶಿನಾನುಭವೆ. 


ಫ್ಯಾಸಿಯಿಂ' ಮತ್ತು ನಾಜೀ ತತ್ವಗಳು ಸ್ರೀ ಯರ ಸ್ವಾತಂತ್ರ್ಯಕ್ಕೆ ನಿರ್ಬಂಧ 
ನಿರಬೇಕೆಂದೂ, ಬೊಳ್ಳೆವಿಜಂ ಮುತ್ತು ಪ್ರಜಾಪಕ್ಷಗಳು ಅವರಿಗೆ 


ಸ್ವಾತಂತ್ರ್ಯ ಕೊಡಬೇಕೆಂದೂ ವಾದಿಸುತ್ತವೆ. ಅದರಂತೆ ನಮ್ಮ 
ಪೌರ್ವಾತ್ಯ ಜನಾಂಗದಲ್ಲಿಯೂ ಕೂಡ ಮತಜೇದಥ ಅಡೆ ಅಂತೂ 
ಜಗತ್ತಿನಲ್ಲಿ ಪ್ರೀ ಸ್ವಾತಂತ್ರ್ಯವು ವಾದಗ್ರಸ್ತ ನಿಷಯವಾಗಿದೆ. ವಚನ 
ಕಾರರು ಪ್ರೀ ಸ್ವಾತಂತ್ರಃತೆಗೆ ಒಪ್ಪಿಗೆಯನ್ನು ಕೊಟ್ಟಂದರೂ ಅದು 
ನೈತಿಕ ಶಕ್ತಿಯ ಆಧಾರದ ಮೇಲೆ ನಿಲ್ಲಬೇಕೆಂಬ ಒಂದು ಸಂಕೋಲೆ 
ಯನ್ನು ಬಗಿದಿದ್ದಾರೆ ಅಂದರೆ ನಮ್ಮ ವಚನಕಾರರ ಪ್ರೀ ಸ್ದಾ ಶತಂತ್ರ್ಯವು 
ನೀತಿಯುಕ್ತವಾದುದು. ಸ್ವಾಭಾವಿಕವಾಗಿ ಸ್ತ್ರೀಯರು ಕೋಮಲಹೃದಯಿ 
ಗಳು ಮತ್ತು ಪ್ರೇಮಿಗಳು ಇನ್ನು ವಿಷಯವಾಸನೆಗೆಳೆಯುವಂಥ 
ಪ್ರೇಮದಿಂದ ರಾಷ್ಟ್ರಕ್ಕೆ ಅಹಿತನಾಗಬಹುದು; ಶುದ್ಧ ಸಾತ್ವಿಕ ಪ್ರೇಮ 
ದಿಂದ ಹಿತವಾಗಬಹುದು. ಶುದ್ಧ ಸಾತ್ವಿಕ ಪ್ರೇಮದಿಂದ ಕೂಡಿದ 
ಸ್ರೀ ಸ್ವಾತಂತ್ರ್ಯವೇ ನಮ್ಮ ನಚನಕಾರರ ತೆತ್ವವಾದ್ದರಿಂದ ವಚನ 
ಕಾರರ ಪ್ರೀ ಸ್ರಾತಂತ್ರ್ಯತೆಯಲ್ಲಿ ಒಂದು ಅದ್ದು ತಿ ಶಕ್ತಿ ಇಷೆ. ಸ್ತ್ರೀಯ 
ರಿಗೆ ಸ್ರಾತಂತ್ಯವನ್ನು ಕೊಟ್ಟು ಅವರ ನೈತಿಕ ವೃತ್ತಿಯನ್ನೇ ಹದ 
ಡಿಸಿದ ಜನಾಂಗಕ್ಕೂ ನಮ್ಮ ವಚನಕಾರರು ಬೋಧನೆಯನ್ನು ಮಾಡಿ 
ಸ್ದಾ. ಮತ್ತು ಸಿ ಸ್ತ್ರೀಯರನ್ನು ದಾಸ್ಯದಲ್ಲಿಟ್ಟು ಅವರನ್ನು ಮನುಷ್ಯತ್ವದ 
ೇವೆ.ಯಿಂದ ಕೂಡ ಹಗು ತಿಳಿ ಹೇಳಿದ ಸ್ಸಾರಿ ಅಂತೂ 
ಸಮ್ಮ, ವಚನಕಾರರ ಸಿ ಶ್ರೀ ಸ್ಟಾ ತ್ರತಂತ್ರ್ಯವು ಜಗತ್ತಿಗೇನೇ ಬುದ್ಧಿಕಲಿನು 
ಂತಹದು ಇದೆ. ಮತ್ತು ಅವರ ಈ ಧೋರಣೆಯಿಂದ ಸದ್ಯದ ಜಗ 
ನಲ್ಲಿ ಪ್ರೀ ಸ್ವಾತಂತ್ರ್ಯದ ವಿಷಯಕ್ಕೆ ಇದ್ದ ವಾದವು ಬಗೆಹರಿಯ 
ಬಹುದು ಎಂದು ಶೋರುತ್ತದೆ. ವಚನಕಾರರ ಧೋರಣೆಯನ್ನು ಅವರ 
ವಚೆನಗಳಿಂದಲೇ ಅಳೆಯಲಾಗಿದೆ 


ದ್ರ 


FY) 
e) 


೭೬ ೭. 2 


L 


tL 


೧. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಸ್ಬುದು ಶಿನಂಗೆ, ಸತಿ 
ಸತಿಗಳೊಂದಾಗದವನ ಭಕ್ತಿ ಅನ್ಭ್ಳುತದೊಳ್‌ ವಿನಚಿಂಯವತೆ ಕಾಣಾ 


ರಾಮನಾಥಾ. 


ವಚನಕಾರರ ಲಾಷ್ಟ್ರ ಭಾವನೆ. ೩೪೯ 


ಈ Rls 'ಮೇಲಿಂದ ನೋಡಿದರೆ, ಸ್ರೀ ಮತ್ತು ಪುರುಷ 
ದರಿ ಒಂದೇ ಜೀವನದ ಎರಡು ದೇಹಗಳು, ಎಂಬ ಕಲ್ಪನೆಯನ್ನು 
SE ಮೇಲು ಕೀಳೆಂಬ ಭಾವನೆಯನ್ನು *ತ್ರೊಗೆದರು. ಇದ 
ಮಾಜದಲ್ಲಿ ಎಂಥ ಪ್ರೀಯರು ಉತ್ಸನ್ನವಾದರೆಂದಕ್ಕೆ ಆಧ್ಯಾ 
್ಳೋನ್ನತ ಶಿಖರವೆನಿಸಿದ ಐಕ್ಯಸ್ಥ ಲದವರೆಗೂ ಹೋಗಿ 
ಪೆನ್ನು ಅವರ ವಚನಗಳಿಂದ ಸ್ಪಷ್ಟೀಕರಣ ಮಾಡಿದ್ದೇನೆ. 


೮. 0 
[28 


(0 © Gl 
dL 
ಜ್‌ 
> (GL 
ಜ ೭೬ 
₹೬ 
ಲ 
Fs 


ಳು 
ತ 
ಬ್ಲ 
ಲಿ 
al 
CL 
೧ 


| ೩ *ಅಂಗದೊಳೆಗೆ ಅಂಗವಾಗಿ ಅಂಗ ಲಿಂಗೈಕ್ಯವ ಮಾಡಿದೆ. 
ಮನದೊಳಗೆ ಮನವಾಗಿ ಮನವ ಲಿಂಗೈಕ್ಯನ ಮಾಡಿದೆ ಭಾವದೊ 
ಳಗೆ ಭಾವವಾಗಿ ಭಾವಲಿಂಗೈಕ್ಯವ ಮಾಡಿದೆ, ಅರಿನಿನೊಳಗೆ ಅರಿವಾಗಿ 
ಅರಿವು ಲಿಂಗೈಕ್ಯವ ಮಾಡಿದೆ, ಕ್ರೀಯಗಳೆಲ್ಲವ ನಿಲಿಸಿ ಕ್ರೀಯಾತೀತ 
ವಾಗಿ ನಿಷ್ಪತ್ತಿ ಲಿಂಗೈಕ್ಯವಾದೆ ನಾನೆಂಬುದ ನಿಲಿಸಿ ನೀನೆಂಬುದ ಕೆಡಿಸಿ 
ಉಭಯ ಲಿಂಗೈಕ್ಯವ ಮಾಡಿದೆ, ಚನ್ನಮಲ್ಲಿಕಾರ್ಜುನನೊಳಗೆ ನಾನಳಿ 
ಡೆನಾಗಿ ಲಿಂಗವೆಂಬ ಘನವು ಎನ್ನಲ್ಲಿ ಅಳಿಯಿತ್ತು ಕಾಣಾ ಸಂಗನ 


ಬಸವಣ್ಣಾ. 


೪. ನಾನು ನಿನಗೊಲಿದೆ ನೀನು ಎನಗೊಲಿದೆ, ಟು 
ದಿಫ್ಸೆ, ನಾನಿನ್ನನಗಲದಿಫ್ಸೆ ನಿನಗೆ ನನಗೆ ಬೇರೊಂದು ಶಾವುಂಟೀ? 
ನೀ ಕರುಣಿ ಎಂಬುದ ನಾ ಬಲ್ಲೆ. ನೀನಿರಿಸಿದ ಗತಿಯೊಳಗೆ ಇಪ್ಪಳಾ 
ನಯ್ಯಾ. ನೀನೇ ಬಲ್ಲೆ ಚನ್ನಮಲ್ಲಿಕಾರ್ಜುನ. 


ಈ ಪ್ರಕಾರ ವಚನಕಾರರು ಸ್ತ್ರೀಯರಿಗೆ ಸ್ವಾತಂತ್ರ್ಯತೆಯನ್ನು 
ಕೊಟ್ಟಿ ಕಾರಣ ಸಮಾಜದಲ್ಲಿ ಅಕೃಮಹಾಜೀನಿಯರಂಥ ಶ್ರಿ ಸ್ರೀ ರತ್ನಗಳು 
ಉದಯವಾದರು. ಇಷ್ಟೇ ಅಲ್ಲ ಶಿನಾನುಭನ ಮಂಟಪದ ಮಧ್ಯ 
ಹೊಳು ನಿಂತು ಜ್ಞಾನ ಭಾಂಡಾರವೆನಿಸಿದ ಅಲ್ಲವು ಪ್ರಭುವಿನನ್ನೂ 
ಭಕ್ತಿಯ ಕಣಿಯಾದಂಥ ಬಸವಣ್ಣನವರನ್ನೂ ನಾದವನ್ನಿ ಸೋಲಿಸಿ, 
ಆತ್ಮ ತೇಜಸ್ಸಿನ ಅಖಂಡ ವೈಭವವನ್ನು ಮೆಕಿಸಿದರು. ಆದ್ದರಿಂದ 
ಸಮ್ಮ ಪ್ರೀ ಸ್ವಾತಂತ್ರ ತ್ರ ತೆಯಲ್ಲಿ ಭಕ್ತಿಯ ಭಾಂಡಾರವಿದೆ:: ಸತ್ಯದ 
ಸೌಂದರ್ಯವಿದೆ ಪ್ರೇಮದ ನನೆ ಇದೆ ಅಹಿಂಸೆಯ ಗೊನೆ ಇದೆ. ನಾದ 
ಗ್ರಸ್ತ ಜಗತ್ತು ಇತ್ತ ಲಕ್ಷ್ಯ ಕೊಡುವದೇ? ಹ 


೩೫೦ ಶಿನಾನುಭವ. 


ಅಹಿಂಸೆ. 


ವಚನಕಾರರ ಅಹಿಂಸೆಯ ವಿಷಯಕ್ಕೆ ಹೇಳುವದಾದರೆ ಚ 
ಪ್ರಾಣಿಗಳ ಹಿಂಸೆ ಮಾಡಬಾರದು. ಇಷ್ಟೇ ಅಲ್ಲ ಎರಡನೇಯವ 
ಮು ಸ್ಸ ನೋಯಿಸುವಂಥ ವೃತ್ತಿ ಕೂದ ಹಿಂಸೆ ಎಂದೆ ಅವರ ಹ 
ಇದ್ದಂತೆ ಕಂಡು Ri ಯಾಕಂದರೆ ಬಸವಾದಿ ಪ್ರಮಥರ ಯಾವ 
ನಚನಗಳನ್ನು ಒಳಹೊಕ್ಕು ನೋಡಿದರೂ ಅಲ್ಲಿ ಕಠೋ ರತೆಯ ಲಪ 
ಲೇಶವು ಕೂಡ ಕಂಡುಬರುವದಿಲ್ಲ. ಒಮ್ಮೊಮ್ಮೆ ಎರಡನೇಯರ ವಿಚಾ 
ರಗಳನ್ನು ಖಂಡನೆ ಮಾಡಿರುವರು. ಆದರೆ ಅದರಲ್ಲಿಯೂ ಕೂಡ ಒಂದು 
ತರದ ನಿನಯವದೆ. 


೧. ರ ನೋಯಿಸಿ ಮನನ ಬಳಲಿಸಿ ನಿಮ್ಮ ಪಾದವ ಹಿಡಿ 
ದವಕೊಳಕೇ ಈ ನುಡಿ ಸುಡದಿಹುವೇ? ಕೂಡಲ ಸಂಗಮಸೇವಾ 
ಶಿವಭಕ್ತರ ನೋವು ಲಿಂಗದ 'ನೋವು. 


೨. ಜಾಲಗಾ ರನೊಬ್ಬ ಜಲನೆಹೊಕ್ತು ಶೋಧಿಸಿ ಹಲವು ಪ್ರಾಣಿ 
ಗಳ ಕೊಂದು NS ತನ್ನ ಮತೆಯಕೊಂದು ಶಿಶು ಸತ್ತಕೆ 
ಅದಕೆ ಮರುಗುವಂತೆ ಅವಕೇಕೆ ಮರುಗನು? ಚನ್ನಮಕ್ಲಿಕಾರ್ಜು 
ನನ ಭಕ್ತನಾಗಿರ್ದು ಜೀವ ಹಿಂಸೆಮಾಡುವ ಮಾದಿಗರ ನೇನೆಂಜಿನಯ್ಕಾ? 


೩. ನುಡಿಯಲ್ಲಿ ಕೆಂಕರತ್ವವನರಿದು ಕರವ ಬೀಸುವಲ್ಲಿ ತುಷಾರ 
ಟಕವನರಿದು ಅಡಿ ಇಡುವಲ್ಲಿ ಪೊಡನಿಯಲ್ಲಿ ಹೊರಹೊನಿ ದ ಜೀವನ 
ಚೇತನಾದಿಗಳನರಿದು ಮತ್ತೆ ಗಿಡವ ಬಿಡಿವಲ್ಲಿ' ಮತ್ತೊಂದು. ಒಡಗೂ 
ಡುವಲ್ಲಿ ಒಡಗೂಡಿ ಬಿಡುವಲ್ಲಿ ಸರ್ವ ದಯಕ್ಕೆ ಸುದಿ ಪುಚ್ಚನಿಐ್ಲದಿರ 


ಬೇಕು ಇಂತೀ ಸಡಗರದ ಚಿತ್ತ ದಸರೇಶ್ವರ ಅಂಗನೆ ನೊಡಗೂಡುವ ಭಕಿ 


ಆದ್ದರಿಂದ ನಮ್ಮ ವಚನಕಾರರು ಶುದ್ದ ಅಹಿಂಸಾ ವಾದಿಗಳು. 


ಆನೇಕರು ರಾಜಕಾರಣಕ್ಕೂ ಧರ್ಮಕ್ಕೂ ಏನೂ ಸಂಬಂಧವಿಲ್ಲ 
ಇದಕ್ಕೆ ರಾಜಕೀಯ ಸ್ವರೂಪ ಕೊಡುವದು ತಪ್ಪು ಎಂದು ತಿಳಿಯ 
ತ್ತಾರೆ. ಆದರೆ ಜಾ ದರೂ ರಾಜ್ಯವು ಬಹುಕಾಲ 
ಯಬೇಕಾದಕೆ ನೀತಿಯ ಕಥೆಗಳ Wie ಅದು. ರಿಲಜೇ 


ಇಲ್ಲದಿದ್ದರೆ. ಆದು ಬಹು ದಿವ ಬಾಳಲಾರದು. ಫೀತಿಯಿ 


Fo 
CL 
೫ 
a) 
೫ 
ತ್‌ 


ವಚನಕಾರರ ರಾಷ್ಟ್ರಭಾನನೆ. 4೫೧ 


ಎ 


ರಾಜಕಾರಣ ರಾಷ್ಟ್ರೀಯತ್ವವೇ ಅಲ್ಲ ಅದು ಬಂಡುಗಾರಿಕೆಯಲ್ಲಿ ಬರು 
ತ್ತದೆ. ನೀತಿ ಎಂದರೆ ಸತ್ಯ ಪ್ರೇಮ ಅಹಿಂಸೆ ಇವುಗಳ ಮಿಲನದಿಂ 
ದಾದ ಒಂದು ತತ್ವ ಇಂಥ ತತ್ವಗಳ ಭೂಮಿಕೆಯ ಮೇಲೆಯೇ ನಮ್ಮ 
ವಚನಕಾರರು ರಾಷ್ಟ್ರೀಯತ್ವದ ನಿಶಾನೆಯನ್ನು ನಿಲ್ಲಸಿದರು. 


ಇನ್ನು ಅಹಿಂಸಾ ಮತ್ತು ಪ್ರೇಮದ ವಿಷಯಕ್ಕೆ ಮಹಾತ್ಮಾ 

7 ಂಧಿಯವರು ಅಂದಿರುವದೇನೆಂದಕ್ಕೆ ಜಗದಾಂತರ್ಯ ಶಕ್ತಿಗಳಲ್ಲಿ 
ನ್ರೀಮುದನ್ನು ಅದ್ಭುತವಾದ ಶಕ್ತಿ ಮತ್ತೊಂದಿಲ್ಲ. ಅಂಥ ಶುದ್ಧ ಸಾತ್ರಿಕ 
ಪ್ರೇಮವೇ ಅಹಿಂಸೆಯು. ಈತರದ ಒಂದು ದಿವ್ಯಶಕ್ತಿಯು ಬಸವಣ್ಣ 
ನವರ ಹೃದಯದಲ್ಲಿಯೂ ಕೂಡ ಇತ್ತೆಂದು ಅವರ ವಚನಗಳ ಮೇಲಿಂದ 
ತಿಳಿಯುತ್ತದೆ. ಯಾವಾತನ ಹೃದಯದಲ್ಲಿ ಪ್ರೇಮದ ರುುರಿಯು ಹರಿ 
ದಿಡಿಯೋ ಅವನಲ್ಲಿ ಜನರನ್ನು ಒಲಿಸಿಕೊಳ್ಳುವ ಶಕ್ತಿ ಇರುತ್ತದೆ 

ಈ ಪ್ರಕಾರ ನಮ್ಮ ಬಸವಣ್ಣನವರು ಪ್ರತ್ಯಕ್ಷ ಪ್ರೇಮ ಮೂರ್ತಿ 
ಗಳಿದ್ದದರಿಂದ ಆಗಿನಕಾಲದ ಜನರಿಗೆಲ್ಲ ಬೇಕಾದವರಾದರು, ಆದ್ದರಿಂದ 
ಬಿಜ ಳರಾಜನು ಬಹು ಸಂಖ್ಯಾಕರ ಬೆಂಬಲವನ್ನು ಪಡೆದ ಬಸವಣ್ಣನ 
ವರಿಗೆ ತನ್ನ ರಾಜನೀತಿಶಾಸ್ತ್ರ ಸ್ರಕೃನುಸಂಸಿ ಪ್ರಧಾನಸಟ್ಟಿ ಕ್ರೇರಿಸಬೇಕಾಯಿತು. 
ಈ ಪ್ರಕಾರ ಬಸವಣ್ಣನವರು ಬಸ ವಣ್ಣವರಾಗಿಯೇ ಉಳಿಯದೆ ಮಂತ್ರಿ 
ವರ್ಯ ಬಸವಣ್ಣನವರಾದರು. ಧರ್ಮ ಮತ್ತು ರಾಜಕಾರಣ ಇವು 
ಒಂದೇ ನಾಣ್ಯದ ಎರಡು ಮಗ್ಗುಲುಗಳೆಂಬುದನ್ನು ಪ್ರತ್ಯಕ್ಷತೋರಿಸಿ 
ದಶು ಆದ್ದರಿಂದ ಅಹಿಂಸೆಯಲ್ಲಿ ಒಂದು ತರದ ರಾಷ್ಟ್ರೀಯ ತೇಜವಿದೆ. 


ಈ ಪ್ರಕಾರ ನಮ್ಮ ವಚನಕಾರರು ರಾಷ್ಟ್ರದಲ್ಲಿ ಸಂಘಟನೆ ಶಿಕ್ಷಣ 
ಪ್ರಸಾರವು, "ಔದ್ಯೋಗಿಕ ಪ್ರಗತಿ ಸ್ರೀ ಸ್ವಾತಂತ್ರ್ಯ ಅಹಿಂಸೆ ಮುಂತಾದ 
ಶಾಪ ಚಾ ವಿಚಾರಗಳಲ್ಲಿ ಹೊಸ ಚೈತನ್ಯವನ್ನು ತುಂಬಿದರು. 
೮೦೦ ನರ್ಷಗಳಾಚೆಯಲ್ಲಿ ನ ಆಗಿನ ಕಾಲದ ಆಂದೋಲನವು ಈಗಿನ 
ಕಾಲಕ್ಕೆ ಸಹ ಆದರ್ಶ ಅಾಯವಾಗಿಡೆ. ಯಾಕಂದರೆ ಈಗಿನ ರಾಷ್ಟ 
ಮುಖಂಡರೂ ಕೂಡ Ro ನಿಚಾರಗಳನ್ನೇ ಮುಂದಿಟ್ಟು ಕೊಂಡಿದ್ದಾರೆ. 
ಇದರ ಮೇಲಿಂದ ವಚನಕಾರರ ನಂದು ಎಷ್ಟು ಆದರ 


ಣೀಯವಾಗಿತ್ತೆಂಬುದು ವ್ಯಕ್ತವಾಗುತ್ತದೆ. 


2೫೨ ಶಿವಾನುಭವ 


ಬಾರೆ! ಕಾವ್ಯರಾಣಿ. 
(ವಿ. ಎರ್ಸ, ಎಸ್‌, ಪಾಟೀಲ, ಇಂಟರ ಕಾಲೇಜ ಗುಲ್ಬುರ್ಗಾ.) 


EDN ಇ. 


೧ 
ಬಾರೆ! ಬಾರೆ! ಕಾವ್ಯರಾಣಿ! 
ಬಾರೆಯೆನ್ನ ಅರಗಿಣಿ! 

ವಿಯೆ ಹೃದಯದಲ್ಲಿ ನೀನು 

ಸರೆತು ಬೇಗ ಕೂಡಿಕೊಂಡು 

ಸೊಟಗಿನಿಂದ ಸರಸವಾಡಿ 

ನಲಿದು ನಲಿದು ನಲ್ಮೆಯಿಂದ 

ಬಾರೆ ಬೇಗ ಮೋಹಿನಿ! 

ಭರಿತ ರಸದ ಯೋಗಿನಿ! 


€ 


ಬೆಳಗು ಡೇವಿ ಬೆಳಗುವಾಗ 
ಇಳೆಯ ಇರುಳು ಕಳೆಯುವಾಗ 


ಎಷೆಯ ಬಳ್ಳಿಬಾಡುವಾಗ 
ಮನದಶಾಂತಿ ನೀಗುವಾಗ 
ಆತ್ಮಶಕ್ತಿ ಕುಂದಿದಾಗ 
ಕನಿಯು ತಾನು ಬಳಲಿಬೆಂದು 
ಬಯಸಿ ಬಹಳ ನಿನ್ನ ರ 
ಚಿತ್ರಿಸುತ್ತ ಕರೆಯುವಾಗ 

ಬಂದು ನಿಲ್ಲೆ ಕಾಮಿನಿ! 
ಪೂರ್ಣಭಾವ ಶಾಲಿನಿ! 





ಚೆಂದಿನುರಸನ ನಚನಗಳು. 





ಚಂದಿಮರಸನ ವಚನಗಳು ನಮಗೆ ಸ್ವತಂತ್ರವಾಗಿ ದೊರೆತಿರು 
ವದಿಲ್ಲ. ನಮಗೆ ಅಲ್ಲಲ್ಲಿ ದೊರೆದ ಅವನ ವಚನಗಳನ್ನು ಒತ್ತಟ್ಟಿಗೆ 
ಸಂಗ್ರಹಿಸಿ ಈ ಗ್ರಂಥದಲ್ಲಿ ಪ್ರಸಿದ್ಧಿಸಿದ್ದೇವೆ. ಚಂದಿಮರಸನು ವಚನ 
ಕಾರರಲ್ಲಿ ಬಹು ಪ್ರಸಿದ್ಧನಾದವನು. ಆದುದರಿಂದಲೇ ಅವನ ಉಕ್ತಿ 
ಗಳು ವಚನಗಳ ಪ್ರತಿಯೊಂದು ಸಂಗ್ರಹದಲ್ಲಿ ಬಹುಶಃ ದೊರೆಯು 
ತ್ತವೆ. ಈ ವಚನಕಾರನ ಭಾಷೆಯಲ್ಲಿ ಕ್ಲಿಷ್ಟತೆ ಇಲ್ಲ. ಆನನ ನುಡಿ 
ಗಳು ಬಹು ಸುಲಭವೂ ಸರಳವೂ ಇರುತ್ತವೆ. ಆದರೂ. ಅವುಗಳಲ್ಲಿ 
ಮಾಧುರ್ಯವು ತುಂಬಿರುತ್ತದೆ. ಇಲ್ಲಿ ಪ್ರಸಿದ್ಧಿಸಿದ ವಚನಗಳನ್ನು ನಾವು 
ಪರೀಕ್ಷಿಸಿದಲ್ಲಿ ಚಂದಿಮರಸನು, ತಾನು ಯಾರು, ವಿಶ್ವವಾವುದು, ತನಗೂ 
ನಿಶ್ವಕ್ಟೂ ಆವ ಸಂಬಂಧವಿದೆ, ತನ್ನನ್ನು ತಾನು ತಿಳಿಯುವದರ ಮಹ 
ತ್ರವೇನು, ಇಂಥ ಮಹತ್ವದ ವಿಷಯಗಳನ್ನು ಅವನು ಹೆಚ್ಚಿಗೆ ಚರ್ಚಿಸು 
ಕ್ರಿರುವದು ಕಂಡುಬರುತ್ತದೆ. ಅವುಗಳಲ್ಲಿ ವೀರಶೈವ ಧರ್ಮದ ತಿರುಳು 
ಚನ್ನಾಗಿ ಹೊರಬೀಳುತ್ತದೆ. ಅವನು ಪ್ರತಿಪಾದಿಸುವ ವಿಚಾರಗಳು 
ವೀರಶೈವ ಧರ್ಮದ ತತ್ವಗಳನ್ನು ಚನ್ನಾಗಿ ಸಮರ್ಥಿಸುತ್ತವೆ. 


ಈ ವಚನಕಾರನು ಪುರಾತನ ಕಾಲದ ವಚನಕಾರರಂತೆ ಸ್ವಲ್ಪ 
ಶಬ್ದಗಳಲ್ಲಿ ಬಹ್ವರ್ಥವು ಬರುವಂತೆ ತನ್ನ ವಚನಗಳನ್ನು ರಚಿಸಿದ್ದಾನೆ. 
ಹೀಗೆ ಮಾಡುವಲ್ಲಿ ಅವನು ತನ್ನ ವಿದ್ವತ್ತೆಯನ್ನು ಹೊರಗೆಡುವುವ 
ಹವ್ಯಾಸಕ್ಕೆ ಬಿದ್ದಿರುವದಿಲ್ಲ. ಅವನು ನುಡಿಗಳಲ್ಲಿ ಸಹಜತೆ ಇದೆ. 
ವಾಗಾಡಂಬರಗಳೇನೂ ಇರುವದಿಲ್ಲ, 


$ 
ಈತನ ಗ್ರಾಮವು ಅವನ ಮುದ್ರಿಕೆಯಲ್ಲಿ ಹೇಳಿದಂತೆ ಸಿಮ್ಮಲಿ 
ಸೆಯಾಗಿರುತ್ತದೆ. ಸಿಮ್ಮಲಿಗೆಯು ವಿಜಾಪುರ ಪಟ್ಟಣದ ದಕ್ಷಿಣಕ್ಕೆ ೩೦ 
ಮೈಲುಗಳಾಚೆ ಕೃಷ್ಣಾ ನದಿಯ ಧಡದಲ್ಲಿದೆ. ಇದು "ಈಗ ಬಾಗೇ 
ನಾಡಿ ತಾಲೂಕಿನ ಒಂದು ಗ್ರಾಮವಾಗಿದೆ. ಈ ಗ್ರಾಮವಿದ್ದ ಸ್ಥಳವು 
ಬಹು ರಮಣೀಯವಾದದ್ದು., ಅಲ್ಲಿಯ ವಿಶಾಲವಾದ ಕೃಷ್ಣಾ ನದಿಯ 


೧೮ 


ಪಾತ್ರವು ಗ್ರಾಮಕ್ಕೆ ಕಳೆಯನ್ನು ತಂದಿದೆ. ಈ ಪಾತ್ರದ ಮಧ್ಯದ 
ಲ್ಲಿಯೇ ಚಂದಿಮರಸನ ಗುಡಿಯು ಇಡೆ. ಅದಕ್ಕೆ ಊರವರು ಚಂದ 
ಯ್ಯನ ಗುಡಿ ಎಂದೆನ್ನುತ್ತಾರೆ. ಗುಡಿಯ ಸುತ್ತಲೂ ಆಳವಾದ ಒಂದು 
ಮಡುವು ಇದೆ. ಆದರೆ ನದಿಯ ನೀರು ತಗ್ಗಿದಾಗ ಈ ಗುಡಿಯ 
ಕಟ್ಟಿಯ ಮೇಲೆ ನಿಲ್ಲಬಹುದು. ನೀರಿನ ಮಧ್ಯದಲ್ಲಿ ಗುಡಿಯು ಇದ್ದ 
ದ್ದರ ಮೇಲಿಂದ ಕೃಷ್ಣಾ ನದಿಯು ತನ್ನ ಪಾತ್ರವನ್ನು ಬದಲಿಸಿ ಗುಡಿ 
ಯನ್ನು ಸುತ್ತು RN ಏನೋ ಎಂಬ ಸಂಶಯವು ಉಂಟಾ 
ಗುತ್ತದೆ. 


"ಚಂದಿಮರಸು? ಈ ಹೆಸರಿನ ಮೇಲಿಂದ ಈ ವಚನಕಾರನು ತನ್ನ 
ಪೂರ್ವಾಶ್ರಮದಲ್ಲಿ ಒಂದು ಗ್ರಾಮ ಅಥವಾ ನಾಡಿನ ಒಡೆಯನಿದ್ದಿರ 
ಬೇಕೆಂದು ಊಹಿಸಬಹುದಾಗಿದೆ. ಇವನ ಚರಿತ್ರೆಯು ಇನ್ನೂ ಉಪ 
ಲಬ್ಬವಾಗಿಲ್ಲ. ಆದರೆ ಈತನ ಗುರುವು ನಿಜಗುಣಯೋಗಿಯು ಇದ್ದ 
ನೆಂದು ಅವನ ವಚನಗಳಿಂದಲೇ ತಿಳೆದುಬರುತ್ತಜೆ. ಈ ಗ್ರೇಥ 
ದಲ್ಲಿಯ ವಚನಗಳು ೧೨, ೧೩ ೨೩. ೨೬, ೪೦, ೪೫ ಇವುಗಳನ್ನು 
ನೋಡಿರಿ. ಇಲ್ಲಿ ಚಂದಿಮರಸನು ತನ್ನ ಗುರುವಿನ ಸ್ಮರಣೆ ಮಾಡಿದ್ದು 
ಕಂಡುಬರುತ್ತದೆ. ಅವುಗಳಲ್ಲಿ ಅವನು ನಿಜಗುಣನೇ ತಾನಾಗಬೇಕೆಂಬ 
ಆಕಾಂಕ್ಷೆಯನ್ನು ತೋರಿಸಿದ್ದಾನೆ. ಕೆಲವು ವಚನಗಳಲ್ಲಿ ತಾನು ಅವ 
ನಿಗೆ ಮರೆಹೊಕ್ಕಿರುವೆನೆಂದು ತ ನಾರ | ನುಡಿದಿದಾನೆ. 
ಇನ್ನೊಂದು ವಚನದಲ್ಲಿ ನಿಜಗುಣನು ಪರಮಾತ್ಮನ ಸ್ವರೂಪು ಎಂದು 
ಸಂಬೋಧಿಸಿದ್ದಾನೆ. ಇವುಗಳ ಮೇಲಿಂದ ಯಾವ ಕಾಲಲ್ಲಿ ಗುರು 
ಶಿಷ್ಯ ಸಂಬಂಧದ ಶಿವಾನುಭವದ ವಿಚಾರಗಳು ಪ್ರಚಾರದಲ್ಲಿದ್ದವೋ 
ಆ ಕಾಲದಲ್ಲಿ ಅಂದರೆ ಬಸವೇಶ್ವರನ ಕಾಲದ ಸಮೀಪಕ್ಕೆ ಈ ಉಭ 
ಯತರಿದ್ದರೆಂದು ತೋರುತ್ತದೆ. 


ಇದರೆ ಈ ನಿಜಗುಣನು ಷಟ್‌ಶಾಸ್ರ್ರಗಳನ್ನು ರಚಿಸಿದ ನಿಜಗುಣ 
ಶಿವಯೋಗಿಯಲ್ಲ. ಈತನು ವಚನಕಾರನಾದ ನಿಜಗುಣಯೋಗಿಯಾ 
ಗಿರುವನು. ಇವನ ಮುದ್ರಿಕೆಯು “ನಿಜಗುಣಯೋಗಿಯ ಯೋಗಾ” 
ಎಂದು ಇದೆ.” ನಿಜಗುಣ ಶಿನಯೋಗಿಯ ಮುದ್ರಿಕೆಯು “ಶಂಭುಲಿಂಗ? 


ಎಂದು ಇದೆ. ಇದರ ಮೇಲಿಂದ ಈ ಉಭಯ ತರು ಬೇಕಿ ಬೇಕೆ 
ಇದ್ದಾರೆಂಬದಾಗಿ ತೋರುತ್ತದೆ. 


೧೯ 


ತೋಂಟಿದಾರ್ಯರಸ ಶಿಷ್ಯನಾದ ಘನಲಿಂಗನು ಚಂದಿಮರಸನನ್ನು 
ತನ್ನ ವಚನಗಳಲ್ಲಿ ಹೊಗಳಿದ್ದಾನೆ. ಘನಲಿಂಗನ ವಚನಗಳು ಪುಟ 
೧೪ ನೋಡಿರಿ, ಅಲ್ಲಿ ಅವನು ಅಂದಿರುವದೇನೆಂದರೆಃ-- “ನಿಜಗುಣ 
ಚಂದಿಮರಸರು ಕರಸ್ಪಲದನಾಗಿದೇವಕೊಳಗಾದ ಎಲ್ಲ ವಿರಕ್ಷರು ಆವ 
ಕ್ರಿಯೆಯಲ್ಲಿ ಆಚರಿಸಿ ಲಿಂಗೈಕ್ಯರಾದರೆಂದು ಕೆಟ್ಟು ನುಡಿವ ಭವಹೇ 
ತುಗಳು ನೀವು ಕೇಳಿರೋ. ಅವರು ತುಂಬಿದ ತೊರೆಯ ಸಂಭ್ರಮ 
ದಿಂದ ಹಾಯಿದರು. ಶಕ್ತಿಯ ಮುಂದೆ ಹಾಲು ಬೋನ ಹಣ್ಣು 
ಕಜ್ಜಾಯಕಿಕ್ಕಿರಲು ಆ ಶಕ್ತಿಯ ಮಾತನಾಡಿಸಿ ಉಂಡರು. ಇತ್ಯಾದಿ” 
ಇಲ್ಲಿ ಘನಲಿಂಗನು “ನಿಜಗುಣ ಚಂದಿಮರಸರು'' ಎಂದು ಈರ್ವರ 
ಹೆಸರನ್ನು ಒಂದೆಡೆಗೆ ಹೇಳಿದ್ದರಲ್ಲಿ ಅರ್ಥವಿರಬೇಕ್ಕು, ಅವರಲ್ಲಿರುವ 
ಗುರುಶಿಷ್ಯ ಸಂಬಂಧವನ್ನು ಲಕ್ಷಿಸಿ ಅವನು ಹೀಗೆ ನುಡಿದಿರಬಹುದೆಂದು 
ತೋರುತ್ತದೆ. 


ಆದರೆ ಈ ಈರ್ವರು ಆವ ಕಾಲದಲ್ಲಿದ್ದರೆಂಬದನ್ನು ನಿಶ್ಚಿತವಾಗಿ 
ಹೇಳಲು ಸಾಧ್ಯವಿಲ್ಲ. ನಿಜಗುಣನ ಕಾಲವು ೧೧೬೫ ಇದ್ದುದಾಗಿ 
ರಾಃಬ॥ ನರಸಿಂಹಾಚಾರ್ಯರು ತಮ್ಮ ಕವಿಚರಿತೆಯಲ್ಲಿ ಬರೆದಿರುವರು. 
ಆದರೆ ನಿಜಗುಣನು ಮತ್ತು ಚಂದಿಮರಸು ಶಿವಾನುಭವಮಂಟಪದಲ್ಲಿ 
ದ್ವರೆಂಬ "ಐತಿಹ್ಯವಿಲ್ಲ. ಆದರೂ ಅವರು ಬಸವನ ತರುವಾಯ ೩ಂ- ೪೦ 
ವರ್ಷಗಳು ಮತ್ತು ಘನಲಿಂಗನ ಕಾಲ ಅಂದರೆ ೧೪೫೦ ಈ ಅವಧಿಯ 
ಮುಧ್ಯದಲ್ಲಿರಬೇಕೆಂದು ಹೇಳಲು ಮಾತ್ರ ಈಗ ಶಕ್ಕವಿದೆ. 


೨೦ 
(೧) ವಿಶ್ವದ ಸ್ವರೂಪು. 


ವಿನರಣೆ:-- ಜಗತ್ತು ಮಹಾಘನ ಗಂಭೀರವಾದ ಸಮುದ್ರಜೋ 
ಪಾದಿಯಲ್ಲಿ ಎಲ್ಲೆಡೆಯಲ್ಲಿಯೂ ಪಸರಿಸಿದಂತೆ ದೃಷ್ಟಿಗೆ ಗೋಚರವಾಗು 
ತ್ತದೆ. ಆದರೆ ಈ ವಿಸ್ತಾರವಾದ ಜಗತ್ತು ಪರಮಾತ್ಮನನ್ನು ಬಿಟ್ಸಿಲ್ಲ. 
ಪರಮಾತ್ಮನು ಈ ಜಗತ್ತಿನಲ್ಲೆಲ್ಲ ಪೂರ್ಣವಾಗಿ ನಿಬಿಡನಾಗಿ ಹರಡಿ 
ಕೊಂಡಿರುತ್ತಾನೆ. ಹ್ಯಾಗೆ ಜಲಧಿಯಲ್ಲಿ ನೊಕೆ ತೆರೆಗಳು ಉದ್ಭವಿಸಿ, 
ಆ ಜಲಧಿಯಲ್ಲಿಯೇ ಇದ್ದುಕೊಂಡು ಅದರಲ್ಲಿಯೇ ಕಡೆಗೆ ಲಯಹೊಂದು 
ತ್ರವೆಯೋ, ಹಾಗೆಯೇ ಜಗತ್ತು ಪರಮಾತ್ಮನಲ್ಲಿಯೇ ಜನಿಸಿ ಪರಮಾ 
ತ್ಮನಲ್ಲಿಯೇ ಸ್ಥಿತಿಗೊಂಡು ಕಡೆಗೆ ಪರಮಾತ್ಮನಲ್ಲಿಯೇ ಬೆರೆದು ಹೋಗು 
ತ್ತದೆ. ಆದ್ದರಿಂದ ಪರಮಾತ್ಮನನ್ನು ಕಾಣಲು ವಿಶ್ವದ ಹೊರಗೆ ಹೋಗಲು 
ಕಾರಣವಿಲ್ಲ. ಅವನನ್ನು ಜಗತ್ತಿನಲ್ಲಿಯೇ, ಇಷ್ಟೇ ಅಲ್ಲ, -ತನ್ನಲ್ಲಿಯೇ 
ಕಾಣಬಹುದು ಎಂದು ವಚನಕಾರನು ಹೇಳುತ್ತಾನೆ. ಹೀಗೆ ಹೇಳಿದರೂ 
ಅವನು ಈ ತೋರಿಕೆಯ ವಸ್ತುಗಳು ಪರಮಾತ್ಮನೆಂದು ತಿಳಿಯಬಾ 
ರೆಂದು ಮರಳಿ ಎಚ್ಚರಿಸಿರುವನು. ಇಲ್ಲಿ ಅವನು ಈ ದೃಶ್ಯ ಜಗ 
ತ್ತಿಗೆ ಸರಮಾತ್ಮನು ಮೀರಿರುತ್ತಾನೆಂದು ಹೇಳುತ್ತಾನೆ. ವಿಶ್ವದ ಆಚೆಗೆ, 
ಅದರಿಂದಾಚೆಗೆ ಅನನು ಇರುತ್ತಾನೆಂದು ಇಲ್ಲಿ ಒತ್ತಿ ಒತ್ತಿ ಹೇಳು 
- ತ್ತಾನೆ. ಪರಮಾತ್ಮನು ನಿರ್ಜನಿತನು, ನಿರಾಶ್ರಯನು, ನಿಸ್ಸಂ 
ಗಿಯು, ನಿರ್ಲೇಪನು, ನಿಃಪ್ರಪಂಚಿಯು ಇದ್ದು ಅವನು ಇಂಥವನು, 
ಅಂಥವನು, ಎಂದು ಮುಡಿಯಲುಬಾರದು. ಅನನು ಅನ್ನುವದೇನಂ 
ದರೆ, ಸೃಷ್ಟಿಯು ಹುಟ್ಟಿದುದು ಪರಮಾತ್ಮನ ಲೀಲೆಯಿಂದ ಮಾತ್ರ. 
ಈ ಲೀಲೆಯ ಮೂಲಕ ಶಿವಶಕಿಗಳೆಂದು ಎರಡು ಉದ್ಭವಿಸುತ್ತವೆ, 
ಇವು ಆತ್ಮನಿಗೆ ಕಾರಣನು. ಈ ಆತ್ಮನಿಂದ ಆಕಾಶ ಆಕಾಶದಿಂದ 
ನಾಯ, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಅಪ್ಪು, ಅಪ್ಪುವಿನಿಂದ 
ಪೃಥ್ವಿಯು ಉದ್ಭವಿಸುತ್ತವೆ. ಈ ಪಂಚ ಮಹಾ ಭೂತಗಳು ವಿಶ್ವಕ್ಕೆ 
ಕಾರಣವಾಗಿವೆ. ಹೀಗೆ ಜಗತ್ತೂ, ಜೀವರಾಶಿಗಳೆಲ್ಲವೂ ಪರಮಾತ್ಮನ 
ನೆನಹಿನಿಂದ ಉಂಟಾಗುತ್ತವೆ. ಈ ಪಂಚಮಹಾ ಭೂತಗಳಲ್ಲದೆ, ಪಂಚ 
ಪ್ರಾಣ ವಾಯುಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳ್ಳು ಕರಣ 
ಚತುಷ್ಟಯಗಳು ಜನಿಸುತ್ತವೆ. ಈ ಎಲ್ಲ ೨೪ ತತ್ವಗಳು ಕೂಡಿಕೊಂ 
ಡಲ್ಲಿ ಜೀವಾತ್ಮನು ಜಗತ್ತಿನಲ್ಲಿ ನ್ಯವಹರಿಸಲು ಶಕ್ತನಾಗುತ್ತಾನೆ. ಆದರೆ 


ಎ 


" ಹೀಗೆ ವ್ಯವಹರಿಸುವ ಜೀವಾತ್ಮನ ಗುಣ, ಕರ್ಮ, ಧರ್ಮಗಳು ಪರ 
'ಮಾತ್ಮನಾಗಿಲ್ಲ. ಅವನು ಈ ಎಲ್ಲವನ್ನೂ ಮೀರಿ, ಜಗತ್ತಿನಲ್ಲಿದ್ದು 
ಕೊಂಡು ಜಗತ್ತನ್ನು ರಕ್ಷಿಸುತ್ತ ಅಬಾಧಿತವಾಗಿ ನಾಶರಹಿತನಾಗಿ ವಿಶ್ವ 
ದಲ್ಲಿಯೇ ಇರುತ್ತಾನೆ. ಹೀಗೆ ಕೆಳಗಿನ ವಚನಗಳಲ್ಲಿ ವಚನಕಾರನು 
ಹೇಳುತ್ತಾನೆ. ಈ ವಿಚಾರಗಳು ಎಲ್ಲ ವಚನಕಾರರಲ್ಲಿ ಕಂಡುಬರು 
ತ್ತಿದ್ದು ಅವುಗಳನ್ನೇ ಚಂದಿಮರಸನು ಬಹು ಸ್ಫುಟವಾಗಿ ವಿಶದವಾಗಿ 
ಇಲ್ಲಿ ತಿಳಿಯಪಡಿಸುತ್ತಾನೆ. 


ವಚನಗಳು. 


೧. ಘನ ಗಂಭೀರ ಮಹಾ ವಾರುಧಿಯಲ್ಲಿ ಫೇನತರಂಗಬುದ್ದು 
ದಂಗಳಾದವಲ್ಲದೆ, ಬೇರಾಗಬಲ್ಲವೇ? ಆತ್ಮನೆಂಬ ಅಂಬುಧಿಯಲ್ಲಿ 
ಸಕಲ ಬ್ರಹ್ಮಾಂಡ ಕೋಟಿಗಳು ತೋರಿದವಲ್ಲದೆ ಬೇರಾಗಬಲ್ಲವೇ? 
ಇದು ಬೇರೆಂಬ ಅರಿಮರುಳಗಳನೇನೆಂಬೆ? ವಿಶ್ವವನರಿದು ನೋಡಲು 
ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗವು ಬೇರಿಲ್ಲ. 


೨. ಸಮುದ್ರದಿಂದಾದ ತೆರೆಗಳು ಸಮುದ್ರದೊಳಗೆ ಆಡುತ್ತ ಆ 
ಸಮುದ್ರದೊಳಗೆ ಇಹವು. ತೆರೆಗಳು ಬೇಕೊಂದುದಕವೇ? ನಿಮ್ಮಿಂದ 
ಲಾದ ಜಗವು ಫಿಮ್ಮಲ್ಲಿಯೇ ಇದ್ದು ನಿಮ್ಮಲ್ಲಿಯೇ ಆಡುವುದು. ಬೇರೆ 
ಬೇಕೆ ಕುಲ ಉಂಟೇ ಈ ಜಗಕ್ಕೆ? ಆದೆಂತೆಂದರೆ ಬ್ರಹ್ಮಬೀಜಂ ಜಗ 
ತ್ಸರ್ವಂ | ಬ್ರಹ್ಮಣೈ ವವಿವರ್ಧತೆ ಬ್ರಹ್ಮಣೈವ ಲಯಂ ಯಾತಿ ಜಾತಿ ಭೇದ 
ಕುತೋ ಭವೆತ್‌ | ಇಂತೆಂದುದಾಗಿ ಕುಲವೂ ಇಲ್ಲ, ಛಲವೂ ಇಲ್ಲ. 
ಮರನೆಯ ನುಡಿಯನೊಪ್ಪುವನೇ ಸಿಮ್ಮಲಿಗೆಯ ಚನ್ನರಾಮ: ಬಿಡು 
ಜಡನೇ. 


೩. ದ್ವೀಪಾದ್ವೀಪನಿಲ್ಲದಲ್ಲಿಂದತ್ತತ್ತ.  ಕಾಲಕರ್ಮನವಿಲ್ಲದಲ್ಲಿಂದ 
ತತ್ರ. ಮಾಯಾ ಮೋಹವಿಲ್ಲದಲ್ಲಿಂದತ್ತತ್ತ. ಏನೂ ಅದೇನೂ ಇಲ್ಲದಲ್ಲಿಂದ 
ತ್ರತ್ತ. ಆದಿ ಮೂವರಿಲ್ಲದಲ್ಲಿಂದತ್ತತ್ತ. ಸಿಮ್ಮಲಿಗೆಯ ಚನ್ನರಾಮನೆಂಬ 
ಲಿಂಗವಿಲ್ಲದಲ್ಲಿಂದತ್ತತ್ತ. 


೪. ನಿರ್ಜರಿತ, ನಿರಾಶ್ರಯ, ನಿರಾವರಣ, ಸಿಸ್ಸಂಗ, ನಿರ್ಲೇಸ 
ನಃಕನಟಿ, ನಿರ್ಮಾಯೆ, ನಿಃಪ್ರಸಂಚಿ, ನಿರವಯನನನಯವಕ್ಕೆ ತರ 


೨೨ 


ಲಿಲ್ಲ ನಿಲ್ಲೋ. ಅನಿರ್ನಚನೀಯನ ವಚನಕ್ಕೆ ತರಲಿಲ್ಲ ನಿಲ್ಲೋ. ಸಿವ 
ಲಿಗೆಯ ಡನ್ನರಾಮನೆಂಬ ಚರಲಿಂಗವನುಸಮಿಸಲಿಲ್ಲ ನಿಲ್ಲೋ. 


೫. ವಿನೆಂಬಿನಲಿಲ್ಲಲ ಮಹಾ ಘನವು ತನ್ನ ಲೀಲೆಯಿಂ ತಾನೇ 
ಸ್ವಯಂಭುಲಿಂಗಸ್ಥಲವಾಯಿತ್ತು. ಆ ಲಿಂಗದಿಂದಾಯಿತ್ತು ಶಿವಶಕ್ಕ್ಯಾತ್ಮ 
ಕಪು. ಆ ಶಿವಶಕ್ರ್ಯಾತ್ಮಕದಿಂದಾದುದು ಆಗ, ಆತ್ಮನಿ: ದಾದುದಾಕಾಶ, 
ಆಕಾಶದಿಂದಾಯಿತ್ತ ವ.ಯ್ಕು ವಾಯುವಿಠಿಂದಾಯಿತ್ತು ಅಗ್ನಿ, ಅಗ್ನಿ 
ಯಿಂದಾಯಿತ್ತು ಅಪ್ಪು, ಅಪ್ಸುವನಿನಿಂದಾಯಿತ್ತು ಪೃಥ್ವಿ, ಆ ವೃಥ 
ಯಿಂದಾಯಿತ್ತು ಸಕಲ ಜಗ ಜೀವವೆಲ್ಲವು. ನಿಮ್ಮ ನೆನಹು ಮಾತ್ರ 
ದಿಂದಾದವು ನೋಡಾ ಸಿಮ್ಮಲಿಗೆಯ ಚನ್ನರಾಮಾ. 


೬. ಪೃಥ್ವಿ ಅನ್ಸು ತೇಜ ವಾಯು ಆಕಾಶವೆಂಬಿವು ಪಂಚ 
_ಮಹಾಭೂತಂಗಳು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ 
ವೆಂಬಿವು ಪಂಚ ಪ್ರಾಣವಾಯುಗಳು. ವಾಕ್ಕು ಪಾಣಿ, ಪಾದ, ಪಾಯು 
ಗುಹ್ಯವೆಂಬಿವು ಕರ್ಮೇಂದ್ರಿಯಂಗಳು. ಶ್ರೋತ್ರ, ತ್ವಕ್ಕು, ನೇತ್ರ, 
ಜಿಹ್ವೆ, ಫ್ರಾಣನೆಂಬಿವು ಸಂಚ ಜ್ಞಾನೇಂದ್ರಿಯಂಗಳು. ಮನ, ಬುದ್ಧಿ, 
ಚಿತ್ತ, ಅಹಂಕಾರನೆಂಬಿವು ಅಂತಃಕರಣ ಚತುಪ್ಪಯಂಗಳು. ಇಂತು 
ಇಕ್ಸತ್ತುನಾಲ್ಕು ತತ್ವಂಗಳು ಕೂಡಿ ದೇಹವಾಯಿತ್ತು. ಅದೆಂತೆಂದಡೆ, 
ಭೂತಿಸ್ಟ ಪಂಚಭಿಃಪ್ರಾಣೈ । ಶ್ಚತುರ್ದಶಭರಿಂದ್ರಿಯ್ಯೆಃ ॥ ಚತುರ್ವಿಂಶತಿ 
ದೇಹ:ನಿ ಸಾಂಖ್ಯಶಾಸ್ತ್ರವಿದೋ ವಿದುಃ ॥ ಎಂದುದಾಗಿ ಇಂತೀ ಇಪ್ಪತ್ತು 
ನಾಲ್ಕು ತತ್ವಂಗಳು ಕೂಡಿ ಚೇಸ್ಟಿಸುವಾತನೇ ಜೀವಾತ್ಮನು. ಅದೆಂ 
ತೆಂದಕೆ ಮನ ಚತುರ್ವಿಂಶಕಶ್ಚ ಜ್ಞಾತೃತ್ವಂ ಪಂಚವಿಂಶಕಃ । ಆತ್ಮ 
ಸಡ್ತಿಂಶಕಶ್ಸೈವ ಸರಮಾತ್ಮಸಪ್ತವಿಂಶಕಃ। ಚತುರ್ವಿಧಂ ತು ಮಾಯಾ 
ಸನ್ನಿರ್ಗುಣಂ ಪರಮೇಶ್ವರಃ । ಪಂಚವಿಂಶತಿತತ್ವಾನಿ ಮಾಯಾಕರ್ಮ 
ಗುಣಾಯಕಾ ವಿಷಯಾ ಇತಿ ಕಥ್ಯತೆ ಪಾಶಜೀವ ನಿಬಂಧನಾತ್‌ । 
ಇಂತು ಪಂಚವಿಂಶತಿ ತತ್ವಂಗಳುತ್ಸತ್ತಿಯು. ನಿಮ್ಮ ನೆನಹು ಮಾತ್ರ 
ದಿಂದಾದವಾಗಿ, ಅವರ ಗುಣ ಧರ್ಮ ಕರ್ಮಂಗಳು ನಿಮಗಿಲ್ಲ ನೋಡಾ 
ಸಿಮ್ಮಲಿಗೆಯ ಚನ್ನರಾಮಾ. ` 


ಹ 


(೨) ತನ್ನನ್ನು ತಾನು ಅರಿವುದು. 


ನಿನರಣೆಃ-- ವಚನಕಾರನು ಹಿಂದಿನ ವಚನಗಳಲ್ಲಿ ಪರಮಾ 
ತ್ಮನ ಸ್ವರೂಸನ್ನು ವರ್ಣಿಸಿ ಅವನನ್ನು ಹೇಗೆ ಒಳಕೊಳ್ಳಬೇಕೆಂಬು 
ದನ್ನು ಮುಂದಿನ ವಚನಗಳಲ್ಲಿ ತಿಳಿಸುತ್ತಾನೆ. ಅವನ ಮುಖ್ಯ ಅಭಿ 
ಪ್ರಾಯವು ಜ್ಞಾನದಿಂದಲೇ ಪರಮಾತ್ಮನನ್ನು ಸಾಧಿಸಬೇಕು ಮತ್ತು ಅವ 
ನಲ್ಲಿ ಬೆರೆಯಬೇಕು ಎಂದು ಹೇಳುತ್ತಾನೆ. ಈ ಜ್ಞಾನವು ಉಂಟಾದೊಡ 
ನೆಯೇ ಭಿನ್ನತ್ವವು ಹಾರಿಹೋಗುತ್ತದೆ. ಈ. ಭಿನ್ನತ್ವವು ಅಳಿದಲ್ಲಿ 
ತಾನೇ ಸಿಮ್ಮಲಿಗೆಯ ಚನ್ನರಾಮನಾಗ.ವನೆಂದು ಅವನು ಬೋಧಿಸು 
ತ್ತಾನೆ. ಇದು ಅಶಕ್ಯವಲ್ಲವೆಂಬುದನ್ನು ತೋರಿಸಲು ಅವನು. ಕೆಲವು 
ದೃಷ್ಟಾಂತಗಳನ್ನು ೮ನೇ ವಚನದಲ್ಲಿ ಕೊಟ್ಟಿದ್ದಾನೆ. ಹ್ಯಾಗೆ ಚಂದ್ರಮನ 
ಪ್ರಕಾಶದಿಂದ ಚಂದ್ರನನ್ನು ಕಾಣುತ್ತಾರೋ ಹ್ಯಾಗೆ ದೀಪದ ಬೆಳಗಿನಿಂದ 
ದೀಪವನ್ನು ಕಾಣುತ್ತಾರೋ ಹಾಗೆಯೇ ತನ ಬೆಳಗಿನಿಂದ ತನ್ನನ್ನು ಕಂಡ 
ದ್ಹಾದರೆ ತಾನೇ ಸಿಮ್ಮಲಿಗೆಯ ಚನ್ನರಾಮನೆಂದು ಹೇಳುತ್ತಾನೆ. ಹೀಗೆ 
ಚಂದಿಮರಸನು ವೀರಶೈವ ಧರ್ಮದ ಮಹತ್ವದ ತಿರುಳನ್ನು ಈ ವಚನಗ 
ಳಲ್ಲಿ ವಿವರಿಸಿ ಹೇಳಿರುವನು. ಇದು ಆಶ್ಚರ್ಯನೆಂದು ವಚನಕಾರನು ೯ನೇ 
ವಚನದಲ್ಲಿ ಹೇಳುತ್ತಾನೆ. ತಾನೆಂಬುದೊಂದು ಬೆಳಗಿನ ಬೀಜ, ಈ ಬೀಜವು 
ಕತ್ತಲೆಯನೊಳಕೊಂಡು ಕೆಲಕಾಲವಿರುತ್ತದೆ. ಮುಂದೆ ಈ ಬೀಜವು 
ಹೊರಹೊರಟು ಪ್ರಕಾಶವನ್ನು ಕಂಡು ಫಲಿಸುತ್ತದೆ. ಹಾಗೆಯೇ ಮನು 
ಸ್ಯನ ಅರಿವು ಇರುತ್ತದೆ. ಮನುಷ್ಯನಲ್ಲಿ ಕಾಣಲು ಕತ್ತಲೆ, ಆದರೆ 
ಕತ್ತಲೆಯಲ್ಲಿ ಪ್ರಕಾಶಮಾನವಾದ ರೂಪು ಇರುತ್ತದೆ. ಅದು ತಾನೆಂಬುದು 
ಇದ್ದು ಅದು ಮಹಾ ಘನಲಿಂಗದಲ್ಲಿಯೇ ಮೊಳಕೆಯೊಡೆದು ಅಲ್ಲಿಯೇ 
ಕಾಲೂರಿ ಫಲಿಸುತ್ತದೆ. ಜಗತ್ತಿನಲ್ಲಿ ಹೇಗೆ ಮಣ್ಣ ಕಳೆದು ಮಡಿಕೆ 
ಇರಲ:ರದೋ, ಹೇಗೆ ಹೊನ್ನ ಕಳೆದ: ತೊಡಿಗೆ ಇರಲಾರದೋ 
ಹಾಗೆಯೇ ಸಚ್ಚಿದಾನಂದ ನಿತ್ಯಸರಿಪೂರ್ಣನು ತಾನೇ ಇದ್ದಾನೆಂದು 
ವಚನಕಾರನು ೧೦ ನೇ ನಚನದಲ್ಲಿ ಹೇಣತ್ತಾನೆ. ಈ ವಿಚಾರದ 
ಮರ್ಮವನ್ನು ಹೇಳಲೂ ಬಾರದು, ಕೇಳಲೂ ಬಾರದು, ಇದು ಅನು 
ಭವದ ಮಾತೆಂದು ೧೧ನೇ ವಚನದಲ್ಲಿ ಹೇಳುತ್ತಾನೆ. ಮುಂದೆ ಅನು 
ಭಾವಿಯು ಹೇಗೆ ವರ್ತಿಸುತ್ತಾನೆಂಬದನ್ನು ೧೨ ನೇ ವಚನದಲ್ಲಿ ಹೇಳಿ 
ದಾನೆ. ಉತ್ತಮ ಮಣಿಯು ಒಂದು ಏದಾರ್ಥಿದ ಮೇಲೆ ಇಟ್ಟಲ್ಲಿ 


೨೪ 
ಅದರ ವರ್ಣದಂತೆ ಅದು ಹೇಗಾಗುವದೋ ಹಾಗೆಯೇ ಜ್ಞಾನಿಯು ಜನರ 
ಲ್ಲಿದ್ದು ಅವರವರಂತೆಯೇ ತೋರುತ್ತಾನೆ. ಆದರೆ ಅವನು ತನ್ನದನ್ನು 
ಬಿಟ್ಟಿರುವದಿಲ್ಲ. ಹೀಗೆ ವರ್ತಿಸಿ ಅವನು ಉತ್ತರೋತ್ತರ ಪ್ರವೃತ್ತಿ 
ಯನ್ನು ಹೊಂದುತ್ತ ಹೋಗುವನು. ಹೀಗೆ ವಚನಕಾರನು ಸರಮಾತ್ಮ 
ನನ್ನು ಹೇಗೆ ಬೆರೆಯಬೇಕೆಂಬುದನ್ನು ಹೇಳಿರುತ್ತಾನೆ. 


ವಚನಗಳು. 


೭. ನಿಜವಸ್ತು ಒಂದೇ. ತನ್ನ ಲೀಲೆಯಲೆರಡಾಗಬಲ್ಲುದದೊಂದೇ. 
ಬೇರೆ ತೋರಬಲ್ಲುದದೊಂದೇ. ತನ್ನ ಮರವೆಯ ಬಲ್ಲುದದೊಂದೇ. ತಾನ 
ಲ್ಲದನ್ಯವಿಲ್ಲೆಂದರಿದರಿದರಿವು ತಾನೇ ಸಿಮ್ಮಲಿಗೆಯ ಚನ್ನರಾಮಾ. 


೮. ಇಂದುವಿನ ಬೆಳಗಿನಿಂದ ಇಂದುವನು, ಭಾನುನಿನೆ ಬೆಳಗಿ 
ನಿಂದ ಭಾನುವನು, ದೀಪದ ಬೆಳಗಿನಿಂದ ದೀಪವ ಕಾಂಬಂತೆ, ತನ್ನ 
ಬೆಳಗಿನಿಂದ ತನ್ನನೇ ಕಂಡು ನಿಂದ ನಿಲವು ತಾನೆ ಸಿಮ್ಮಲಿಗೆಯ 
ಚನ್ನರಾಮಾ. ಈ 


ಭಾನು- ಸೂರ್ಯ. 


೯. ಳಗಿನ ಬೀಜ ಮಹಾ ಬೆಳಗು ಕತ್ತಲೆಯನೊಳಕೊಂಡು 
ಕಣ್ಣೆರವ ಪರಿಯ ನೋಡಾ! ತಿಳಿನಡೆ ಬೆಳಗಲ್ಲ. ಒಳಗೊಳಗೆ ಹೊಳೆವ 
ಕಳೆ ಇದೇನೋ? ಅದೆಲ್ಲಿಂದ ಹುಟ್ಟಿ ಅದೆಲ್ಲಿಂದ ತೋರಿತ್ತು? ಅಲಿಯೇ 
ಆಗಾಗಿ ಅಲ್ಲಿಯೇ ಬೆಳೆಯಿತ್ತು.  ಸಿಮ್ಮಲಿಗೆಯ ಚನ್ನರಾಮನೆಂಬ 
ಮಹಾ ಘನಲಿಂಗದಲ್ಲಿಯೇ ಕಾಲೂರಿ ನಿಂದ ಪರಿಯನೇನೆಂಜೆ? 

ಆಗು- ಅಸ್ತಿತ್ವ. 


೧೦. ಮಣ್ಣ ಕಳೆದು ಮಡಿಕೆ ಇಲ್ಲ. ಹೊನ್ನ ಕಳೆದು ತೊಡಿಗೆ 
ಇಲ್ಲ. ತನ್ನ ಕಳೆದು ಜಗವಿಲ್ಲ. ತಾನೇ ತನ್ನಿಂದನ್ಯ ವಿಲ್ಲ. ಸುಖ 
ದುಃಖ ಬಂಧ ಮೋಕ್ಷಂಗಳಿಲ್ಲದ, ನಾಹಂ ಮೆಂದೆನಲಿಲ್ಲವ, ಕೋಹಂ 
ಮೆಂದೆನಲಿಲ್ಲದ, ನುಡಿಗೆಡೆ ಎನಿಸಿ ಎನೂ ಇಲ್ಲದ, ಸಸ್ಟಿ ದಾನಂದ ನಿತ್ಯ 
ಪರಿಪೂರ್ಣ ನೀನೆ ಸಿಮ್ಮಲಿಗೆಯ ಚನ್ನರಾಮಾ. i 

ತೊಡಿಗೆ - ಆಭರಣ. 


೨೫ 


೧೧. ತೋರುವಡೆ ವಿಷವಾಗಿರದು. ಅದು ತೋರದಾಗಿ ಅರಿ 
ಯಬಾರದು. ಅರಿಯಬಾರದಾಗಿ ಹೇಳಬಾರದು. ಹೇಳಬಾರದಾಗಿ 
ಅದು ಕಾಣಬಾರದು. ಅಡು ತರ್ಕ. ಅದು ನಿನ್ನಲ್ಲಿಯೇ ಇದ್ದೆ 
ಹೇಳಲಿಲ್ಲ, ಕೇಳಲಿಲ್ಲ, ಅರಿಯಲಿಲ್ಲದುದನೇನೆಂಬೆ ಹೇಳಾ ಸಿಮ್ಮಲಿಗೆಯ 
ಚನ್ನರಾಮಾ? 


೧೨. ಸನ್ಮಣೆ ಎಂದು ಹೊಡ್ದಿದಂತೆ ತೋರುತ್ತಿಪ್ಸುದು. ನಿಜವು 
ತನ್ನಂತೆ, ಅನುಭಾವಿ ಅವರವರಂತೆ ತೋರುವ. ತಾ ತನ್ನಂತೆ. 
ಮತ್ತಾರಂತೆಯೂ ಆಗ. ಚಿನ್ಮಯ ಪರಮಾನಂದ ತಿಳಿದು ನೋಡುವಡೆ 
ನಿಜ ಗುಣ ತಾನೇ ಸಿಮ್ಮಲಿಗೆಯ ಚನ್ನರಾಮಾ. 


೧೩. ಕೋಹಮ್ಮೆಂಬುದರ ಪ್ರಸನ್ನತೆಯನರಸುವ ಕತದಿಂದ ನಿರ 
ಹಂಕಾರಿ ಪರಮ ವಿರಕ್ತ. ವಿಷಯ ರಹಿತ. ಏನು ಹೊರೆ ಹೊದ್ದದಿರ್ಪನು. 
ಚಿನ್ಮಯ ಪರಮಾನಂದವನು ತಿಳಿದು ನೋಡುನಡೆ ನಿಜ ಗುಣ ತಾನೆ 
ಸಿಮ್ಮಲಿಗೆಯ ಚನ್ನರಾಮಾ. 


ಕತ ನೆವ. 


೧೪. ಹಾವ ಹೊತ್ತುಕೊಂಡು ಹೋಗುತ್ತ ಹಾನಡಿಗನಡಿಯಲ್ಲಿ 
ಇವ ಕಂಡ ಮರುಳನ ಗಾವಿಲತನವ ನೋಡಾ! ತನ್ನಿಂದನ್ಯವೆಂ 
ದಕೆ ಭಿನ್ನವಾಯಿತ್ತು. ತನ್ನ ಪರಮಾರ್ಥ ತನ್ನಲ್ಲಿ. ಸಿಮ್ಮಲಿಗೆಯ ಚನ್ನ 
ರಾಮನೆಂಬ.ಲಿಂಗದಲ್ಲಿ ಮಾಯಾ ಮರ್ಕಟ ಜಡನೇ. 


ಗಾನಿಲತನ - ಮೂಢಶಕನ, ಹುಂಬತನ. 


ಹ 


(೩) ನಿಷಯಾದಿಗಳನ್ನು ಬಿಡುವುದು. 


ನಿನರಣೆಃ - ಮನುಷ್ಯನು ತನ್ನನ್ನು ತಾನು ಅರಿಯಬೇಕಾ-ರೆ 
ಅವನಿಗೆ ದಾರಿಯಲ್ಲಿ ನಾನಾ ತರದ ವಿಷಯಗಳು ಅಡ್ಡಬರುವವು. ಇವು 
ಗಳನ್ನು ಅವನು ಸ್ವಸಾಮರ್ಥ್ಯದಿಂದ ದೂರಮಾಡಬೇಕು. ಇದು ಅವನ 
ಕರ್ತವ್ಯವು. ಮನುಷ್ಯನು ಪ್ರಸಂಚದಲ್ಲಿ ವಿಷಯಾಸಕ್ತನಾಗಿರುವನು. 
ಆದರೆ ಆತ್ಮನು ಹಾಗಿರದೆ ನಿರ್ಗುಣನೂ ನಿರ್ವಿಕಾರನೂ ಆಗಿರುವನು. 
ಮಾಯೆಯನ್ನು ದೂರಮಾಡಿದಲ್ಲಿ ನೀನೇ ದಿಟಿವಾಗುನಿ ಎಂದು ವಚನ 
ಕಾರನು ೧೫ ನೇ ವಚನಬಲ್ಲಿ ಹೇಳಿರುವನು. ಆದ್ದರಿಂದ ವಿಷಯಗಳ 
ಬ್ಲಿಯ ಆಸಕ್ತಿಯನ್ನು ತೊರೆದು ನಿರ್ನಿಷಯಿಯಾಗಿ ಮನುಷ್ಯನು ಆಚ 
ರಿಸಬೇಕು. , ವಚನ ೧೬) ಮನುಷ್ಯನು ಸಹಜವಾಗಿ ಜ್ಞಿನಾನಂದ 
ಪರಿಪೂರ್ಣನಾಗಿರುವದರಿಂದ ಮಾಯೆಯನ್ನು ದೂರಮಾಡಲು ಶಕ್ಯನಿದೆ. 
ಈ ಮಾಯೆ ದೂರಾಗಲೊಡನೆ ನೀನೇ ಸಿಮ್ಮಲಿಗೆಯ ಚನ್ನರಾಮನು 
ಎಂದು ವಚನಕಾರನು ಇಲ್ಲಿ ಹೇಳುತ್ತಾನೆ. (ವಚನ ೧೬, ಇದೇ ನರ 
ಮಾರ್ಥ ಸಾಧನೆಯು. ಇದು ಸುರರಿಗೂ ಯೋಗಿಗಳಿಗೂ ಅಸಾಧ್ಯ 
ವಾಗಿರುವದು. (ವಚನ ೧೮) ಆದರೆ ಪ್ರನಂಚದಲ್ಲ ಮುಳುಗಿದ ಮನು 
ಸ್ಯನು ನಿಜವನ್ನರಿಯದೆ ನೇಣು ಹಾವೆಂದು ಭಾವಿಸಿದ್ದಾನೆ. ಮಿಥ್ಯ 
`ವಾದ ದೇಹವೇ ತಾನೆಂಬ: ಭ್ರಮೆಗೊಳಗಾಗಿರುವನು, ಇಲ್ಲದ 
ಸಂಸಾರವನ್ನು ನೆಚ್ಚಿ ದುಃಖಕ್ಕೊಳಗಾಗುತ್ತಾನೆ. ಆದರೆ ಸಂಸಾರವು 
ಹುಸಿ ಎಂದು ತಿಳಿದರೆ, ಸಿಮ್ಮಲಿಗೆಯ ಚನ್ನರಾಮನ ದಾರಿಯ 
ಕಂಗೊಳಿಸಹತ್ತುವದು.. (ವಚನ ೨೦) ವಚನಕಾರನು ಈ ವರ್ತನೆಯು 
ಸಾಧ್ಯವಾದುದೆಂಬ ಭಾವದಿಂದ. ಅನೇಕ ವಚನಗಳನ್ನು ನುಡಿದಿರು 
ನು. ಆ ತರದ ಮನಸ್ಸಿನ ವರ್ತನೆ ಇರಬೇಕು. ಅಂದರೆ ನಿಜವು ಸಾಧ 
ವೆಂದು ಅವನ ವಿಚಾರಗಳಿರುತ್ತವೆ. ೨೧ ಮತ್ತು ೨೨ ನೇ ವಚನಗಳನ್ನು 
ನೋಡಿರಿ. ಆದರೆ ಹೀಗೆ ಹೇಳಿದರೂ ಅವನು ಗುರುಪಾದವ ಹಿಡಿದು 
ತಿಳಿಯಿರೆಂದು ೨೩ ನೇ ವಚನದಲ್ಲಿ ನುಡಿದಿರುನನು. ವಚನಕಾರನ 
ಮಹಾ ಶಿವಾನುಭಾವಿಯಾದ ನಿಜಗುಣನಿದ್ದು ಅವನೊಡನೆ 

ನ್ಯಾಗೆ ಒಡಗೂಡಬೇಕೆಂಬುದನ್ನು ಈ ವಚನದಲ್ಲಿ ಅವನು ಬಹು 
ಇ ರೀತಿಯಿಂದ ಹೇಳಿದಾ ನೆ. ಗುರುವಿನ ಜೀವವನ ರಿವುದೀ 
ಚೆನ್ನರಮನನ್ನು ತಿಳಿಯುವಡೆಂದು ಹೇಳಿದ್ದೂನೆ. ನೀರತೈವರಲ್ಲಿ ಗುರು 


ಪ 


ತಿಷ್ಯ ಸಂಬಂಧವ ಹೇಗಿರುತ್ತದೆಂಬದನ್ನು ಅವನು ಇಲ್ಲಿ ಸೂಚಿಸಿ 
ದ್ದಾನೆ. ಹೀಗೆ ನಡೆದಲ್ಲಿ ವಿಷಯಗಳು ಅಡಗುವವು, ಮಾಯೆಯ: 
ದೂರಾಗುವದು, ಪರಮಾತ್ಮನೊಡನೆ ಮನುಷ್ಯನು ಬೆರೆಯುವನೆಂದು 
ವಚನಕಾರನು ಕೆಳಗಿನ ನಚನಗಳಲ್ಲಿ ನುಡಿದಿರುವನು. 


ವಚನಗಳು. 


೧೫. ಆತ್ಮನು ನಿರವಯ ನಿರ್ಗುಣ ನಿರ್ವಿಕಾರ. ನೋಡುವರೆ. 
ಕರ್ಮವ ಮಾಡುವನರಾರೋ? ಸಂಸಾರವಾರಿಗೆ ತೋರಿತ್ತು? ಬಂಧ 
ಮೋಕ್ಷಂಗಳಾರಿಗೆ ಎಲೆ ಅಯ್ಯಾ? ನಿನ್ನ ನಿನ್ನಿಂದ ತಿಳಿದು ನೋಡಲು 
ತಥ್ಯ ಮಿಥ್ಯ ೦ಗಳನೊಂದು ಮಾಡಿ ಕಟ್ಟಿಲಳವೆ ೇ? ಮಾಯೆ ಪುಸಿ. ದಿಟ 
ಸೀನೆ ಸಿಮ್ಮಲಿಗೆಯ ಚನ್ನರಾಮಾ. 


೧೬. ಇಂದ್ರಿಯಂಗಳನೊಡಗೂಡಿ ಬಹಿರ್ಮುಖನಾಗಿ ವಿಷಯಂಗ 
ಳಲ್ಲಿ ಆಸಕ್ತಿ ಯುಳ್ಳ! ವನು ಅಂತರ್ಮುಖ ರೂಸನಪ್ಪ ಪ್ರತ್ಯಗಾತ್ಮ ನನೆಂತೂ 
ಕಾಣಲರಿಯ.ನು. ಮೇರುಗಿರಿಯ ಕಂಡಿಹೆನೆಂದು ತೆಂಕ ಮುಖವಾಗಿ 
ನಡೆದು ಮೇರುಗಿರಿಯ ಕಾಣಲರಿಯನು. ಸಕಲ ವಿಷಯಂಗಳಲ್ಲಿ ಆಸ 
ಕ್ರಿಯಕಿ ' ಬಿಟ್ಟಿ ನಿರ್ವಿಷಯಿಯಾಗಿ ನಿಜದಲ್ಲಿ ನಿಂದ ನಿಲವು ನೀನೆ 
ಸಿಮ್ಮಲಿಗೆಯ ಚನ್ನರಾಮಾ. 


೧೬. ತಾಥಿದಿಕೆಂಬ ಮಾಯೆ ತೋರಿತ್ತಾಗಿ ತಾನಲ್ಲ. ಈ ತೋರು 
ವುದೇ ಉಳಿಮೆ. ಜ್ಞಾನಾನಂದ ಪರಿಪೂರ್ಣ ತಾನೆಂಬುದನಾರೂ ಅರಿಯ 
ರಲ್ಲಾ. ತಿಳಿದು ಕೋಡಲಿಲ್ಲಾಗಿ ನಿಜಸಿದ್ಧ ನೀನೆ ಸಿಮ್ಮಲಿಗೆಯ ಚನ್ನ 
ರಾಮಾ. 


೧೮. ಸುರರಿಗೆ ನಿರಂತ` ಜಾಗರಣ. ಮರುಳುಗಳಿಗೆ ನಿರಂತರ 
ಸ್ವಪ್ನ ಅಚರಜೀನಿಗಳಿಗೆ ನಿರಂತರ ಸುಷುಪ್ತಿ. ವರಯೋಗಿಗಳಿಗೆ ನಿರಂತರ 
ತೂರ್ಯ. ಸ್ಥೂಲತನು ಸೂಕ್ಷ್ಮತನು ಕಾರಣತನುವ ಹೊಂದಿ ಮಾಯಾ 
ತನುವಾಗಿ ಮಾಯೆ ತೋರುತ್ತಿಕ್ಬುದು. ನೀನು ಸಕಲತನು ರಹಿತ. ತನ್ನ 
ತನ್ನಿಂದರಿದ ಪರ ಬಾರ್ಫ ನೀನ ಸಿಮ ಲಿಗೆಯ ಚನ್ನರಾಮಾ. 


೨೮ 


೧೯. ಹೆತ್ತರ ಹೆಸಿಗೆ ಯಲಚ್ಚಾದ ಸರಿಗಳ ನೀವೆತ್ತ ಬಲ್ಲಿರೋ 
ಗಣಿತದ ಗುಣಿತವ? ನಾಲ್ಕು ಬಂದಡೆ ಕಳೆ. ಐದು ಬಂದಡೆ ನಂದಿ, 
ಆರು ಬಂದಡೆ ಜಾಗರ. ಏಳು ಬಂದಲ್ಲಿ ಗೈದು. ಜಾಣರೆಂಬವರಿಗೆ ಕುವಾಡ. 
ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗದಲ್ಲಿ ಜೂಜುಗಳೆದು ನಿಲ್ಲು. 


೨೦. ನೇಣು ಹಾವೆಂದು ಬಗೆದವನಂತೆ ಈ ದೇಹಾದಿಯಾ 
ನೆಂದು ಬಗೆದು, ಭ್ರಮೆ ಬಂದು, ಇಲ್ಲದ ಸಂಸಾರದ ಸಕಲ ದುಃಖಕ್ಕೊಳ 
ಗಾದರಯ್ಯಾ! ಆ ಭ್ರಮೆಯ ಹುಸಿ ಎಂದು ತಿಳಿದ ತಿಳಿವು ನೀನೆ 
ಸಿಮ್ಮಲಿಗೆಯ ಚನ್ನರಾಮಾ. 


೨೧. ಕಂಗಳ ಮುಂದೆ ತೋರಿದೆ ಮಿಂಚು ಮನದ ಮೇಲೆ 
ತಿಳಿಯಿತ್ತಿದೇನೋ? ಕಳೆಯಬಾರದು, ಕೊಳಬಾರದು. ಕಂಗಳ ಕತ್ತಲೆ 
ಮನದ ಮಿಂಚು. ಇದು ಬಲ್ಲವರನಲ್ಲೆನಿಸಿತ್ತ ಸಿಮ್ಮಲಿಗೆಯ ಚನ್ನರಾಮ 
ನೆಂಬ ನಾಮದೊಡಕು. 


೨೨. ಹಿರಿದಪ್ಪ ಮಾಯೆಯನೆಂತು ಕೆಡಿಸುವೆನೆಂದು ಬೆಂಬಿಡ 
ದಿರು ಮರುಳೇ. ಮಾಯೆ ದಿಟಕ್ಕೆ ಇಲ್ಲ. ಇಲ್ಲದುದನೆಂತು ಕೆಡಿಸು 
ವಿರಿ? ತನ್ನ ನರಿದಡೆ ಸಾಕು. ಅರೆದೆನರಿಯೆನೆಂಬುದು ಮಾಯೆ. ಆ 
ಮಾಯೆ ನಿನಗಿಲ್ಲ. ಚಿನ್ಮಯ ನೀನೆ ಸಿಮ್ಮಲಿಗೆಯ ಚನ್ನರಾಮಾ. 


೨೩. ಜಾಣನಯ್ಯ ಶ್ರೀಗುರುಪಾದವ ಹಿಡಿವಲ್ಲಿ. ಜಾಣನಯ್ಯ 
ವಿಷಯಂಗಳ ಬಿಡುವಲ್ಲಿ. ಜಾಣನಯ್ಯ ಅನಿದ್ಯೆಯ ಗೆಲುವಲ್ಲಿ. ಜಾಣ 


ನಯ್ಯು ತನ್ನ ತಾನರಿವಲ್ಲಿ. ಜಾಣನಯ್ಯ ಸಿಮ್ಮಲಿಗೆಯ ಚನ್ನರಾಮ 
ನಲ್ಲಿ ನಿಜಗುಣನ ಜೀನವನರಿವಲ್ಲಿ. 


ರಿ 


(೪) ಸೋಹಂಭಾನದಿಂದ ನರ್ತಿಸುವುದು. 


ನಿನರಣೆಃ-- ಮುಂದಿನ ವಚನಗಳಲ್ಲಿ ಚಂದಿಮರಸನು ಜಗತ್ತಿ 
ನಲ್ಲಿ ನಡೆಯುವ ದುವರ್ಳ್ಯಾಪಾರಗಳನ್ನು ವಿವರಿಸಿದ್ದಾನೆ. ಎಲ್ಲ ನಚನ 
ಕಾರರು ಶುದ್ಧ ವರ್ತನೆಯಿಂದ ಮನುಷ್ಯನು ನಡೆಯಬೇಕೆಂಬದನ್ನು 
ಕುರಿತು ಪದೇ ಪದೇ ಹೇಳಲು ಎಂದೂ ಬೇಸರಿಯುವದಿಲ್ಲ. ಈ ವಿಷ 
ಯವನ್ನು ಅವರು ಅನೇಕ ರೀತಿಯಿಂದ ಹೇಳುವದುಂಟು. ೨೪ನೇ 
೨೫ನೇ ವಚನಗಳಲ್ಲಿ ಮನುಷ್ಯನು ಎಲ್ಲಿಂದ ಬಂದಿದ್ದಾನೆ, ಅವನು 
ಇಲ್ಲಿ ತನ್ನ ಪೂರ್ವದ ಹುಟ್ಟನ್ನು ಮರೆತು ಹ್ಯಾಗೆ ಆಚರಿಸುತ್ತಾನೆ, 
ಇದರಿಂದ ಪ್ರಸಂಚದಲ್ಲಿ ಅನನು ನೋವುತ್ತ ಬಳಲುಕ್ತ, ಹೇಗೆ ನಾನಾ 
ಯೋನಿಗಳಲ್ಲಿ ಹುಟ್ಟಿ ಹುಟ್ಟಿ ಬರುತ್ತಾನೆ, ಎಂಬದನ್ನು ವರ್ಣಿಸಿ ಸೋಹಂ 
ಭಾವವಿರಬೇಕೆಂದು ಹೇಳಿದ್ದಾನೆ. ಇದೇ ಪರಮ ಸಂತೋಷದ ಸ್ಥಿತಿಯು. 
ಮನುಷ್ಯನು ವಿಧಿ ನಿಷೇಧ. ಜನನಿ ಜನಕರು, ಕುಲಗೋತ್ರ ಜಾತಿ 
ವಿಜಾತಿ, ಭೇದಾಭೇದ, ಸ್ವರ್ಗನರಕ ಇಂಥ ತೋರಿಕೆಯ ವಸ್ತುಗಳಿಗೆ 
ಒಲಿದು ಯಾತನೆನಡುತ್ತಿನೆ. ಇಂಥ ಭಿನ್ನತೆಗಳಿಂದ ಅವನು ದೂರಿ 
ರಬೇಕು. (ವಚನ ೨೬) ಆದರೆ ಹೀಗೆ ನರ್ತಿಸುವದು ಬಹು ಕಷ್ಟ 
ಕರವಾದ ಕಾರ್ಯವೆಂದು ವಚನಕಾರನು ಮುಂದೆ ಹೇಳಿ ಇಂಥ 
ಮಾಯೆಯನ್ನು ಗೆಲಿವುದು ಸಿಮ್ಮಲಿಗೆಯ ಚನ್ನರಾಮನಿಗೆ ಮೂತ್ರ 
ಸ ಧ್ಯನೆಂದು ಹೇಳುತ್ತಾನೆ. ಹೀಗೆ ಹೇಳಿ ಮನುಷ್ಯನ ಕ್ಷುದ್ರ ದೇಹ 
ಎಂತಹದಿಡೆ ಎಂಬುದನ್ನು ವರ್ಣಿಸಿ, ಮನಸ್ಸಿನಲ್ಲಿ ಇದಕ್ಕೋಸ್ಕ್ಯಂ ಹೇಯ 
ಭಾವ ಹುಟ್ಟಿಸಲು ಯತ್ನಿಸುತ್ತಾನೆ. (ವಚನ ೨೯) ಇಂಥ ದೇಹವನ್ನು 
ಹಿಡಿದುಕೊಂಡು ಸಂಸಾರದ ಅಲ್ಪ ಸುಖವನ್ನು ಬಯಸಿ ಅದಕ್ಕೆ ಹೇಗೆ 
ಮೋಹಿಸುತ್ತಾ ನಂಬ:ದನ್ನು ಚಿತ್ತ್ರವೇಧಕ ಉದಾಹರಣೆಯಿಂದ ಹೇಳು 
ತ್ತಾ. ನಚನ ೩) ಆದರೆ ಇಂಥ ಸಂಸಾರದ ಕಷ್ಟಗಳನ್ನು ನಿವಾ 
ರಣೆ ಮಾಡಲು ವ.ನುಷ್ಯನಿಗೆ ಯಾ ೧ ಸಹಾಯಕರಿಲ್ಲ. ಆದರೆ “ಸೋಹಂ 
ಬ್ರಹ್ಮನ್ಮಿ'' ಎಂಬ ಭಾನನನ್ನ ಬಲಿದು ನಿನ್ನನ್ನು ನೀನೇ ತಿಳಿದುಕೋ 
ಎಂಬು ಬೋಧಿಸ.ತ್ತಾನೆ 

ವಚನಗಳು. 


೨೪, ಪರಮಾತ್ಮನ ಕ್ರತಿಲಹರಿಯಿಂದ ಅಂತರಾತ್ಮನುತ್ಸತ್ತಿಯು. 
ಅಂಕರಾತ್ಮನ ಪ್ರ*ಲಹರಿಯಿಂದ ಜೀವಾತ್ಮನುತ್ಸತ್ತಿಯು. ಇಂತೀ ಜೀವಾ 


೩೦ 


ತ್ಮಾತರಾತ್ಮಾದಿಗಳು ಅಂಗಪ್ರಾಣದಲ್ಲಿ ಒಂದೇ ಎಂದೆನಿಸಿದರೂ, ಆ 
ನೊಂದೆಂಬ ತಾಮಸಜೀನನು ಅಂಗನೆಯ ಸಂಗ ಮೊದಲಾದ ದುಃಖಂ 
ಗಳಲ್ಲಿ ನೋವುತ್ತ, ನಾನಾ ಯೋನಿಗಳಲ್ಲಿ ಜಪಿಸುತ್ತ, ರೌರವನರಕದಲ್ಲಿ 
ಆಳುತ್ತ, ಮುಳುಗುತ್ತಲಿಹನು. ಆ ಪರಮಾತ್ಮನು ಜೀವಾತ್ಮನ ಶಿಖಾ 
ಮಧ್ಯದಲ್ಲಿದ್ದು ನಾಹಂ ಎನ್ನದೆ, ಸೋಹಂ ಸೋಹಂ ಎನ್ನುತ್ತ, ನಮ್ಮ 
ಸಿಮ್ಮಲಿಗೆಯ ಚನ್ನ೦ಾಮನೆಂಬ ಅಖಂಡ ಲಿಂಗದೊಳಗೆ ನಿತೃತ್ವನ 
ಕೈದುತ್ತ, ಎಡೆದೆರಹಿಲ್ಲದೆ ಪರಮ ಸಂತೋಷದೊಳಗಿದ್ದಿತ್ತ. 


೨೫. ಕರ್ಮ ಭಕ್ತಿ ಜ್ಞಾನ ವೈರಾಗ್ಯವೆಂಬ ಚತುರಾಶ್ರಮಿಗಳಿಗೆ 
ತೃತ್ಯನುಭವಸಿದ್ಧವಾಗಿಹುದು. ಹಿಡಿದು ಸುಖವಿಲ್ಲ, ಬಿಟ್ಟು ದುಃಖವಿಲ್ಲ. 
ನೆರೆಯರಿದು ವಿಷಯಂಗಳ ಬಿಟ್ಟೊಡೆ ಪರಮಾನಂದ. ಎಂದಿಗೂ ಪರ 
ಬ್ರಹ್ಮದಲ್ಲಿ ಹುದು, ಆ ಸೋಹಂಬ್ರಹ್ಮದಲ್ಲ ನಿಂದಿರೆ. ಈ ದೇಹದ ಅಹಂ 
ಮಮತೆಯ ಬಿಡು. ಮಾಯೆಯುಳಿವುದೇ ಸಿಮ್ಮಲಿಗೆಯ ಚನ್ನರಾಮನ 
ಭಾವಿಸಿ ನೋಡಿದಲ್ಲಿ? 


5೬. ವಿಧಿ ನಿಷೇಧ, ಜನನಿ ಜನಕೆ ಕುಲ ಗೋತ್ರ, ಜಾತಿ 
ನಿಜಾತಿ, ಭೇದಾಭೇದ, ಸ್ವರ್ಗ ನರಕಾದಿ, ಭಯನೇನೂ ಇಲ್ಲ. ಜಗ 
ವೇನೂ ಇಲ್ಲ. “ಅತ್ರ ಪಿತಾ ಪಿತಾ ಭವತಿ ಮಾತಾ ಮಾತಾ ಲೋಕಾ 
ಲೋಕ ದೇವೋದೇವ ವೇದಾ ವೇದ ಬ್ರಾಹ್ಮಣ ಬ್ರಾಹ್ಮಣ ಚಾಂಡಾಲೋ 
ಚಾಂಡಾಲೋ” ಎಂದುದು ವೇದ. ಅದು ಕ್ತ ಪ 
ತೋರುವ ತೋರಿಕೆ ಎಲ್ಲ ಸ ಎಂದಂದು ಊಂ ಐ 

ನ » ಜ್ಜ ಪರಿಪೂರ್ಣ 


ತಾನೆಂದರಿದು, ನೀನಾಗಿ ನಿಂದ ನಿಜಗ.ಣ ಕೀನೆ ಸಿಮ್ಮಲಿಗೆಯ 
ಚನ್ನರಾಮಾ. 


5೭. ನಿಚ್ಚ ಕನಸಿನಲ್ಲಿ ಅಶ್ವವಧೆ ಬ್ರಹ್ಮಹತ್ಯವ ಮಾಡಿದೊಡಂ 
ಎಂತು ನಡೆದೊಡಂ ದೇವದತ್ತಂಗೆ ಗುಣ ದೋಷ ಉಂಟಿ? ಸ್ಪರ್ಗ 
ನರಕ ಉಂಟೀ ಹೇಳಾ? ಅದೆತ್ತಣ ಮಾತು? ಕನಸು ಮಿಥ್ಗ ವನು ದರಿಂ 
ಮಾಯೆ ಮಾಯೆ. ಈ ಮಾಯೆಯನಂದು ಹುಸಿಜೀವ ಗ 
ದಿಂದ ಏನ ಮಾಡಿದರೇನೋ ಸಿಮ್ಮಲಿಗೆಯ ಚನ್ನರಾಮಾ. ? 


೩೧ 


೨೮. ಕಾಳಕೂಟದ ಹಾಳಾಹಳವೆಂಬ ವಿಷ ಕುಡಿದವರನಲದೆ, 
ಮಿಕ್ಸಿನವರನೇನು ಮಾಡಲು ಬಲ್ಲದು? ಹೆಣ್ಣೆಂಬ ಕಡು ನಂಜು ನುಡಿ 
ದವರಂ ನೋಡಿದವರಂ ಕೇಳಿದವರಂ ಗಡಣ ಸಂಗ ಮಾತ್ರದಿಂ 
ಮಡುಹಿ ನರಕದಿ ಕೆಡಿರುದು. ದೇವ ದಾನವ ಮಾನವಾದಿಗಳನಾದೊ 
ಡೆಯೂ ಉಳಿಯಲೀಯದು. ಆವಂಗೆಯೂ ಗೆಲಬಾರದ ಮಾಯೆ. ಈ 
ಮಾಯೆಯ ಗೆಲಿದಾತ ನೀನೆ ಸಿಮ್ಮಲಿಗೆಯ ಚನ್ನರಾಮಾ. 


ಡಣ ಎ ಘಟನೆ ಸಂಯೋಗ ಮಡುಹು - ಕೊಲ್ಲು, 


೨೯, ಎಲು, ತೊಗಲು, ನರ, ಮಾಂಸ, ಸುರೀಷ, ಶ್ಲೇಷ್ಮ, ರಕ್ತ, 
ಅಂಗವಿಕಾರ, ಕ್ರಿಮಿ, ಓಕರಕೆ. ಜಂತು, ಜಕ್ಕ, ಮರಣ, ವ್ಯಾಧಿಯ 
ತವರುವನೆ, ನೋಡುವರೆ ಪಾಪದ ಪುಂಜ, ಇಂತೀ ಹೇಸಿಕೆಯೊಳಗೆ 
ಏತರ ಸುಖವನರಸುವೆ? ಸುಖದಾಸೆಯ ನೋಡುವಕೆ ಸತಲ ದುಃಖ 
ದ:ಗರ, ನರಕದ ಪಾಕುಳ, ಇಂತೆಂದೇ ತಿಳಿದು ವಿರಕನಾದ ಪರವಸಪ್ಪ 
ನಿಜ ನೀನೆ ಸಿಮ್ಮಲಿಗೆಯ ಚನ್ನರಾಮಾ. 


ಪುರೀಷ ಎ ಮಲ, ಶ್ರೇಷ್ಮ = ಸುಂಬಳೆ, ಪಾಕುಳ - ಸುತ್ತುನಲಯ, ಮನೆ. 


೩೦. ಬಟ್ಟೆಯಲ್ಲಿ ಹೋಗುತ್ತಿನ್ಸ ಮಸುಜನೊಬ್ಬನನ್ನ ಹುಲಿ 
ಇಡಗಿಚ್ಚ ರಕ್ಕಸಿ ಕಾಡ ನೆಗಳು ನಾಲ್ಕು ದಿಕ್ಕಿನಲ್ಲಿ ಅ'' ಬರುತ್ತಿ 
ರಲು, ಅವಂ ಕಂಡು ಭಯದಿಂದ ಹೋಗಲು ದಿಕ್ಕು ತೋರದೆ ಹಾಳು 
ಬಾವಿಯ ಕಂಡು ತಲೆಯೂರಿ ಬೀಳುವಲ್ಲಿ ಹಾನ ಕಂಡು ಬೀಳಲಮ್ಮದೆ 
ಇಲಿ ಕಡಿದ ಬಳ್ಳಿಯಂ ಹಿಡಿದು ನಿಲ್ಲಲು ಜೇನುಹುಳು ಮೈ ನೂರು 
ವಾಗ ಮೂಗಿನ ತುದಿಯಲೊಂದು ಹನಿಯು ಮಧುಬಿಂದು ಬೀಳ 
ಲಾಗಿ ಆ ಮಧುವಂ ಕಂಡು ಹಿರಿದಪ್ಪ ದುಃಖವನೆಪನ ಸೈರಿಸಿ ನಾಲಿ 
ಗೆಯಲ್ಲಿ ಆ ಮಧುವ ಸೇವಿಸುವನಂತೆ ಈ ಸುಸಾರ ಸುಖವ ವಿಚಾ 
ರಿಸಿ ನೋಡಿದಡೆ ದುಃಖದಾಗರವು. ಇದನರಿದು ಸಕಲ ವಿಷಯಂಗಳ 
ಲ್ಲಯ ಸುಖನಿಂತುಂಟಿಂದು ನಿರ್ನಿಷಯಿಖಯಾಗಿ ನಿಂದ ನಿಲನ್ರು ನೀನೇ 
ಸಿಮ್ಮಲಿಗೆಯ ಚನ್ನರಾಮ್ಸಾ. 


೩೧. ಎಲುವಿನ ಹಂದರ ನರವಿನ ಜಾಳಿಗೆ, ಅಮೇಧ್ಯದ ಹುತ್ತ 
ಮೂತ್ರದ ಬಾನಿ, ಕ್ಲೇಷ್ಮದ ಕೆಸರು, ಕೀನಿನ ಸೊನೆ, ನೆತ್ತರ ಮಡು 


೩೨ 


ನಾಡಿಗಳ ಸುತ್ತುವಳ್ಳಿ, ನೆಣ ಮಾಂಸದ ಗಟ್ಟಿಯ ತೆಪ್ಪ, ಕಿಸುಕುಳದೆ 
ಹೇಸಿಕೆ, ಅತಿ ಹೈೇಯದ ಮಲಿನತೆ, ತೊಗಲ ಪಾಕುಳ್ಕ ಕ್ರಿಮಿಯ 
ಸಂಕುಳ, ರೇತೋಂಜಸ್ಸಿನಲ್ಲಿ ಜನಿತ್ಕ ಉತ್ಪತ್ತಿ ಸ್ಥಿತಿ ಲಯದ ಬೀಜ, 
ಆಧಿ ವ್ಯಾದಿಯ ತವರುಮನೆ, ವಿಷಯದ ಭವದುಃಖದಾಗರ, ತೋರಿ 
ಕೆಡುವ ತನು ಇದು ನಿನ್ನದಂದು ಪಾಪಂಗಳ ಮಾಡಿ, ಬಾರದ ಭವಂಗ 
ವಲ್ಲಿ ಬಂದು, ದೇಹೆದಿಚ್ಛೆಗೆ ಸಂದು, ಹುಸಿವೆತ್ತಿ ದೇಹಗೊಂಡು ಮರು 
ಸುಮ್ಕೆ ಮರುಳು ಮಾನವಾ! ಅಘೋರ ನರಕದಲ್ಲಿ ಕೆಡುವಾಗ, ಅಡ್ಡ 
ಬಪ್ಸವರಾರು ಹೇಳಾ? ಅಹಂ ಮಮತೆಯಂ ಮರೆದು, ದೇಹದಿಚ್ಛೆಯ 
ಬಿಟ್ಟಿ, ಸೋಹಂ ಬ್ರಹ್ಮಾಸ್ಮಿ ಎಂದು, ಕೇಡಿಲ್ಲದ ಪದವ ಮಾಡಿಕೋ 
ಮರುಳೇ. ಮೋಹ ಬೇಡ. ಕೆಡುನೆ. ನಿನ್ನಲ್ಲಿ ನೀನೇ ತಿಳಿದು ನೋಡ 
ನಿಮ್ಮಲಿಗೆಯ ಚನ್ನರೂಮಾ., 


ಸೊನೆ- ಹೊರಬಿದ್ದರೆಸ 








ಶಿವಾನುಭವ. 


ಸಂಪಾದಕ. 


ರಾ ಸಾ. ಫ. ಗು. ಹಳಕಟ್ಟಿ ಬಿ.ವಿ. ಎಲ್‌. ಎಲ್‌. ಬಿ. 


ಎರಾ ಕಾಸವಕಾರಸೀ ಶಾಶಾ-ಬಾಾ.. 








| ಸಂಪುಟಿ ೧೨] ಎಪ್ರಿಲ ೧೯೩೮. [ ಸಂಚಿಕೆ ೬. 














ವಿಷಯಾನುಕ್ರಮಣಿಕೆ, 
ಎ ಸಸಿ ಬರಹ... 
ನಿಷಯಗಳು. ಲೇಖಕರು. ಪುಟ 
೧. ತೋಂಟದ ಸಿದ್ಧಲಿಂಗೇ ರ್ಕಾಸಾ. ಫ.ಗು. ಹಳಕಬ್ಟ ೩೫೩ 
ಶ್ವರರ ಚರಿತ್ರೆ. ೧ 


೨. ಶ್ರೀನಿಡುವತಾಮಿಡಿ ವ್ರಠದ ಎಂ. ಜಿ. ನಂಜುಡಾರಾಧ್ಯ ೩೭೧ 
ಇತಿಹಾಸ ಸಿದ್ಧಗಂಗಾ 


4.. 4೬ ತತ್ವಗಳು, ತ್‌ 


೪. ಬಸವೇಶ್ವರನ ಘನತೆ.” ಎರ್ಸ, ವ್ಹಿ. ಹಂಜಿ ಬ. ಏ ೩೪೯ 


ಸಂಪಾದಕ ಪ೮೧ 


೫. ಶಿವಶರಣೆ ಲಿಂಗನ್ಮು9 ಸಂಸಾದಕ ೩೯೫ 
೬, ಚಂದಿಮರಸನ ವಚನಗಳು ತಿ 


೭, ಆರುನಿನ ಮೂರಿತಂಡೆಗಳ ವಚನಗಳು ದದ ರ್ಷಿ 





 ಲವಾನುಭವ. 


ವರ್ಷ ಆತ] ಎಸ್ರೇಲ ೧೯೩೮ [ಸಂಚಿಕೆ ೭ 


ಹ ತ ಗ 














ಶ್ರೀ. ತೋಂಟದ ಸಿದ್ಧಲಿಂಗೇಶ್ವರರ ಚರಿತ್ರೆ. 


(ರಾ. ಸಾ. ಫ. ಗು. ಹಳಕಟ್ಟ ಬಿ. ಏ. ಎಲೆಲ೯. ಬಿ. ವಿಜಾಪುರ) 





a 


ತೋಂಟದಾರ್ಯರು ಕರ್ನಾಟಕ ಕದಲ್ಲಿ" ಆಗಿಹೋದ ಮಹಾಪುರು 
ರು. ಅವರು ಮಾಡಿದ ಕಾರ್ಯಗಳು ಮಹ ಹತ್ತರವಾಹವುಗಳ್ನು ಅವರು 
ಆತ್ಯುತ್ತಮ ತರಗತಿಯ ವಚನಕಾರರೂ ಇಕವರು. ಅವರ ವಚನ 
ಗಳು ವಿದ್ವತ್‌ ಪ್ರಚುರವಾದವುಗಳು ಮತ್ತು ಬಹಳ ಓಜಸ್ಸುಳ್ಳವು. 
ಅಲ್ಲದೆ ಅವರು ಸಮಾಜೋ ದ್ದ ಸಲ ಆಗಿರುವರು”: ಆವರು ಅನೇಕ 
ದೇಶಗಳಲ್ಲಿ ಸಂಚರಿಸಿ ರ್ಮ ನೋಫೆ ಮಾಡುತ್ತ ಕಾಲ ಕಳೆದರು. 

ಹಾಗೆಯೇ ಆವರು ಮಹತ್ತರವಾದ ಸಮಾಜ ಸಂಘಟನಾ ಶಕ್ತಿಯು 
ಳ್ಳವರು. ಆವರು ತಮ್ಮ ವಿಶೇಷತರ ನಿರ್ಬಂಧನೆಗಳ ಮೂಲಕ ಸಮಾ 
ಜದ ಕಟ್ಟನ್ನು ಬಲಪಡಿಸಿದರು. ಯಾವ ಕಾಲದಲ್ಲಿ ಸಮಾಜವು ಬಹು 
ಶಿಥಿಲತೆಯನ್ನು, ಹೊಂದಿತ್ತೋ ಆಗ್ಗೆ ಅವರು ಉದಯವಾಗಿ ಆದರ 
ಭದ್ರತೆಯನ್ನು ಕಾಯ್ದರು. ಇದರಂತೆಯೇ ಅವರು ಅತ್ಯಂತ ತಸಸ್ವಿ 

ಗಳೂ ಶಿವಯೋಗ ನಿರತರೂ ಆಗಿದ್ದರು. ಅವರ ಬಗ್ಗೆ ಅನೇಕ ಆಖ್ಯಾ 
ಯಿಕೆಗಳು ಪ್ರಚುರನಾಗಿನೆ. ಇಂಥ ಮಹಾನುಭಾವರ ಚರಿತ್ರೆಯನ್ನು 
ಈ ಸಂಚಿಕೆಯಲ್ಲಿ ಕೊಡಲೆಳಸಿದ್ದೇವೆ. 


ನೀರಶೈನ ಸಮಾಜೋದ್ಧಾರದ ಕಾಲಗಳು. 
ವೀರಶೈವ ಸಮಾಜೋದ್ಧಾರದ ಇತಿಹಾಸದಲ್ಲಿ ನಾವು ಮುಖ್ಯ 
ವಾದ ೪ ವಿಭಾಗಗಳನ್ನು ಕಲ್ಪಿ ಸಬಹುದು (೧) ದೇವರದಾಸಿಮಯ್ಯನ 


2೫೪ ಶಿನಾನುಭವ. 


ಕಾಲ- ಈ ಕಾಲದಲ್ಲಿ ಕರ್ನಾಟಕದಲ್ಲಿ ಒಂದು ಮಹೆತ್ತರವಾದ 
ಧರ್ಮ ಜಾಗ್ರತಿಯುಂಟಾಗಿ ಶಿವಮತವು ಇಲ್ಲಿ ನೆಲೆಗೊಳಿಸಲ್ಪಟ್ಟಿತು. 
ಆಗ ಅನೇಕ yA ಯರಾಗಿ ಶಿವಮ ತೋದ್ಧಾರ ಕಾರ್ಯಗಳನ್ನು 


ನಡೆಸಿದರು. ಇದು ಬಸವೇಶ್ವರನ ಪೂರ್ವದ ಕಾಲವು. (೨) ಬಸವೇ 
ಶ್ರರನ ಕಾಲಃ-- ಈ ಕಾಲದಲ್ಲಿ ಕರ್ನಾಟಕದಲ್ಲಿ ಒಂದು ಮಹತ್ತರವಾದ 
ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿಯುಂಟಾಯಿತು. ಕಲ್ಯಾಣ 
ಪಟ್ಟಣದಲ್ಲಿ ಶಿನಾನುಭವ ಮಂ ಟಶನರಲ್ಲಿ ಶ್ರೀ ಬಸವೇಶ್ವರನ ಸಮ್ಮುಖ 
ದಲ್ಲ ಸ್ಥಿರಪಡಿಸಿದ ಉದಾತ್ತ ತತ್ವಗಳು ಕರ್ನಾಟಕಾಂಧ್ರ ದೇಶಗಳಲ್ಲಿ 
ಸಾರಲ್ಪಟ್ಟವು, ಇದು ವಚನ ವಾಜ್ಮಯದ ಉಚ್ಚ ಕಾಲವು. (೩) 
ನಿಜಯನಗರದ ಕಾಲವುಃ--ಇದು ೧೫ನೇ ಶತಮಾನವು. ವೀರಶೈವ ಪುನ 
ಉದರದ ಕಾಲವು ಇದರಲ್ಲಿ ನಾವು ಪುನಃ ಎರಡು ವಿಭಾಗಗಳನ್ನು 
ಮಾಡಬಹುದು. (ಅ) ಈ ಶತಮಾನದ ಮಧ್ಯಕಾಲ ಮತ್ತು (ಬ): 
ಕಡೆಯ ಕಾಲ. ಮಧ್ಯಕಾಲದಲ್ಲಿ ಅರಸನಾಗಿದ್ದ ಗಜಬೇಂಟಿಕಾರ ಇಮ್ಮಡಿ 
ದೇವರಾಯ ಅಥವಾ ಪ್ರೌಢರಾಯನ (೧೪೨೪-೧೪೪೬) ಆಳಿಕೆಯಲ್ಲಿ 
ಲಕ್ಕಣ್ಣದಂಡೇಶ, ನೂರೊಂದು ವಿರಕ್ತರು ಮೊದಲಾದ ಶಿವಾನುಭವಿ 
ಗಳು ಉದಯವಾಗಿ ವೀರಶೈವ ಧರ್ಮವನ್ನು ಎತ್ತಿಹಿಡಿದರು. ಕಡೆಯ , 
ಕಾಲದಲ್ಲಿ ತೋಂಟಿದಾರ್ಯರು ಉದಯವಾಗಿ ದೇಶದಲ್ಲಿ ಉಂಟಾದ 
ವಿಸರೀತಗಳನ್ನು ದೂರಮಾಡಿ ಸಮಾಜದಲ್ಲಿ ವ್ಯ ವಸ್ಥೆ ಯನ್ನುಂಟು ಮಾಡಿ 
ದರು. (೪) ಕೆಳದಿಯ ರಾಜರ ಕಾಲಃ- ಈ * ವಂಶದಲ್ಲಿ ವಿದ್ಯಾ. 
ಪ್ರೋತ್ಸಾಹನ ಶೀಲರಾದ ಅನೇಕ ರಾಜರು ಉದ್ಭ ನಿಸಿ ಕರ್ನಾಟಿಕ ಸಂಸ್ಕ 
ತ ಎತ್ತಿಹಿಡಿದರು. ಹೀಗೆ ವೀರಶೈವ ಧಾರ್ಮಿಕ ಮತ್ತು ಸಾಮಾ 
ಜಿಕ ಇತಿಹಾಸದಲ್ಲಿ ಮುಖ್ಯ ನಾಲ್ಕು ವಿಭಾಗಗಳನ್ನು ಮಾಡಬಹುದ್ದು 


ತೋಂಟಿದಾರ್ಯರು ಉದಯವಾದ ಕಾಲದ ಪರಿಸ್ಥಿ ತಿ. 


ತೋಂಟಿದಾರ್ಯರು ವಿಜಯನಗರದ ರಾಜನಾದ ವಿರೂಪಾಕ್ಷನ 
(೧೪೬೭-೧೪೭೮) ಆಳಿಕೆಯಲ್ಲಿ ಪ್ರ ಪ್ರಸಿದ್ಧಿಗೆ ಬಂದಿರಬಹುದೆಂದು ರಾ; ಬಃ 
ಆರ್‌. ' ನರಸಿಂಹಾಚಾರ್ಯರು ತಮ್ಮ ಕನಿಚರಿತೆಯಲ್ಲಿ ಊಹಿಸಿರುವರು. 
ಅವರು ಸುಮಾರು ೧೪೭೦ ರಲ್ಲಿ ಇರಬಹುದೆಂತಲೂ ಹೇಳಿದ್ದೂ ರೆ. 


ಇದು ನಿಜವೆಂದು ತೋರುತ್ತದೆ. ವಿರೂಪಾಕ್ಷರಾಜನ ಆಳಿಕೆಯು 
ದೇಶಕ್ಕೆ ಸುಖಕರವಾಗಿರಲಿಲ್ಲ. ಆಗ ದೇಶದಲ್ಲೆಲ್ಲ ಅಸ್ವಸ್ಥತೆಗಳು ನೆಲೆ 
ನ್‌ ಥ 


ಶೀ ತೋಂಟದ ಸಿದ್ಧಲಿಂಗೇಶ್ವರರ ಚರಿತ್ರೆ. ೩೫೫ 


ಗೊಂಡಿದ್ದವು ಈತನು ಆರಂಭದಲ್ಲಿ ನೀರಶ್ಸೆವ ಸಾಸ 
ಹಿಂದುಗಡೆ ಶ್ರೀ ವೈಷ್ಣವ ಧರ್ಮವನ್ನು ಸ್ಥಿ ಸ್ವೀಕರಿಸಿದನು. ಆರಸನ ದೌರ್ಬ 
ಲ್ಯದ ಮೂಲಕ ದೇ ಶದಲ್ಲೆಲ್ಲ ; ದಂಗೆಗಳೆಪ್ತಿದ್ದವು. ಪ್ರಾಂತಾಧಿಕಾರಿಗಳು 
ಸ್ವತಂತ್ರರಾಗಿ ಅಲ್ಲಲ್ಲಿ ಆಳ ತೊಡಗಿದ್ದರು. ಈ ಬಗೆಯ ರಾಜ್ಯದ ಅವ 
ನತಿಯೊಡನೆ ನೈತಿಕ ಮತ್ತು ಧಾರ್ಮಿಕ ಅವನತಿಗಳೂ ಉತ್ಸನ್ನವಾ 
ಗುವದು ಸ್ವಾಭಾನಿಕವು. ಹೀಗೆ ಅವ್ಯವಸ್ಥೆಯಾದದ್ದನ್ನು ಚನ್ನಬಸವ 
ಪುರಾಣ ಕರ್ತನಾದ ವಿರೂಪ ಇಕ್ಷ ಪಂಡಿ ಡಿತನು ತನ್ನ ಕಾವ್ಯದಲ್ಲಿ ವರ್ಣಿ 
ಸಿದ್ದಾನೆ. ಇಂಥ ವಿಪ್ಲವ ಕಾ 'ಲಡಲ್ಲಿ ತೋಂಟಿದಾಯ ೯ರು ಕರ್ನಾಟ 
ಕದಲ್ಲಿ ಉಗಮಿಸಿದರು. 


ನಿರಂಜನ ವಂಶರತ್ನಾಕರದಲ್ಲಿ ತೋಂಟಿದಾರ್ಯರು ಯಾವ ಕಾಲ 
ದಲ್ಲಿ ಉದಯಿಸಿದರೇಬನನ್ನು ಹೇಳುವಲ್ಲಿ “ಪಂಪಾ.ವಿರೂಪಾಶ ಕನ ಫೇ ತ್ರದ 
ವಿದ್ಯಾನಗರದ ರಾಯನ ಆಳಿಕೆಯಲ್ಲಿ ನೂರೊಂದು ವಿರಕ್ತರು 
ಭೂಮಿಯಲ್ಲಿ ಕ ಮಹತ್ವ ಗಳ ಮಾಡಿ ಶಿನಮತ ನ 
ಶಿವಲೋಕಕ್ಕೆ ಹೋದಬಳಿಕ ಪ್ರೌಢರಾಯನ ಪಟ್ಟಣನ ಆ ರಾಜ 
ಸಾಂಬಲೋಕಕ್ಕೆ ಹೋದನಂತರ ನರಸಣ್ಣರಾಯನಾಳಿಕೆಯಲ್ಲಿ ಆ ದ 
ಯಲ್ಲಿ ಶಿವಮುತವಳಿದು ಅನ್ಯಮತವು ಹೆಚ್ಚಿದ ಕಾರಣನಾದನು. ಶಿವ 
ನಿಗೆ ಸೂಚಿಸಿದರಿಂದ ನಿರಂಜನ ಗಣ ಇವರನು ಶಿವನಸ್ಸಣೆಯಿಂದ ಏಳು 
ನೂರು ಗಣವರರು ಸಹಿತವಾಗಿ ಮರ್ತ್ಯಲೋಕದಿ ಈ ನಿರತರು ಅವತ 
ರಿಸಿದರೆಂಬುದಕ್ಕೆ ಆ ಪುರಾಣಗಳೇ ಸಾಕ್ಷಿಯು” (ಪುಟ ೩೯) ಎಂದು 
ಹೇಳುತ್ತಾನೆ. 


ಇಲ್ಲಿ ಹೇಳಲ್ಪಟ್ಟ ನಸ ಸದ್ಯಾ ಯನು ಸಾಳುವ ವಂಶದ ನರಸಿಂಹ 


ನಾಗಿರುವನು. ಈತನು ಪ್ರೌಢರಾಯನ ಕಾಲದಲ್ಲಿ ವಿಖ್ಯಾತನಾದ 
ಸೇನಾಪತಿಯಾಗಿ ವಕ್ಷಿಣ ದೇಶವನ್ನು ಮುಳುಬಾಗಿಲಿನಲ್ಲಿದ್ದು ಆಳುತ್ತಿ 


ದ್ದನು. ಪ್ರೌಢರಾಯನ ತರುವಾಯ ಮರ್ಬಲರಾದ ಮಲ್ಲಿಕಾರ್ಜುನ 
ಮತ್ತು ವಿರೂಸಾಕ್ಷರಾಯ ಇವರ ಇಳಿಕೆಯಲ್ಲಿಯೂ ತನ್ನ ಅಧಿಕಾರ 
ವನ್ನು ಹೆಚ್ಚಿಸುತ್ತ ಕಡೆಗೆ ತಾನೇ ವಿಜ ಯನಗರವಲ್ಲಿ ರಾಜ್ಯಾರೋಹಣ 
ವನ್ನು ವ ಮಾಡಿದನು. ಈ ನರಸಣ್ಣನಾಯಕನ ಕಾಲವು ೧೪೫೯ ರಿಂದ 
೧೪೮೫ ರ ವರೆಗೆ ಇದ್ದುದುದಾಗಿ ತಿಳಿದುಬರುತ್ತದೆ. ಈ ಸಾಳುವ ನರ 
ಸಿಂಹನು ತ್ರೀ. ವೈಷ್ಣವ ಮತಾವಲಂಬಿಯಾಗಿ ಈ ಮತವನ್ನು ಹೆಚ್ಚಿ 


4೫೬ ಶಿವಾನ: ಭನ. 


ಸುತ್ತಿರುವ ಕಾಲದಲ್ಲಿ ತೋಂಟಿದಾರ್ಯರು ಉದಯಿಸಿವರಿಂಬದನ್ನು 
ಈ ಗ್ರಂಥದಲ್ಲಿ ವರ್ಣಿಸಿದೆ. ಹೀಗೆ ಹೇಳಿದ್ದರಲ್ಲಿ ಸತ್ಯಾಂಶವಿರುತ್ತದೆಂದು 
ನಮಗೆ ತೋರುತ್ತದೆ. 


ವಾಣಿಜ್ಯಪುರ. 


ತೋಂಟದಾರ್ಯರು ಉದಯವಾದುದು ಮೈಸೂರು ಜಿಲ್ಲೆಯಲ್ಲಿ 
ರುವ ಬಾಣಿಜ್ಯಪುರ ಆಥನಾ ಈಗಿನ ಹರದನಹಳ್ಳಿಯು. ಈ ಗ್ರುಮವು 
ಈಗ ಒಂದು ಸಣ್ಣ ಸ್ಥಳವಾಗಿದ್ದರೂ ಹಿಂದಿನ ಕಾಲದಲ್ಲಿ ಇದು ಒಂದು 
ಮಹತ್ವದ ಪಟ್ಟಣವಾಗಿತ್ತು. ಇಲ್ಲಿಂದಲೇ ವೀರಶೈವ ಧರ್ಮಪ್ರಸಾರ 
ಕಾರ್ಯಗಳು ದೇಶದಲ್ಲೆಲ್ಲ ಜರಗುತ್ತಿದ್ದವೆಂಬುದಕ್ಕೆ ಬಲವಾದ ಕಾರ 
ಣಗಳುಂಟು. ಕರ್ನಾಟಕ ಪ್ರಾಂತದ ಉತ್ತರ ಪ್ರದೇಶವನ್ನು ಮುಸ 
ಲ್ಮಾನರು ಆಕ್ರಮಿಸಿ ಕಲ್ಯಾಣ ಪಟ್ಟಣವನ್ನು ವಿಧ್ವಂಸ ಮಾಡಿದ ಬಳಿಕ 
ಅಲ್ಲಿಯ ಶೂನ್ಯ ಸಿಂಹಾಸನಾಧೀಶ್ವರರು ಈ ಭಾಗದಿಂದ ತೆರಳಿ ವಿಜಯ 
ಸಗರದ ರಾಜ್ಯವನ್ನು ಸೇರಿ, ಕೆಲವು ಕಾಲ ಮೈಸೂರು ಸೀಮೆಯಲ್ಲಿಯೂ 
ಕೆಲವು ಕಾಲ ಬೆಳಗಾವ ಜಿಲ್ಲೆಯ. ದಕ್ಷಿಣ ಭಾಗದಲ್ಲಿಯೂ ಇದ್ದು 
ಕಡೆಗೆ ಮೈಸೂರು ಜಿಲ್ಲೆಯಲ್ಲಿರುವ ವಾಣಿಜ್ಯಪುರದಲ್ಲಿ ಇರಹತ್ತಿದರು. 
ಅಂದಿನಿಂದ ಈ ಗ್ರುಮವು ಬಹು ಮಹತ್ವದ ಸ್ಥಾನವಾಯಿ ತು. 


ತೋಂಟಿದಾರ್ಯೀರ ಉದಯು. 


೧೮ನೇ ಪಟ್ಟದ ಶ್ರೀ. ಗೋಸಲ ಚನ್ನಬಸವ ಸ್ವಾಮಿಗಳು ಇಲ್ಲಿ 
ಇರುತ್ತಿರಲು ಅವರಿಗೆ ತೋಂಟಿದಾರ್ಯರು ಶಿಷ್ಯತ್ವವನ್ನು ಹೊಂದಿದರು. 
ಮತ್ತು ಅವರಿಂದ ಸಟ್ಟನನ್ನು ಹೊಂದಿದರು. ಇದು ನಿರಂಜನವಂಶ 
ರತ್ನಾಕರದಲ್ಲಿ ವರ್ಣಿಸಲ್ಪಟ್ಟಿದ್ದು ಹೇಗೆಂದರೆಃ- “ವಾಣಿಜ್ಯಪುರದಿ ಶೂನ್ಯ 
ಸಿಂಹಾಸನಸ್ಥ ಗೋಸಲ ಚನ್ನಬಸವರಾಜೇಂದ್ರರು ಒಸ್ಸುತ್ತ ಇರ್ದ 
ಕಾಲದಲ್ಲಿ ಪಂಪಾಕ್ಷೇತ್ರದಿ ವಿದ್ಯಾನಗಂಯನ್ನೂಳಿದ ಪ್ರೌಢರಾಯನು 
ಸಬಲ ಕಕ್ಕೆ ಹೋದನಂತರ ಕೆಲವು ದಿವಸದಿ ಆ ರಾಜ್ಯದಲ್ಲಿ ಅನಾ 
ಚಾರವು ಹೆಚ್ಚಾಗಿ ಶಿವಾಚಾರವಡಗಿ ಮೇಲಾಧರಣಿಯೊಳು ವೀರಶ್ಛೈ 
ವಾಚಾರವಿಲ್ಲದೆ ಸರನಾದಿಗಳು ಘನವಾಗಲು ಕೈಲಾಸಕ್ಕೆ ನಾರದನು 
ಪೋಗಿ” ಇತ್ಯಾದಿ ಆಗ ಪರಶಿನನು ತನ 


೩ ನಿರಂಜನ ಗಣೇಶ್ವರನನ್ನು 
೭೦೦ ಗಣವರರೊಡೆನೆ ಭೂಮಿಗೆ ಕಳಿಸಿದನೆಂತಲೂ ಈ ನಿರಂಜನ ಗಣೇ 


ಶ್ರೀ. ತೋಂಟಿದ ಸಿದ್ಧಲಿಂಗೇಶ್ವರರೆ ಚರಿತ್ರೆ. ೩೫೭ 


ಶ್ವರನು ೮ ವರುಷದ ಶಿಶುರೂಸವನ್ನು ತಾಳಿ ಕೈಲಾಸದಿಂದ ವಾಣಿಜ್ಯ 
ಪುರದ ಗೋಸಲ ಚನ್ನಬಸವ ಸ್ವಾಮಿಗಳ ವರಸನ್ನಿಧಾನಕ್ಕೆ ಇಳಿದ 
ನೆಂತಲೂ ಇದರಲ್ಲಿ ಹೇಳಲ್ಪಟ್ಟಿದೆ. ಮಹಾಪುರುಷರು ಮಹಿಮಶಾಲಿ 
ಗಳೆಂಬ ಭಾವನೆಯು ಹಿಂದೂ ಧರ್ಮಿೀಯರಲ್ಲಿದ್ದು ಇದಕ್ಕನುಸಾರ 
ವಾಗಿ ಈ ವರ್ಣನೆಯು ಇದ್ದರೂ, ಇದರಿಂದ ತೋಂಟಿದಾರ್ಯರು 
ಉದಯಿಸಿದ ಕಾಲದಲ್ಲಿ ದೇಶ ಪರಿಸ್ಥಿತಿಯು ಎಷ್ಟು ಕೆಟ್ಟು ಹೋಗಿತ್ತು 
ಅವರ ಗುರುಗಳು ಆರು, ತೋಂಟದಾರ್ಯರು ಎಲ್ಲಿ ಮೊದಲು ತಮ್ಮ 
ಆಯುಷ್ಯಕ್ರಮವನ್ನು ಪ್ರಾರಂಭಿಸಿದರು ಎಂಬ ಮಹತ್ವದ ವಿಷಯಗಳು 
ಮೇಲ್ಕಂಡ ಗ್ರಂಥದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿವೆ. ಹೀಗೆ ತೋಂಟದಾ 
ರ್ಯರು ಉದಯಿಸಲು, ಹಟ ನ್ನಬಸವೇಶ್ವ ರರು ಅವರಿಗೆ “ನಿರಾ 
ಭಾರ ವೀರಶೈವ ದೀಕ್ಷೆಯನ್ನಿತ್ತು ಷಟ್‌ಸ್ಪಲ ಬ್ರಹ್ಮೋಸದೇಶವಂ ಮಾಡಿ 
ಅನಾದಿ ಸಿದ್ದಲಿಂಗೇಶನೆಂಬ ನಾಮವಂ “ಕೊಟ್ಟು ರಕ್ಷಿಸಿದರು? ಎಂದು 
ಇದೇ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. (ಪುಟ ದ ಮುಂದೆ ಗೋಸಲ 
ಚನ್ನಬನವೇಶ್ವರರು ತಮ್ಮ ಇಚ್‌ ಚರಂತಿಕೆಯ ಪಟ್ಟವನ್ನು 
ಸಿದ್ಧಲಿಂಗ ಯತಿಗಳಿಗೆ ಕೊಟ್ಟು ತಾವು ಸಿದ್ಧಗಂಗೆಗೆ ಹೋಗಿ ಅಲ್ಲಿ ಕೆಲ 
ಕಾಲವಿದ್ದು ಮುಂದೆ ಗುಬ್ಬಿಗೆ ಬಂದು ಅಲ್ಲಿ ಮಹಾಕವಿ ಮಲ್ಲಣಾಚಾ 
ರ್ಯನ ಭಕ್ತಿಯನ್ನು ಸ್ವೀಕಂಸಿ ಅಲ್ಲಿಯೇ ನಿರ್ವಯಲಾದರು. 


ತೋಂಟಿದಾರ್ಯರ ಸಹಾಯಕರು. 


ಹೀಗೆ ಗೋಸಲ ಚನ್ನಬಸವೇಶ್ವರರ ತರುವಾಯ ತೋಂಟದಾ 
ರ್ಯರ ಮೇಲೆ ಸಮಾಜೋದ್ಧಾರ ಕಾರ್ಯವನ್ನು ನಿರ್ವಹಿಸುವ ಭಾರವು 
ಬಿದ್ದಿತ್ತು. ಇದರಲ್ಲಿ ಅವರು ತಮ್ಮ ಶಕ್ತಿ ಸಾಹಸಗಳನ್ನು ಮಿಗಿಲಾಗಿ 
ತೋರಿಸಿದರೆಂದು ಅವರ ಚರಿತ್ರೆಯಿಂದ ತಿಳಿದುಬರುತ್ತದೆ. ಈ ಕಾಲಕ್ಕೆ 
ದೇಶದಲ್ಲಿದ್ದ ಶಿವಾನುಭವಿಗಳೂ ಸತ್ಪುರುಷರೂವಾಣಿಜ್ಯಪುರದಲ್ಲಿ ನೆರೆದು 
ಕಾರ್ಯದಲ್ಲಿ ಅವರಿಗೆ ನೆರವಾಗಲು ಸನ್ನದ್ಧರಾದರು. ಇಂಥವರು 
ಅನೇಕರು ಆ ಕಾಲಕ್ಕಿದ್ದುದು ತೋರಿಬರುತ್ತದೆ. ಯಾಕಂದರೆ ಪ್ರೌಢ 
ರಾಯನ ಆಳಿಕೆಯಲ್ಲಿ ಲಕ್ಳಣ್ಣಾಮಾತ್ಯ, ಜಕ್ಕಣಾಚಾರ್ಯ ಇವರ 
ಪ್ರಯತ್ನದಿಂದಲೂ ಆ ರಾಜನ ಸಹಾನುಭೂತಿಯಿಂದಲೂ ವೀರಶೈವ 
ಸಮಾಜಕ್ಕೆ ಕಳೆ ಏರಿತ್ರೆಂದು ಇತಿಹಾಸಜ್ಞರು ಒನ್ಪಿ ಕೊಳ್ಳುತ್ತಾರೆ. ಇದ 
ರಿಂದ ಆ ಕಾಲಕ್ಕೆ ದೇಶದಲ್ಲೆಲ್ಲ ಬಹುಕಡೆಗೆ ಧರ್ಮಜಾಗ್ರ ತಿಯು ಉತ್ಸ 


A ಶಿನಾನುಭವೆ 


ನ್ನವಾಗಿ ಅನೇಕ ಶಿವಶರಣರು ಉತ್ಪನ್ನರಾದರು. ಇವರ ಹೆಸರುಗ 
ಳನ್ನು ಲಕ್ಕಣ್ಣದಂಡೇಶನು ತನ್ನ "ಶಿವತತ್ವ ಚಿಂತಾಮಣಿ? ಎಂಬ 
ಗ್ರಂಥದಲ್ಲಿ ಕೊಟ್ಟದ್ದಾನೆ. ಇದರಿಂದ ವಿಜಯನಗರವು ವೀರಶೈವರಿಗೆ 
ಧಾರ್ಮಿಕ ಮಹತ್ವದ ಕೇಂದ್ರಸ್ಥಾನವಾಯಿತು. 


ಆದರೆ ಮುಂದೆ ವಿರೂಪಾಕ್ಷರಾಯನ ಕಾಲದಲ್ಲಿ ರಾಜ್ಯದಲ್ಲಿ ಅವ್ಯ 
ವಸ್ಥೆಯು ತಲೆದೋರಿತು. ಮತ್ತು ತ್ರೀ ವೈಷ್ಣವ ಧರ್ಮವು ಪ್ರಬಲಿ 
ಸಿತು. ಆಗ ವೀರಶೈವರ ಕೇಂದ್ರಸ್ಥಾನವು ವಿಜಯನಗರವಾಗಿ ಉಳಿ 
ಯಲು ಸಾಧ್ಯವಿಲ್ಲದಾಯಿತು. ಆದರೆ ಇಷ್ಟರಲ್ಲಿ ವಾಣಿಜ್ಯಪುರದಲ್ಲಿ 
ಶೂನ್ಯಸಿಂಹಾಸನಾಧಿಪತಿಗಳ ಆವಾಸ ಸ್ಥಾನವಾಗಿದ್ದುದರಿಂದಲೂ ಇದ 
ರಿಂದ ಅಲ್ಲಿ ಶಿವಾನುಭವಿಗಳು ಆಗಮಿಸಹತ್ತಿದುದರಿಂದಲೂ ಆದು 
ವೀರಕೈವರ.. ಚಟುವಟಿಕೆಗಳಿಗೆ ಮುಖ್ಯಸ್ಥಾನವಾಯಿತು. ಒಂದೆ ದೇವರ 

ದಾಸಿಮಾರ್ಯನ ಕಾಲದಲ್ಲಿ ಉಂಟಾದ ಧರ್ಮ ಜಾಗೃತಿಯು ಹೇಗೆ 
ಬಸವೇಶ್ವರನ ಸಹಾಯನಾಯಿತೋ ಹಾಗೆಯೇ ಪ್ರೌಢರಾಯನ ಕಾಲ 
ದಲ್ಲಿ ಉಂಟಾದ ಧರ್ಮ ಜಾಗೃತಿಯ ಪರಿಣಾಮಗಳು ತೋಂಟದಾ 
ರ್ಯರಿಗೆ ಸಹಾಯಕಾರಿಗಳಾದನು. ಅವರು ಅವುಗಳ ಉಸಯೋಗ 
ವನ್ನು ಬಸವೇಶ್ವರನಂತೆಯೇ ಪೂರ್ಣವಾಗಿ ಮಾಡಿಕೊಂಡು ದೇಶದಲ್ಲಿ 
ಅನೇಕ ಮಹತ್ವದ ಕಾರ್ಯ ಗಳನ್ನು ಜರುಗಿಸಿದರು, 


ತೋಂಟದಾರ್ಯರ ಈ ಕಾಲದಲ್ಲಿ ಅನೇಕ ಸಹಾಯಕರು ದೊರೆ 
ತರು. ಅವರಲ್ಲಿ ಕೆಲವರು ನಚನಕಾರರಿರುವ ರು, ಕೆಲವರು ಕವಿಗಳಿ 


ರುವರು, ಕೆಲವರು ಸಾಧುವರ್ಯರಿರುವರು. ಇವರೆಲ್ಲರೂ ಒಂದೇ 
ಕಡೆಯವರಲ್ಲ. ಕರ್ನಾಟಕಾಂಧ್ರ, ತಮಿಳು, ದೇಶಗಳಲ್ಲಿಂದ ಬಂದ 


ವರು. ಬಸವೇಶ್ವರನ ಕಾಲದಲ್ಲಿ ಅನೇಕ ನಾಡುಗಳಿಂದ ಶಿವಾನುಭವ 
ಸಂಪನ್ನರು. ಕಲ್ಯಾಣಪಟ್ಟಣದಲ್ಲಿ ಕಲೆತು ಧರ್ಮ ಕಾರ್ಯಗಳನ್ನು 
ನೆರವೇರಿಸಲು ಹೇಗೆ ತತ್ಸರರಾದರೋ ಹಾಗೆಯೇ ನಾಣಿಜ್ಯಪುರದಲ್ಲ 
ತೋಂಟಿದಾರ್ಯರ ಸನ್ನಿಧಾನದಲ್ಲಿ ನೂರಾರು 'ಜನ ಶಿವಶರಣರು 
ನೆಕೆದು ಅವರ ಸಹಾಯಕ್ಕೆ ಸನ್ನ ದ್ಧರಾದರು. ಈ ವೀರಶೈವ ಸಮಾ 
ಜದಲ್ಲಿ ಕಂಟಕಗಳು ಕಾಲಕಾಲಕ್ಕೆ ಉಂಟಾದದ್ದು ಕಂಡುಬರುತ್ತದೆ. 


ಆದರೆ ಇಂಥ ಕಾ ಲದಲ್ಲಿಯೇ ಅದರಲ್ಲಿ ಧಾರ್ಮಿಕ ಚಟುವ 
ುವಟ 
ದೃಷ್ಟಿಗೆ ಬೀಳುತ್ತವೆ. ಸಗಳ 


ಛೀ ತೋಂಟದ ಸಿದ್ಧಲಿಂಗೇಶ್ವರರ ಚರಿತ್ರೆ. ೩೫೯ 


ನಿರಂಜನ ವಂಶರತ್ನಾಕರದಲ್ಲಿ ತೋಂಟಿದಾರ್ಯರಿಗೆ ಜೋಡಿಗ 
ಇದ ಈ ಮಹಾನುಭಾವರ ಹೆಸರುಗಳು ಇವೆ. ಅವು ಯಾವನೆಂ 
'ದರೆಕ -.- ಕಂಬಳಿಯದೇವರು, ಸಿದ್ಧನಂಜೇಶ್ವರರು, ಚನ್ನದೇವರು, ದೊಡ್ಡ 
ಸಿದ್ಧಲಿಂಗೇಶ್ವರ, ಕಂಕಣದದೇವರು, ಲಂಬಕರ್ಣದದೇವರು, ಸಿದ್ಧ 
ಮಲ್ಲೇಶ್ವರ, ಗುಮ್ಮಳಾಪುರದ ವರದ ಸಿದ್ಧಲಿಂಗೇಶ್ವರ, ಎಡತೊರೆಯ 
ಪುರದ ಗುರುಸಿದ್ದ, ವೀರಣ್ಣೊಡೆಯರು, ಘನಲಿಂಗದೇವರು, ಚಿಕ್ಕಮಲ್ಲೇ 
ಶ್ವರ, ಮರುಳಸಿದ್ದೇಶ್ವರ, ಚಂದ್ರಶೇಖರ, ಸುರಗಿಯಾರ್ಯ ಶಾಂತ 
ಮಲ್ಲಿಕಾರ್ಜುನ, ಬೆಡಗಿನ ಪರ್ವತೇಶ್ವರ, ಪಟ್ಟಣದದೇವರು, ಜಿಗು 
ನಿಯ ಮರುಳುದೇವರು, ಮಳೆಯದೇನರು, ಬತ್ತಲೆಯಾರ್ಯ, ಸಂಪಿ 
ಗೆಯ ರಾಚವಟ್ಟಿದೇವರು, ಸಪ್ಸೆಯಾರ್ಯ, ಉಪ್ಫಿನಹಳ್ಳಿಯಾರ್ಯ, 
ಜೋಲಿಯಾ ಬಸನೇಶ್ವರ, ರಾಚವಟ್ಟಿಯ ಕೋರಿಯ ಸಿದ್ಧಬಸವೇಶ್ವರ, 
ಹಿರಣ್ಯಾರ್ಯ, ಚೋಳೆ ಬಸವೇಶ್ವರ, ಕಿತ್ತಾವರದ ಚನ್ನಮಲ್ಲೇಶ್ವರ 
ಇವರ ಹೆಸರುಗಳು ಹೇಳಲ್ಪಟ್ಟಿವೆ. ಹೀಗೆ ಏಳುನೂರು ಜನರು ನೆರೆದು 
"“ಸ್ಪಂತತಂಗೂಡಿ ಷಟ್‌ಸ್ನಲಮಾರ್ಗವಂ ಧರೆಯೊಳಂತರಿಸದಂತೆ ನೆಲೆ 
ಗೊಳಿಸುತ್ತೆ ಪೂಜೆಗೊಳುತಿರದೆ ನಿಜಮುಕ್ತರಹರು” ಎಂದು ಹೇಳಿದ್ದು 
ಇದರಿಂದ ಈ ಯಾವತ್ತರೂ ಷಟ್‌ಸ್ಥಲ ಮಾರ್ಗವನ್ನು ದೇಶದಲ್ಲಿ 
ಬೋಧಿಸುವ ಕಾರ್ಯದಲ್ಲಿ ನಿರತರಾಗಿದ್ದರೆಂದು ಕಂಡುಬರುತ್ತದೆ. ಹೀಗೆ 
ಹೇಳಿದ್ದರಲ್ಲಿ ಯಾವ ಅತಿಶಯೋಕ್ತಿಯೂ ಇರುವದಿಲ್ಲ ಈ ವಿಷಯವು 
ಚನ್ನಬಸವ ಪುರಾಣ ಕರ್ತನಾದ ವಿರುಪಾಕ್ಷ ಪಂಡಿತನೂ ಕೂಡ 
ತನ್ನ ಪುರಾಣದಲ್ಲಿ ಹೇಳಿರುವನು. ಇವನು ತೋಂಟದಾರ್ಯರ ತರು 
ವಾಯ ಸುಮಾರು ೧೦೦ ವರ್ಷಗಳ ನಂತರ ಇದ್ದನು. ಆದುದರಿಂದ 
ತೋಂಟದ ಸಿದ್ಧಲಿಂಗ ಯತಿಯು ಮಾಡಿದ ಕಾರ್ಯಗಳ ವೃತ್ತಾಂ 
ತವು ಅವನಿಗೆ ಹೆಚ್ಚಿಗೆ ಗೊತ್ತಾಗುವದು ಸಾಧ್ಯವಿದೆ. ತೋಂಟದಾ 
ರ್ಯರ ಸಮಾಧಿಸ್ಥಲವು ಎಡೆಯೂರು. ಈ ಸ್ಥಳದಲ್ಲಿ ಅನರ ದೇವ 
ಸ್ಥಾನವಿದ್ದು ಅದರ ಪ್ರಾಕಾರದಲ್ಲಿ ೧೫೦೦ರಲ್ಲಿ ಬರೆದ ಒಂದು ಶಿಲಾ 
ಶಾಸನವಿದೆ. ಇದರಲ್ಲಿ ಬರೆದ ಸಂಗತಿಗಳಾದರೂ ಮಹತ್ವದವಿನೆ. 


“ಇಂತನ್ಸ ಅನಾದಿ ಜಂಗಮನೇ ಜಗದಿ ತಾರ್ಥವಾಗಿ ಚರಿಸಿದ 
ನವೆಂತೆಂದೊಡೇ - ಜ್ಞಾನಕ್ರಿಯಾ ಸ್ವರೂಸನುಂ, ಸರ್ವಾಂಗಲಿಂಗಿ 


ಕ್ರವ 
೨ 
ಸಟ್‌ಸ್ಪಲಜ್ಞಾನಿ ಸರ್ವಾಚಾರ ಸಂಪನ್ನ ಪಾದೋದಕ ಪ್ರಸಾದ ಪ್ರತಿ 


೩೬೦ ಶಿವಾನುಭವ, 


ಷ್ಠಾಚಾರ್ಯನುಂ ಅಷ್ಟಾವರಣಾಲಂಕರಣ ದ್ವೈತಾದ್ವೈತ ತಿಃಖರ 
ಮಾರ್ತಂಡನುಂ ಇಂತಪ್ಪ ದಿವೃಶಿವಯೋಗಿ ಸಿದ್ಧಲಿಂಗೇಶ್ವರಂಗೆ ಸಮೃಗ್‌ 
ಜ್ಞಾನೋದಯವಾಗಿ ಸಂಸಾಹ ಹ್ಯೇಯಮಂ ಮಾಡೆ ಶರಣ ಹೊಕ್ಕ 
ಶಿಷ್ಯಜನಗಳನಾಮ ಪರಿಕ್ರಮಂಗಳೆಂತೆಂದೊಡೆಃ-- ಸಪ್ಸೆದೇವರು, ಉಪ್ಪಿ 
ನಹಳ್ಳಿಯ ಸ್ವಾಮಿ ಸಿದ್ಧದೇವರು, ನಂಜೇದೇವರು, ಚೋಳ ಬಸವರಾಜ 
ದೇವರು, ಗುಮ್ಮಳಾಪುರದ ಸಿದ್ಧಲಿಂಗದೇವರು, ಪಟ್ಟಣದೇವರು, ರೇವಣ 
ಸಿದ್ಧದೇವರು, ಸೀಲವಂತದೇವರು, ಬೆಟ್ಟಿಗದೇವರು ಇಂತೆ ಇವರು 
ಮುಖ್ಯವಾದ ಭಕ್ತ ಮಾಹೇಶ್ವರಗಳ್‌ ಷಟಸ್ಥಲ ಜ್ಞಾನಲಿಂಗಾಂಗ 
ಸಂಬಂಧ ಸಮರಸೈಕ್ಯಾರ್ಥಮಂ ಬೋಧಿಸಿ ಮುಕ್ತರಂಮಾಡಿ ಷಟ್‌ 
ಸ್ಫಲೈಕಾರ್ಥವಾಗಿ ಮಾಡುವ ಕ್ರಿಯೆಗಳೆಲ್ಲ ನಿಷ್ಪತ್ತಿಯಾಗಿ ಎಡೆಯೂ 
ರಲ್ಲಿ ತಮಗೆ ಕಟ್ಟಿಸಿದ ಮಠದಲ್ಲಿ ಶಿವಯೋಗ ಸಮಾಧಿ ಸನ್ನದ್ಧರಾ 
ದರು. ತೋಂಟದ ಸ್ವಾಮಿಯ ಪಾದನದ್ಮಾರಾಧಕರಾದ ದಾನಿವಾಸ 
ನಿವಾಸಿಗಳಾದ ಚನ್ನರಾಯ ಒಡೆಯರು ಚನ್ನರಾಯ ಒಡೆಯರ 
ಮಕ್ಕಳು ಲಿಂಗಪ್ಪ ಒಡೆಯರು, ಲಿಂಗಪ್ಪ ಒಡೆಯರ ಮಕ್ಕಳು, ಪಾದೋ 
ದಕ ಪ್ರಸಾದ ಸಂಪನ್ನರಾದ ಚನ್ನವೀರಪ್ಪ ಒಡೆಯರು, ಚನ್ನವೀ 
ರಫ್ಸ ಒಡೆಯರ ಸತಿ ಪರ್ವತಮ್ಮ ದಂಪತಿಗಳು ತಮ್ಮ ಭಕ್ತಿಯಿಂದ 
ತೋಂಟದ ಸ್ವಾಮಿಗೆ ಕಲ್ಲುಮಠವ ಕಟ್ಟಬೇಕೆಂದು ಬೆಟ್ಟಿಗ ದೇವರಿಗೆ 
ಪದಾರ್ಥಮಂ ಕೊಟ್ಟು ನಮಸ್ಕಾರವಂ ಮಾಡಲಾಗಿ ಭಕ್ತಿ ಪದಾ 
ರ್ಥಮಂ ಕೈಕೊಂಡು ಎಡೆಯೂರಿಗೆ ಬಿಜಯಂಗೈದು ತೋಂಟದ 
ಸ್ವಾಮಿಗೆ ಕಲ್ಲುಮಠವನು ಎಂಟು ಜಡೆಯ ಬಗೆಯ ಹಿರಿಯರು 
ಬೆಟ್ಟಿಗೆ ದೇವರು ಕಟ್ಟಿಸಿದರು. 

ಈ ಶಿಲಾಶಾಸನವು ತೋಂಟದಾರ್ಯರನ್ನು ಪ್ರತ್ಯಕ್ಷನಾಗಿ ಕಂಡು 
ಅವರ ಭಕ್ತಿಯಲ್ಲಿರ್ದ ಭಕ್ತರು ಬರೆಯಿಸಿದ್ದಾಗಿದೆ. ಇದರಿಂದ ಇದು 
ಹೆಚ್ಚಿಗೆ ವಿಶ್ವಾಸರ್ಹವಾದುದು, ಇದರಲ್ಲಿ ಬರೆದ ಹೇಳಿದ ನಿಷಯಗಳೂ 
ನಾವು ಹೇಳಿದ ಮೇಲಿನ ಸಂಗತಿಗಳನ್ನು ಸಮರ್ಥಿಸುತ್ತವೆ. 


ವಚನ ವಾಜ್ಮಯದ ಉದ್ಭಾರವು, 


ತೋಂಟದಾರ್ಯರ ಕಾಲದಲ್ಲಿ ಜರಗಿದ ಮಹತ್ವದ ಕಾರ್ಯನೆಂ 
ದರೆ ಬಸವಾದಿ ಪ್ರಮಥರ ಕಾಲದಲ್ಲುದಯ ಹೊಂದಿದ ವಚನ ವಾಜ್ಮ 
ಯದ ಉದ್ಧಾರವು. ಬಸನೇಶ್ವರನಿಂದ ಉಂಟಾದ ಅದ್ಭುತ ಧಾರ್ಮಿಕ. 


ಈ ತೋಂಟದ ಸಿದ್ಧಲಿಂಗೇಶ್ವರರೆ ಚರಿತ್ರೆ. ೩೬೧ 


ಕ್ರಾಂತಿಯು ವಚನ ವಾಜ್ಮಯದ ಮೂಲಕನೇ ಇರುತ್ತದೆ. ಆದರೆ 
ಅವನ ತರುವಾಯ ದೇಶದಲ್ಲಿ ಪರಧರ್ಮೀಯರ ಉಪಟಳವು ಹೆಚ್ಚಿ 
ಸುಖ ಶಾಂತಿಯಿಂದ ರಾಜ್ಯ ಮಾಡುತ್ತಿದ್ದ ರಾಜ ವಂಶಗಳು ಲಯ 
ಹೊಂದಿದವು. ಮೊದಲು ಮಲಿಕಕಾಫರನ ಅಭಿಯೋಗ, ಆಮೇಲೆ ತಗ 
ಲಖ ಮಹಮ್ಮದನೊಡನೆ ಆದ ಕಡುಗಾಳಗಗಳು, ಇವುಗಳ ಮೂಲಕ 
ಕರ್ನಾಟಕ ಮತ್ತು ದಕ್ಷಿಣ ಹಿಂದುಸ್ತಾನದಲ್ಲೆಲ್ಲ ಮೊದಲು ವೈಭವಕ್ಕೆ 
ಬಂದಿದ್ದ ರಾಜ್ಯಗಳು ನಷ್ಟವಾದವು. ಇಂಥ ಕಾಲದಲ್ಲಿ ಧಾರ್ಮಿಕ 
ಮತ್ತು ಸಾಮಾಜಿಕ ಅಭಿವೃದ್ಧಿಯ ಕಾರ್ಯಗಳು ಸಡಿಲಾಗಿ ಹೋಗು 
ವದು ಸ್ರಾಭಾನಿಕವಾಗಿದೆ. ಈ ತೆರದ ಸ್ಥಿತಿಯು ಕರ್ನಾಟಕಕ್ಕೆ ಪ್ರಾಪ್ತ 
ವಾದುದರಿಂದ ಬಸವೇಶ್ವರನ ಕಾಲದಲ್ಲಿ ಉಂಟಾದ ಧರ್ಮಪ್ರಸಾರದ 
ವ ಸಮಾಜೋದ್ಧಾರದ ಪ್ರಯತ್ನಗಳು ೧೩ನೆಯ ಮತ್ತು ೧೪ನೆಯ 
ಶತಮಾನಗಳಲ್ಲಿ ಮುಂದುವರಿಯುವದು ಆಶಕ್ಯೃವಾಯಿತು. 


ಆದರೆ ವಿಜಯನಗರದ ಸಾಮ್ರಾಜ್ಯವು ನೆಲೆಗೊಂಡ ಬಳಿಕ ದೇಶ 

ದಲ್ಲಿ ಸುಖಶಾಂತಿಗಳು ಪ್ರನಃ ನೆಲಿಸಿದವು. ಪ್ರೌಢ ನರೇಂದ್ರನ ಕಾಲ 

ದಲ್ಲಿ ವೀಂಕೈವ ಸಮಾಜದಲ್ಲಿ ಅನೇಕ ವಿಖ್ಯಾತ ಮಹಾಪುರುಷರು 

ದಯವಾದರು. ಆಗ ಉತ್ಪನ್ನರಾದ ಜಕ್ಕಣಾಚಾರ್ಯ, ಜಮ 
ಸ್ಯ ಕುಮಾರ ಬಂಕನಾಥ, ಕಲ್ಲನುಠದ 


ಉ 
ರ 
ಲಾದವರಿಂದ ವಚನಶಾಸ್ರವು ಪುನಃ ಅಭಿ ದ್ವಿಗೊ ಡಿತು.. ಮುಂದೆ 
ಈ ಕಾರ್ಯವು ತೋಂಟವಾರ್ಯರ 
ಪ್ರವಹಿಸತೊಡಗಿತು. 

ತೋಂಟದಾರ್ಯರು ಸ್ವತಃ ತಾವು ಒಂದು `ವಚನಗ್ರಂಥವನ್ನು 
ರಚಿಸಿದ್ದಾರೆ. ಅವರು “ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೇ” 
ಎಂಬ ಮುದ್ರಿಕೆಯನ್ನು ಸ್ವೀಕರಿಸಿದ್ದಾರೆ. ಇದು ಪುರಾತನರ ವಚನ 
ಗಳಂತೆಯೇ ವೀರಶೈವ ಧರ್ಮತತ್ವದ ತಿರುಳನ್ನು ತಿಳಿಯಲು ಬಹು 
ಸಹಾಯಕರವಾಗಿದೆ. ಅವರಂತೆಯೇ ಘನಲಿಂಗ, ಬೋಳಬಸವೇಶ 
ಮರುಳುಸಿದ್ದೇಶ್ವರ, ಶಾಂತಮಲ್ಲಿಕಾರ್ಜುನದೇವ, ಶೀಲವಂತಾರ್ಯ 
ಇವರೂ ವಚನಗ್ರಂಥಗಳನ್ನು ರಚಿಸಿದ್ದಾರೆ. ಇದಲ್ಲದೆ ಈ (೫ನೆಯ 
ಶತಮಾನದಲ್ಲಿ ೧೨ನೆಯ ಮತ್ತು ೧೩ನೆಯ ಶತಮಾನಗಳಲ್ಲಿ ಆಗಿಹೋದ 
ವಚನಗಳನ್ನು ಸುಸಂಬದ್ಧವಾಗಿ ಸಂಗ್ರಹಿಸುವ ಕಾರ್ಯಗಳೂ ಕೈಕೂ 


2 


೩೬೨ ಶಿವಾನುಭವ 
AY 

ರೈಲ್ಸಟ್ಟಿವು. ಶೂನ್ಯಸಂಪಾದನೆ, ಲಿಂಗಲೀಲಾವಿಲಾಸ, ಗಣಭಾಷ್ಯ- 
ರತ್ನಮಾಲೆ. ಈ ಬಗೆಯ ಗ್ರಂಥಗಳೂ ಅನೇಕ ವಚನಸಂಗ್ರಹಗಳೂ 
ಇದೇ ಕಾಲದಲ್ಲಿ ಉಂಟಾದವು. ಪ್ರಭುದೇವ, ಚನ್ನಬಸವ, ಸಿದ್ಧರಾಮ 
ಮೊದಲಾದವರ ವಚನಗಳು ಸಂಗ್ರಹಿಸಲ್ಪಟ್ಟವು. ಅನೇಕ ವಚನಗಳಿಗೆ 
ಟೀಕೆಗಳು ಬರೆಯಲ್ಪಟ್ಟವು. ತ್ರ ವಾಜ್ಮಯವು ಈ ಕಾಲದಲ್ಲಿ 
ಉದ್ಭವಿಸಿತು ಮತ್ತು ಅದರ ಉಚ್ಚ ತತ್ವಗಳು ದೇಶದಲ್ಲೆಲ್ಲ ಪ್ರಸಾ 
ಪಡಿಸಲ್ಪಟ್ಟವು. ಹೀಗೆ ವಚನ ವಾಜ್ಮಯವು ಪುನಃ ಅಭಿವೃದ್ಧಿಸ್ಥಿತಿಯನ್ನು 
ಈ ಕಾಲಕ್ಕೆ ಹೊಂದಿತು. 


ಧರ್ಮ ಪ್ರಸಾರ ಕಾರ್ಯ. 


ಹೀಗೆ ತೋಂಟಿದಾರ್ಯರು ವೀರಶೈವ ಧಾರ್ಮಿಕ ವಾಜ್ಮಯ 
ಕ್ಷೇತ್ರದಲ್ಲಿ ಕಾರ್ಯವನ್ನೆಸಗಿದ್ದು ದಲ್ಲದೆ ಅವರು ಅದರ ತತ್ತ ಶ್ವಗಳನ್ನು 
ದೇಶದಲ್ಲೆಲ್ಲ ಪ್ರಸಾರ ಮಾಡುವ. ಕಾರ್ಯವನ್ನೂ ಕೈಕೊಂಡರು. ಪೀಠಾ 
ಧಿಸತಿಗಳು ಮಾಡತಕ್ಕ ಈ ಮಹತ್ವದ ಕಾರ್ಯವನ್ನು ಅವರು ಹಿಂದು 
ಸ್ತಾನದಲ್ಲಿ ಅನೇಕ ಕಡಿಗೆ ಸಂಚರಿಸಿ ಸರವೆ ಸೇರಿಸಿದರು. ಅವರು ಸಂಚಾರ 
ಮಾಡಿದ ಸ್ಥಳಗಳು ತೋಂಟದಾರ್ಯ ರಗಳೆ ಮತ್ತು ಸಿದ್ಧೇಶ್ವರ ಪುರಾಣ 
ಇವುಗಳಲ್ಲಿ ಹೇಳಲ್ಪಹ್ಪಿವೆ. ಈ ಕಾಲದಲ್ಲಿ ಅನೆರಷಿ : ೭೫ ಮಹಿಮೆಗಳನ್ನು 
ಮಾಡಿದರೆಂಬ ಆಖ್ಯಾಯಿಕೆಯು ಇದೆ. ಮತ್ತು ಇವುಗಳ ವರ್ಣನೆಯು 
ಅವರ ಕಾಳು 28 ಬಂದಿರುತ್ತದೆ. 


ತೋಂಟದಾರ್ಯರು ಪೀಠಾಧಿಪತಿಗಳಾದ ಬಳಿಕ ಅವರು ಮೊದಲು 
ಜೋಳದೇಶದ ಕಡೆಗೆ ತೆರಳಿ, ಕಂಚಿ, ಕಾಳಹಸ್ತಿ ಚಿದಂಬರ ಈ ಮೊದ 
ಲಾದ ಕ್ಷೇತ್ರಗಳಿಗೆ ಚಿತ್ರಿಸಿದರು. ಆಗ ಅನರು ಮಾಡಿದ ಕಾರ್ಯ 
ಗಳನ್ನು `ೈಿರಂಜನವಂತರತ್ನಾಕರ ಗ್ರಂಥದಲ್ಲಿ ಹೇಳಿದ್ದು 
“ಗಣಸಮೂಹಗಳಿಂದ ವಾಣಿಜ್ಯಪುರಮಂ ಬಿಟ್ಟು, ದೇಶ ದೇಶಗಳಲ್ಲಿ 
ಉತ್ಸ ಹಂಗೊಳ್ಳುತ್ತ ಅಲ್ಲಿರುವ ಜೋಗಿನಾಥರು, ಸಿದ್ಧ ರು, ವೈಷ್ಣವ, 
ಬೌದ್ಧ, ಜೈನ, ಕಾಳಾಮುಖ ಮುಂತೌದನರಂ ಶಾಸ್ತ್ರ 'ಮುಖದಿಂ ಮಹ 
ತ್ವದಿಂ ಗೆಲಿದು ಅವರಿಗೆ ಶಿನಭಕ್ತಿಯನುಂಟು ಮಾಡುತ್ತ, ಕೆಲವು ಜನ 
ರಿ ಲಿಂಗಧಾರಣವಂ ಮಾಡಿಸಿ ವೀ ರಶೈನವಂ ಉದ್ದ ಸ 10. ಶರ 
ಣಗಣರಿಗೆ ಷಟ್‌ಸ್ಥಲ ಜ್ಞಾನೋಸದೇಶವಂ ಮಾಡಿ ನೋಕ್ಷನಣಾರ್ಗವ 


ಏನೆಂದರೆ 


ಥೀ. ತೋಂಟದ ಸಿದ್ಧಲಿಂಗೇಶ್ವರರ ಚರಿತ್ರೆ. ತಹಿತ್ತಿ 


ನೀವುತ ಸಕಲ ದೇಶಂಗಳ ಸಂಚರಿಸಿ? ಎಂದು ಇದರಲ್ಲಿ ಉಳ್ಲೇಖ 
ವಿದೆ. ದೇಶಮಧ್ಯದಲ್ಲಿ ಧಾರ್ಮಿಕ ಅವನತಿಯು ಪ್ರಾಪ್ತವಾದ ಕಾಲ 
ದಲ್ಲಿ ತೋ€ಂಟಿದಾರ್ಯರು ಹೀಗೆ ಉದಾರ ಕಾರ್ಯವನ್ನು ಮಾಡಿದ 
ರೆಂಬುದು ಇಲ್ಲಿ ಬಹು ಸ್ಪಷ್ಟವಾಗಿ ಹೇಳಲ್ಪಟ್ಟನೆ. ಇದರಲ್ಲಿ ಸ 
ವಿರಬೇಕು. ಈ ಪ್ರಕಾರ ಅವರು ಉರ್ಯನೂಡುತ್ತ ಸಂಚರಿಸಿದ ಸ್ಥ 
ಗಳು ಅನೇಕ ವಿರುತ್ತನೆ. ಅವುಗಳು ತೋಂಟಿದಾರ್ಯರ ಸಗಳ 
ಹೇಳಲ್ಪಟ್ಟಿವೆ. ಅವರು ಮೈಸೂರು ಪ್ರಾಂತದಲ್ಲಿ ಎಲ್ಲ ಕಡೆಗೂ ಸಂಚ 
ರಿಸಿದರು. ಅವರು ಹೊನ್ನುಡಿಕೆ, ಚನ್ನಪಟ್ಟಣ. ಕಲುಗುಣಿಕೆ, ಹಂಚಿ 
ಹಟ್ಟಿ, ಲಿಂಗಪುರ್ಕ ಬಸವನಪುರ, ತುಮಕೂರು, ದೇವರಾಯಪಟ್ಟಣ, 
ಮಂಗವಾಡ, ಬುರುಡುಗುಂಪೈ, ಹಲಕೂರು, ಬಸವಕೇತಶರಧಿ, ಕೋಡ 
ಹಳ್ಳಿ ಕಡಬ, ವೇಪರಾಳಿ, ಮೋದೂರು, ಹೆಬ್ಬೂರು, ಹೇರೂರು, 
ಎಡೆಯೂರು, ಕಗ್ಗೆರೆ. ಈ ಗ್ರಾಮಗಳು ಮುಖ್ಯವಾಗಿ ಹೇಳಲ್ಪಟ್ಟಿವೆ. 
ಹಾಗೆಯೇ ಅವರು ಮೈಸೂರು ಸಂಸ್ಥಾ ಸದ ನೆರಿ ಪ್ರಾಂತಗಳಾದ ಬಳ್ಳಾರಿ 
ಅನಂತಪುರ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿಯೂ ಸಂಚರಿಸಿದರು. 
ಮಂಗಳೂರು ಜಿಲ್ಲೆಯಲ್ಲಿ ಗೋಣಿಖೇಡ, ಮಹಾಬಳೇಶ, ಕಾರ್ಕಳ ಈ 
ಗ್ರಾಮಗಳು ಮತ್ತು ಬಳ್ಳಾರಿ ಅನಂತಪುರ ಜಿಲ್ಲೆಗಳಲ್ಲಿ ಉರುವಕೊಂಡೆ, 
ಹೊಳಲು, ಹೇಮಗಿರಿ ಇವುಗಳು ಹೇಳಲ್ಪಟ್ಟಿವೆ. ಧಾರವಾಡ ಜಿಲ್ಲೆ 
ಯಲ್ಲಿ ವ್ಯಾಘ್ರಪುರ ಎಂದರೆ ಲಕ್ಷೇಶ್ನ ಶ್ವರ ಮತ್ತು ಕಾರವಾರ ಜಿಲ್ಲೆಯಲ್ಲಿ 
ಉಳಿವಿ ಇವುಗಳೂ ಹೇಳಲ್ಪಟ್ಟಿವೆ. ಹೀಗೆ ಅವರು ಸಂಚರಿಸುವ ಕಾಲ 
ದಲ್ಲಿ ಅವರು ಅನೇಕ ಪವಾಡಗಳನ್ನು ಮಾಡಿದರು ಭಕ್ತರನ್ನು ಉದ್ದ 
ರಿಸಿದರು ಮತ್ತು ವೀರಶೈವ ಮಾರ್ಗವನ್ನು ಬೋಧಿಸಿದರು. 

ಆಮೇಲೆ ಅವರು ಉತ್ತರ ಹಿಂದುಸ್ತಾನದಲ್ಲಿ ಕಾಶಿ, ಗಯೆ, 
ಪ್ರಯಾಗ, ಇವುಗಳನ್ನು ಸಂದರ್ಶಿಸಿ ದಕ್ಷಿಣಕ್ಕೆ ತೆರಳಿ ಕೊಲ್ಲಿಪಾಕಿ, 
ಪರ್ವತ ಇವುಗಳನ್ನು ನೋಡಿ, ಮುಸಲ್ಮಾನ ರಾಜನಿದ್ದ ಬೇಡರ ಸಟ 
ಣನನ್ನೂ ಸಹ ಕಂಡರೆಂದು ಆವರ ಚರಿತ್ರಾತ್ಮಕ ಗ್ರಂಥಗಳಲ್ಲಿ 
ಲ್ಪಟ್ಟದೆ. 

ಪೀಠಾಧಿಕಾರದ ತ್ಯಾಗ. 


ಈ ಪ್ರಕಾರ ತೋಂಟದಾರ್ಯರು ಹಿಂದುಸ್ತಾನದಲ್ಲಿಯ ಮಹ 
ತ್ವದ ಸ್ಥಳಗಳನ್ನು ನೋಡುತ್ತ ಕಿರುಣಾಮಲೆಗೆ ದಯಮಾಡಿಸಿದರು. 


೩೬೪ ಶಿವಾನುಭವ. 


ಅಲ್ಲಿ ಅನರು ದಾಸೋಹ ಮಾಡುತ್ತಿರಲು ಆ ಕ್ಷೇತ್ರಕ್ಕೆ ಅಧಿಸತಿಯಾದ 

ದೀಕ್ಷಿತನು ತ್ರೀ ಸ್ವಾಮಿಗಳಿಗೆ ಒಂದು ನವರತ್ನ ಹಾರವನ್ನು ಅರ್ಪಿ 
ಸಲು ಅವರು ಚ್‌ ತಮ್ಮೊಳಗಿದ್ದ ಒಬ್ಬ ಶಿಷ್ಯನಿಗೆ ಕೊಟ್ಟುಬಿಟ್ಟರು. 
ಇದನ್ನು ಉಳಿದನರು ನೋಡಿ ಸಹಿಸದೆ ಸ್ವಾಮಿಗಳು ತನ ಕೊಡ 
ಲಿಲ್ಲ ನನಗೆ ಕೊಡಲಿಲ್ಲ ಎಂದೂ ತಮ್ಮ ತಮ್ಮೊ ಳಗೆ ಕಲಹಮಾಡಿದ 
ರಂತೆ. ಆಗ ಸ್ವಾಮಿಗಳು ಈ ಪಟ್ಟನೆಂಬುದು ಲಂಸಟಿತನವು, ಇದ 
ರಿಂದ ತಮಗೆ ೭೨ ಬಿರುದುಗಳು, ಇವಕ್ಕೆ ತಕ್ಕ ಆನೆ, ಕುದುರೆ, ಒಂಟಿ, ೆ 
ಕಾಲಾಳುಗಳು ಮುಂತಾದ ಸಂದಣಿ ಇರಬೇಕಾಯಿತು, ಆದ್ದರಿಂದ ಈ 
ಪಟ್ಟದಿಂದ ಕಾರಣವಿಲ್ಲವೆಂದು ತಿಳಿದು ತಮ್ಮ ಪಟ್ಟವನ್ನು ಬೋಳ 
ಬಸವೇಶ್ವರರೆಂಬ ಸ್ವಾಮಿಗಳಿಗೆ ಕೊಟ್ಟುಬಿಟ್ಟು, ಅವರನ್ನು ದೇಶಾಟ 
ಣಕ್ಕೆ ಕಳುಹಿಸಿ ಬಿಟ್ಟರು. ಮತ್ತು ತಾವೂ ಕೆಲವು ಗಣವರರನ್ನು 
ಜತೆಯಲ್ಲಿ ತೆಗೆದುಕೊಂಡು ದೇಶಾಂತರವನ್ನು ಮಾಡಹತ್ತಿಡರು. ಈ 
ಪ್ರಕಾರ ತೋಂಟದಾರ್ಯರು ಆಚರಿಸಿದ್ದು ಅವರ ಉಚ್ಚತರ ವೃತ್ತಿ ತ್ಲಿಗೆ 
ಅನುರೂನವಾದುದೇ ಇರುತ್ತದೆ. 


ಈ ಪ್ರಕಾರ ತೋಂಟಿದಾರ್ಯರು ದೇಶದಲ್ಲಿ ಭಕ್ತೋದ್ಧಾರ 
ಕಾರ್ಯಗಳನ್ನು ಮಾಡುತ್ತ ಸಾಗಿದರು. ಹೀಗೆ ಅವರು ಮಾಡುವಲ್ಲಿ 
ಅವರ ಉದ್ದೇಶವು ಉತ್ಸವಾದಿಗಳನ್ನು ನೆರವೇರಿಸಿಕೊಂಡು ಕಪ್ಪಗಾಣಿ 
ಕೆಗಳನ್ನು ಸ್ವೀಕರಿಸುವದರಲಿಲ್ಲ. ಆದರೆ ತಾವು ಕೈಕೊಂಡ ಧರ್ಮೋ 
ದಾರ ಕಾರ್ಯವು ನೆರವೇರಬೇಕು, ಅದು ದೇಶದಲ್ಲೆಲ್ಲ ಸ್ಥಿರತರವಾಗಿ 
ನಡೆದುಕೊಂಡು ಹೋಗಬೇಕು ಎಂದು ಮಾತ್ರ ಬಯಸಿದರು. ಇದಕ್ಕೋ 
ಸ್ಫರ ಅವರು ಸಮಾಜದಲ್ಲಿ ಹಿಂದೆ ಎಂದಿಗೂ ಇಲ್ಲದ ಒಂದು ಹೊಸದಾದ 
ಮತ್ತು ಬಲವಾದ ತಳಹದಿಯನ್ನು ಇಕಿದರು. ಇದರಿಂದ 
ಅವರ ಸಂಘಟನಾ ಶಕ್ತಿಯು ಎಷ್ಟು ಮಿಗಿಲಾಗಿದ್ದಿತೆಂಬುದು ವ್ಯಕ್ತವಾ' 
ಗುತ್ತದೆ. ಈ ಸಂಘಟನೆಯಿಂದ ವೀರಶ್ಸೆ ಶೈವ ಸಮಾಜ ಸಾಮರ್ಥ್ಯವು 
ಆಗಿನ ಅತ್ಯಂತ ದುರ್ಧರ ಪ್ರಸಂಗದಲ್ಲಿ ಆಚ್ಚ ಳಿಯದೆ ಉಳಿಯಿತು. ಶ್ರೀ 
ಸಾ ಸ್ವಾಮಿಗಳವರು ಮಾಡಿದ ಪ್ರ ಕಾರ್ಯವು ವೀರಶೈವ ಸಮಾಜೀತಿಹಾ 


ಸವ ಅಸೂರ್ವವಾ ಗಿದ್ದುಗಿದ್ದೆ ಅದನ್ನು ನಾವು ಕೆಳಗೆ ವಿವರಿಸುತ್ತೇವೆ. 


ಶೀ. ತೋಂಟದ ಸಿದ್ಧಲಿಂಗೇಕ್ವರರ ಚರಿತ್ರೆ. ತಿ೬೫ 


ಮಠಗಳ ಹೊಸ ವ್ಯವಸ್ಥೆ. 

ತೋಂಟದಾರ್ಯರು ಆಗಿನ ನಿ(ರಕೈವ ಮಠಗಳಲ್ಲಿ ಹೊಸ ವ್ಯವಸ್ಥೆ 
ಯನ್ನು ಮಾಡಿದರು. ಇದರಿಂದ ದೇಶದಲ್ಲೆಲ್ಲ ಧರ್ಮಜಾಗ್ರತೆಯ ಕಾರ್ಯ 
ಗಳು ನಿರಂತರವಾಗಿ ನಡೆಯಲು ಸಾಧ್ಯವಾಯಿತು. ಅವರು ಎರಡು ಬಗೆಯ 
ಮಠಗಳನ್ನು ಮಾಡಿದರು. (೧) ಪುರಾಣ ಚರಂತಿಕೆ ಅಥವಾ ಪಳ್ಳೀಚ 
ರಂತಿಕೆಯ ಮಠಗಳು (೨) ಮತ್ತು ವಿರಕ್ತವುಠಶಗಳು ಎಂದು ಇವು 
ಇರುತ್ತವೆ. ತೋಂಟಿದಾರ್ಯರೊಡನೆ ಇದ್ದ ೭೦೦ "ಗಣವರ'ರ ಮೂಲಕ 
ವಾಗಿಯೇ ಅವರು ಈ ಬಗೆಯ ವ್ಯವಸ್ಥೆಯನ್ನು ಮಾಡಿದರು... ಈ 
೭೦೦ ಗಣಂಗಳು ಸ್ಥಾಪಿಸಿದ ಮಠಗಳು ಒಂದೊಂದು ಬುಡಕಟ್ಟಿನ 
ಮಠಕ್ಕೆ ಹೊಂದಿದವು ಎಂದು ತಿಳಿಯಲ್ಪಪ್ಟಿವೆ. ಈ ಬುಡಕಟ್ಟಿನ ಹೆಸ 
ರುಗಳಲ್ಲಿ ಕೆಲವುಗಳ ಹೆಸರುಗಳು, “ಶಿವಪೂಜಾ ಬುಡಕಟ್ಟು, ಕಂಥೆ 
ಬುಡಕಟ್ಟು, ಬಿಸಿ ಅಗ್ಗಣಿ ಬುಡಕಟ್ಟು” ಈ ವಿಧವಾಗಿ ಇವೆ. ಆದರೆ 
ಈ ಬಗೆಯ ವ್ಯವಸ್ಥೆಯು ಈಗಿನ ಕಾಲದಲ್ಲಿ ನಮ್ಮ ಅವಲೋಕನೆ 
ಯಲ್ಲಿ ಒಂದಿಲ್ಲ. ಇಲ್ಲವೆ ಅವುಗಳ ಅವಶೇಷಗಳು ಕರ್ನಾಟಕದ ಕೆಲ 
ವೊಂದು ಭಾಗದಲ್ಲಿ ಒಂದು ವೇಳೆ ಇದ್ದರೂ ಇರಬಹುದು. ಆದರೆ ಈಗ 
ಪ್ರಚಾರದಲ್ಲಿ ದೇಶದಲ್ಲೆಲ್ಲ ವಿರಕ್ತಮಠಗಳು ಎಂಬ ಹೆಸರು ಮಾತ್ರ 
ಉಳಿದಿದೆ. ಮತ್ತು ಅವುಗಳು ಇಂಥಿಂಥ ಸಮಯದವುಗಳೆಂಬುದಾಗಿ 
ಮಾತ್ರ ಹೇಳಲ್ಪ್ಬಡುತ್ತವೆ. ಆದರೆ ಈ ಸಮಯಗಳು ಉತ್ಸನ್ನವಾಗುವ 
ಮೊದಲು "ಬುಡಕಟ್ಟಿನ ಮಠಗಳು” ಎಂಬ ಹೆಸರು ಅಸ್ತಿತ್ವದಲ್ಲಿ ಇದ್ದಿರ 
ಬೇಕೆಂದು ನಮಗೆ ತೋರುತ್ತದೆ. ಇಂಥ ಮಠಗಳನ್ನು ಸ್ಥಾಪಿಸಿದ 
ತೋಂಟಿದಾರ್ಯರ ಶಿಷ್ಯರಾದ ೭೦೦ ಗಣಗಳು ಪುನಃ ಅನೇಕರನ್ನು 
ವಿರಕ್ತರನ್ನು ಮಾಡಿದರು. ಇವರೆಲ್ಲರೂ ಕೂಡಿ ೩ ಸಾವಿರ ವಿರಕ್ತರಾದ 
ರೆಂದು ನಿರಂಜನವಂಶ ರತ್ನಾಕರದಲ್ಲಿ ಹೇಳಲ್ಪಟ್ಟಿರುತ್ತದೆ. ಈ ನಿರಕ್ತರೆ 
ಲ್ಲರೂ ಈ ಕಾಲದಲ್ಲಿ ದೇಶದಲ್ಲೆಲ್ಲ ಒಂದು ಅದ್ಭುತವಾದ ಧರ್ಮ 
ಜಾಗ್ರತಿಯ ಕಾರ್ಯಗಳನ್ನು ಕೈಕೊಂಡರು. ಇದರಿಂದ ದೇಶದಲ್ಲಿ 
ಆಗ ಉಂಬಾಗಿದ್ದ ಅವ್ಯವಸ್ಥೆಗಳು ಹೊರಟುಹೋದವು, ವಾಜ್ಮಯವು 
ಬೆಳೆಯಿತು, ಮತ್ತು ಸಮಾಜದಲ್ಲಿ ಭದ್ರತೆಯುಂಟಾಯಿತು. 

ಪುರಾಣ ಚರಂತಿಳೆಯ ಮಠಗಳು 

ಆಗ ನಿರ್ಮಿಸಲ್ಪಟ್ಟ ಮಠಾಧಿಕಾರಿಗಳಲ್ಲಿ ಪುರಾಣ ಚರಂತಿಕೆ 

ಅಥವಾ ಪಳ್ಳೀ ಚರಂತಿಕೆಯುಳ್ಳವರನ್ನು ನಿರ್ಮಿಸುವ ಕ್ರಮವು ಹೇಗೆಂ 


೩೬೬ ಶಿವಾನುಭವ. 
A 
ಕೀ "ಬುಡಕಟ್ಟಿನ ಮಠಸ್ಸರಾದ ಆ ಮೂರ್ತಿಗಳಲ್ಲಿ ಸ್ಪಲ ಕೂಡಿ 
ಶಾಸ್ತ್ರಸಂಪಾದನೆಯಂ ಮಾಡಿಕೊಂಡ ಗಣವರರು ಈ ಬುಡಕಟ್ಟಿನ ಚರ 
ಮೂರ್ತಿಗಳಿಂದ ಚರಂತಿಗೆ ಪುಸ್ತಕವೆಂದರೆ, ಚನ್ನಬಸವ ಪುರಾಣ, ಬಸವ 
ಪುರಾಣ ಮುಂತಾದ ಶಿವಪುರಾಣಗಳನ್ನು ತಮ್ಮಿಂದ ಷಟ್‌ಸ್ಥಲ ಜ್ಞಾನೋ 
೦ ಪಡೆದು ಷರ್ಟಿಸ್ಥಲಾತ್ರಮವಂ ಹೊಂದಿದ ತಮ್ಮಯ ಶಿಷ್ಕ್ಯೋ 
ತ್ರಮನಿಗೆ ಭಕ್ತಗಣವರರ ಮಧ್ಯದಿ ಆ ಪುಸ್ತಕಗಳಂ ಕೊಟ್ಟಿ ತಮ್ಮ 
ಸ್ವಯಾಸನವಂ ಕೊಟ್ಟಿರೆ ಪುರಾಣ ಚರಂತಿಕೆ ಎಂತಲೂ ಪಳ್ಳೀಚರಂ 
ತಿಗೆ ಎಂತಲೂ ಈ ಎರಡು ನಾಮಗಳು ಬರುತ್ತವೆ.” ಎಂದು ಹೇಳ 
ಲ್ಪಟ್ಟಿದೆ. (ನಿರಂಜನವಂಶ ರತ್ನಾಕರ ಪುಟ ೪೧) ಇದರ ಮೇಲಿಂದ ಈ 
ಳ್ಳೀ ಚರಂತಿಕೆಯವರು ಗ್ರಾಮಾಂತರಗಳಲ್ಲಿಯ ಜನರಿಗೆ ಶಿವಶರಣರ 
ರಾಣಗಳನ್ನು ಹೇಳುತ್ತ ಧರ್ಮ, ನೀತಿಗಳನ್ನು ಬೋಧಿಸುತ್ತ ಧರ್ಮೊೋ 
ದಾರ ಕಾರ್ಯಗಳನ್ನು ಮಾಡುವದು ಅವರ ಕರ್ತವ್ಯವಾಗಿತ್ತೆಂದು 
ರುತ್ತದೆ. ಈ ವಿಧದ ಕಾಯಗಳನ್ನು ಮಾಡುತ್ತಿದ್ದದರಿಂದಲೇ 
ದಲ್ಲಿ ಅನೇಕ ಪುರಾಣಗಳು ಹುಟ್ಟಿದವು ಮತ್ತು ವೀರಶ್ಛಿನ 
ವಾಜ್ಮಹ.ದಲ್ಲಿ ಈ ಪೌರಾಣಿಕ ವಾಜ್ಮಯವು ಅಸ್ತಿತ್ವದಲ್ಲಿ ಬಂದಿತು. 


೭೬ 


ಚರಮೂರ್ತಿಗಳ ಮಠಗಳು ಅಥನಾ ವಿರಕ್ತಮಠಗಳು 
ಈ ವರ್ಗವಲ್ಲದೆ ಚರಮೂರ್ತಿಗಳ ವರ್ಗವೆಂದು ಇನ್ನೊಂದು 

ಮಹತ್ತದ ವರ್ಗವು ಈ ಕಾಲದಲ್ಲಿ ಕಲ್ಪಿಸಲ್ಪಟ್ಟಿತು. ಇನರ ಬಗ್ಗೆ ಇದ 
೨ ಣಿ % Nn 


೦ 
ನಿಯಮಗಳು ಮೇಲ್ಕಂಡ ಗ್ರಂಥದಲ್ಲಿ ಹೇಳಿದ್ದು ಏನೆಂದರೆ - “ಪ್ರಭು 
ಚನ್ನಬಸನರಾಜೇಂದ್ರರು.... ಸಿದ್ಧರಾಮೇಶಂಗೆ ನಿರೂಪಿಸಿದ ಗುಹೇ 


ಶ್ವರ ವಚನ, ಕರಣಹಸಿಗೆ, ಮಿಶ್ರಾರ್ಪಣ, ಸಿದ್ಧರಾಮೇಶ್ವರರ ಮಂತ್ರ 
ಗೋಪ್ಯ, ಆಕ್ಟಗಳ ಸೃಷ್ಟಿಯ ವಚನ, ಪ್ರಭುದೇವರ ಸೃಷ್ಟಿಯ ವಚನ, 
ಸಿದ್ದೇಶ್ವರ ವಚನ, ಹಿರಿಯ ಮಂತ್ರ ಗೋಪ್ಯ, ಶೂನ್ಯಸಂಪಾದನೆಗಳನು 
ಸಂಗ್ರಹಿಸಿ. ಸೂ ಶಿವಮಂತ್ರಗುರುಸ್ರಸಾದ ಅಂಗಲಿಂಗ ಸಾಮರಸ್ಯ 
ಮುಂತಾಗಿ ಅಂಗ ತತ್ವ 5೫, ಲಿಂಗ ತತ್ವ ೧೧ ಕೂಡಿ ೩೬ ತತ್ತಂಗಳಂ 
ಹ ಭಾ - ಆತಿನ್ಯೋತ್ತ ಮನಿಗೆ ಶಿವಾನುಭವ ಶಾಸ್ತ್ರನಂ ಶ್ರವಣ 
ಗೊಳಿಸಬೇಕು. ಆವೇಕೆಯಲಿ...., ಎರಡನೆಯವರು ಅಲಿ ಇರಕೂ 
ಡದು ಆಮೇಲೆ.... ಸಕಲಭಕಗಣದ ಸಾಕಿ 
ಕೂಡಿಸಿಕೊಂಡು ಆ ಬಳಿಕ ಅ ಶಿಸ್ಕೋತ ಎ | 
ಷ್ರೋತ್ತಮನಲ್ಲಿ ಸಾಮರಸ್ಯವಂ ಮಾಡು 


ಶ್ರೀ ತೋಂಟದ ಸಿದ್ಧಲಿಂಗೇಶ್ವರರ ಚರಿತ್ರಿ. ೩೬೭ 


ವುದು ಈ ಪ್ರಕಾರ ಸಡೆದಾತನು ನಿರಕ್ರನಹೆನು” ಈ ಪ್ರಕಾರ ಹೇಳಿ 
ಮುಂದೆ ಇದರಲ್ಲಿ ಬರೆದುದು ಏನಂದರೆಃ-. "ಈ ಶಿವಾನುಭವ ಚರ 
ಮೂರ್ತಿಯು ತಮ್ಮ ಶಿಷ್ಯರಾದ ಬ್ರಹ್ಮಚಾರಿಗಳಾದ ಮರಿಗಳು ಗುರು 
ಉನದೇಶವಂ ಪಡೆದರೂ ಆ ಮರಿಗಳು ಕರಣಹಸಿಗೆ ಮುಂತಾದ ಶಿವಾನು 
ಭವ ಶಾಸ್ತ್ರದ ನುಡಿಕಟ್ಟಿಗಳು ನೂರೊಂದು ಸ್ಥಲನ ವಿಚಾರಗಳು 
ಗುರುಗಳಿಂದ ಆ ಶಾಸ್ರ್ರವಂ ಸಂಪಾದನವ ಮಾಡಿಕೊಳ್ಳದವರಿಗೆ ಆ 
ಶಾಶ್ರದ ನುಡಿಗಳಂ ಹೇಳಕೂಡನು. ಈ ಐದು ಶಾಸ್ತ್ರ ಬಾರದೆ ನಿರ 
ಕ್ಲರಿಗಳಿಗೆ ಶಿನಾನುಭನ ಚರಂತಿಗೆ ಯಂ ಕೊಡಕೂಡದು. ಅಥವಾ 
ಅವರಿಗೆ ಕೊಡಬೇಕಾದರೆ ಪುರಾಣ ಚರಂತಿಗೆ ಪೂಜ್ಯದ ಪೂರ್ತಿಕೊಡು 
ವುದು” ಈ ಪ್ರಕಾರ ಇಲ್ಲಿ ವಿರಕ್ತಾಶ್ರಮಿಗಳ ಕಟ್ಟುಗಳು ಹೇಳಲ್ಪಟ್ಟಿನೆ. 
ಇವುಗಳ ಪ್ರಕಾರ ವಿರಕ್ತರು ಷಟ್‌ಸ್ಪಲ ಶಾಸ್ತ್ರದ ಮರ್ಮವನ್ನು ಗುರು 
ಗಳಿಂದ ತಿಳಿದುಕೊಳ್ಳಬೇಕು ಅವುಗಳಂತೆ ಆಚರಿಸಬೇಕು. ಮತ್ತು 
ಹೀಗೆ ಶ್ರೇಷ್ಠವಾದ ನಡೆಯುಳ್ಳವರಾಗಿ ಗ್ರಾಮಾಂತರಗಳಲ್ಲಿ ವಾಸಿಸುವ 
ಜನರಲ್ಲಿ ಉಚ್ಚತರದ ಧಾರ್ಮಿಕ ಭಾವನೆಯನ್ನು ಬೀರುತ್ತ ಇರಬೇಕು. 


ಇದೇ ಇವರ ಮುಖ್ಯ ಕರ್ತವ್ಯವಾಗಿದೆ. 


ಧರ್ಮುಜಾಗ್ರತಿಯ ಕಾರ್ಯಗಳು. 


ತೋಂಟಿದಾರ್ಯರು ಈ ಎರಡು ವರ್ಗಗಳನ್ನು ಕಲ್ಪಿಸಿ ಅವರು 
ದೇಶದಲ್ಲಿ ಧರ್ಮಜಾಗ್ರತೆಯನ್ನು ಮಾಡಿದರು. ಈ ಕಾರ್ಯಗಳು ಬಹು 
ಮಹತ್ವದವಾಗಿವೆ. ಇವುಗಳು ನಿರೂಪಿಸಲ್ಪಟ್ಟಿದ್ದು ಏನಂದರೆ - “ಆ 
ಗಣವರರಿಗೆ ನಿರೂಪಿಸಿ ಆಶೀರ್ವಾದವಂ ಮಾಡಿ ಅನ್ಚಣೆಯಂ ಕೊಟ್ಟು 
ಜೇಶಾಟಣಕ್ಕೆ ಕಳುಹಿದರು. ಅನಂತರ ಆ ಚರದವರು ದೇಶಾಂತರವಂ 
ಮಾಡುತ್ತ ಗ್ರಾಮ, ಪೇಟಿ ಮನೆಗೆ ದಯಮಾಡಿಸಿ ಅಲ್ಲಿಯ ಭಕ್ತ 
ಗಣಂಗಳಿಗೆ ಷಟ್‌ಸ್ಥಲಜ್ಞಾನೋಸದೇಶವಂ ಮಾಡುತ್ತ ಅನ್ಯ ಮತಸ್ತ 
ರಾದ ಪರವಾದಿಗಳಂ ಮಹೆತ್ವದಿಂ ಶಾಸ್ತ್ರ ಮುಖದಿಂ ಗೆಲಿವುತ್ತ ಶಿವ 
ಭಕ್ತಿಯನುಂಟುಮಾಡುತ್ತ ಆ ಭಕ್ತರ ಭಕ್ತಿಯಿಂ ದೇಶಮಧ್ಯದಿ ತಮ್ಮ 
ಮಠ ಮಾನ್ಯ ಕಾಣಿಕೆ ವರ್ಷಾಶನಗಳಂ ಪಡೆದು ಆ ಮಠಗಳಲ್ಲಿ ತಮ್ಮ 
ಸೂತ್ರಿಕರಾದ ಮರಿಗಳಂ ಇಡುತ್ತ ದೇಶಂಗಳಲ್ಲಿ ಭಕ್ತರಿಂ ಕಾಣಿಕೆಯಂ 
ಎತ್ತಿ ತಮ್ಮಯ ಗುರುಸನ್ನಿಧಿಗೆ ವಾಣಿಜೃಪುರದ ಶೂನ್ಯಸಿಂಹಾಸನಕ್ಕೆ. 
ಕಾರಣಕರ್ತರಾದ ತೋಂಟದಾರ್ಯ ಸ್ವಾಮಿಗಳವರ ದಾಸೋಹಕ್ಕೆ 


೩೬೮ ಶಿವಾನೂಭವ. 


ಕಳುಹಿಸುತ್ತಲಿದ್ದರು” ಎಂದು ಹೇಳಲ್ಪಟ್ಟಿದೆ. ಇವರಲ್ಲಿ ನಿಜ:ಂಶವಿರು 
ತ್ತದೆಂದು ನಮಗೆ ತೋರುತ್ತದೆ. 


ಇದರಿಂದ ತೋಂಟಿದಾರ್ಯರು ವೀರಶೈವ ಸಮಾಜದಲ್ಲಿ ಹೇಗೆ 
ಒಂದು ಮಹತ್ತರವಾದ ಕ್ರಾಂತಿಯನ್ನುಂಟು ಮಾಡಿದರೆಂಬುದು ವ್ಯಕ್ತ 
ವಾಗುತ್ತದೆ. ಇವನ ಪ್ರಯತ್ನಗಳ ಮೂಲಕ ಆಗ ಗ್ರಾಮ, ಸಟ್ಟಣ, ಪ್ರುಂತ 
ಗಳಲ್ಲೆಲ್ಲ ವೀರಕ್ಕೈ ತ್ರ ಧರ್ಮವು ಬಲಸಟ್ಟಿತು. ತೋ ಬಕ 
ಮೊದಲು ವಚನಗ್ರಂಥಗಳನ್ನು ಸರಿಪಡಿಸಿದರು. ಸ್ವತಃ ವಚನಕಾರರಾ 
ದರು. ವಿದ್ವಾಂಸರನ್ನು ತಮ್ಮಲ್ಲಿ ಬರವಣಡಿಕೆೊಇಂಡರು. ದೇಶನರ್ಯ 
ಟಿಣ ಮಾಡಿದರು. ಜನಾಂಗದ ಸ್ಥಿತಿಯನ್ನು ಚೆನ್ನಾಗಿ ತಿಳಿದರು. 
ಸಮಾಜಕ್ಕೋಸ್ಕರ ಒಂದು ಕಟ್ಟನ್ನು ಮಾಡಿದರು. ಇದರ ಮೂಲಕ 
ಸಮಾಜದ ಶಿಥಿಲತೆಯನ್ನು ದೂರ ಮಾಡಿದರು. ಇದಕೆ ಕ್ಯೋಸ್ಟರ ಹೊಸ 
ಬಗೆಯ ಮಠಗಳನ್ನು ಸ ಸ್ಥಾಪಿಸಿದರು. ಈವ ನ್ಯವಸ್ಥೆಯ ನ್ನು ಬರೇ ವಿಜ 
ಯನಗರದ ರಾಜ್ಯದಲ್ಲಷ್ಟೇ ಅಲ್ಲ, ಮುಸಲನ್ಮನರ ಕೆಗೆ ಒಳಪಟ್ಟ 
ಉತ್ತರ ದೇಶದಲ್ಲಿಯೂ ಕೂಡ ಮಾಡಿದರು. ಆದುದರಿಂದಲೇ ಪರ 
ಧರ್ಮೀಯರ ಧಾರ್ಮಿಕ ಉಸಟಳಗಳು ದೇಶದಲ್ಲಿ ಏನೂ ನಡೆಯದೆ 
ಹಿಂದೂ ಧರ್ಮವು ಇಲ್ಲಿ ಸ್ಥಿರತರವಾಗಿ ಉಳಿಯಲು ಕಾರಣವಾಯಿತು. 


ವಚನಶಾಸ ಸ್ತ್ರನನ್ನು ಗುಪ್ತ ವಾಗಿಟ್ಟು ದುದು. 


ಚರ. ಮಾಡಿದ ಅನೇಕ ಕಟ್ಟುಗಳಲ್ಲಿ ವಚನ 

ಸ್ರ್ರದ ಮರ್ಮಗಳ ನ್ನು ಗುಪ್ತವಾಗಿ ಇಡಬೇಕೆಂದು ಅವರು ಮಾಡಿದ 
ಸ ಮಾತ್ರ ಯೋಗ್ಯನಾಯಿತೆಂದು ನಾವು 11131 
ಅವರು ಕರಣಹಸಿಗೆ. ೩೬ ತತ್ವಗಳು, ಆಯಾ ಸ್ಲಲಗಳ ಪರಸ್ಪರ ಸಂಬಂಧ 
ನೂರೊಂದು ಸ್ಥಲಗಳ ಜ್ಞಾನ ಇವುಗಳ ನುಡಿಕಟ್ಟುಗಳನ್ನು ಬಹಿರಂಗ 
ಗೊಳಿಸಬಾರದೆಂದು ಅವರು ಗೊತ್ತುಪಡಿಸಿದರು. ಈ ವೃತ್ತಿಯು ಮಠ 
ಧಿಕಾರಿಗಳಲ್ಲಿ ಈಗಲೂ ನಡೆಯುತ್ತ ಬಂದಿದೆ. ಪ ವಚನ ಗ್ರಂಥ 
ಗಳನ್ನು ಸಂಶೋಧಿಸುವ ಕಾರ್ಯದಲ್ಲಿ ಮತ್ತು ಅವುಗಳ ಸಂಬಂಧವಾಗಿ 
ನಾವು ಕೇಳಿದ ಶಂಕೆಗಳಿಗೆ ಉತ್ತರೆ ಕೊಡುವಲ್ಲಿ ಉಸದೇಶಹೊಂದಿದ 
ಮಠಾಧಿಕಾರಿಗಳಿಂದ ಅವ ವಿವರಣೆಗಳೂ `ನಮಗೆ. ದೊರೆತಿಲ್ಲ, ಈಗಲೂ 
ದೊರೆಯುವದಿಲ್ಲ. ಆ ವರಿ ಈಜಿಗೆ ವಚನ ಶಾಸ್ತ್ರದ ಅರಿವು ಜನರಲ್ಲಿ 


ಶ್ರೀ ತೋಂಟದ: ಸಿದ್ಧಲಿಂಗೇಶ್ವರರ 'ಚರಿತ್ರಿ. ೩೬೯ 


ಹೆಚ್ಚಿದ ಹಾಗೆ ಮತ್ತು ಅವುಗಳ ಪ್ರಶಂಸೆಯು ದೇಶದಲ್ಲಿ ನಡೆದ ಹಾಗೆ 
ಈ ಬಗೆಯಾಗಿ ಮುಚ್ಚುಮರೆ ಮಾಡುವ ವೃತ್ತಿಯು ಈಗ ಕ್ರಮೇಣ 
ಕಡಿಮೆಯಾಗಹೆತ್ತಿದಿ. ಆದರೆ ಬಸವೇಶ್ವರನ ಕಾಲದಲ್ಲಿ ಷಬ್‌ಸ್ಸಲ 
ಶಾಸ್ತ್ರವನ್ನು ಗುಪ್ತವಾಗಿ ಇಡುವ ಪದ್ಧತಿಯು ಇದ್ದಿಲ್ಲನೆಂದು ನಮಗೆ 
ತೋರುತ್ತದೆ. 


ಕಗ್ಗೆರೆಯಲ್ಲಿ ವಾಸ. 


ತೋಂಟದಾರ್ಯರು ಬಹುಕಾಲ ಕಗ್ಗೆರೆ ಎಂಬ ಗ್ರಾಮದಲ್ಲಿದ್ದು 
ಕೊಂಡು ಅಲ್ಲಿಯ ನಿಂಬೆಣ್ಣಶೆಟ್ಟಿಯ ಆದರಾತಿಥ್ಯದಲ್ಲಿ ಕಾಲಕಳೆದ 
ರೆಂದು ತಿಳಿಯುತ್ತದೆ. ಅಲ್ಲಿ ಅವರು ಒಂದು ತೋಟದಲ್ಲಿಯೇ ತಮ್ಮ ವಾಸ 
ವನ್ನು ಕಲ್ಪಿಸಿಕೊಂಡರು. ಅವರು ಅಲ್ಲಿ ಇರುವ ಕಾಲಕ್ಕೆ ರತ್ನಗಿರಿಯ 
ಬೇಡರರಸು ಗ್ರಾಮದಲ್ಲಿ ಸುಲಿಗೆಯನ್ನು ಮಾಡಲು ಭಯದಿಂದ ಜನರು 
ಊರಬಿಟ್ಟು ಓಡಿಹೋದರು. ಆದರೆ ತೋಂಟಿದಾರ್ಯರು ಆ ಸ್ಥಾನ 
ವನ್ನು ಬಿಟ್ಟು ತೆರಳದೆ ತೋಟದಲ್ಲಿಯೇ ತಮ್ಮ ಶಿನಯೋಗ ಸಮಾ 
ಧಿಯಲ್ಲಿ ಉಳಿದರು. * ಅವರು ಹೀಗೆ ತೋಟದಲ್ಲಿ ಬಹುದಿವಸ ಉಳಿದ 
ದ್ದರಿಂದ ಅವರಿಗೆ ತೋಂಟದಾರ್ಯರೆಂಬ ಹೆಸರು ಬಿದ್ದಿರಬಹುದು. 
ಮುಂದೆ ದಂಡಿನ ಹಾವಳಿಯ ಭೀತಿಯು ತಗ್ಗಿದ್ದರಿಂದ ಜನರು ತಮ್ಮ 
ಗೃಹಗಳಿಗೆ ಬಂದು ಇರಹತ್ತಿದರು. ಆದರೆ ಸ್ವಾಮಿಗಳು ಬಹುದಿನ 
ಸಮಾಧಿಸ್ಟರಾದ್ದರಿಂದ ಅವರ ಮೇಲೆ ಹುತ್ತ ಬೆಳೆದು ಜನರಿಗೆ ಕಾಣ 
ದಂತಾಗಿದ್ದರು. ಮುಂದೆ ಆ ಸ್ಥಳದಲ್ಲಿ ಒಂದು ಗೋನು ದಿನಾಲು 
ಹಾಲು ಕರೆಯುತ್ತಿರುವದನ್ನು ಜನರು ನೋಡಿ, ಅದೊಂದು ಮಹತ್ವದ 
ಸಳವಿರಬಹುದೆಂದು ಎಣಿಸಿ ಆ ಹುತ್ತನ್ನು ಅಗಿದು ನೋಡಲಾಗಿ ಒಳಗೆ 
5 ೧ಂಟಿದಾರ್ಯರು ಸಮಾಧಿಯಲ್ಲಿರುವದನ್ನು ಕಂಡು ವಿಸ್ಮಯಬಟ್ಟು 
ಅವರನ್ನು ಅತ್ಯಂತವಾಗಿ ಮನ್ನಿಸಿ ಸತೃರಿಸಿದರು. ಹೀಗೆ ತೋಂಟ 
ದಾರ್ಯರ ವಿಷಯದಲ್ಲಿ ಬಹು ಪ್ರಚುರವಾದ ಆಖ್ಯಾಯಿಕೆಯು ಇದೆ. 


0 


ಐಕ್ಯ. 
ಮುಂದೆ ಸ್ವಾಮಿಗಳು ಆ ಸ್ಥಳದಿಂದ ತೆರಳಿ ದೇಶಾಟಿಣ ಮಾಡುತ್ತ 
ಎಡೆಯೂರು ಎಂಬ ಗ್ರಾಮಕ್ಕೆ ಬಂದರು. ಅಲ್ಲಿ ಅನರು ಒಂದು ಮಠ 


3 


೩೭೦ ಶಿವಾನುಭವ. 


ವನ್ನು ಕಟ್ಟಿಸಿ ಒಂದು ಯೋಗಸಮಾಧಿಯನ್ನು ರಚಿಸಿ ಅಲ್ಲಿಯೇ ಬಯ 
ಲಾದರು, ಅವರು ಹೀಗೆ ಬಯಲಾದ ಸ್ಥಳವು ಈಗ್ಗೆಯೂ ಆ ಊರ 
ಲ್ಲದೆ ಅಲ್ಲಿ ಈಗಲೂ ಪೂಜಾರಥೋತ್ಸವಗಳು ಪ್ರತಿವರುಷ ನಡೆಯು 
ತ್ರಲಿನೆ. 


ಹೀಗೆ ತೋಂಟದಾರ್ಯರ ಉಜ್ವಲ ಚರಿತ್ರೆಯು ಇದೆ. ಇದರಿಂದ 
ಅವರು ವೀರಶೈವ ಸಮಾಜಕ್ಕೆ ಎಂಥ ಮಕೋಪಕಾರ ಮಾಡಿರುವ 
ಕೆಂಬದು ವಾಚಕರಿಗೆ ತಿಳಿಯದೆ ಇರಲಾರದು. ಅವರನ್ನು ಮಹಾ 
ಧಾರ್ಮಿಕ ಪುರುಷರಾದ ದಾಸಿಮಾರ್ಯ, ಬಸವೇಶ್ವರ, ರೇವಣಸಿದ್ದ, 
ಪ್ರಭುದೇವ ಈ ಮಹಾಮಹಿಮರ ಮಾಲಿಕೆಯಲ್ಲಿ ನಾವು ನಿಶ್ಚಯ 
ವಾಗಿ ಸೇರಿಸಬಹುದು. 


ಶೀ ನಿಡುಮಾಮಿಡಿ ಮಠೆದ ಇತಿಹಾಸ. ೩ಿ೭೧ 


ಶೀ ನಿಡುಮಾವಿಂಡಿ ಮಠದ ಇತಿಹಾಸ. 


ಲೇಖಾಂಕ ೫. 
(ಲೇಖಕಃ- ಎಂ. ಜಿ ನಂಜುಂಡಾರಾಧ್ಯ "ವಿಶಾರದ? ಸಿದ್ಧಗಂಗಾಗುರುಕುಲಾಶ್ರಮ.) 


NE 


ನಮ್ಮ ಹಿಂದಿನ ವಿವೇಚನೆಯಿಂದ ಶ್ರೀ ನಿಡುಮಾಮಿಡಿ ಮಠದ 
ಕೆಲವು ವಿಚಾರಗಳು ವಾಚಕರಿಗೆ ಅರಿಕೆಯಾಗಿರಬಹುದು. ಅದರಲ್ಲಿ 
ಆದಷ್ಟೂ ಚಾರಿತ್ರಕ ದೃಷ್ಟಿಯಿಂದ ವಿವೇಚಿಸಿದ. ಶೋಧನಾತ್ಮಕ 
ನಿಚಾರಗಳು ಪ್ರಕಟವಾಗಿವೆ, ಈ ಮಠದ ಚರಿತ್ರೆಯನ್ನು ಪುಲ್ಲ ಕವಿಯ 
"ಪಂಡಿತಾರಾಧ್ಯಚರಿತ್ರೆ' ಯಿಂದ ಮಾತ್ರವೇ ನಿರ್ಣಯಿಸಲು ಸಾಧ್ಯ 
ವಿಲ್ಲನೆಂತಲೂ, ಈ ಮಠದ ಚರಿತ್ರೆಯನ್ನು ಬರೆದವರಲ್ಲಿ ಆತನೇ ಮೊದ 
ಲಿಗನೆಂದೂ, ಆತನ ಅನುಕರಣವನ್ನೇ "ಇಡಗೂರು ರುದ್ರಕವಿ' ಮತ್ತು 
"ಅಪ್ಪಪ್ಪ' ಇವರು ಅನುಸರಿಸಿರುವರೆಂದೂ ಮತ್ತು ಪುಲ್ಲ ಕವಿಯು ಈ 
ಚರಿತ್ರೆಯ ಪ್ರಾರಂಭದಲ್ಲಿ ಕೊಟ್ಟಿರುವ ಪೀಠಿಕಾ ಪ್ರಕರಣವು ಕೇವಲ 
ಇತರ ಪುರಾಣಗಳಂತೆ ಪೌರಾಣಿಕವಲ್ಲದೆ ಅದರಲ್ಲಿ ಚಾರಿತ್ರಕ ದೃಷ್ಟಿಯು 
ಕಾಣುವದಿಲ್ಲವೆಂದೂ ಹೇಳಲಾಗಿದೆ. ಶ್ರೀ ವಿರೂಪಾಕ್ಷ ದೇಶಿಕರಿಂದ ಈ 
ನೀಠದಲ್ಲಿ ಮಂಡಿಸಿದ ಮೂರ್ತಿಗಳ ಕಾಲದಲ್ಲಿ ನಡೆಯಿಸಿದ ಮಹೆತ್ತಾ 
ರ್ಯಗಳು ಬಹೆಳನಾಗಿ ಚಾರಿತ್ರಕವೇ ಆಗಿದ್ದರೂ ಅದರಲ್ಲೂ ಅನೇಕ 
ಮೂರ್ತಿಗಳ ಚರಿತ್ರೆಗಳು ಬಿಟ್ಟು ಹೋಗಿವೆಯೆಂಬುದನ್ನೂ ಹೇಳಲಾ 
ಗಿಡಿ. ಈತನು ಬ್ರಾಹ್ಮಣ ಕನಿ. ಆದರೂ ಈ ಚರಿತ್ರೆಯ ಸಂಗ್ರಹದ 
ಬಗ್ಗೆ ಮಾಡಿರುವ ಸಾಹೆಸ ಪ್ರಯತ್ನಗಳು ಸ್ತುತ್ಯವಾದುವಾಗಿವೆ. ಮತ್ತು 
ಈ ಚರಿತ್ರೆಯು ಹಿಂದೆ ಗದ್ಯರೂಪವಾಗಿದ್ದು ಅದನ್ನು ತಾನು ಸದ್ಯ 
ಕಾವ್ಯವಾಗಿ ಬರೆದಂತೆಯೂ ಕನಿಯು ಹೇಳುತ್ತಾನೆ. 


ನಮ್ಮ ಹಿಂದಿನ ವಿವೇಚನೆಯಲ್ಲಿ ತಾಮ್ರಶಾಸನ, ಶ್ರೀಕೈಲಕ್ಷೇತ್ರದ 
ಇತಿಹಾಸ, ಶಿವಶರಣವಿಲಾಸ ಇತ್ಯಾದಿಗಳಿಂದ ಈ ಪೀಠವು "ಧೇನು 
ಕರ್ಣ ಅಥವಾ ಗೋಕರ್ಣ ಇಲ್ಲವೆ ಪಂಡಿತಾರಾಧ್ಯ”) ಇವರಿಂದ ಸ್ಥಾಪಿತ 
ವಾಗಿರಬೇಕು. ಅನಂತರ ವಿರೂಪಾಶ್ಚದೇಶಿಕ, ಚಂದ್ರಗುಂಡದೇಶಿಕ 
ಹೀಗೆ ನಡೆದಿರಬೇಕೆಂದು ಊಹಿಸಲಾಗಿದೆ. ಇದಕ್ಕೆ ಸರಿಯಾಗಿ ಶಿನ 


4೭೨ ಶಿವಾನುಭವ, 


ಶರಣವಿಲಾಸದಲ್ಲಿನ ಅವತರಣವು ಸರಿಯಾದ ಪ್ರಮಾಣನಾಗಿದೆಯೆನ್ನ 
ಬಹುದು. ಅದರಲ್ಲಿ ಕ್ರಮವಾಗಿಃ-- 


«ನಂಡಿತಾರಾಥ್ಯಕೆನುತಿರ್ಪರ 

ಕಂಡು ತದ್ದೀಕ್ಷೋಸ ಪದೇಶವ 
ಗೊಂಡು...... ತದ್ಗುರು 
ಕರಪಯೋರುಹ ಸಂಭವ ವಿರೂಪಾಕ್ಷದೇಶಿಕನ॥ 
ಸರಮಶಿಷ್ಯಾಗ್ರ ಣಿಯೆನ್ಸಿಸಿ 

ಮೆರೆಯುತಿಹ ಶಶಿಗುಂಡದೇಶಿಕ” 


ಅವರ ಶಿಷ್ಯನೇ ದೇವರದಾಸಿಮಾರ್ಯನು ಎಂದು ಸ್ಪಷ್ಟವಾದ 
ಉಲ್ಲೇಖವಿದೆ. ಆದರೆ ಪುಲ್ಲಕವಿಯು ವಿರೂಪಾಕ್ಷದೇಶಿಕಕೇ ಶ್ರೀ ಪಂಡಿ 
ತಾರಾಧ್ಯ ಸೂರ್ಯಸಿಂಹಾಸನವನ್ನು ಸ್ಥಾಪಿಸಿದರೆಂದು ಅಭಿಪ್ರಾಯ ಪಡು 
ತ್ತಾನೆ. ವಿರೂಪಾಕ್ಷದೇಶಿಕರೂ ಗೋಕರ್ಣ ಶಿನಾಚಾರ್ಯರೂ ಒಬ್ಬರೇ 
ಇರಬಹುದೇ(?) 


ಪುಲ್ಲಕವಿಯು, ತನ್ನ ಗ್ರಂಥಾದಿಯಲ್ಲಿ "ವೀರಭದ್ರ, ಭದ್ರಕಾಳಿ, 
ಶಿವ, ವಿಷ್ಣು, ಲಕ್ಷ್ಮಿ, ವಾಣೀ, ಸುಬ್ರಂಹಣ್ಯ, ಗಣಪತಿ ಮುಂತಾದವರನ್ನು 
ಸ್ತುತಿಸಿ ಅನಂತರ ತನ್ನ ವಂಶಾನುಕ್ರಮವನ್ನು ಈ ರೀತಿ ಕೊಟ್ಟಿರುತ್ತಾನೆ. 


ಸೀ॥ ಅವನಿಯೂರ್ವೇಲಾನ್ವಯಂಬು ಭಾರದ್ವಾಜಗೋತ್ರ ಮಾಪ 
ಸ್ತಂಭ ಸೂತ್ರಫನುಡು। ಸೂರನಾಮಾತ್ಯುನಿ ಸೂನುಂಡು 
ಪುಲ್ಲಯ ಗ್ರಂಥ ಸಂಪೂರ್ತಿಗಾವಿಂಚುಟಕುನು। ಕೃತಿನೀರ 
ಆ ೧ ಬಜ ಜಜ ಸುಂಚು 
ದಲಚಿ। ಆಂಧ್ರ ಸಂಸ್ಕೃತ ಭಾಷಲಿತುಲಿತಂಬುಗಜೇರ್ರಿ 
ಕಬ್ಬುಂಬು ಚೆಪ್ಸೆದ ಕನುಲು ಮೆಚ್ಚ | 


ಗೀ ನವರಸಂಬುಲ ಸುಧಾಲೊಲ್ಕಿ ನವ್ಯ ಮೈನ 
ಶಬ್ದಮುಲ ಚೇತನಾನಂದ ಸರಣಿಗಾಗ 
ದಿವ್ಯ ಲಕ್ಷಣ ಲಕ್ಷ್ಯ ಮುತ್‌ಕೇಟಿ ಸಡಗ 
ಪ್ರಾಕಟಿಂಬುಗ ಪ ಪದ್ಯ ಮುಲ್‌ಸ್ರಚುರ ಸರಕು ॥ 





೧ ಕಳೆವ ಸಂಚಿಕೆ ೫ ರಲ್ಲಿ ಈ ನಜ್ತಾಯು ಬಟ್ಟು ಹೋಗಿದೆ... 7 


ಶ್ರೀ. ನಿಡುಮಾಮಿಡಿ ಮಠದ ಇತಿಹುಸ. ೩೭೩ 


ಭಾರದ್ವಾಜಗೋತ್ರ, ಆನಸ್ತಂಭಸೂತ್ರಕ್ಕೆ ಸೇರಿದ ಸೂರ ನಾಮಾ 
ತೃನ ಸುತನಾದ ಪುಲ್ಲಯ್ಯನು ಗ್ರಂಥಪರಿಸಮಾಪ್ತಿಯಾಗಿ ವೀರಭದ 
ದೇವರಿಗೆ ತನ್ನ ಕೃತಿಯನ್ನರ್ಪಿಸಲೆಳಸಿ ಆಂಧ್ರ ಸಂಸ್ಕೃತ ಮಿಶ್ರಿತವೂ 
ನನರಸಭರಿತವೂ ಆದ ತನ್ನ ಪ್ರಬಂಧವನ್ನು ಕವಿಗಳು ಮೆಚ್ಚುವ 
ರೀತಿಯಲ್ಲಿ ಬಸೆಯುವುದಾಗಿ ಪ್ರತಿಜ್ಞೆ ಮಾಡುತ್ತಾನೆ. 


ಈತನು ತನ್ನ ಕೃತಿಗೆ ಕಾರಣವನ್ನೂ ಈ ರೀತಿ ಹೇಳುತ್ತಾನೆ. 


“ಮ ಈ ವಿಧಂಬುನನಭೀಷ್ಟ ದೇಷತಾಸ್ತೃತಿ ಪ್ರಾರಂಭಂಬುನು 
ಸರಸವಿದ್ಯಾ ವಿಜೃಂಭಮಾಣ ಗಂಭೀರ ಕವೀಂದ್ರ ಬೃಂದಂಬುನಕು 
ವಂದನಂಬುನುಗಾನಿಂಚಿಯೇನೊಕ್ಸ ಕೃತಿಶೇಯನುದ್ಯೋಗಿಂಚಿನವಾಡನೈ, 

Ne ಯುನ್ನಸಮಯಂಬುನಂದೊಕ ರಾತ್ರಿಯಂದು 
ಸ್ವಸ್ನ ಮುನವೀರಭದ್ರುಂಡು ಚಕ್ಕನಿಲಚಿ। 
ಪಂಡಿತಾರಾಧ್ಯಚರಿತಂಬು ಪ್ರಥಿತಮುಗನು 
ಪದ್ಯಕಾವ್ಯಾಂಬು ಕೃತಿಶೇಯು ಪಾಸರಹಿತೆ ॥ 
ವ। ಅನಿಚೆಪ್ಪಿಯಮ್ಮುಹಾದೇವುಂಡು ತಿರೋಹಿ ಕುಂಡಯ್ಯ ತದನಂ 
ತರೆಂಬುನಾ॥” 

ಅಂದರೆ, ಕವಿಯು ಇಷ್ಟದೇವತಾಸ್ತುತಿಕವಿಸ್ತುತಿಯನ್ನು ಮಾಡಿ 
ಯಾವುದಾದರೊಂದು ಕೃತಿಯನ್ನು ಮಾಡಲೆಳಸಿರಲು ಆರಾತ್ರಿ ಸ್ವಪ್ನದಲ್ಲಿ 
ಶ್ರೀ ವೀರಭದ್ರನು ಪ್ರತ್ಯಕ್ಷವಾಗಿ "ಪಂಡಿತಾರಾಧ್ಯ ಚರಿತ್ರೆ” ಯನ್ನೂ ಪದ್ಯ 
ಕಾವ್ಯದಲ್ಲಿ ರಚಿಸೆಂದು ಹೇಳಿ ತಿರೋಹಿತನಾದನು. 

ಕವಿಸ್ತುತಿಯಲ್ಲಿ, 

ಮ ಘನವಾಲ್ಮೀಕಿನಿಗೊಲ್ಟಿ ವ್ಯಾಸುಲಿಕುವೇರ್ಟಮ್ರೊಕ್ಕಿ ಶ್ರೀ ಕಾಳಿ 
ದಾ। ಸುನಿ ದಂಡಿನ್ಸವಭೂತಿನೆಂಚಿ ಜಗರ್ತಿ ಶೋಭಿಲ್ಲಗಾ 
ಭಾರತಂ। ಬುನುತೆನ್ನಿಂಚಿನ ಸತೃವಿತ್ರಯಮುಭೂರಿ ಫ್ರೌಢಿ 
ಕೀರ್ತಿಂಚಿಯಾ। ಧುನಿಕ ಪ್ರಾಜ್ಞಿಕನೀಂದೃ್ಯರ್ಲದಲತು 
ಮದ್ಭದ್ಧಿನ್ವಚಸ್ಸಿದ್ದಿಕ್ಳೆ ॥ 

ಎಂದು ವಾಲ್ಮೀಕಿ, ವ್ಯಾಸ, ಕಾಳಿದಾಸ, ದಂಡಿ, ಭವಭೂತಿ 
ಭಾರತವನ್ನು ಆಂಧಿೀಕರಿಸಿದ ಅನ್ನಮಾಮಾತ್ಯನೇ ಮೊದಲಾದ ಕನಿ 
ತ್ರಯ ಅಲ್ಲದೆ ನೂತನ ಪ್ರಾಜ್ಞಕನಿಗಳನ್ನೂ ಸ್ತುತಿಸಿದ್ದಾನೆ. 


೩೭೪ ಶಿವಾನುಭವ, 


೧ 
ಇಡಗೂರು "ರುದ್ರಕನಿ? ಯು ತನ್ನ "ವಿರೂಪೂಕ್ಷಮಾಹೆತ್ಯ್ಯ' ದೆ 
ಆದಿಯಲ್ಲಿ 


ಸೀಃ ರಮಣೀಯ ವೃಷಭ ಪುರಾಣಂಬು ಚೆಪ್ಪಿನ ಸೋಮನಾರಾಧ್ಯುಲಿ 
ಸ್ತುತಿಮೊಸಗ್ಟಾ। ಅಲಗಿರಿಜಾ ವಿವಾಹಂಬು ನಿರ್ಮಿಂಚಿನ ಹರಿಹರ 
ದೇವುನಿಯಭಿನುತಿಂಚಿ। ಕರಮರ್ಥಿ ರಾಜಶೇಖರಮುರಚಿಂಚಿನ 
ಸರಸಷಡಕ್ಷರ ಸ್ವಾಮಿನೆಂಚಿ । ವೇದಾಂತಮುಲನೆಲ್ಲಿ ವಿವರಿಂಚಿ 
ದೆಲ್ಸಿನ ನಿಜಗುಣಾರ್ಯುಲಚಲನಿಷ್ಯದಲಜೆ | ..... ॥ 


ಎಂದು ಸೋಮನಾರಾಧ್ಯ, ಹರಿಹರ, ಷಡಕ್ಷರಿ ಮತ್ತು ನಿಜಗು 
. ಣಾರಾಧ್ಯರನ್ನು ಸ್ತುತಿಸಿರುತ್ತಾನೆ. 


ಕನಿಕಾಲ ವಿಚಾರ. 
ಪುಲ್ಲಕವಿಯ ಮೇಲಣ ಶ್ಲೋಕಗಳಿಂದ ಈತನು ಸ್ಮಾರ್ತಬ್ರಾಹ್ಮಣ 


ಖಲ 
ನಿದ್ದಿರಬೇಕೆಂಯ ಸ್ಪಷ್ಟವಾಗುತ್ತದೆ. ಈತನು ಆಂಧ್ರದಲ್ಲಿ ಪ್ರಸಿದ್ಧ ಕನಿ 
ಯಾಗಿದ್ದು ಅನೇಕ ಗ್ರಂಥಕತೃವಾಗಿಯೂ ಇದ್ದಂತೆ ತಿಳಿದುಬರುತ್ತದೆ. 
ಈತನ ಕಾವ್ಯಕೈಲಿಯು ಬಹಳ ಗಂಭೀರನಾಗಿಯೂ ವಿದ್ವತ್ತಾ ಪೂರ್ಣ 
ಇಗಿಯೂ ಇರುವುದರಿಂದ ಸಂಸ್ಕೃತದಲ್ಲಿಯೂ ಆತನಿಗೆ ಸರಿಯಾದ 
ಜ್ಞಾನವಿದ್ದಂತೆ ತಿಳಿದುಬರುತ್ತದೆ. 
ಈತನು ತನ್ನ ಗ್ರಂಥದ ಆದಿಯಲ್ಲಿ ಶ್ರೀ ನಿರೂಪಾಕ್ಷದೇಶಿಕೇಂದ್ರರ 
ಉದ್ಭವದ ಬಗ್ಗೆ ಕೊಟ್ಟಿರುವ" ಪೀಠಿಕೆಯಲ್ಲಿ ನಾರದನ ಮುಖಾಂತರ 
ಹೇಳಿಸಿರುನ, 


“ವ ಕಲ್ಯಾಣ ಪಟ್ಟಣಂಬುನ ನೆಂತಕಾಲಂಬುನ ಬಸವೇಶ್ವ 
ರುಂಡು ಮಹಾಪ್ರಭಾವವಿಭಾಸಮಾನುಂದೈ ಅಖಂಡ ಮಹಿಮಾ 
ತಿಶಯಂಬುನ ಸಾಂಮ್ರಾಜ್ಯ ವೈಛವಂಬುನನೇಲು ಚುಂಡೆನಂತ 
ವಟ್ಟು ತವಧಿಸ್ಟಿತಂಬೈೆ ನೀರಶೈವಂಬು ಪ್ರಸಿದ್ಧಂಬೈಯುಂದೆ 
ನತಂಡು ಸಪರಿವಾರುಂಡೈ ಮರಲಿ ಕೈಲಾಸಂಬುನಕು ನಚ್ಚಿನ 








೧ ಈತನು ಈ ಪಂಡಿತಾರಾಧ್ಯ ಚರಿತ್ರೆಯನ್ನೆ (ನಿರೂಸಾಕ್ಷಮಾಹತ್ಶ್ಯ' 
ನೆಂದು ಕರೆದಿದ್ದಾನೆ. is 


(ಠೀ. ನಿಡುಮಾವಿಡಿ ಮಠದ ಇತಿಹಾಸ. ೩೭೫ 


ಇಟಿನುಂಡಿಯುನು, ತದುಚಾರೆ ವ್ಯವಹಾರಂಬುಲು ಜೂಡಂ 
ಬಡನುಗಾನುನ.” 


ಎಂಬ ಈ ವಾಕ್ಯದಿಂದ ಪುಲ್ಪಕನಿಯು ೧೨ ನೇ ಶತಮಾನದಿಂದಿ 
ಶ್ರೀಚಿನವನೆಂಬುದು ಸ್ಪಷ್ಟವಾಗಿಯೇ ಇದೆ. ಅದರೂ ಪಂಡಿತಾರಾಧ್ಯ 
ಎ ಚರಿತ್ರೆಯ ಐದನೆಯ ಉಚ್ಛಾಸದ ಕೆಲವು ಭಾಗದ ವರೆಗೆ ಮಾತ್ರ 
ಬರೆದು ಅಪೂರ್ಣವಾಗಿಯೇ ಬಿಟ್ಟಿರುವುದರಿಂದಲೂ ಮತ್ತು 2ೆನು 
ಗೊಂಡೆಯ ಕೃಷ್ಣರಾಯ ಅಚ್ಯುತಾಯ ಇವರ ಹೆಸರನ್ನೆತ್ತಿರುವುವ 
ರಿಂದಲೂ ಈತನು ೧೫ ನೆಯ ಶತಾಜ್ದಿಯಿಂದೀಚಿನವನೆಂದು ಹೇಳ 
ಬಹುದಾಗಿದೆ. 


"ವಿರೂಪಾಕ್ಷ ಮಾಹಾತ್ಮ್ಯ” ವನ್ನು ಬರೆದಿರುವ «ರುದ್ರಕವಿ' ಯು 
ತನ್ನ ಗ್ರಂಥಾಂತ್ಯುದಲ್ಲಿ ಬರೆದಿರುವ ಈ ಪದ್ಯದಿಂದ ಆತನ ವಿಷಯವು 
ವ್ಯಕ್ತವಾಗುತ್ತದೆ. 


1ಸೀ॥ ಶ್ರೀ ಮಿಂಚು ಮಧುಗಿರಿ ಶೀಮಲೋಫನತರ ಪ್ರಖ್ಯಾತಿಚಂನೊಂದಿ 
ಬರಗುಚುನ್ನ । ಮಹಿತಮೌಯಿಡ್ಲೂರಿ ಮಠನಿನಾಸುಡು ಪಂಡಿತಾ 
ರಾಧ್ಯ ವಂಶವರ್ಧನುಡುವೀರ । ಮಾಹೇಶ್ವರುಡುನಿಡಿಮಾಮಿಡಿ 
ವಾಸುತಾ ಶ್ರೀ ಗುರುಮೂರ್ತಿಕಿ ಶಿಷ್ಕುಡಾಂಧ್ರ । ಕರ್ನಾಟಕೋ 
ಭಯ ಕವಿತಾ ವಿಚಾರುಡು ವಿದ್ವಜ್ಞನಾನಂದ ವಿನಯಪರುಡು। 
ಚಾರು ಸದಾಚಾರ ಸಾಮ್ರಾಂಜ್ಯಧುರ್ಯುಡು ಅನಘುಡು ಪುಷ್ಪದೈ 
ಯಾರ್ಯ ಸುತುಡು । ಘನಶೀಲ ರಾಜಾಂಬ ಗರ್ಭಾಬ್ಧಿಚಂದ್ರುಡು 

೨. ರುದ್ರಕವೀಂದ್ರುಡಾರೂಢಿಮೆರಯ । ಸರಸ ಶಾಲೀವಾಹ ಶತಕ 
ವರ್ಷಂಬುಲು ಕರದಿನಿಕರಿ ಸುಧಾಕರುಲಸಂಖ್ಯ । ವಿಕ್ರಮ ವತ್ಸ 
ರಾಶ್ವೀಜ ಪ್ರಥಮಪಕ್ಷ ಸಪ್ತಮಿದ್ಯುಮಣಿವಾಸರ ಮುವರಕು । 
ವಿರಮಿಂಜೆ ವಿರುಪಾಕ್ಷ ಗುರು ಮಹಾತ್ಮ್ಯಂ” 


ಮಧುಗಿರಿ ಪ್ರಾಂತದ ಇಡಗೂರೆಂಬ ಗ್ರುಮದ ಮಠಸ್ಥನೂ, 
ಪಂಡಿತಾರಾಧ್ಯ ವಂಶವರ್ಧನ ನಿಡುಮಾಮಿಡಿ ಸ್ವಾಮಿಗಳ ಶಿಷ್ಯನೂ, 
ಆದ ವೀರಮಾಹೇಶ್ವರ ಪುಷ್ಪದಯ್ಯ ಮತ್ತು ರಾಚಾಂಬ ಇವರ ಪುತ್ರ 
ನಾದ ಕರ್ನಾಟಕಾಂಧ)) ಕವಿತಾ ವಿಚಾರನಾದ "ರುದ್ರಕವಿ' ಯು ಶಾಲಿ 
ವಾಹನ ಶಕ ೧೮೦೨ ವಿಕ್ರಮ ಸಂ। ಆಶ್ವೀಜ ಶು. ೭. ಭಾನುವಾರ 


೩೭೬ ಶಿವಾನುಭವೆ. 


(ಸನ್‌ ೧೮೮೧) ರಲ್ಲಿ ಈ ಗ್ರಂಥವನ್ನು ವಿಂಮಿಸಿದಂತೆ ಹೇಳುತ್ತಾನೆ. 
ಕನಿಚರಿತೆಯಲ್ಲಿಯೂ ಈತನ ಉಲ್ಲೇಖವಿದೆ. 

` ಪುಲ್ಲಕವಿಯ ಗ್ರಂಥದಲ್ಲಿದ್ದ ಬರಹದ ತನ್ಸುಗಳನ್ನು ಶುದ್ಧ ಮಾಡಲು 
ಹೋಗಿ ಹೊಸದಾಗಿಯೇ "ಪಂಡಿತಾರಾಧ್ಯ ಚರಿತ್ರೆಯ' ನ್ನು ಬರೆದೆನೆಂದು 
ಹೇಳುನ "ಅಪ್ಪಪ್ಪು ನೆಂಬ ಕವಿವರ್ಯನು ಸಹ ೧೯ನೆಯ ಶತಕದವ 
ನೆಂದು ತಿಳಿದುಬಂದಿದೆ. 

ಹಿಂದಿನ ಲೇಖನಗಳಲ್ಲಿ ಪ್ರಸಂಗಾನುಗುಣವಾಗಿ ನಿರೂಪಾಕ್ಷ ದೇಶಿ 
ಕೇಂದ್ರರೇ ಮುಂತಾದವರು ನಡೆಯಿಸಿದ ಪ್ರಭಾವಗಳನ್ನು ಕೊಡಲಾ 
ಗಿಜಿ. ಮತ್ತೆ ಅವುಗಳನ್ನು ಇಲ್ಲಿ ಹೇಳುವುದು ಅನವಶ್ಯಕ. ಪಂಡಿತಾ 
ರಾಧ್ಯಚರಿತ್ರೆಯಲ್ಲಿ "ಶ್ರೀಗಿರಿ ರಾಜಸೂರ್ಯ ಸಿಂಹಾಸ' ನಾರೋಹಣ 
ಮಾಡಿದ "ಮೂರ್ತಿಗಳ ಮಹತ್ಯಾರ್ಯಗಳ ವಿಪುಲವಾದ ವರ್ಣನೆಯು 
ಮನೋಹರವಾಗಿ ಚಿತ್ರಿತವಾಗಿದೆ. ಅದನ್ನು ವಿಮರ್ಶಾತ್ಮಕ ಲೇಖನ 
ದಲ್ಲಿ ಸಂಗ್ರಹಿಸಿದರೆ ಮಾತ್ರ ಸಾಕೆನಿಸುತ್ತದೆ. ಕವಿಯು ಪ್ರತಿ ಉಚ್ಛ್ಚ್ವಾ 
ಸದ ಕಡೆಯಲ್ಲಿಯೂ ಕೊಟ್ಟಿರುವ ಗದ್ಯವು ಅನುಕ್ರಮಣಿಕಾ ರೂಸವಾ 
ಗಿರುವುದರಿಂದ ಅದನ್ನು ಉದಾಹರಿಸಿ ಅವಶ್ಯವಿದ್ದಡೆಗಳಲ್ಲಿ ವಿಸ್ಮರಿಸು 
ವುದು ಉಚಿತನೆನಿಸುತ್ತದೆ. 

ಪ್ರಥಮಾಶ್ವಾಸದ ಕಡೆಯಲ್ಲಿ ಈ ಗದ್ಯವಿದೆ. 

“ಗದ್ಯ” ಇತಿ ಶ್ರೀ. ವೀರಭದ್ರಕಾರುಣ್ಯಾಮೃತ ಸಂವರ್ಧಿತ ಕವಿ 
ತಾಲತಾ ಸಮುತ್ತುಲ್ಲ ವಚೋವಲ್ಲರೀ ಮತಲ್ಲಜ ಸಮುಲ್ಲಸತ್ಸುಲ್ಲ 
ಕವಿ ಪ್ರೀತಂ ಬೈನ ಪಂಡಿತಾರಾಧ್ಯಚರಿತ್ರಾಂಬುನು ಮಹಾಪ್ರಬಂಧಂ 
ಬುನಂದು ಶ್ರೀ ಕೈಲಾಸಂಬುನ ಪರಮೇಶ್ವರುಂಡು ಕೊಲುವುಂಡುಟಯು 
ನಾರದಾಗಮುನಂಬುನು, ಮಹಾಪುರುಷೋತ್ಸತ್ತಿಯುನಕಡು ಶ್ರೀಕ್ಳಿಲ 
ಭೀಮೇಶ್ವರುನಿ ದಿವೃತೇಜೋ ವಿಶೇಷಂಬುನ ಪ್ರಕಾಶಿಂಚುಟಿಯು, 
ಮರ್ಗಾವೀರಭದ್ರಚ್ಛೆರವುಲ ಸಮಾಗಮಂಬುನು, ವೀರಭಿಕ್ಸಾವಂತು 
ನಿಗ್ರಹಾನುಗ್ರಹಂಬುನು, ಕಾಶಿಕಾಪುರ ಪ್ರವೇಶಂಬುನು, ಅಮಾವಾಸ್ಯ 
ಯಂದು ಚಂದ್ರೋದಯಂಬುಗಾವಿಂಚುಟಯು, ಶ್ರೀಪತಿ ಪಂಡಿತುನಿ 
ನಂಶಜುಲಗು ಬ್ರಾಂಹಣುಲಕು ಲಿಂಗಧಾರಣಂಬುಗಾವಿಂಚುಟಯು, 


ಹ 





೧ ಕನಿಚರಿತೆ ಭಾಗ ಪು. ೨೨೬. 


ಶ್ರೀ ನಿಡುವಾವಿಂಡಿ ಮಠದ ಇತಿಹಾಸ. ೩೭೭ 


ಪಂಡಿತಾರಾಧ್ಯ ನಿರ್ಮಾಣಂಬುನು; ಪಾಂಚಾಲಬರ್ಭರಾದಿ ದೇಶ ಸ 
ರಂಟು ಶೇಯುಟಯು, ಶ್ರೀಶೈಲಮುನಕೇಕೆಂಚಿ "ಸೂರ್ಯಸಿಂಹಾಸನ? 
ನಿರ್ಮಾಣಂಬುನು, ಚಂದ್ರಗುಂಡದೇಶಿಕೇಂದ್ರ ಸ್ವಾಮುಲವಾರಿಕಿ ಪಟ್ಟಾಭಿ 
ಹೇಕಂಬುನು, ವಿರೂಪಾಕ್ಷದೇಶಿಕೇಂದ್ರ ಸ್ವಾಮುಲವಾರು ಶ್ರೀ ಭೀಮ 
ಲಿಂಗಮುನಂದು ಲಿಂಗೈಕ್ಯಂಬಗುಟಯು, ಚಂದ್ರಗುಂಡಸ್ವಾಮುಲವಾರಿ 
ಪ್ರಕಾತಮಾನಂಬುನನು ಕಥಲುಂಗಲ ಪ್ರಥಮಾಶ್ವಾಸಂ 32 


೩ 


ಕೈಲಾಸದಲ್ಲಿ ಪರಮೇಶ್ವರನು ಒಡ್ಡೊಲಗದಲ್ಲಿರುತ್ತಿರಲು ಅಲ್ಲಿಗೆ 
ನಾರದನು ಬಂದು ಭೂಲೋಕದಲ್ಲಿ ಶಿವಭಕ್ತಿಯು ದಿನೇ ದಿನೇ ಕೃಶ 


0 


ಮಾಗುತ್ತಿದೆಯೆಂದೂ ವೀರಶೈವ ಮತನನ್ನು ಉದ್ಧಾರ ಮಾಡಲು ಓರ್ವ 


ಗಣಾಧೀಶ್ವರನನ್ನು ಕಳುಹಿಸಬೇಕೆಂದೂ ನೊರೆಯಿಡುತ್ತಾನೆ. ಆಗ ಪರ 
ಮಾತ್ಮನ ಇಚ್ಛೆಯನ್ನರಿತ ಓರ್ವ: ಗಣವರನು (ಧೌನುಕರ್ಣಗಣಾಧೀ 
ಶರು) ಸರಮೇಶ್ವ ರನ ಸಮೀಪಕ್ಕೆ ಬಂದು ಅವನ. ಅನುಜ್ಞೆಯನ ಹ 
ಭೂಲೋಕದಲ್ಲಿ ಜಗತ್ಪ್ರಸಿದ್ಧವಾದ ಶ್ರೀಕೈಲಸರ್ನತವಲ್ಲಿ ನಿಂ 
ಭೀಮಲಿಂಗದಲ್ಲಿ Se ಆ ವಿರ್ಭವಿಸುತ್ತಾನೆ. 
ಜನ್ಮಸಮಯದಲ್ಲಿ ಸಮಸ್ತ ದೇವಾಧಿ ದೇವತಿಗಳೂ ಸಮಸ್ತ ಖಸಿಗಳೊ 
ಆನೇಕವಾಗಿ ಸ್ತುತಿಸುತ್ತಾರೆ. ಆಗ ಪರ್ವತಾಧಿಸನಾದ ಪ್ರೀಮಲ್ಲಿಕಾ 
ರ್ಜುನ ಸ್ವಾನಿಯು ಅಲ್ಲಿಗೆ ಬಂದು ಸ್ವಾಮಿಗಳನ್ನು ಹೊಗಳಿ ಹೀಗೆ 
ಹೇಳುತ್ತಾನೆ. | 
(೧) nen ಪರ ಮಸಂಚಾಕ್ಷರೀ ಮಂತ್ರಪ್ರಭಾವಂಬು। 
ಬುದ್ಧಿಹೀನುಲಕೆಲ್ಲ ಬೋಧವರಚಿ ॥ 
ವಾಸಿ ವಿತಾರಂಗ ವಿರುಪಾಕ್ಷದೇಶಿಕೇಂದ್ರ | 
ಸ್ವಾಮಿಯನಿಪೇರುವಹಿಯಿಂಚಿ ಭೂನಿಯಂದು ॥ 


(೨) ಕಂ॥ ಶಿನಮತಮುನುಸ್ಥಾನಿಂಚುಚು | 4 
ಭವಹರ ಮಗುನಟ್ಟು ಸಕಲ ಭಕ್ತುಲನೆರ್ಲ್ಲ। 
ವಿನರಿಂಚಿ ಪುಣ್ಯ ಕಥಲನು | 
ಶಿನಲೋಕಮುಚೇರುನಟ್ಟುಚೇಯು ಮಹಾತ್ಮಾ॥ 


೩೮ ಶಿವಾನುಭವ. 


(೧) ಪರಮ ಸಂಚಾಕ್ಷರಿಯ ಪ್ರಭಾವದ ಶಕ್ತಿಯಿಂದ ಬುದ್ದಿ 
ಇದ ಮನುಷ್ಯರಲ್ಲಿ ಜ್ಞಾನವನ್ನು ಸ್ರಜೋದನಗೊಳಿಸಿ ನೀವು ವಿರೂ 


ನ 
ಪಾಕ್ಸ ದೇಶಿಕೇಂದ್ರಕೆಂಬಭಿಧಾನದಿಂದ ಸ್ರಸಿದ್ಧರಾಗುವಿರಿ. 


(೨) ಭೂಲೋಕದಲ್ಲಿರುವ ಸಕಲ ಭ 
ಶಿವಕಥಾ ಶಿವಾನುಸಂಧಾನ ಪುರಸ್ಸರ ಶಿನಮ 
ಸದ್ಗತಿಯನ್ನನುಗ್ರಹಿಸಬೇಕು, 


ಕ್ಷಶ್ರೀಣಿಗೂ ಶಿವತತ್ತ್ವ 
ತವನ್ನು ಸ್ಥಾಪಿಸಿ ಅವರಿಗೆ 


ಹೀಗೆ ತ್ರೀ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಅಸ್ಪ್ಸಣೆಯಂಕೊಂಡು 
ಆ ಪರ್ವತದ ಅನೇಕ ಖುಷ್ಯಾಶ್ರಮಗಳಲ್ಲಿ ಅನೇಕ ವರ್ಷಗಳಂದ ತಸ 
ಸ್ಪನ್ನಾಚರಿಸುತ್ತಿದ್ದ ಮುನಿಗಳಿಗೆ ದರ್ಶನವನ್ನಿತ್ತು ಅವರಿಗೆ ವೀರಶೈವ 
ತತ್ತ್ವ ರಹಸ್ಯಗಳನ್ನು ಬೋಧೆಮಾಡುತ್ತಿದ್ದರು. ಆ ಸಮಯಕ್ಕೆ ಜಗ 
ದೀಶನ ಅಪ್ರಣೆಯಿಂದ ದುರ್ಗಾ, ವೀರಭದ್ರ ಮತ್ತು ಭೈರವ ಈ 
ಮೂವರೂ ಶ್ರೀಯವರ ಸೇವೆಯಲ್ಲಿ ಬಂದು ಥಿರತರಾಗುತ್ತಾರೆ. ಈಗಲೂ 
ಈ ಮಠದ ಎಲ್ಲಾ ಶಾಖೆಗಳಲ್ಲಿಯೂ ವೀರಭದ್ರ ಪ್ರತಿಷ್ಠೆಯಾಗಿರುತ್ತದೆ. 
ಈ ಗ್ರಂಥವೂ ಕೂಡ ಶ್ರೀ ವೀರಭದ್ರನ ಅಂಕಿತದಿಂದಲೇ ಪ್ರಸಿದ್ಧವಾ 
ಗಿರುವುದು ಇದಕ್ಕೊಂದು ನಿದರ್ಶನವಾಗಿದೆ. 


ಅನಂತರ ಶ್ರೀ ವಿರೂಪಾಕ್ಷದೇಶಿಕೇಂದ್ರರು ಉಜ್ವಲತೋಜೋ 
ನಿರಾಜಮಾನರಾಗಿ ಸರ್ವತ ಪ್ರಾಂತ್ಯದಲ್ಲಿ ಶಂಚರಿಸುತ್ತಿರಲು ಅಲ್ಲಿಗೆ ಪಾಳೆ 
ಯಗಾರನಾಗಿದ್ದ "ನೀರಭಿಕ್ಸಾಸತಿ? ಎಂಬುವನು ಶ್ರೀಯವರಿಗೆ ಹಿಂಸೆ 
ಯನ್ನೀಯುತ್ತಾನೆ. ಅನಂತರ ಜಗದ್ಗುರುಗಳ ಆತ್ಮಶಕ್ತಿಯಿಂದ ಆಕ 
ರ್ಷಿತನಾಗಿ ಆತನು ಶರಣಾಗತನಾಗುತ್ತಾನೆ. ಆಗ ಶ್ರೀಯವರು ಅವ 


ನಿಗೆ ಶಿವತತ್ವಗಳನ್ನುಸದೇಶಿಸಿ ಅಲ್ಲಿಯೇ ಶಿವಯೋಗದಲ್ಲಿರಲು ನಿಯ 
ಮಿಸುತ್ತಾಕೆ. 


ಅನಂತರ ವಿರೂಪಾಕ್ಷದೇಶಿಕೇಂದ್ರರು ತಮ್ಮ ಶಿಷ್ಯರಾದ ವೀರಭದ್ರ 
ಭೈರವರೊಂದಿಗೆ ಕಾಶೀಸಟ್ಟಣಕ್ಕೆ ದಯಮಾಡಿಸಿ ಅಲ್ಲಿ ಅನೇಕ 
ಬ್ರಾಹ್ಮಣರ ಶ್ರೀಣಿಯಲ್ಲಿ ಅನೇಕ ಅನೇಕ ಪ್ರಭಾವಗಳನ್ನು ತೋರಿಸು 
ವುದಲ್ಲದೆ ಶಾಸ್ತ್ರಾರ್ಥದಲ್ಲಿ ವಿಜಯಿಗಳಾಗುತ್ತಾರೆ. ಬ್ರಾಹ್ಮಣ ಜನಾಂಗಕ್ಕೆ 
ಮುಂದಾಳಾಗಿದ್ದ "ಶ್ರೀಸತಿ” ಎಂಬ ಆರಾಧ್ಯ ಬ್ರಾಹ್ಮಣನನ್ನು ಜಯಿ 


ಶೇ. ನಿಡಿಮಾಮಿಡಿ ವ:ಶೆದ ಇತಿಹಾಸ. ತ್ಕ 


ಸಲು ಆತನು ವೀರಶೈವ ದೀಕ್ಷೆಯನ್ನು ಸ್ವೀಕರಿಸುತ್ತಾನೆ. ಆನಂತರ 
ಆತನ ಪಂಗಡದವರಿಗೆಲ್ಲರಿಗೂ ಲಿಂಗಧಾರಣೆಯನ್ನು ಮಾಡುತ್ತಾರೆ 
ಆದರೆ ತ ॥ ರೆಂದು ಕರೆಯಲ್ಪಟ್ಟು ಮುಂದೆ ಈ ವಿರೂಪಾಕ್ಷ 
ಕೇಂದ್ರರು ಸ್ಥಾನಿಸಿದ ಪೀಠಕ್ಕೆ ತ್ತಾ ರಿಗಳಾಗಲು ಶ್ರೀವಿರೂ 
ಸು ಶೀಕರಿಂದ ನಿಯಮಿಸಲ್ಪಡುತ್ತಾರೆ. ಅಲ್ಲಿಯೂ ಅನೇಕ ಮಹಿಮೆ 
ಗಳನ್ನು ಪ್ರಕಓಸಿ ಜಗದ್ವಂದ್ಯರಾಗಿ ಅನೇಕ ದೇಶಗಳಲ್ಲಿ ರಾಜಾಧಿರಾಜ 
ರಿಂದ ಮನ್ನಣೆಯನ್ನೂ ಪಡೆದು ಶ್ರೀಕೈಲಕ್ಕೆ ದಯಮಾಡಿಸುತ್ತಾರೆ. 


ಶ್ರೀಶೈಲದಲ್ಲಿ ಪಂಚವನ್ನಾಗಿಯ ಸ್ಥಳದಲ್ಲಿ ಒಂದು ಬೃಹನ್ಮತವನ್ನು 

ಸೂರ್ಯಸಿಂಹಾಸನ' ವನ್ನು ಸ್ಥಾಎಸುತ್ತಾರೆ. ಅದೇ 

ನಾವು ಹಿಂದೆ ಹೇಳಿದ ಶ್ರೀ ಗೋಕರ್ಣ ಸೂರ್ಯಸಿಂಹಾಸನವು. ಇದರ 
ಛೆ ಮ ಪತ್ರವ ಇಂದು ಈ ಮಠದಲ್ಲಿ ಇರುತ್ತದೆ. 


ಸ್ರ 

25 

@ 
30 


ಸೀ॥ ಅಂತಟಿನೊಕಮಠಂ ಬಚ್ಚಟ ಗಲ್ಪಿಂಚಿಯದಿ ಸೂರೃಸಿಂಹಾ 
೦ಬ ಇವಾ ಅಭಿಧಾನಮೊನಚಿ ಹಾಡ ಮುದ್ರುಲ ನಿರ್ಮಿಂಚಿ 
ಜಾ ರಾಧ್ಯವಂಶಮುನನು । ಸಕಲ ಲಕ್ಷಣ ಮುಲುಚಲುಗಿನ 
ಕಪಿ ತಾ ಗ್ಗೆ ಕೊನಿಚಾಲ ನಾಂಭಮೀರ।......- ೫ 


ಎಂದು ಆ ವಟುನಿಗೆ ಸಕಲ ವಿದ್ಯಾಭ್ಯಾಸವನ್ನು ಮಾಡಿಸಿ ಆತ 
ಸಿಗೆ ತ್ರೀ. ಚಂದ್ರಗುಂಡದೇಶಿಕೇಂದ್ರನೆಂಬ ಅಭಿಧಾನವನ್ನಿ ಟ್ಟು 
ಗೋಕರ್ಣ ಸೂರ್ಯಸಿಂಹಾಸನದಲ್ಲಿ ವಿದ್ಯುಕ್ತವಾಗಿ ಪಟ್ಟಾಭಿಷಿಕ್ರನ 
ನ್ನಾಗಿ ಮಾಡಿ ಶಿಖಾಮುದ್ರೆಗಳನೊಸ್ಸಿಸಿ, 


ಗೀ ಆರ್ಯ ಗುರುವುಲು ನಿಜಕಳಾಂಶಂಬುವಲನ । 
ಕರ್ತಲನುನಾಹ್ವಯಂಬುನುಗಲುಗಜೇಸಿ ॥ 
ಪಟ್ಟ ಸಟ್ಟಂಬುವಾರುನು ಪರಮ ನಿಯತಿ। 
ಪೂಜಗಾವಿಂಚುಡನಿಯಿಚ್ಚೆ ಬುಧಗುರುಂಡು ॥ 


ಅನಂತರದಲ್ಲಿ :ವಿದ್ಯಾಜ್ಞಾನಿಗಳಾದ ಶ್ರೀ. ವಿರೂಪಾಕ್ರದೇಶಿಕರು 
ತಮ್ಮ, ನಿಜಕಲಾಂಶವನ್ನು ಆಹ್ವಾನಿಸಿ ತುಂಬಿದ ಕೆಲವು ಪವಿತ್ರ ವಸ್ತು 
ಗಳನ್ನು ಶ್ರೀ. ಚಂದ್ರ ಗುಂಡುಪೇಶಿಕ ವರನಿಗೆ ಕೊಟ್ಟು ಆಶೀರ್ವದಿಸಿ “ಇಲ್ಲೀ 
ಮುಂದೆ ಈ ಕೀಶಾಸೀನಕಾದ ಪ್ರತಿಯೊಬ್ಬ: ಮೂರ್ತಿಯೂ ಈ ಕರ್ತರ 


ಕಲಂ | ಶಿವಾನುಭವ 


ಸೇನೆಯನ್ನು ತ್ರಿಕಾಲದಲ್ಲಿಯೂ ನಿಷ್ಕೆಯಿಂದ ಆರಾಧಿಸಿದಲ್ಲಿ ಅವರ 
ಇಷ್ಟಾರ್ಥವು ನೆರವೇರಿ ಅವರು ಕೃತಕೃತೃರಾಗುವರೆಂದು ಆಜ್ಞಾಪಿಸಿ 
ಆ ಮಹನೀಯ ಮೂರ್ತಿಯು ಮತ್ತೆ ಶ್ರೀ. ಭೀಮಲಿಂಗದಲ್ಲಿಯೇ ಐಕ್ಯ 
ವಾದನ, ಅವರಿತ್ತ ಪವಿತ್ರ ವಸ್ತುಗಳು ಪರಂಪರೆಯಾಗಿ ಈ ನೀಠಾ 
ಧೀಶ್ವರರಿಂದ ಆರಾಧಿಸಲ್ಪಡುತ್ತ ಇಂದಿಗೂ “ಹಿರಿಯಕರ್ತರು”' ಎಂಬ 
ಭಿಧಾನದಿಂದ ಮಠದಲ್ಲಿವೆ. 
ಕಂ। ವಿರುಪಾಕ್ಷದೇಶಿಕೇಂದ್ರುನಿ | 
ಕರಪುಷ್ಕರ ಸಂಭವುಂಡು ಕಲಿಯ' ಗಮಂರ್ದು॥ 
ಸ್ಥಿರ ಮುಗ ಭಕ್ತುಲಕಲ್ಪಕ। 
ತರುವಸಗಾ ಚಂದ್ರಗುಂಡ ದೇವಂಬಲರ್ಶ್ಕೆ ॥ 
ಅನಂತರ ಕವಿಯು ಶ್ರೀ ಚಂದ್ರಗುಂಡದೇಶಿಕರ' ಪ್ರಭವಗಳನ್ನು 
ಬಣ್ಣಿಸುತ್ತಾನೆ. 
(ಮುಂದೆಿ.) 


4೬ ತತ್ವಗಳು. ೩೮೧ 


ಕಹ ತತ್ವಗಳು. 





ಜಗತ್ತಿನ ಉತ್ಪತ್ತಿಗೆ ಮತ್ತು ಅದರ ವ್ಯವಹಾರಕ್ಕೆ ತತ್ವಗಳು 
`` :ಖ್ಯಾಧಾರವೆಂದೆನಿಸಿಕೊಂಡಿರುತ್ತನೆ. ಈ ತತ್ವಗಳು ಮೂವತ್ತಾರು 
.ರುವವೆಂದು ವಚನಕಾರರು ಭಾವಿಸಿರುವರು. ಕೆಲವು ಆಗಮಗಳ 
ಜಯೂ ತತ್ತ ವಿವೇಚನೆಯು ಇದ್ದು ಇಲ್ಲಿಯೂ ಇವುಗಳ ಸಂಖ್ಯೆಯು 
ಮೂವತ್ತಾರು ಎಂದು ಹೇಳಲ್ಪಟ್ಟದೆ, ಆದರೆ ವಚನಕಾರರ ಮತ್ತು 
ಆಗಮ ಸಿದ್ಧಾಂತಗಳ ವಿವರಣೆಯಲ್ಲಿ ಕೆಲವು ಕಡೆ ಪರಸ್ಸರ ಭಿನ್ನತೆ 
ಯುಟಿ. ನಚನಕಾರರಲ್ಲಿಯ ಕೆಲವು ತತ್ವಗಳು ಈ ಶಿವಸಿದ್ಧಾಂತಿ 
ಗಳಲ್ಲಿಲ್ಲ. ಆದರೂ ಈ ಉಭಯತರ ಸಿದ್ಧಾಂತದ ವಿವರಣೆಗಳಲ್ಲಿ ೩೬ 
ತತ್ವಗಳ ವಿವೇಚನೆಗೆ ಉನ್ನತ ಸ್ಥಾನವಿದೆ. ಇವುಗಳ ರೀತಿ ಮತ್ತು 
ಮರ್ಮಗಳನ್ನು ಅರಿಯದ ಹೊರ್ತು ಆತ್ಮಪ್ರಗತಿಯ ಮಾರ್ಗವು ತಿಳಿ 
ಯಲಾರದೆಂದು ಈ ಉಭಯ ವರ್ಗದ ಶಾಸ್ತ್ರಕಾರರು ದೃಢವಾಗಿ 
ಹೇಳುತ್ತಾರೆ. ಆದುದರಿಂದ ಈ ವಿಷಯವನ್ನು ಕುರಿತು ಈ ಲೇಖ 
ದಲ್ಲಿ ವಿವೇಚಿಸಲು_ ಯತ್ನಿಸುವೆವು. 


ಆದರೆ ಇಲ್ಲಿ ನಾವು ವೀರಶೈವ ವಚನಕಾರರ ಅಭಿಪ್ರಾಯದ 
ಪ್ರಕಾರ ೩೬ ತತ್ಪಗಳಾವವು ಎಂಬದನ್ನು ವಿವರಿಸುವೆವು.. ವಚನಕಾ 
ರರು ಆಗಮಕಾರರ ಸಿದ್ಧಾಂತಗಳನ್ನು ಸ್ವೀಕರಿಸಿದರೂ ಕೂಡ ಅವರು 
ತಮ್ಮ ಷಟ್‌ಸ್ಥಲ ಶಾಸ್ತ್ರಕ್ಕೆ ಹೊಂದಿಕೆಯಾಗುವಂತೆ ಕೆಲವು ವ್ಯತ್ಯಾಸ 
ಗಳನ್ನು ಮಾಡಿ ಅವುಗಳ ತತ್ವಗಳನ್ನು ನಿವರಿಸುವದುಂಟು. 

ವೀರಶೈವ ವಚನಕಾರರು ತಮ್ಮ ೩೬ ತತ್ವಗಳಲ್ಲಿ ಮೂರು ಮುಖ್ಯ 
ವಿಭಾಗಗಳನ್ನು ಮಾಡಿರುವರು. ಅವು ಯಾವನವೆಂದರೆಃ-- (೧) ಆತ್ಮ 
ತತ್ವಗಳುಃ-- ಇವು ದೇಹಕ್ಕೆ ಸಂಬಂಧಪಟ್ಟವಿರುತ್ತವೆ. ಇವುಗಳ ಮೂಲ 
ಕವಾಗಿಯೇ ದೇಹದ ಬಹಿರಂಗದ ಮತ್ತು ಅಂತರಂಗದ ವ್ಯಾಪಾರ 
ಗಳು ನಡೆಯುತ್ತವೆ. ಇವುಗಳ ಸಂಖ್ಯೆಯು ೨೫ ಇರುತ್ತದೆ. (೨) 
ವಿದ್ಯಾತತ್ವಗಳುಃ-- ಇವು ಬಹು ಸೂಕ್ಷ್ಮವಾದವುಗಳು, ಇವು ಪಿಂಡ 
ನನ್ನೂ ಬ್ರಹ್ಮಾಂಡವನ್ನೂ ಕೂಡ ವ್ಯಾನಿಸಿರುತ್ತವೆ, ಇವುಗಳಿಗೆ ಲಿಂಗ 
ತತ್ವಗಳೆಂತಲೂ ಬೇರೊಂದು: ಹೆಸರು ಇದೆ. ಇವುಗಳ ಸಂಖ್ಯೆ (೦ 


ಕಿಲ ಶಿವಾನುಭವ. 


ಇರುತ್ತದೆ. ಶಿವತತ್ವಃ-. ಇದು ಒಂದೇ ಇರುತ್ತದೆ. ಯಾವ ಮೂಲ 
ತತ್ವದಿಂದ ಈ ಜಗತ್ತು ಉದಯವಾಗಿರುತ್ತದೆಯೋ ಅದೇ ಈ ಶಿವ 
ತತ್ವವಿರುತ್ತದೆ. ಈ ಶಿವತತ್ವದಿಂದಲೇ ಉಳಿದೆ ತತ್ವ ಗಳೆಲ್ಲವೂ ಹೊರ 
ಹೊರಟರುತ್ತವೆ. ಸಹ ಲಿಂಗತತ್ವವು. ಹೀಗೆ ವೀರಕ್ಕೈವ ವಚನ 


ಕಾರರು ೩೬ ತತ್ವಗಳನ್ನು ಕಲ್ಪಿ ಸಹಜ 


ಈ ೩೬ ತತ್ವಗಳನ್ನು ಕಲ್ಪಿ ಸುವದರ ಉಡ್ಜೇಶವೇನೆಂಬದನ್ನು ವಚ 
ನಕಾರರು ಬಹು ಇಸಾ ವರ್ಣಿಸುತ್ತಾರೆ. ಲಿಂಗಾಂಗ ಸಾಮರಸ್ಯ 
ಜ್ಞಾನವನ್ನು ಪಡೆಯಲು ಈ ತತ್ವಗಳ ಜ್ಞಾನದಿಂದ ಆಗಜೇಕಾದು 
ದೇನು ಎಂಬುದನ್ನು ಅನರು ಬಹು ಕಡೆಗೆ ಹೇಳಿರುತ್ತಾರೆ. ದೇಹಕ್ಕೆ 
ಸಂಬಂಧಪಟ್ಟ ೨೫ ತತ್ವಗಳನ್ನು ಕಡಿಯದಾದ ಶಿವತತ್ತದಲ್ಲಿ ಅಡಗಿ 
ಸುವದೇ ಶಿವತತ್ವದಲ್ಲಿ ಲಿಂಗಾಂಗಿಯ ಮುಖ್ಯ ಕಾರ್ಯವಾಗಿರುತ್ತದೆ. 
ಇದರ ಜ್ಞಾನಮಾಡಿಕೊಳ್ಳುವದೇ ಲಿಂಗಾಂಗ ಸಾಮರಸ್ಯ ಜ್ಞಾನವು. 
ಈ ಸಾಮರಸ್ಯವನ್ನು ಹೊಂದಲು ನಿದ್ಯಾತತ್ವಗಳು ಮನುಷ್ಯನಿಗೆ ಸಹಾ 
ಯಕಾರಿಗಳಾಗಿವೆ. ಈ ವಿದ್ಯಾತತ್ವ ಗಳು ೨೫ ಆತ್ಮ ತತ್ವಗಳನ್ನು ಶಿನ 
ತತ್ವದಲ್ಲಿ ಅಡಗಿಸಲು ಸಹಾಯಕವಾಗಿರುತ್ತವೆ. ತತ್‌ ಪದವೇ ೧7 
ಲಿಂಗ ತತ್ವಗಳು ತ್ವಂ ಪದವೇ ೨೫% ತತ್ವಗಳುಳ್ಳ ಅಂಗವು ಈ ಎರ 
ಡರ ಐಕ್ಯನೇ ಅಸಿ ಸಃ ಹೀಗೆ ಚತ ತ್ವಮಸಿ ಸಿ? ಎಂಬ ಮಹಾ 
ವಾಕ್ಯವನ್ನು ವಚನಕಾರರು ಈ ತತ್ತ ಶ್ರ ಗಳಲ್ಲಿ ಜ| 


ಆತ್ಮ ತತ್ವಗಳು. 

ಹಿಂದೆ ಹೇಳಿದಂತೆ ಆತ್ಮ ತತ್ವಗಳು ೨೫ ಇವೆಯಷ್ಟೇ. ಇವುಗ 

ಳಲ್ಲಿ ಪುನಃ ಮುಖ್ಯ ಐದು ವಿಭಾಗಗಳಿದ್ದು ಈ ಪ್ರತಿಯೊಂದು ವಿಭಾ 
ಗದಲ್ಲಿ ಐದು ಐದು ತತ್ವಗಳಿರುತ್ತವೆ. ಹೀಗೆ ಎಲ್ಲವೂ ಕೂಡಿ ಒಟ್ಟ 


೨೫ ತತ್ವಗಳಾಗುತ್ತವೆ. ಅವು ಯಾವವೆಂದರೆಃ 


(೧) ಕರ್ಮೆೇಂದ್ರಿಯಗಳುಃ-- ಇವು ವಾಕ್‌, ಪಾದ, ಪಾಣಿ 
ಪಾಯ, ಗುಹ್ಯ ಇವುಗಳೇ ಇರುತ್ತವೆ. ಇವೆಲ್ಲವೂ ಕ್ರಿಯಾರೂಸಾ 
ಗಿವೆ. ಇವುಗಳಿಂದಲೇ ಮನುಷ್ಯನು ತನ್ನ ನಿತ್ಯದ ಕ್ರಿಯೆಗಳನ್ನು ಮಾಡು 
ತ್ತೆ ಆದ್ದರಿಂದ ಇವುಗಳಿಗೆ ಕರ್ಮೆಂದ್ರಿಯಗಳೆಂಬ ಹೆಸರುಂಟಾ 
ಗಿದೆ. 


೩೬ ತತ್ವಗಳು. ಕಿಲ 


(೨) ಜ್ವಾನೇಂದ್ರಿಯಗಳುಃ-- ಇವು ಘ್ರಾಣ, ಜಿಹ್ವೆ, ನೇತ್ರ 
ತ್ವಚೆ, ಮತ್ತು ಶ್ರೋತ್ರ ಇವುಗಳೇ ಇರುತ್ತವೆ. ವಾಸಿಸುವದು, ರುಚಿ 
ಸುವದು, ನೋಡುವದು, ಸ್ಪರ್ಶಿಸುವದು, ಮತ್ತು ಕೇಳುವದು ಇವು 
ಗಳು ಅನುಕ್ರಮವಾಗಿ ಈ ಇಂದ್ರಿಯಗಳ ಮೂಲಕವಾಗಿಯೇ ನಡಿಯು 
ತ್ತವೆ. ಇವುಗಳನ್ನು ಬುದ್ಧೇಂದ್ರಿಯಗಳೆಂತಲೂ ಕರೆಯುವದುಂಟು. 


(೩) ವಿಷಯಗಳುಃ - ಇವು ಗಂಧ, ರಸ, ರೂಪ, ಸ್ಪರ್ಶ ಮತ್ತು 
ಶಬ್ದ ಇವುಗಳು ಇರುತ್ತವೆ. ಇವುಗಳು ಐದು ಜ್ಞಾನೇಂದ್ರಿಯಗಳಿಗೆ 
ಅನುಕ್ರಮವಾಗಿ ಸಂಬಂಧಪಟ್ಟು ಮನುಷ್ಯನ ಜ್ಞಾನಾಭಿವೃದ್ಧಿಗೆ ಕಾರ 
ವಾಗಿರುತ್ತವೆ. 


(೪) ವಾಯುಗಳುಃ-- ಇವು ಪ್ರಾಣ, ಅಪಾನ, ವ್ಯಾನ, ಉದಾನ 
ಸಮಾನ ಎಂದು ಐದು ಇರುತ್ತವೆ. ಪ್ರಾಣವಾಯುವು ಉಚ್ಚ್ಚಾಸ 
ನಿಶ್ಚಾಸಗಳನ್ನುಂಟುಮಾಡಿ ಜೀವನು ಜೀವಿಸಲು ಕಾರಣವಾಗಿರುತ್ತದೆ. 
ಅಪಾನವಾಯುವು ಜೀಹದಲ್ಲಿಯ ಮಲವನ್ನು ಹೊರಗೆಡಹಿ ಅನ್ನರಸ 
ವನ್ನು ವ್ಯಾಪ್ತಿಯನ್ನು ಮಾಡುತ್ತಿರುವದು. ವ್ಯಾನವಾಯುವು ಸರ್ವಸಂಧಿ 
ಯಲ್ಲಿದ್ದು ನೀಡುವದೂ ಮುದುಡುವದೂ ಮೊದಲಾದ ಕಾರ್ಯಗಳನ್ನು 
ಮಾಡಿಸುವದು. ಉದಾನವಾಯುವು ಅನ್ನರಸ ಆಹಾರ ಸ್ಥಾಪನೆಯನ್ನು 
ಮಾಡಿಸುತ್ತಿರುತ್ತದೆ. ಸಮಾನ ವಾಯುವು ಅನ್ನರಸವನ್ನು ಶರೀರದ 
ಲ್ಲೆಲ್ಲ ವ್ಯಾಪಿಸಿ ರೋಮನಾಳಂಗಳಿಗೆ ಸಹ ಹೆಂಚಿಕ್ಕುತ್ತಿರುತ್ತದೆ, ಹೀಗೆ 
ವಾಯುಗಳು ಶರೀರದಲ್ಲಿರುವ ಇಂದ್ರಿಯಗಳನ್ನು ಪರಸ್ಪರ ಸಂಬಂಧಿಸಿ 
ಅನವುಗಳ ಕಾರ್ಯಗಳಿಗೆ ಸಹಾಯಕನಾಗಿ ವರ್ತಿಸುತ್ತವೆ. 


(೫) ಕರಣ ಚತುಷ್ಪಯಗಳು ಮತ್ತು ಜೀವಃ - ಈ ಐದು ಐದ 
ನೆಯ ವರ್ಗದಲ್ಲಿ ಬರುವವು. ಇವು ಅಹಂಕಾರ, ಚಿತ್ತ, ಬುದ್ಧಿ, ಮನ 
ಇವುಗಳಿದ್ದು ಇವುಗಳಲ್ಲದೆ ಜೀವನೂ ಇವುಗಳಲ್ಲಿ ಬರುತ್ತಾನೆ. ಈ 
ಯಾವತ್ತು ತತ್ವಗಳು ಮನುಷ್ಯನ ಕಾರ್ಯಗಳಿಗೆ ಮೂಲ ಕಾರಣವಾಗಿ 
ಅವನಿಗೆ ಪ್ರೇರಣೆಯನ್ನುಂಟು ಮಾಡುತ್ತ ವ್ಯವಹರಿಸುತ್ತವೆ. 

ಈ ೨೫ ತತ್ವಗಳೆಲ್ಲವೂ ದೇಹಕ್ಕೆ ಸಂಬಂಧಪಟ್ಟಿರುವುದರಿಂದ ಆತ್ಮ 
ತತ್ವಗಳಾಗಿವೆ. ಇವುಗಳಿಂದ ಮನುಷ್ಯನು ಕೂಡಿಕೊಂಡು ಜಗತ್ತಿನಲ್ಲಿ 
ಅನೇಕ ಬಗೆಯ ಕಾರ್ಯಗಳನ್ನು ಮಾಡುತ್ತಾನೆ. 


೩೮೪ ಶಿವಾನುಭವ. 


ವಿದಾ ತತ್ವ ಗಳು. 


ಈ ತತ್ವಗಳು ಒಟ್ಟು ೧೦ ಇದ್ದು ಅವುಗಳಲ್ಲಿ ಎರಡು. ವರ್ಗಗಳು 
ರುತ್ತವೆ. ಈ 

ಕಲ್ಪಿಸಲ್ಪಟ್ಟಿವೆ. ಅವು ಸಾದಾಖ್ಯಗಳು ಮತ್ತು ಕಲೆಗಳಿ 
ಪ್ರತಿಯೊಂದರಲ್ಲಿ ಐದು ಐದು ತತ್ವಗಳಿರುತ್ತವೆ. 

ಸಾದಾಖ್ಯಗಳು8-- ಇವು ಕರ್ಮಸಾದಾಖ್ಯ ಕರ್ತುಸಾದಾಖ್ಯ, 
ಮೂರ್ತಿಸಾದಾಖ್ಯ, ಅಮೂರ್ತಿಸಾದಾಖ್ಯ ಮತ್ತು ಶಿವಸಾದಾಖ್ಯ ಇವು 
ಗಳು ಇರುತ್ತವೆ. 

ಕಲೆಗಳುಃ-- ಇವು ನಿವೃತ್ತಿಕಲೆ, ಪ್ರತಿಸ್ಠಾಕಲೆ, ವಿದ್ಯಾಕಲೆ, 
ಶಾಂತಿಕಲೆ, ಶಾಂತ್ಯಾತೀತಕಲೆ ಇವುಗಳಿರುತ್ತವೆ 

ಜಗತ್ತಿನ ರಚನೆಯ ಕಾಲದಲ್ಲಿಯೂ ಕೂಡ ಈ ತತ್ವಗಳು ಹೊರ 
ಹೊಮ್ಮಿ ಪದಾರ್ಥಗಳ ಅಸ್ತಿತ್ವಕ್ಕೆ ಕಾರಣವಾಗುತ್ತವೆ ಎಂಬದನ್ನು 
ನಾವು ವಚನಕಾರರ ಉಕ್ತಿಗಳಿಂದಲೇ ಇಲ್ಲಿ ವಿವರಿಸುವದು ಯ್ಯೊಗ್ಯ 
ವಾಗಿದ್ದು ಅವುಗಳನ್ನು ವಾಚಕರು ವಿಚಾರ ಮಾಡಿ ತಿಳಿಯಬೇಕು. 


ಕರ್ಮಸಾದಾಖ್ಯಃ-- ಕುಚಿತ್ತ ಮುಂದುಗೊಂಡು ಅಜ್ಞಾನ ದೆಸೆ 
ಯಿಂದ ಗುರುಭಕ್ತಿಯ ಮಾಡಿ ಗುರುಕರುಣವ ಪಡೆದು ಬಹು ಜನ್ಮದ 
ಫಾತಕ ಸೂತಕ ಕರ್ಮಾದಿಗಳ ಕಳೆಯಬೇಕೆಂಬವರಿಗೆ ಅಸಾಧ್ಯವಾ 
ಸರ್ವಸಂಗ ಪರಿತ್ಯಾಗದಿಂದ ಫಿರ್ವಾಣಿಯಾಗಿ ಸಂಚಿತ ಪ್ರಾ ರಬ್ದ್ಧ ಆಗಾಮಿ 
ಎಂಬ ಕರ್ಮತ್ರಯಂಗಳನ್ನು ನಷ್ಟವ ಮಾಡಿದ ಬ್ಹಾನಕಲಾತ್ಯೇಗೆ 
ಕರ್ಮತ್ರಯವ ನೀಗಿರುವದು ಎ ಗಿ ಕರ್ಮಸಾದಾಖ್ಯನೆಂಬ 
ಶಬ್ದಕ್ಕರ್ಥ. 

ಕರ್ತೃನಾದಾಖ್ಯಃ-- ಕುಬುದ್ಧಿ ಅತಿಯಾಸೆ ಅಜ್ಞಾನ ಮುಂದು 
ಗೊಂಡು ಗರಯ ಮಾಡಿ” ಲಿಂಗದೊಲುಮೆಯ “ಜಿದು ಷಣ್ಮ 
ತೆಂಗಳಿಗೆ ಉಪರಿಯಾಗಿರಬೇಕೆಂಬುವರಿಗೆ ಅಸಾಧ್ಯವಾಗಿ ಕೆಂಕುರ್ವಾಣ 
ಸತ್ಪಾಯಕ, ಸದ್ಭಕ್ತಿ, ಸದಾಜಾರ ಮುಂದುಗೊಂಡು ನಿಷ್ಟ್ರಸಂಚಿಯಾಗಿ 
ಚಿದಂಗ ಚಿದ್ರ ನೆಗೆದ ವರ್ಮಾವರ್ವವನರಿದು ಅರ್ಚಿಸಿ ಲಿಂಗಾಂಗ 
ಸನ ಲಿಂಗನಿಷ್ಠಾ ಪರತ್ಚದಿಂದ ಇಹಪರಂಗಳಿಗ ಮೀರಿ ತೋರು 
ವದೆಂಬುದೀಗ ಕರ್ತೃಸಾದಾಖ್ಯವೆಂಬುದೀಗ. ಶರ್ತೃಸ ಸಾದಾಖ್ಯವೆಂಬ ಶಬ್ದ 
ಕೃರ್ಥ. 


೩೬ ತತ್ವಗಳು. ೭೮೫ 


ಮೂರ್ತಿಸಾದಾಖ್ಯಃ-- ಅಹಂಬ್ರಹ್ಮವೆಂಬ ಅಹಂಕಾರದಿಂದ ಅಪ್ಟ 
ಭೋಗದ ಮದ ತಳೆಗೇರಿ ಅಜ್ಞಾನ ಮುಂದುಗೊಂಡು ದಾಸೋಹವ 
ಮಾಡಿ ಉಸರಿಯಾದ ಸೋಹಂ ಭಾನಿಯಾದೆನೆಂಬವರಿಗೆ ಅಸಾಧ್ಯ 
ವಾಗಿ ಇಂದು ನಾಳಿಂಗೆಂಬ ಸಂದೇಹದ ಕೀಲನು ಕಳೆದು ನಿರಹಂಕಾ 
ರಿಯಾಗಿ ಈಷಣತ್ರಯದಲಾಸೆಯ ಮಾಡದೆ ನಿರಾಶಿಕನಾಗಿ ತನುಮ 
ನವ ಸಮರ್ಪಿಸಿ ಸೋಹಂಭಾವಿಯಾಗಿರುವದು ಎಂಬುದೀಗ ಮೂರ್ತಿ 
ಸಾದಾಖ್ಯವೆಂಬ ಶಬ್ದಕ್ಕರ್ಥ, 


ಅಮೂರ್ತಿಸಾದಾಖ್ಯಃ-- ಭೋರೆಂಬ ನಾದವೇ ಬ್ರಹ್ಮನೆಂಬ ಕುಮ 
ನದಿಂದ ತೊಳಲುವವರಿಗೆ ಅಂತರಂಗದ ಪ್ರಸನ್ನಮೂರ್ತಿ ಪ್ರಾಣಲಿಂಗವು 
ಅಸಾಧ್ಯವಾಗಿ ನಿಜನೈಷ್ಕೆ ಕರಿಗೊಂಡು ಸ್ವಯಂಚರಪರವೇ ತಾನಾಗಿ 
ಆ ಅರಿದುದೇ ತಾನು ತನ್ನರಿವು ಶಿವತತ್ವವೆಂದು ತಿಳಿದು ಪರಮಾಮೃತ 
ಸ್ವರೂಪಮಾಗಿ ಜ್ಯೋತಿರ್ಮಯ ಲಿಂಗದಲ್ಲಿ ಬೆರೆದಿರುವದು ಎಂಬುದೀಗ 
ಅಮೂರ್ತಿ ಸಾದಾಖ್ಯವೆಂಬುದೀಗ ಅಮೂರ್ತಿಸಾದಾಖ್ಯವೆಂಬ ಶಬ್ದಕ್ಕರ್ಥ. 


ಶಿವಸಾದಾಖ್ಯಃ-- ಕುಲಛಲವೆಂಬ ನಾಮರೂಪು ಕ್ರಿಯೆಗಳಿಂದ 
ಮತಿಗೆಟ್ಟು ಅಜ್ಞಾನಪಾಶಬದ್ಧತ್ವದಿಂದೆ ಶಿವಾಚಾರ ಮಾರ್ಗವನರಿಯದೆ 
ವೀರಶೈವದ ಗೊತ್ತು ತಿಳಿಯದೆ ಶಿವಭಕ್ತರೆಂದು ವಾಗ್‌ಜಾಲದಿಂದ 
ನುಡಿವ ಜಾಣರಿಗೆ ಅತ್ಯತಿಷ್ಕದ್ದಶಾಂಗುಲದಿಂದ ಸಾಧ್ಯವಾಗಿ ಶ್ರೀಗುರು 
ಕರುಣಿಸಿ ಕೊಟ್ಟಿ ಲಿಂಗಾಂಗ ವಿಚಾರವ ನಿಜ ಜಂಗಮದಿಂದೆ ಬೆಸ 
ಗೊಂಡು ಶರಣಸತಿ ಲಿಂಗಪತಿಭಾವದಿಂದೆ ನಡೆದಂತೆ ನುಡಿದು ನುಡಿ 
ದಂತೆ ನಡೆದು ಲಿಂಗಾಚಾರದಲ್ಲಿ ಎವೆಹಳಚದೆ ಪರತತ್ವ ಜ್ಯೋತಿ 
ರ್ಮಯ ಜಂಗಮದ ಕರುಣಾಜಲ ಕೃಪಾಪ್ರಸಾದದಲ್ಲಿ ಮುಳುಗಿರು 


ಬ 
ವುದು ಎಂಬುದೀಗ ಶಿವಸಾದಾಖ್ಯವೆಂಬ ಶಬ್ದಕೃರ್ಥ. 


ಈ ನಚನಗಳಲ್ಲಿ೧ಂ ವಿದ್ಯಾತತ್ವಗಳನ್ನು ಒಳಕೊಳ್ಳಲು ಹೇಗೆ ಆಚ 
ರಿಸಬೇಕು, ಹೀಗೆ ಆಚರಿಸಿದ್ದಾದರೆ ಅವನಲ್ಲಿ ಜೇರೆ ಬೇಕೆ ಪ್ರಗತಿಗಳು 
ಹೇಗುಂಭಾಗುತ್ತವೆ ಎಂಬುದು ವಿಶದವಾಗಿ ವಿವರಿಸಲ್ಪಟ್ಟದೆ. ಈ ಪ್ರತಿ 
ಯೊಂದು ವಚನದಲ್ಲಿ ಬಹು ಆಳವಾದ ವಿಚಾರಗಳು ಅಡಕವಾಗಿವೆ, 
ಕರ್ಮಸಾದಾಖ್ಯದಲ್ಲಿ ಕರ್ಮಗಳು ಹೇಗೆ ದೂರೀಕರಿಸಲ್ಪಡಬೇಕೆಂಬುದು 
ಹೇಳಲ್ಪಟ್ಟಿದೆ. ಕರ್ತೃಸಾದಾಖ್ಯದಲ್ಲಿ ಕರ್ಮಗಳು ನಷ್ಟವಾದ ಬಳಿಕ 


ಕೆ 


ಕಿಲ ಶಿವಾನುಭವ 


ಲಿಂಗನಿಷ್ಕಾಪರತ್ವದಿಂದ ಹೇಗೆ ಆಚರಿಸಬೇಕೆಂಬುದು ಹೇಳಲ್ಪಟ್ಟಿದೆ. 
ಮೂರ್ತಿಸಾದಾಖ್ಯ ಮತ್ತು ಅಮೂರ್ತಿಸಾದಾಖ್ಯಗಳಲ್ಲಿ ಛಕ್ತನು ಸಮ 
ರ್ಪಣಭಾವವುಳ್ಳವನಾಗಿ ಲಿಂಗದೊಡನೆ ಹೇಗೆ ಬೆರಕೆಯಬೇಕೆಂಬುದು ಹೇಳ 
ಲ್ಪಟ್ಟಿದೆ. ಹೀಗೆ ಆಚರಿಸುವವನು ಅಮೂರ್ತಿ ಸಾದಾಖ್ಯವನ್ನು ಹೊಂದು 
ತ್ತಾನೆ. ಆಮೇಲೆ ಶಿವಸಾದಾಖ್ಯವನ್ನು ಹೊಂದಲು ಅರ್ಹನಾಗುವನು. 
ಆಗ ಅನನು ಜ್ಯೋತಿರ್ಮಯ ಪರತತ್ವ ಪ್ರಸಾದದಲ್ಲಿ ಮುಳುಗುವನು. 
ಇವು ಪಂಚಸಾದಾಖ್ಯಗಳು. ಇವು ವಿದ್ಯಾತತ್ವಗಳೆಂದೆನಿಸಿಕೊಳ್ಳುತ್ತವೆ. 


ಹೀಗೆ ಸಾದಾಖ್ಯಗಳನ್ನು ಒಳಕೊಂಡ ಹಾಗೆ ಅವನಲ್ಲಿ ಕ್ರಮ 
ವಾಗಿ ಪಂಚ ಕಲೆಗಳು ಅಥವಾ ಶಕ್ತಿಗಳು ಉತ್ಸನ್ನವಾಗುತ್ತವೆ. ಕರ್ಮ 
ಸಾದಾಖ್ಯದಲ್ಲಿ ನಿವೃತ್ತಿ ಕಲೆಯು, ಕರ್ತೃ ಸಾದಾಖ್ಯದಲ್ಲಿ ಪ್ರತಿಸ್ಮಾಕಲೆಯು 
ಖಬೂತ್ತೀಸಾದಾಖ್ಯದಲ್ಲಿ ನಿದ್ಯಾಕಶೆಯು, ಅಮೂರ್ತಿಸಾದಾಖ್ಯದಲ್ಲಿ 
ಶಾಂತಿಕಲೆಯು ಮತ್ತು ಕಡೆಯದಾದ ಶಿವಸಾದಾಖ್ಯದಲ್ಲಿ ಶಾಂತ್ಯಾ 
ತೀತ ಕಲೆಯು ಹೀಗೆ ಆಯಾ ಕಲೆಗಳು ಅನುಕ್ರಮವಾಗಿ ಉತ್ಪನ್ನ 
ಇಗುತ್ತವೆ. ಹೀಗೆ ಇವೆಲ್ಲವುಗಳೂ ಕೂಡಿ ಹತ್ತು ವಿದ್ಯಾತತ್ವಗಳಾ 
ತ್ತವೆ. ಈ ತತ್ವಗಳಮೂಲಕ ಮನುಷ್ಯನು ಉನ್ನತಸ್ಥಾನಗಳನ್ನು 
ಕ್ರಮೇಣ ಹೊಂದುತ್ತ ಹೋಗುತ್ತಾನೆ. 


ಮೊದಲು ಆತ್ಮತತ್ವಗಳಲ್ಲಿ ಉಚ್ಛತಮವಾದ ವರ್ತನೆ, ನಡೆನುಡಿ 
ಗಳನ್ನು ಹೊಂದಿ ಶ್ರೇಷ್ಠವಾದ ಕಲೆಗಳನ್ನು ತಂದುಕೊಳ್ಳಬೇಕು. ಈ 
ಕಲೆಗಳು ನಿವೃತ್ತಿ, ಪ್ರತಿಷ್ಠಾ ಮೊದಲಾದವುಗಳೇ ಇರುತ್ತವೆ. ಈ ಕಲೆ 
ಗಳು ಉದಯವಾದ ಹಾಗೆ ಮನುಷ್ಯನು ಆಯಾ ಸಾದಾಖ್ಯಗಳೊಡನೆ 
ಕ್ರಮವಾಗಿ ಕೂಡತೊಡಗುವನು, ಈ ಸಾದಾಖ್ಯಗಳು ಯಾವ ಯಾವ 
ತರಗತಿಗಳಿಂದ ಉಚ್ಚ ಸ್ಥಾನಗಳನ್ನು ಹೊಂದುತ್ತ ಹೋಗುತ್ತವೆಂಬುದು 
ಮೇಲೆಯೇ ಹೇಳಲ್ಪಟ್ಟಿದೆ. ಹೀಗೆ ಆಯಾ ಸಾದಾಖ್ಯಗಳೊಡನೆ ಕೂಡುತ್ತ 
ಹೋದಹಾಗೆ ಮನುಷ್ಯನಲ್ಲಿಯ ಪಂಚಭೂತಗಳು ಬಯಲಾಗುತ 
ಹೋಗುತ್ತವೆ. ಹೀಗೆ ಬಯಲಾದ ಕೂಡಲೆ.“ ಮಹಾಘನ 
ಪರಾತ್ಸರವಪ್ಪ ದಿವ್ಯಲಿಂಗವು ವಾರಿಕಲ್ಲು ಕರಗಿ ನೀರಾದಂತೆ ತನ್ನ 
ಪರಮಾನಂದದಿಂದವೇ ಸರ್ವಶೂನ್ಯವಾಯಿತ್ತು” ಎಂಬ ಭಾವವನ್ನು 
ಅನೇಕ ವಚನಕಾರರು ತಮ್ಮ ನುಡಿಗಳಲ್ಲಿ ಹೇಳಿರುತ್ತಾರೆ. 


4೬ ತತ್ವಗಳು. ೩೮೭ 


ವಚನಕಾರರಲ್ಲಿ ಅಗ್ರಸ್ಥಾನವನ್ನು ಹೊಂಡಿದ ಅಲ್ಲಮಸ್ರಭುನಿನ 
ವಾಕ್ಯುವು ಈ ವಿಷಯದ ಬಗ್ಗೆ ಇರುವದು ಏನಂದರೆಃ-- 


“ಪ್ರಥಮದಲ್ಲಿ ವಸ್ತು ಏನೇನೂ ಇಲ್ಲದಂದು ಮಹಾಘನಶೂನ್ಯ 
ಬ್ರಹ್ಮವಾಗಿದ್ದಡೂ ಅಂತಿರ್ದ ಪರವಸ್ತು ತಾನೇ ತನ್ನ ದಿವ್ಯಾನಂದ ಸ್ವಲೀ 
ಲಾ ಭಾವದಿಂದಾದುದು, ಆತ್ಮತತ್ವವೆಂಬ ಅಂಗಸ್ಥಲ, ಅಂತಪ್ಸಜೀನಾತ್ಮ 
ನೆಂಬ ಅಂಗಸ್ಥಲಕ್ಕೆ ಸೇರಿದ ತತ್ವಂಗಳಿಪ್ಪತ್ತೈದು, ಅವಾವೆಂದಡೆ, 
ಶ್ರೋತ್ರಾದಿ ಜ್ಞಾನೇಂದ್ರಿಯಂಗಳ್ಳೆದು, ನಾಗಾದಿ ಕರ್ಮೆಂದ್ರಿಯಂಗ 
ಳ್ಳೆದು, ಪ್ರಾಣಾದಿ ವಾಯುಗಳ್ಳೆದು, ಶಬ್ದಾದಿ ವಿಷಯಂಗಳ್ಳೆದು, ಮನ 
ಬುದ್ಧಿ ಚಿತ್ತಹಂಕಾರ ಜೀವಂಗಳ್ಳೆದು ತನ್ನೊಳಗೆ ಸಾಮರಸೈೈಕ್ಯವನೈದ 
ಲೋಸ್ಕರ ಭಕ್ತಿತದರ್ಥವಾಗಿ ಮಹಾಘನ ಸರಾತ್ಪರವಪ್ಪ ದಿವ್ಯಲಿಂಗವು 
ಹನ್ನೊಂದು ತತ್ವವಾಯಿತ್ತು. ಹನ್ನೊಂದು ತತ್ವವಾದ ಪರಿಕ್ರಮವೆಂತೆಂ 
ಜೊಡೆ, ಶಾಂತ್ಯಾದಿ ಶಕ್ತಿಗಳ್ಳೆದು ಶಿವಾದಿಕರ್ತೃಗಳ್ಳೆದು ಪರಶಿವತತ್ವ 
ಒಂದು ಇಂತೀ ಅಂಗತತ್ವ ಇಪ್ಪತ್ತೈದು, ಲಿಂಗತತ್ವ ಹನ್ನೊಂದು, 
ಅಂಗತತ್ವ ಲಿಂಗತತ್ವವೆಂಬ ಉಭಯತತ್ವ ಮೂವತ್ತಾರು, ಇಂತಿ 
ವರ ಸಾಮರಸ್ಯದ ಐಕ್ಯವೆಂತುಟಯ್ಯ ಎಂದೊಡೆ ನಿವ್ನ ತ್ತಿಶಕ್ತಿಯನೈದಿ 
ವಾಗಾದಿ ಕರ್ಮೆಂದ್ರಿಯಗಳ್ಳೆದು ಕರ್ಮಸಾದಾಖ್ಯವನೊಡಗೂಡಿದಲ್ಲಿ 
ಪೃಥ್ವೀತತ್ವ್ವ ಬಯಲಾಯಿತ್ತು. ಪ್ರತಿಷ್ಠಾಶಕ್ತಿಯನೈದಿ ಶಬ್ದ ವಿಷಯ 
ಗಳ್ಳೆದು ಕರ್ತೃ ಸಾದಾಖ್ಯವನೊಡಗೂಡಿದಲ್ಲಿ ಅಪ್ಪು ತತ್ವ ಬಯ 
ಲಾಯಿತ್ತು. ವಿದ್ಯಾಶಕ್ತಿಯನೈದಿ ಶ್ರೋತ್ರಾದಿ ಜ್ಞಾನೇಂದ್ರಿಯಗಳ್ಳಿದು 
ಮೂರ್ತಿಸಾದಾಖ್ಯವನೊಡಗೂಡಿದಲ್ಲಿ ತೇಜತತ್ವ ಒಯಲಾಯಿತ್ತು. 
ಶಾಂತಿಶಕ್ತಿಯನೈದಿ . ಪ್ರಾಣಾದಿ ವಾಯುಗಳ್ಳೆದು ಅಮೂರ್ತಿ ಸಾದಾಖ್ಯ 
ವನೊಡಗೂಡಿದಲ್ಲಿ ವಾಯುತತ್ವ ಬಯಲಾಯಿತ್ತು. ಶಾಂತ್ಯಾತೀತ 
ಶಕ್ತಿಯನೈದಿ ಮನ ಬುದ್ಧಿ ಚಿತ್ತಹಂಕಾರ ಜೀವಂಗಳ್ಳೆದು ಶಿವಸಾದಾಖ್ಯವ 
ನೊಡಗೂಡಿದಲ್ಲಿ ಆಕಾಶತತ್ವ ಬಯಲಾಯಿತ್ತು. ಇಂತೀ ಪಂಚವಿಂಶತಿ 
ತತ್ವಂಗಳು ಲಿಂಗೈಕ್ಯವಾಗಲೊಡನೆ ಆ ಲಿಂಗತತ್ವ ಹನ್ನೊಂದು ತಾವು 
ಒಂದೊಂದನೊಡಗೂಡಿ ಏಕಾರ್ಥವಾದಲ್ಲಿ ಕುಳಸ್ಥಳವಡಗಿತು. ಇಂತೀ 
ಕುಳಸ್ಥಳವಡಗಲೊಡನೆ ಮಹಾಘನ ಸರಾತ್ಸರವಪ್ಪು ದಿವ್ಯಲಿಂಗವು ವಾರಿ 
ಕಲ್ಲು ಕರಗಿ ನೀರಾದಂತೆ ತನ್ನ ಪರಮಾನಂದದಿಂದಲೇ ಸರ್ವಶೂನ್ಯ 
ವಾಯಿತ್ತು. ಇಂತೀ ಅಂಗತತ್ವ ಇಪ್ಪತ್ತೈದು ಲಿಂಗತತ್ವ ಹನ್ನೊಂದು 


೩೮೨ ಶಿವಾನುಭವ 


೦ತಿೀ ಉಭಯತತ್ವ ಮೂವತ್ತಾರು ವಿಕಾರ್ಥವಾಗಿ ಸರ್ವಶೂನ್ಯವನೈದಿ 
ರಿಕ್ರಮದ ನಿರ್ಣಯದ ಬೆಡಗು ತತ್ವಮಸ್ಯಾದಿ ವಾಕ್ಯಾರ್ಥಂಗಳಲ್ಲಿ 

ಣಲಾಯಿತ್ತು. ತತ್‌ ಪದವೇ ಲಿಂಗ ತ್ವಂ ನದವೇ ಅಂಗ ಈ 
ಸ ಐಕ್ಯವೇ ಅಸಿ ಪದವೆಂದುದಾಗಿ ಇಂತು ಸಕಲನಾಗಬಲ್ಲ, 
ನಃಕಲವಾಗಬಲ್ಲ, ಸಕಲನಿಃಕಲಾತೀತನಾಗಿ ಏನೂ ಇಲ್ಲದ ಮಹಾ. 
ಘನ ಶೂನ್ಯಬ್ರ ಹ್ಮವಾಗಿರಬಲ್ಲನಯ್ಯ ನಮ್ಮ ಗುಹೇಶ್ವರಲಿಂಗವು” 


[pa 
[= 

ಡ್‌ 

೮ 


ಈ ಪ್ರಕಾರ ಅಲ್ಲಮಪ್ರಭು ೩೬ ತತ್ವಗಳಾವವು, ಅವುಗಳ ಕಾರ್ಯ 
ಗಳೇನು, ಅವುಗಳ ಕೂಡುವಿಕೆಯು ಹೇಗಾಗುತ್ತದೆ. ಎಂಬದನ್ನು 
ಬಹು ವಿಶದವಾಗಿ ವಿವರಿಸಿದ್ದಾನೆ. 


ಈ ಪ್ರಕಾರ ವಚನಕಾರರು ೩೬ ತತ್ವಗಳನ್ನು ಸಟ್‌ಸ್ಥಲಕ್ಕೆ ಸಂಬಂ 
ಧಿಸಿ ee ಲಿಂಗೂಂಗ ಸಾಮರಸ್ಯವನ್ನು ಹೇಗೆ ಹೊಂದಬೇ 
ಕೆಂಬುದನ್ನು ವಿವರಿಸಿದ್ದಾರೆ. ವಚನಕಾರರಿಗೂ ಆಗಮವಾದಿಗಳಿಗೂ 
ಇದರಲ್ಲಿ ಕೆಲವು ಮತಾಂತರಗಳಿರುವದು ಕಂಡುಬರುತ್ತದೆ. ಇವುಗಳನ್ನು 
ತಿಳಿಯುವದು ಬಹು ಬೋಧಪ್ರದವಾಗಿದೆ. ಇದರಿಂದ ವಚನಕಾರರು 

ಆಗಮ ಮಾರ್ಗದಲ್ಲಿ ಹೇಗೆ ಬದಲಾವಣೆಮಾಡಿ ತಮ್ಮ ಮತವನ್ನು 
ಸ್ಥಾಪಿಸಿದ್ದಾರೆಂಬುದು ವ್ಯಕ್ತವಾಗುತ್ತದೆ. ಈ ನಿಷಯವನ್ನು ನಾವು 
ಮಶಃ ನಿವರಿಸುತ್ತ ಹೋಗುವೆವು, 


ಬಸವೇಶ್ವರನ ಘನತೆ. ಕರ್ಲ 


ಬಸವೇಶ್ವರನ ಘನತೆ. 


(ಲೇಖಕಃ- ಎಸ್‌. ನ್ಹಿ. ಹಂಜಿ, ಬಿ. ಎ. ಬೆಳಗಾವ.) 





ಬಸನೇಶ್ವರನು ಜಗತ್ತಿನ ಮಹಾಪುರುಷರಲ್ಲಿ ಒಬ್ಬನೆಂದು ಹೇಳ 
ಲಿಕ್ಕೆ ಏನೂ ಅಡ್ಡಿಯಿಲ್ಲ. ಇವನು ಗತಿಸಿಹೋಗಿ ಸುಮಾರು ೮೦೦ ವರ್ಷ 
ಗಳಾದರೂ ಸಹ ಇವನ ಹೆಸರು ಅಚ್ಚಳಿಯದೆ ಸ್ವಚ್ಛವಾಗಿದ್ದದ್ದನ್ನು 
ನೋಡಿದರೆ ಇವನು ಮಾಡಿದಂಥ ಕಾರ್ಯಗಳು ಸಾಮಾನ್ಯವಲ್ಲವೆಂದು 
ಹೇಳಬಹುದು. ಇವನು ಇದ್ದ ಕಾಲವು ಇವನ ಕೀರ್ತಿಯನ್ನು ಎಲ್ಲ 
ಕಡೆಗೂ ಹಬ್ಬಿಸಲಿಕ್ಕೆ ಅನಾನುಕೂಲವಾಗಿತ್ತು. ಆದರೂ ಕೂಡ ಕಲ್ಯಾಣ 
ದಲ್ಲಿಯೇ ನಿಂತು ಸುತ್ತುಮುತ್ತಿನ ಎಲ್ಲ ನಾಡುಗಳಿಂದ ಜನರನ್ನು ಅವ 
ರಲ್ಲಿ ಮುಖ್ಯವಾಗಿ ಅಲ್ಲಮಪ್ರಭು, ಸಿದ್ಧರಾಮೇಶ್ವರ, ಮಹಾದೇವಿಯಕ್ಕ 
ಮೊದಲಾದ ಸುಪ್ರಸಿದ್ಧ ವ್ಯಕ್ತಿಗಳನ್ನು ತನ್ನ ಭಕ್ತಿಯ ಪ್ರಭಾವದ 
ಮೂಲಕ ಎಳೆದುಕೊಂಡು ಅನೇಕ ಕಾರ್ಯಗಳನ್ನು ನೆರವೇರಿಸಿದನು. 
ನಮ್ಮ ಜನರ ಅಜ್ಞಾನದ ಇಲ್ಲವೆ ಐತಿಹಾಸಿಕ ಶೋಧದ ಅಭಾವದ 
ಮೂಲಕ ಬಸವೇಶ್ವರನ ನಿಜವಾದ ಚೆರಿತ್ರವು ನಮಗೂ ಕೂಡ ಗೊತ್ತಿ 
ಲ್ಲದೆ ಇರುವದು ನಮ್ಮ ದುರ್ದೈವವೇ ಸರಿ. ಆದರೂ ಇತ್ತಿತ್ತಲಾಗಿ 
ಐತಿಹಾಸಿಕ ಶೋಧವು ಭರದಿಂದ ನಡೆದದ್ದರಿಂದ ಬಸನೇಶ್ವರನ ಚರಿ 
ತ್ರದ ಸಂಬಂಧ ಗ್ರಂಥಗಳು, ಪುರಾಣಗಳು, ವಚನಗಳು, ಶಿಲಾಶಾಸನ 
ಗಳು, ತಾಡವಾಲೆಯ ಪತ್ರಗಳು ಮತ್ತು ಕೈಬರಹದ ಪತ್ರಿಕೆಗಳು 
ದೊರೆತು ಅವನ ಬಗ್ಗೆ ಇದ್ದ ಅಜ್ಜು ನವು ಏನೋ ಸ್ವಲ್ಪ ದೂರವಾಗು 
ತ್ತಲಿಜೆ. ಅವನ ವಿಷಯವಾಗಿ ಪಕ್ಷಪಾತವಿಲ್ಲದೆ ವಿಮರ್ಶಕ ಬುದ್ಧಿ 
ಯಿಂದ ಬರೆದ ಕೆಲಿವು ಗ್ರಂಥಗಳು ಅವನ ಘನತೆಯನ್ನು ಸ್ಪಷ್ಟವಾಗಿ 
ತೋರಿಸುತ್ತವೆ. 

ಬಸವೇಶ್ವರನು ಚಿಕ್ಕಂದಿನಿಂದಲೇ ಧರ್ಮದ ನಿಜವಾದ ತತ್ವಗ 
ಳನ್ನು ಚನ್ನಾಗಿ ಅಭ್ಯಾಸ ಮಾಡಿ ಸರ್ವರಿಗೂ ಅನ್ವಯಿಸುವ ವೀರ 
ಶೈವ ಮತವನ್ನು ಪುನರುಜ್ಜೀವನಗೊಳಿಸಿದನು. ಧರ್ಮದ ಅವನ ಕಲ್ಪ 
ನೆಯು ಎಷ್ಟು ಉದಾತ್ತನಾಗಿತ್ತೆಂದು ಕೆಳಗಿನ ವಚನದಿಂದ ಕಂಡು 
*೨3ಗುನಗು 


೩೯೦ ಶಿವಾನುಭವ 


«ದಯವಿಲ್ಲದ ಧರ್ಮವದಾವುದಯ್ಯ? ದಯನೇ ಬೇಕು 
ಸಕಲ ಪ್ರಾಣಿಗಳೆಲ್ಲರಲ್ಲಿ. ದಯನೇ ಧರ್ಮದ ಮೂಲವಯ್ಯ! ”... 
ಉಳಿದ ಮತಗಳಲ್ಲಿಯ ಹಿಂಸೆ ಮೊದಲಾದ ಉಪಯೋಗವಿಲ್ಲದ ಅಂಶಗ 
ಳನ್ನು ಬಿಟ್ಟು ಉಪಯುಕ್ತವಾದ ಹೊಸತತ್ವಗಳನ್ನು ಸೇರಿಸಿ ಸರ್ವಸಂಗಾ 
ಹ್ಯವಾದ ಈ ಮತವನ್ನು ಪ್ರಚಾರಗೊಳಿಸಿದನು. “ಸರ್ವಂ ಶಿವಮಯಂ 
ಜಗತ್‌” ಎಂದು ಸಾರಿ ಲಿಂಗದೀಕ್ಷೆಯಾದ ಕೂಡಲೆ ಹಿಂದಿನ ಕರ್ಮ 
ಗಳು ಅಳಿಯುವವೆಂದು ಉಪದೇಶ ಮಾಡಿದನು. ಉಳಿದ ಮತಗಳು 
ಈ ಜನ್ಮದಲ್ಲಿಯ ಸುಖದುಃಖಗಳು ಪೂರ್ವಜನ್ಮದ ಕರ್ಮಗಳ ಫಲಗಳು 
ಎಂದು ಹೇಳಿದ್ದವು. ಅವು ಮುಗಿಯುವ ವರೆಗೆ ಮೋಕ್ಷ ಸಿಗುವದಿ 
ಲ್ಲೆಂದು ಸಾರಿದ್ದವು. ಆದರೆ ಬಸವೇಶ್ವರನು ಆಚಾರಕ್ಕೆ ಮಹತ್ವ 
ಕೊಟ್ಟು ಬೇಕಾದ ಮನುಷ್ಯನು ಸದಾಚಾರದಿಂದ ಈ ಲೋಕದಲ್ಲಿ 
ವರ್ತಿಸಿದರೆ ಅವನಿಗೆ ನಿಜವಾಗಿಯೂ ಮೋಕ್ಷವಾಗುವದೆಂದು ತಿಳಿಸಿ 
ಕೊಟ್ಟನು. 


«ಅಯ್ಯಾ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. 
"ಪುಣ್ಯ ಸಾಪಗಳೆಂಬವು ತಮ್ಮ ಇಷ್ಟವು ಕಂಡಿರಯ್ಯ” 
«ಆಚಾರವೇ ಸ್ವರ್ಗ ಅನಾಚಾರವೇ ನರಕ.” 


ಇವನ ಈ ನುಡಿಗಳಿಂದೆ ಸ್ವರ್ಗ ನರಕಗಳ ಕಲ್ಪನೆಯೂ ಸ್ವರ್ಗ 
ವನ್ನು ಪಡೆಯಲಿಕ್ಕೆ ನರಕವನ್ನು ತಪ್ಪಿಸಲಿಕ್ಕೆ ನಾವು' ಪುಣ್ಯ ಮಾಡ 
ಬೇಕು, ಪಾಪವನ್ನು ಮಾಡಬಾರದು ಎಂಬ ವಿಚಾರವೂ ಮತ್ತು ಇವು 
ಪ್ರತಿಯೊಬ್ಬನ ಕೈಯಲ್ಲಿವೆ ಎಂಬ ನೂತನ ಮಾತೂ ಕಂಡುಬರುತ್ತವೆ. 
ಇವನು ಹಿಂದಿನ ವರ್ಣಾಶ್ರಮಗಳ ಪದ್ಧತಿಯನ್ನು ತೆಗೆದುಹಾಕಿ ಎಲರೂ 
ಲಿಂಗದೀಕ್ಷೆಯಾಗಲಿಕ್ಕೆ ಯೋಗ್ಯರು ಮತ್ತು ಅವರೆಲ್ಲರು ಸಮಾನರು 
ಎಂಬ ಭಾವನೆಯನ್ನುಂಟು ಮಾಡಿದನು. ಇದರಿಂದ ಶೂದ್ರರಿಗೆ ಮತು 
ಉಳಿದ ಕೀಳು ಕುಲದವರಿಗೆ ಸಮಾಜದಲ್ಲಿ ಒಂದು ಉಚ್ಚ ಸಾ ನವನು 
ಕಲ್ಪಿಸಿದನು. ಬಸವೇಶ್ವರನು ವೀರಶೈವ ಮತವನ್ನು ಪ್ರಸಾರಗೊಳಿಸುತ. 
ಅದರ ಕೂಡ ಮತ್ತೊಂದು ಅದ್ಲುತ ಕಾರ್ಯವನ್ನು ನೆರವೆ ಸ 
ಅದೇ ಔದ್ಯೋಗಿಕ ಚ pS 
K ಸೀ ಕ್ರಾಂತಿಯು. (1/4/5178! Revolution). 
ಮಿ ವೀರಶೈವನು ಸ್ವಾವಲಂಬಿಯಾಗಿ ಒಂದು ಸ್ಪಂತ ಉದ್ಯೋ 
ಗವನ್ನು ಮಾಡಿಯೇ ಉಪ ಸ 

ಕ್ಕೆ € ಉಪಜೀನಿಸಬೇಕೆಂದು ಕಟ್ಟುಮಾಡಿದನು. ಮತ್ತು 


ಬಸವೇಶ್ವರನ ಘನತೆ. ರ್ಷಿ೧ 


ಅದಕ್ಕೆ ಧಾರ್ನಿಕೆ ಸ್ವರೂಸವನ್ನು ಕೊಟ್ಟು “ಕಾಯಕವೇ ಕೈಲಾಸ” 
ವೆಂದರೆ ಸ್ವಂತ ಉದ್ಯೋಗವಿಂದಲೇ ಮೋಕ್ಷವೆಂದು ಹೇಳಿದ್ದರಿಂದ 
ಎಲ್ಲರೂ ಸ್ವಂತ ಉದ್ಯೋಗಗಳನ್ನು ಮಾಡಹತ್ತಿದರು. ಈ ಉದ್ಯೋಗ 
ಗಳು ಮೊದಲು ಇದ್ದಿಲ್ಲವೆಂತಲ್ಲ. ಆದರೆ ಅವುಗಳಿಗೆ ಹೊಸ ಅರ್ಥ 
ಕೊಟ್ಟು ಅವುಗಳ ಮಹತ್ವವನ್ನು ತಿಳಿಸಿಕೊಟ್ಟದ್ದರಿಂದ ಮೊದಲು "ಕೀಳು? 
ಎಂದು ತಿಳಿದು ಬಿಟ್ಟಿ ಉದ್ಯೋಗಗಳನ್ನು ಈಗ ಭರದಿಂದ ಮಾಡಹ 
ತ್ರಿದರು. ಇದರಿಂದ ವೀರಶೈವರಲ್ಲಿ ಎಲ್ಲ ತರದ ಉದ್ಯೋಗಗಳು ಬಂದು 
ಅನ್ಯಮತದವರಿಗೆ ಬಾಯಿ ತೆರೆಯದಂತಾಗಿ ವೀರಶೈವ ಸಮಾಜವು 
ಸರ್ವಾಂಗ ಪರಿಪೂರ್ಣವಾಯಿತು. 

ಬಸವೇಶ್ವರನು ಎಲ್ಲರಿಗೂ ಲಿಂಗದೀಕ್ಷೆಯನ್ನು ಕೊಟ್ಟು ವೀರಶೈವ 
ಮತವನ್ನು ಪ್ರಚಾರ ಮಾಡುವಾಗ ಇನ್ನೊಂದು ಅಪೂರ್ವವಾದ ಸಾಹ 
ಸದ ಕಾರ್ಯವನ್ನು ಮಾಡಿದನು. ಬಹುಕಾಲ ಪರಂಪರೆಯಿಂದ ನಡೆದು 
ಬಂದ ಅಸಹ್ಯವಾದ ಪದ್ಧತಿಯನ್ನು ತೆಗೆದುಹಾಕಿದನು. ಒಮ್ಮೆಲಿಂಗ 
ದೀಕ್ಷೆಯಾದ ಕೂಡಲೆ ಹೊಲೆಯನೂ ಕೂಡೆ ಉಳಿದವರ ಸಮಾನನು 
ಎಂದು ಹೇಳಿ ಅಸ್ಪೃಶ್ಯನಿವಾರಣೆಯನ್ನು ಮಾಡಿದನು. ಅವರಿಗೆ ಮೊದಲು 
ಸಮಾಜದಲ್ಲಿ ಸ್ಥಾನವಿರಲಿಲ್ಲ. ಇಷ್ಟೇ ಅಲ್ಲ, ಅವರು ಊರ ಹೊರಗೆ 
ಹೊಲಸು ಸ್ಥಳದಲ್ಲಿದ್ದು ಹೇಳಿದ ಕೆಲಸಗಳನ್ನು ಮಾಡಿ, ಉಳಿದವರು 
ಉಪಯೋಗಿಸುವ ನೀರನ್ನು ಕೂಡ ಮುಟ್ಟದೆ ಬಹಳ ಹೀನಾವಸ್ಥೆಯ 
ಲ್ಲಿದ್ದರು. ಇವರನ್ನು ಬಸವೇಶ್ವರನು ಉದ್ದಾರ ಮಾಡಿದನಲ್ಲದೆ ಹರ 
ಳಯ್ಯನೆಂಬ ಮೊಜ್ಚೆ ಗಾರನ ಮಗನಿಗೆ ಮಧುವಯ್ಯನೆಂಬ ಬ್ರಾಹ್ಮಣನ 
ಮಗಳನ್ನು ಮದುವೆ ಮಾಡಿ ಮಿಶ್ರವಿವಾಹವನ್ನು ಪ್ರಚಾರದಲ್ಲಿ ತಂದು 
ಒಳ್ಳೇ ಸಾಹಸದ ಕೃತ್ಯವನ್ನು ಮಾಡಿದನು, ಇದರಿಂದ ಅವನಿಗೆ ಅನೇ 
ಕರು ವಿಕೋಧಿಗಳಾದರು. ಆದರೂ ವಿಶಾಲ ಹೃದಯವುಳ್ಳ ಬಸವೇ 
ಶ್ವರನು 

«ಕೊಲ್ಲುವನೇ ಮಾದಿಗ. ಹೊಲಸು ತಿಂಬುನನೇ ಹೊಲೆಯ. 
ಕುಲನೇನೋ, ಅನಂದಿರ ಕುಲನೇನೋ? ಸಕಲ ಜೀವಾತ್ಮರಿಗೆ 
ಲೇಸನೇ ಬಯಸುವ ನಮನ್ಮು ಕೂಡಲಸಂಗನ ಶರಣರೇ ಕುಲಜರು” 


ಎಂದು ಹೇಳಿ ಅಸ್ಪೃಶ್ಯರ ಉದ್ಧಾರವನ್ನು ಆಗಲೇ ಮಾಡಿದನು. 


ರ್ಷಿ೨ ಶಿವಾನುಭವ. 


ಇನ್ನು ಬಸವೇಶ್ವರನು ಸ್ತ್ರೀಯರ ಉನ್ನತಿಗಾಗಿ ನಿನು ಮಾಡಿದ 
ನೆಂದು ನೋಡೋಣ. ಸಜನ ಇವನಲ್ಲಿ ಅವರ ಬಗ್ಗೆ ಬಹಳ 
ಉಚ್ಚ ವಿಚಾರಗಳಿದ್ದವು. ಪುರುಷನೇ ದೊಡ್ಡವನು, ಅನನೇ ದೀಕ್ಷೆಗೆ 
ಯೋಗ್ಯನು, ಅಪರ. ಮುಖಾಂತರವೇ ಶ್ರೀಯಳು ಮೋಕ್ಷವನ್ನು ಪಡೆ 
ಯಜೇಕು ಎಂಬ ಕೀಳು ವಿಚಾರಗಳ ಅಲ ತೆಗೆದುಹಾಕಿ ಸ್ತ್ರೀಯರು 
ಪುರುಷರ ಸಮಾನರು, ಅವರೂ ' ದೀಕ್ಷೆಗೆ ಯೋಗ್ಯರು, ಮತ್ತು ಮೋಕ್ಷ 
ವನ್ನೂ ಮತ್ತು ತಮ್ಮ ಪತಿಗಳ ಸದ್ಗತಿಯನ್ನೂ ಸಡೆಯಲು ಸಮ 
ರ್ಥರು ಎಂದು ಹೇಳಿ ಅವರ ಉನ್ನತಿಗೆ ಫ್ರೋತ್ಸಾಹನ ಕೊಟ್ಟನು. 
ಗಂಡಹೆಂಡರಿಬ್ಬರೂ ಒಬ್ಬರಿಗೊಬ್ಬ ನಿರು ಸಹಾಯಕರಾಗಿ ಸದ್ಗತಿಯನ್ನು 
ಪಡೆಯಬೇಕೆಂದು ಜೋ. 


ಕೊನೆಗೆ ಬಸವೇಶ್ವರನು ಕನ್ನಡ ಸಾಹಿತ್ಯಸೇವೆಯನ್ನು ಮಾಡಿದ್ದಾ 
ನೆಂದು ಹೇಳಿದರೆ ನಮ್ಮ ಆಧುನಿಕ ಸಾಹಿತಿಗಳು ಬೆರಗಾಗಬಹುದು. ಅವನು 
ಸಾಹಿತ್ಯಸೇವೆಯನ್ನು ಮಾಡಬೇಕೆಂದು ಹೊರಟಿವನಲ್ಲ. ಆದರೆ ಉಳಿದ 
ಅವನ ಕಾರ್ಯಗಳೊಡನೆ ಸಾಹಿತ್ಯಸೇವೆಯು ಸಹಜವಾಗಿಯೇ ಆಗಿಹೋ 
ಯಿತು. ಅವನು ವೀರಶೈವ ಮತದ ತತ್ವಗಳನ್ನು ಪ್ರಚಾರ ಮಾಡುವಾಗ 
ಅವನನ ಮುಂದೆ ಸಂಸ್ಕೃತ ಬಲ್ಲ ಸಂಡಿತರಿದ್ದರೂ ಸಾಮಾನ್ಯ ಜನರು ಕೂಡ 
ಅಸಂಖ್ಯಾತರಾಗಿದ್ದರು. ಇಂಥವರಿಗೆ ಸಂ ಸೃೃತದಲ್ಲಿ ಹೇಳಿದರೆ ಏನು ತಿಳಿ 
ಯಜೇಕು? ಆದುದರಿಂದ ಅವರ ಸಾಮಾನ್ಯ ಭಾಷೆಯಾದ ಕನ್ನಡದಲ್ಲಿ 
ಸುಲಭವಾದ ಶಬ್ದಗಳನ್ನು ಉಪಯೋಗಿಸಿ ಸಹಜವಾಗಿ ತಿಳಿಯುವ ಸರಳ 
ವಾದ ಶೈಲಿಯಿಂದ ತನ್ನ ವಿಚಾರಗಳನ್ನು ತಿಳಿಸಿದನು. ದೊಡ್ಡ ದೊಡ 
ತತ್ವಜ್ಞಾನದ ವಿಚಾರಗಳನ್ನು ಕೂಡ ತಿಳಿಗನ್ನಡದಲ್ಲಿ ಸಾಮಾನ್ಯ ಜನ 
ರಿಗೂ ಸಹ ತಿಳಿಯುವಂತೆ ಹೇಳಿದನು. ಬಸವೇಶ್ವ ರನ ಹೃದಯವು 
ಕೋಮಲವಾಗಿದ್ದು ಜನಸೇವೆಗಾಗಿ ಅವನಲ್ಲಿ ಭಕ್ತಿ ಪ್ರೇರಿತವಾದ ಒಂದು 
ತರದ ಸ ಸ್ಫೂರ್ತಿಯುಂಟಾಗಿ ಅಂತಃಕರಣಪೂರ್ವಕವಾಗಿ ಅವನಿಂದ ಕೆಲವು 
ನುಡಿಗಳು ಹೊರಟವು. ಈ ನುಡಿಗಳೇ ವಚನಗಳು. ಇನು ಸಹಜ 
ವಾಗಿ ಅನನ ಹೃದಯದಿಂದ ಹೊರಹೊಮ್ಮಿದನಾದುದರಿಂದ ಇವುಗ 
ಳನ್ನು ಶುದ್ಧ ಸಾಹಿತ್ಯದಲ್ಲಿ ಸೇರಿಸಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ. 
ಬಸವೇಶ್ವರನೂ ಮತ್ತು ಶಿವಾನುಭವ ಮಂಟಪದಲ್ಲಿದ್ದ ಚನ್ನಬಸವೇಶ್ವರ, 
ಅಲ್ಲಮಪ್ರಭು, ಸಿದ್ಧರಾಮೇಶ್ವರ, ಮಹಾದೇವಿಯಕ್ಕ ಮೊದಲಾದವರೆ 


ಬಸವೇಶ್ವರನ ಘನತೆ. ರ್ಷಿಷ್ಠಿ 


ಲ್ಪರೂ ಸಹ ಇಂಥ ವಚನಗಳನ್ನು ರಚಿಸಿದ್ದಾರೆ. ಈ ವಚನಕಾರರ 
ಮತ್ತು ಅವರ ವಚನಗಳ ಸಂಖ್ಯೆಯು ಬಹಳವಿದ್ದು ಅವುಗಳ ಬಗೆ 
ಶೋಧವು ಇನ್ನೂ ನಡೆದದೆ. ಈ ವಚನಗಳು ಬಿಡಿಬಿಡಿಯಾದ ಶಬ್ದಗ 
ಳಿಂದ ಕೂಡಿ ಸಣ್ಣ ಸಣ್ಣ ವಾಕ್ಯಗಳಾಗಿ ಕನ್ನಡ ಗದ್ಯದ ಬೆಳವಣಿ 
ಗೆಗೆ ತಳಹದಿಯಾಗಿದೆ. ಮುಂದೆ ಈ ವಚನಗಳ ಮೇಲೆ ಟೀಕೆಗಳನ್ನು 
ಬರೆಯಹೆ್ತಿದ್ದರಿಂದ ಕನ್ನಡದಲ್ಲಿ ಗದ್ಯ ಲೇಖನವು ಹೆಚ್ಚಾಯಿತು. ಈ 
ವಚನಗಳು ಗದ್ಯದಲ್ಲಿದ್ದರೂ ಕಾವ್ಯಾಂಶಗಳಿಂದ ಕೂಡಿದ್ದರಿಂದ ಕಾವ್ಯ 
ಮಯವಾದ ಗದ್ಯ (004% Prose) ದಲ್ಲಿ ಇರುತ್ತವೆ. ಇವುಗಳನ್ನು 
ಓದುವಾಗ ಕಾವ್ಯದಲ್ಲಿರುವ ಶಬ್ದಮಾಧುರ್ಯವು (145) ಹೊರಡು 
ತ್ತದೆ. ಇವೆಲ್ಲ ಕಾರಣಗಳಿಂದ ಕನ್ನಡ ಸಾಹಿತ್ಯದಲ್ಲಿ ವಚನಗಳಿಗೆ ಒಂದು 
ವಿಶಿಷ್ಟವಾದ ಮಹತ್ವದ ಸ್ಥಾನವು ಉಂಟಾಗಿದೆ. 


ಒಬ್ಬನ ಮೇಲೆ ಬಸವೇಶ್ವರನು ತನ್ನ ಅಲ್ಪ ಅವಧಿಯಲ್ಲಿ ಯಾವ 
ಆಲೌಕಿಕ ಪುರುಷನೂ ಮಾಡದ ಕಾರ್ಯಗಳನ್ನು ನೆರವೇರಿಸಿದನು. 
ಉಚ್ಚನೀಚ ಕುಲಗಳೆಂಬ ಭೇದಭಾವವಿಲ್ಲದೆ ಎಲ್ಲರಿಗೂ ಲಿಂಗ ದೀಕ್ಷೆ 
ಯನ್ನು ಕೊಟ್ಟು ಡಂಭಾಚಾರಗಳನ್ನು ಕಡಿಮೆಮಾಡಿ ಆಚಾರಕ್ಕೆ ಹೆಚ್ಚು 
ಮಹತ್ವಕೊಟ್ಟನು. ಅದರೊಂದಿಗೆ ಪ್ರತಿಯೊಬ್ಬ ವೀರಶೈವನು ಒಂದು 
ಸ್ವಂತ ಉದ್ಯೋಗವನ್ನು ಮಾಡಿಯೇ ಜೀವಿಸಬೇಕೆಂದು ತಿಳಿಸಿಕೊಟ್ಟ 
ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಿದನು. ಉಳಿದ ಯಾವ ಮತದವರೂ- 
ಅಸ್ಪೃಶ್ಯರಿಗೆ ಸಮಾಜದಲ್ಲಿ ಸ್ಥಾನ ಕೊಟ್ಟಿದ್ದಿಲ್ಲ. ಆದರೆ ಬಸವೇಶ್ವರನು 
ಆ ತರದ. ಭೇದವನ್ನೇ ತೆಗೆದುಹಾಕಿ ಎಲ್ಲರೂ ಸಮಾನರು; ಶಿವಭ 
ಶಕ್ತರು ಎಂದು ಹೇಳಿದನು. ಸ್ತ್ರೀಯರಿಗೂ ಪುರುಷರ ಸಮಾನ ಹಕ್ಕು 
ಗಳನ್ನು ಒದಗಿಸಿಕೊಟ್ಟು ಅನರ ನಿಜವಾದ ಮಹತ್ವವನ್ನು ತಿಳಿಸಿಕೊ 
ಟ್ವನುು ಈ ಎಲ್ಲ ಸುಧಾರಣೆಗಳಿಂದ ಸಮಾಜದಲ್ಲಿ ಸ್ವಾತಂತ್ರ್ಯ. 
ಸಮಾನತ್ವ, ಭ್ರಾತೃತ್ವ (Liberty, Equality, Fraternity) ಗಳು 
ಉಂಟಾದವು. ಇವನು ವೀರಶೈವ ಮತಕ್ಕೆ ಮಹತ್ವಕೊಟ್ಟ ಮುಖ್ಯ 
ಕಾರಣವೇನಂದರೆ ಇದರಲ್ಲಿ ಇಡೀ ಮಾನನ ಧರ್ಮಕ್ಕೆ ಅನ್ವಯಿಸುವ 
ಉಚ್ಚ ನಿಚಾರಗಳಿರುತ್ತವೆ. ಧರ್ಮಸುಧಾರಕರಲ್ಲಿ ಇದಕ್ಕೂ ಹೆಚ್ಚಿಗಿ 
ನ್ನೇನು ಬೇಕು? ಇವನು ಅನ್ಯಮತದವರನ್ನು ಹೆಳಿದಿಲ್ಲ, ನಿಂದಿಸಿಲ್ಲ. 

6 K 


4೪ ಶಿನಾನುಭವ 


ಮತ್ತು ಇವನು ಈ ಜಗತ್ತು ಇರುವ ವರೆಗೂ ನೆನಪಿರುವಂತೆ ಮಾಡಿದ 
ಕಾರ್ಯವೆಂದರೆ ಕನ್ನಡ ಸಾಹಿತ್ಯಸೇನೆಯು, 


ನಾವು ಯಾರಿಗಾದರೂ ಉಚ್ಛಸ್ಥಾನವನ್ನು ಕೊಡಬೇಕಾದರೆ ಅವ 
ರನ್ನು ವಿಶಾಲವಾದ ಹೃದಯದಿಂದ ಕಂಡು, ವಿಶಾಲವಾದ ದೃಷ್ಟಿಯಿಂದ 
ನೋಡಿ, ನಿಷ್ಪಕ್ಷಪಾತ ಮತ್ತು ವಿಮರ್ಶಕ ಬುದ್ಧಿಯಿಂದ ಅವರ ಗುಣ 
ದೋಷಗಳನ್ನು ಚನ್ನಾಗಿ ವಿಚಾರಮಾಡಬೇಕಾಗುವದು. ಕೆಲವರು 
ಇವನನ್ನು ಭಗವಾನ್‌ ಬುದ್ಧ, ಮಹಾತ್ಮಾ ಗಾಂಧಿ ಮೊದಲಾದ ಮಹಾ 
ಪುರುಷರೊಡನೆ ಹೋಲಿಸುವರು. ಆದರೆ “Comparisons ave always 
odious” ಅಂದರೆ ಹೋಲಿಸಿ ನೋಡುವದು "ಯಾವಾಗಲೂ ತಿರಸ್ಕರಣೀ 
ಯನು? ಎಂಬದನ್ನು ನೆನಪಿನಲ್ಲಿಟ್ಟು ಬಸವೇ” ಗ್‌: ಸಾಮಾನ್ಯರಲ್ಲಿಯ 
ಅಸಾಮಾನ್ಯನು; ಲೌಕಿಕರಲ್ಲಿ ಅಲೌಕಿಕನು; ಜಗತ್ತಿನ ಇತಿಹಾಸಲ್ಲಿ 
ಒಂದು ವಿಶಿಷ್ಟ ಸ್ಥಾನವುಳ್ಳವನು ಎಂದು ಹೇಳಿದರೆ ಸಾಕು. ಮತ್ತು 
ಕೆಳಗಿನ ವಚನದಿಂದ ಆತನಲ್ಲಿ ಎಳ್ಳಷ್ಟು ಆತ್ಮಸ್ತುತಿಯ ವಿಚಾರನಿ 
ಲ್ಲೆಂದು ತಿಳಿಯುವದು. 


"ಎನಗಿಂತ ಕಿರಿಯರಿಲ್ಲ. ಶಿವಭಕ್ತರಿಗಿಂತ ಹಿರಿಯರಿಲ್ಲ. 
ಎನ್ನ ಮನ ಸಾಸ್ತೆ. ನಿಮ್ಮ ಪಾದ ಸಾಕ್ತಿ. ಕೂಡಲಸಂಗಮದೇವಾ 
ಎನಗಿದೇ ದಿವ್ಯ.” 


ಇದರಿಂದ ಸಹಜನಾಗಿ ಇವನ ಘನತೆಯ ಒಡೆದು ಕಾಣುನದು. 


ಶಿನಶರಣಿ ಲಿಂಗನ್ಮುನು. ೩೯೫ 


ಕಿನಶರಣಿ ಲಿಂ ಗಮ್ಮುನು. 





ಲಿಂಗಮ್ಮನು ಬಸವೇಶ್ವರನ ಕಾಲದಲ್ಲಿ ಆಗಿಹೋದ ಒಬ್ಬ ಮಹಾ 
ಶ್ರಿನಶರಣಿಯ, ಇವಳು ಹಡದಸ್ಸಣ್ಣನ ಭಾರ್ಯೆಯಾಗಿದ್ದಾಳೆ. ಆವ 
ನಂತೆಯೇ ಈಕೆಯಾದರೂ ಬಹು ವಿದ್ವಾಂಸಳು ಮತ್ತು ಶಿವಾನುಭ 
ವಿಯು. ಈಕೆಯ ವಚನಗಳಾದರೂ ಕ್ರೇಷ್ಠತರಗತಿಯವು ಇರುತ್ತವೆ. 
ಅವುಗಳಲ್ಲಿ ಗಾಂಭೀರ್ಯನವಿದೆ, ಪ್ರತಿಯೊಂದು ನಚನದಲ್ಲಿ ಉಚ್ಚ 
ವಿಚಾರಗಳು ತುಂಬಿರುತ್ತವೆ. ಆದರೆ ಅಕ್ಕಮಹಾದೇವಿಯ ವಚನಗಳು 
ಈಗ ಜನರ ಮನಸ್ಸು ಒಲವಾಗಿ ಆಕರ್ಷಿಸಿರುವದರಿಂದ ಲಿಂಗಮ್ಮನ 
ವಚನಗಳ ತೇಜಸ್ಸು ಅಷ್ಟು ಪ್ರ ಇಶಕ್ಕೆ ಬಂದಿರುವದಿಲ್ಲ. ಆದರೆ ಅವು 
ಗಳಲ್ಲಿ ವೀರಶೈವ ಮತದ ಸಾರವಿರುತ್ತದೆ. ಇವುಗಳನ್ನು ವೀರಶೈವರು 
ಅವಶ್ಯವಾಗಿ ಪರಿಶೀಲಿಸಬೇಕು. 

ಕೆಳಗಿನ ವಚನಗಳಲ್ಲಿ ಲಿಂಗಮ್ಮನು ತನ್ನ ಸ್ವಂತದ ವಿಷಯವಾಗಿ 
ಉಳ್ಲೇಖಿಸಿಕೊಂಡಿರುವಳು. ಅದು ಹೇಗೆಂದಕೇ 

ಬಸವಣ್ಣ, ಚನ್ನಬಸವಣ್ಣ, ಮಡಿವಾಳಯ್ಯ, ಅಲ್ಲಮಪ್ರಭು, 
ಚನ್ನಮಲ್ಲೇಶ್ವರ, ಹೆಡಪದಸ್ರಣ್ಣ, ತಮ್ಮೆಲ್ಲರ ತೊತ್ತಿನ ತೊತ್ತಿನ ಪ 
ದೊತ್ತಿನ ಮಗಳೆಂದು ಹೊತ್ತು ಹೊತ್ತಿಗೆ ಎಚ್ಚರವ ಪಾಲಿಸಿ ರಕ್ಷಣೆಯ 
ಮಾಡಿದ ಕಾರಣದಿಂದ ತಮ್ಮೆಲ್ಲರ ಸಾದದಲ್ಲಿಯೇ ನಿಜ ಮುಕ್ತಳಾದೆ 
ನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣಾ. 

ಇದರಮೇಲಿಂದ ಬಸವ, ಚನ್ನಬಸವ, ಅಲ್ಲಮಪ್ರಭು, ಇಂಥ 
ಮಹಾನುಭಾವರ ಸನ್ನಿಧಿಯಲ್ಲಿ ಲಿಂಗಮ್ಮನು ಇದು ಅವರಿಗೆ ಬಹು 
ಪ್ರಿಯಳಾಗಿದ್ದಳೆಂದು ಕಂಡುಬರುತ್ತನೆ. 

ಲಿಂಗಮ್ಮನ ದೀಕ್ಷಾಗುರುವು ಚನ್ನಮಲ್ಲೇಶ್ವರನೆಂದು ಆಕೆಯ 
ಅನೇಕ ವಚನಗಳಿಂದಲೇ ಕಂಡುಬರುತ್ತದೆ. ಚನ್ನಮಲ್ಲೇಶ್ವರನೇ ತನಗೆ 
ಗುರುವೆಂದು ಮೇಲಿಂದಮೇಲೆ ಅವಳು ಹೇಳಿಕೊಂಡಿರುತ್ತಾಳೆ, ಈ ಬಗ್ಗೆ 
ಕೆಳಗಿನ ವಚನವನ್ನು ವಾಚಕರು ನೋಡಬೇಕು. 

ಅಯ್ಯಾ ನಾ ಕಾಂಬುದಕ್ಕೆ ನನ್ನ ಶಕ್ತಿಯಿಲ್ಲ. ನಿವಿ್ಮ್ಮಿಂದಲೇ 
ಕಂಡೆನಯ್ಯ. ಅದೇನು ಕಾರಣವೆಂದರೆ ತನುವ ತೋರಿದಿರಿ, ಮನವ 


೩೯೬ ಶಿವಾನುಭವ. 


ತೋರಿದಿರಿ. ಧನವ ತೋರಿದಿರಿ ತನುವ ಗುರುನಿಗಿತ್ತು, ಮನವ 
ಲಿಂಗಕ್ಕಿತ್ತು, ಧನವ ಜಂಗಮಕ್ಕಿತ್ತು, ಇವೆಲ್ಲವು ನಿಮ್ಮೊಡನೆ. ಎಂದು 
ನಿಮಗಿತ್ತು, ತಳ್ಳಿಬಳ್ಳಿಯನೆ ಹರಿದು ನಿಮ್ಮಲ್ಲಿಯೇ ನೆಲೆಗೊಂಡ ಕಾರಣ 
ಚನ್ನಮಲ್ಲೇಶ್ವರನ ಪಾದದಲ್ಲೇ ನಿರ್ಮುಕ್ತಳಾದೆನಯ್ಯ ಅಪ್ಪಣ್ಣ ಪ್ರಿಯ 
ಚನ್ನಬಸವಣ್ಣಾ. 

ಲಿಂಗಮ್ಮನು ಕೆಳಗೆ ಕಾಣಿಸಿದ ವಚನದಲ್ಲಿ ತನ್ನ ಪತಿಯು 
ತನ್ನ ಕರಸ್ಥಲದ ಇಷ್ಟಲಿಂಗನೆಂತಲೂ ಚನ್ನ ಮಲ್ಲೇಶ್ವರನು ತನ್ನ 
ಮನಸ್ಕಲಕ್ಕೆ ಪ್ರಾಣವಾಗಿ ಮೂರ್ತಗೊಂಡನೆಂತಲೂ ಹೇಳಿ ತಾನು 
ಚನ್ನಬಸವಣ್ಣನ ಕರುಣದ ಶಿಸುವು ಎಂದು ಹೇಳಿಕೊಂಡಿದ್ದಾಳೆ. 
ಇದರ ಮೇಲಿಂದ ಲಿಂಗಮ್ಮನು ಶಿವಾನುಭನ ಮಂಟಪದಲ್ಲಿದ್ದುಕೊಂಡು 
ಅಲ್ಲಿ ನಡೆಯುತ್ತಿದ್ದ ಶಿವಾನುಭವದ ಬೋಧೆಯನ್ನು ಆಲಿಸುತ್ತ ಕಾಲ 
ಕಳೆಯುತ್ತಿದ್ದಳೆಂದು ತೋರುತ್ತದೆ. 

ಏನೇನೂ ಇಲ್ಲದಾಗ ನೀವಿಲ್ಲದಿದ್ದರೆ ನಾನಾಗಬಲ್ಲೆನೇ ಅಯ್ಯ? ಆದಿ 
ಅನಾದಿ ಇಲ್ಲದಂದು ನೀವಿಲ್ಲದಿದ್ದರೆ ನಾನಾಗಬಲ್ಲೆನೇ ಅಯ್ಯ? ಮುಳುಗಿ 
ಹೋದವರ ತೆಗೆದುಕೊಂಡು ನಿಮ್ಮ ತೊತ್ತಿನ ತೊತ್ತಿನ ಪಡಿದೊತ್ತಿನ ಮಗ 
ಳೆಂದು ರಕ್ಷಣೆಯ ಮಾಡಿದ ಶಿಸುವಾದ ಕಾರಣ ಹಡಪದಪ್ಪಣ್ಣನೇ ಎನ್ನ 
ಕರಸ್ಥಲಕ್ಕೆ ಲಿಂಗವಾಗಿ ಬಂದು ನೆಲೆಗೊಂಡರು. ಚನ್ನಮಲ್ಲೇಶ್ವಂನೇ ಎನ್ನ 
ಮನಸ್ಥಲಕ್ಕೆ ಪ್ರಾಣವಾಗಿ ಮೂರ್ತಗೊಂಡರು. ಆ ಕರಸ್ಥಲದ ಲಿಂಗ 
ವನರ್ಚಿಸಿ ಪೂಜಿಸಿ ವರವ ಬೇಡಿದರೆ, ತನುವ ತೋರಿದರು. ಆ ತನು 
ವಿಡಿದು ಮಹಾಳನನ ಕಂಡೆ. ಆ ಘನವಿಡಿದು ಮನವ ನಿಲ್ಲಿಸಿದೆ, 
ಮನವ ನಿಲ್ಲಿಸಿ ನೋಡುವನ್ನಕ್ಕ ಪ್ರಾಣದ ನೆಲೆಯನರಿಜೆ. ಪ್ರಾಣವ 
ನೊಂದುಗೂಡಿದೆ. ಕಾಣಬಾರದ ಕದಳಿಯನೆ ಹೊಕ್ಕಾನೂನ ಕದ 
ಳಿಯ ದಾಂಬಟಿದೆ. ಜ್ಞಾನಜ್ಯೋತಿಯ ಕಂಡೆ. ತಾನುತಾನಾಗಿಪ್ಪ ಮಹಾ 
ಚಿಳೆಗಿನಲ್ಲಿ ಓಲಾಡಿ ಸುಖಿಯಾದೆನಯ್ಯ ಚನ್ನಬಸನಣ್ಣನ ಕರುಣದ 
ಶಿಸುವಾದ ಕಾರಣದಿಂದ ಅಪ್ಪಣ್ಣಪ್ರಿಯ ಚನ್ನಬಸವಣ್ಣಾ. 


ಲಿಂಗಮ್ಮನ ಪತಿಯಾದ ಹಡಪದಪ್ಪಣ್ಣನು ಬಸವೇಶ್ವರಿಗೆ 
ಅತ್ಯಂತ ವಿಶ್ವಾಸಿಕನಾಗಿದ್ದನು. ಅವನು ಬಸವೇಶ್ವರನನ್ನು ಎಂದಿಗೂ 
ಬಿಟ್ಟಿರದೆ ಅವನ ಸೇವೆಯಲ್ಲಿಯೇ ಇರುತ್ತಿದ್ದನೆಂದು ಅನನ ಚರಿತ್ರೆ 
ಯಿಂದ ತಿಳಿದುಬರುತ್ತದೆ. ಲಿಂಗಮ್ಮನು ಇಂಥವನ ಸತ್ಲಿಯಾಗಿ ಕಲ್ಯಾಣ 


ಶಿವಶರಣಿ ಲಿಂಗಮ್ಮನು. ರ್ತಿ 


ದಲ್ಲಿ ಸದ್ಬೋಧೆಯನ್ನು ಮಾಡುತ್ತ ಹೊಂದುತ್ತ ಕಾಲಕಳೆಯುತ್ತಿದ್ದಳೆಂದು 
ಆಕೆಯ ವಚನಗಳಿಂದ ತೋರುತ್ತದೆ. ಈ ಕಾಲದಲ್ಲಿ ಬಸವೇಶ್ವರನ ಕೂಡ 
ಅನೇಕ ಬಗೆಯ ಚಿಕ್ಕ ಪುಟ್ಟಿ ಹೋರೆಗಳನ್ನು ಮಾಡುತ್ತಿದ್ದ ಕ್ರುಲ್ಲಕರು 
ಕಲಿತಿದ್ದರೆಂದು ಆನೇಕರ ತಿಳುವಳಿಕೆ ಇದೆ. ಇದರೆ ನಿಜ ಸ್ಥಿತಿಯು 
ಹೀಗಿರದೆ ಇನರು ಉಚ್ಚ ನಡೆವಳಿಯವರು ಇದ್ದರೆಂಬುದು ಈ ಕಾಲಕ್ಕೆ 
ಉತ್ಸನ್ನವಾದ ಉದಾರ ವಚನವಾಜ್ಮಯದಿಂದ ಊಹಿಸಬಹುದಾಗಿದೆ. 
ಮಧ್ಯಕಾಲದಲ್ಲಿ ಉತ್ಪನ್ನವಾದ ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಂಥ ಜಂಗ 
ಮರಂತೆ ಬಸವೇಶ್ವರನ ಕಾಲದ ಜಂಗಮರು ನಿಜವಾಗಿಯೂ ಇರಲಿಲ್ಲ. 
ಅವರು ಉಚ್ಚ ವರ್ತನೆಯುಳ್ಳವರಿದ್ದುದರಿಂದಲ್ಲೇ ಆ ಕಾಲಕ್ಕೆ ವೀರ 
ಶೈವ ಧರ್ಮವು ಬಲಪಟ್ಟಿತು. 

ಲಿಂಗಮ್ಮನ ವಚನಗಳಲ್ಲಿ ನೈತಿಕ ತತ್ವಗಳನ್ನು ನಿರೂಪಿಸುವ 
ಅನೇಕ ವಚನಗಳಿರುತ್ತವೆ. ಅವುಗಳನ್ನು ವಾಚಕರು ಮೂಲ ಗ್ರಂಥ 
ದಲ್ಲಿಯೇ ನೋಡಬೇಕು. ಈ ವಿಷಯದಬಗ್ಗೆ ಕೆಲವುಗಳನ್ನುಮಾತ್ರ 
ನಾವು ಇಲ್ಲಿ ಉದಹರಿಸುತ್ತೇವೆ. 

ಆಸೆಯನಳಿದು ರೋಷವ ನಿಲಿಸಿ ಜಗದ ಪಾಶವನರಿದು ಈಶ್ವರ 
ನೆನಿಸಿಕೊಂಬ ಶರಣರ ಜಗದ ಹೇಸಿಗಳೆತ್ತ ಬಲ್ಲರೋ ಅರ್ರಣ್ಣಪ್ರಿಯ 
ಚನ್ನಬಸವಣ್ಣಾ? 

ತನುವ ಕರಗಿಸಿ, ಹರಿವ ಮನನ ನಿಲ್ಲಿಸಿ ಅಂಗ ಗುಣವನೇ 
ಅಳಿದು ಲಿಂಗ ಗುಣವನೇ ನೆಲಿಸಿ ಭಾವವಳಿದು ಭವಕೆ ಸವಿದು 
ಮಹಾ ದೇವನಾದ ಶರಣರ ಜಗದ ಮಾನವರೆತ್ತಬಲ್ಲರು ಅಪ್ಪಣ್ಣ 
ಪ್ರಿಯ ಚನ್ನಬಸವಣ್ಣಾ? ಇತ್ಯಾದಿ. 

ಕೆಳಗಿನ ವಚನಗಳಲ್ಲಿ ಲಿಂಗಮ್ಮನು ಕೈ ಲಾಸವಾವುದು, ಮರ್ತ್ಯ 
ಲೋಕನಾವುದು ಎಂಬುದನ್ನು ಬಹು ಸರಸಾಗಿ ವರ್ಣಿಸಿ ಮನು 
ಷ್ಯನು ಭವವನ್ನು ಹೇಗೆ ದಾಂಟಿಬೇಕೆಂಬುದನ್ನು ಹೇಳಿದ್ದಾಳೆ. 

ಕೈಲಾಸ ಮರ್ತ್ಯಲೋಕನವೆಂಬರು. ಕೈಲಾಸವೆಂದರೇನೋ? 
ಮರ್ತ್ಯಲೋಕವೆಂದರೇನೋ? ಅಲ್ಲಿಯ ನಡೆಯು ಒಂದೇ. ಇಲ್ಲಿಯ 
ನಡೆಯು ಒಂದೇ ಕಾಣಿರಯ್ಯ. ಕೈಲಾಸದವರೇ ದೇವರ್ಕಳೆಂಬರು. 
ಮರ್ತ್ರಲೋಕದವರೇ ಮಹಾ ಗಣಂಗಳೆಂಬರು. ಸುರಲೋಕದೊಳಗೆ 
ಸಾಸಿರಕಾಲಕ್ತಲ್ಲದೆ ಅಳಿವಿಲ್ಲವೆಂಬರು. ನರಲೋಕದೊಳಗೆ ಸತ್ತು 


ರೈಲ ಶಿವಾನುಭವ. 


ಸತ್ತು ಹುಟ್ಟುತಿಹೆಕೆಂಬರು ಇದ ಕಂಡು ನಮ್ಮ ಶಿವಶರಣರು ಸುರ 
ಲೋಕವನು ನರಲೋಕನನು ತೃಣವೆಂದು ಭಾವಿಸಿ ಭವವ ದಾಂಟಿ 
ತನ್ಮು ತಮ್ಮ ಹುಟ್ಟನರಿದು ಮಹಾ ಬೆಳಗನೇ ಕೂಡಿ ಬೆಳಗಿನಲ್ಲಿ 
ಬಯಲಾದರಯ್ಯ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣ. 

ಕೆಲವು ಸಾರೆ ಸ್ತ್ರೀಯರಿಗೆ ಉಚಿತವಾದ ಉದಾಹರಣೆಗಳ ಮೂ 
ಲಕ ಧಾರ್ಮಿಕ ವಿಚಾರಗಳನ್ನು ಲಿಂಗಮ್ಮನು ಬಹು ಸುಂದರವಾಗಿ 
ವಿನರಿಸುವದೂ ಉಂಟು, ನಾವು ಕೆಲವುಗಳನ್ನು ಮಾತ್ರ ಕೆಳಗೆ 
ಕೊಟ್ಟರುತ್ತೇವೆ. 

ಮನ ಕತ್ತಲೆ ತನು ಹಮ್ಮು ನೆನಹು ಮರವೆ ಇವರೊಳಗೆ ಇದ್ದು 
ಘನವ ಕಂಡಿಹೆನೆಂಬ ಅಣ್ಣಗಳಿರಾ ನೀವು ಕೇಳಿರೋ. ಘನವ ಕಾಂಬು 
ದಕ್ಕೆ ಮನವೆಂತಾಗಬೇಕೆಂದರೆ ಅಕ್ಕಿಯ ತಳಿಸಿದಂತೆ ಅಲ್ಲ ಸುಲಿ 
ದಂತೆ ಕನ್ನಡಿಯ ನೋಡಿದಂತೆ ಮನ ನಿರ್ಮಳವಾದಲ್ಲದೆ ಘನವ 
ಕಾಣಬಾರದು ನಮ್ಮ ಅಸ್ರಣ್ಣ ಪ್ರಿಯ ಚನ್ನಬಸವಣ್ಣಾ. 

ಆಯ್ಯ, ನಾ ಮರ್ತ್ಯದಲ್ಲಿ ಹುಟ್ಟ, ಕಷ್ಟ ಸಂಸಾರಿ ಎನಿಸಿಕೊಂಡೆ. 
ಕತ್ತಲೆಯಲ್ಲಿ ಮುಳುಗಿದೆ. ಕರ್ಮಕ್ಕೆ ಗುರಿಯಾಗುತ್ತಿದ್ದರೆ ಹೆತ್ತ ತಾಯಿ 
ಎಂಬ ಗುರುಸ್ವಾಮಿ ಎನ್ನ ಕೊರಳಿಗೆ ಗಂಡನೆಂಬ ಲಿಂಗವ ಕಟ್ಟಿದನು. 
ತಂದೆ ಜಂಗಮ ಲಿಂಗವು ಎನ್ನ ಪ್ರಾಣಕ್ಕೆ ಪ್ರಸಾದವ  ಊಡಿದನು. 
ಪ್ರಾಣಕ್ಕ ಪ್ರಸಾದನನೂಡಲಾಗಲೆ ಕತ್ತಲೆ ಹರಿಯಿತ್ತು. ರ್ಮ 
ಹಿಂಗಿತ್ತು. ಮನ ಬತ್ತಲೆಯಾಯಿತ್ತು. ಚಿತ್ತ ಸುಯಿಧಾನನಾಯಿತ್ತು. 
ನಿಶ್ಚಿಂತವಾಯಿತ್ತು. ನಿಜವ ನೆಮ್ಮಿನೋಡುವನ್ನಕ್ಕ, ಎನ್ನ ಅತ್ತೆ ಮಾವನು 
ಆರತುಹೋದರು. ಅತ್ತಿಗೆ ನಾದಿನಿಯರು ಎತ್ತಲೋಡಿ ಹೋದರು. ಸುತ 
ಲಿರುವ ಬಂಧುಗಳೆಲ್ಲ ಬಯಲಾದರು, ಬನ್ನ ತಂದೆ ತಾಯಿ ಕಟ್ಟಿದ 
ಚಿಕ್ಕಂದಿನ ಗಂಡನ ದಿಟ್ಟಿಸಿ ನೋಡುವ ನೋಟ ಹೋಗಿ ಎನ್ನ 
ಮನಕ್ಕೆ ಸಿಲ್ಫಿತ್ತು. ಅಂಗ ಲಿಂಗವೆಂಬ ಉಭಯವಳಿಯಿತ್ತು. ಸಂಗ 
ಸುಖ ಹಿಂಗಿತ್ತು. ಮಂಗಳದ ಮಹಾ ಬೆಳಗಿನಲ್ಲಿ ಓಲಾಡಿ ಸುಖಿಯಾ 
ದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣಾ. 

ಮೇಲ್ಕಂಡ ವಚನದಲ್ಲಿ ಲಿಂಗಮ್ಮನು ತನ್ನ ಮನೆತನದ ಸಂಗ 
ಮೂಲಕ ಮಹಾದೇವಿಯಕ್ಕನಂತೆ ತನ್ನ ವಿಚಾರಗಳನ್ನು ಹೇಳಿ 
ರುವಳು. 


ಶಿವಶರಣಿ ಲಿಂಗಮ್ಮನು. ರ್ತೀ 


ಕಡೆಗೆ ಲಿಂಗಮ್ಮನು ತನ್ನ ಸಾಮರಸ್ಯದ ಸ್ವರೂಸನನ್ನು ಕೆಳ 
ಗಿನ ವಚನಗಳಲ್ಲಿ ಬಹು ಸುಂದರವಾಗಿ ನಿರೂಪಿಸಿದ್ದಾಳೆ. 


ನೋಡಿಹೆನೆಂದರೆ ನೋಟವಿಲ್ಲ ಕೇಳಿಹೆನೆಂದರೆ ಕಿವಿ ಇಲ್ಲ. ವಾಸಿ 
ಸಿಹೆನೆಂದರೆ ನಾಸಿಕವಿಲ್ಲ. ನುಡಿದಿಹೆನೆಂದರೆ ಬಾಯಿ ಇಲ್ಲ. ಹಿಡಿದಿಹೆ 
ನೆಂದರೆ ಹಸ್ತವಿಲ್ಲ. ನಡೆದಿಹೆನೆಂದರೆ ಕಾಲಿಲ್ಲ, ನೆನೆದಿಹೆನೆಂದರೆ ಮನ 
ವಿಲ್ಲ. ಇಂತು ನೆನಹು ನಿಸ್ಸತ್ತಿಯಾಗಿ ಶರಣರ ಪಾದದಲ್ಲಿಯೆ ಬೆರೆದು 
ಸುಖಿಯಾದೆನಯ್ಯ ಅಸ್ಸಣ್ಣಪ್ರಿಯ ಚನ್ನಬಸವಣ್ಣ. 


ಮನ ಮಂಕಾಯಿತ್ತು. ತನುವು ಮರೆಯಿತ್ತು. ವಾಯು ಬರೆ 
ತಿತ್ತು. ಉರಿ ಎದ್ದಿತ್ತು. ಹೊಗೆ ಉರಿಯಿತ್ತು. ಸರೋವರವೆಲ್ಲ ಉರಿದು 
ಹೋಯಿತ್ತು. ಒಳಗೆ ಹೊಕ್ಕು ಕದವ ತೆಗೆದು ಬಯಲ್ಕನೋಡಿ ಬೆಳಗ 
ಕೂಡಿದಲ್ಲದೆ ನಿಜಮುಕ್ತಿ ಇಲ್ಲನೆಂದರು ನಮ್ಮ ಅಸ್ಪಣ್ಣಪ್ರಿಯ ಚನ್ನ 
ಬಸವಣ್ಣ. 


ಬೆಟ್ಟ ಜೆಂದಿತ್ತು. ಬಿದಿರುಗಣ್ಣ ಒಡೆಯಿತ್ತು. ಸುತ್ತನೋಡಿದರೆ 
ನಿರಾಳವಾಯಿತ್ತು. ಕತ್ತಲೆ ಹರಿಯಿತ್ತು. ಮನ ಬತ್ತಲೆಯಾಯಿತ್ತು. ಚಿತ್ತ 
ಮನ ಬುದ್ಧಿ ಏಕವಾದವು. ಎಚ್ಚತ್ತು ನೋಡಿದರೆ ಬಚ್ಚಬರಿಯ ಬೆಳ 
ಗಲ್ಲಡಿ ಕತ್ತಲೆ ಕಾಣಬಾರದು ಕಾಣಾ ಅಪ್ಪಣ್ಣ ಪ್ರಿಯಚನ್ನಬಸನಣ್ಣಾ. 


ತನು ಕರಗಿತ್ತು, ಮನ ನಿಂದಿತ್ತು, ಉಲುಹು ಅಡಗಿತ್ತು, ನೆಲೆಗೆ 
ನಿಂದಿತ್ತು, ಮನ ಪನನ ಬಿಂದು ಒಡಗೂಡಿತ್ತು, ಉರಿಎದ್ದಿತ್ತು, ಊರ್ಧ್ವ 
ಕ್ಯೋಡಿತ್ತು, ಶರಧಿ ಬತ್ತಿತ್ತು, ನೊಕಿ ತೆರೆ ಅಡಗಿತ್ತು, ಅಷ್ಟಮದವೆಲ್ಲ ಹಿಟ್ಟು 
ಗುಟ್ಟಿತ್ತು, ಕರಣಂಗಳೆಲ್ಲ ಉರಿದು ಹೋಯಿತ್ತು, ಸನ್ತಧಾತು ಕೆಟ್ಟಿತ್ತು, 
ರಸವರತಿತ್ತು, ಅಪ್ಪು. ಬರತಿತ್ತು, ಕಟ್ಟಿ ಹಾಯ್ದ ಬಿರಿನಂತೆ 
ತೊಟ್ಟು ಬಿಟ್ಟು ಬಟ್ಟಬಯಲೊಳಗೆ ಬಿದ್ದು ನಾನೆತ್ತ ಹೋದೆನೆಂದರಿಯೆ 
ನಯ್ಯ ಆಸ್ಪಣ್ಣಪ್ರಿಯ ಚನ್ನಬಸವಣ್ಣ. 


೩೯೮ ಶಿವಾನುಭನ. 


ಸತ್ತು ಹುಟ್ಟುತಿಹೆರೆಂಬರು, ಇದ ಕಂಡು ನಮ್ಮ ಶಿವಶರಣರು ಸುರ 
ಲೋಕವನು ನರಲೋಕವನು ತೃಣವೆಂದು ಭಾವಿಸಿ ಭವವ ದಾಂಟಿ 
ತನ್ಮು ತಮ್ಮ ಹುಟ್ಟನರಿದು ಮಹಾ ಬೆಳಗನೇ ಕೂಡಿ ಬೆಳಗಿನಲ್ಲಿ 
ಬಯಲಾದರಯ್ಯ ಅಪ್ಪಣ್ಣ ಪ್ರಿಯ ಚನ್ನ ಬಸವಣ್ಣಿ 

ಕೆಲವು ಸಾರೆ ಸ್ತ್ರೀಯರಿಗೆ ಉಚಿತವಾದ ಉದಾಹರಣೆಗಳ ಮೂ 
ಲಕ ಧಾರ್ಮಿಕ ವಿಜಾರಗಳನ್ನು ಲಿಂಗಮ್ಮನು ಬಹು ಸುಂದರವಾಗಿ 
ವಿನರಿಸುವದೂ ಉಂಟು, ನಾವು ಕೆಲವುಗಳನ್ನು ಮಾತ್ರ ಕೆಳಗೆ 
ಕೊಟ್ಟರುತ್ತೇವೆ. 

ಮನ ಕತ್ತಲೆ ತನು ಹಮ್ಮು ನೆನಹು ಮರವೆ ಇವರೊಳಗೆ ಇದ್ದು 
ಘನವ ಕಂಡಿಹೆನೆಂಬ ಅಣ್ಣಗಳಿರಾ ನೀವು ಕೇಳಿರೋ. ಘನವ ಕಾಂಬು 
ದಕ್ಕೆ ಮನನೆಂತಾಗಬೇಕೆಂದಕೆ ಅಕ್ಕಿಯ ತಳಿಸಿದಂತೆ ಅಲ್ಲ ಸುಲಿ 
ದಂತೆ ಕನ್ನಡಿಯ ನೋಡಿದಂತೆ ಮನ ನಿರ್ಮಳವಾ ಲ್ಲದೆ ಘನವ 
ಕಾಣಬಾರದು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣಾ. 

ಅಯ್ಯ, ನಾ ಮರ್ತ್ಯದಲ್ಲಿ ಹುಟ್ಟ, ಕಷ್ಟ ಸಂಸಾರಿ ಎನಿಸಿಕೊಂಡೆ. 
ಕತ್ತಲೆಯಲ್ಲಿ PRN ಕರ್ಮಕ್ಕೆ "ಸುರಿಯಾಗುತ್ತಿದ್ದಕ ಹೆತ್ತ ತಾಯಿ 
ಎಂಬ ಗುರುಸ್ವಾ ಮಿ ಎನ್ನ ಕೊರಳಿಗೆ ಗಂಡನೆಂಬ ಲಿಂಗನ ಕಟ್ಟಿದನು. 
ತಂದೆ ಎ ಲಿಂಗವು ಎನ್ನ ಪ್ರಾಣಕ್ಕೆ ಪ್ರಸಾದವ ಉಊಡಿದನು. 
ಪ್ರಾಣಕ್ಕ ಪ್ರಸಾದವನೂಡಲಾಗಲೆ ಕತ್ತಲೆ ಹರಿಯಿತ್ತು. ರ್ಮ 
ಹಿಂಗಿತ್ತು. ಮನ ಬತ್ತಲೆಯಾಯಿತ್ತು. ಚಿತ್ತ ಸುಯಿಧಾನವಾಯಿತ್ತು. 
ನಿಶ್ಚಿಂತವಾಯಿತ್ತು. ನಿಜನ ನೆಮ್ಮಿ ಸ್ಮಿನೋಡುವನ್ನ ಕ್ಕ, ಎನ್ನ ಅತ್ತೆ ಮಾವನು 
ಅರತುಹೋದರು. ಅತ್ತಿಗೆ ನಾದಿನಿಯರು ಎತ್ತಲೋಡಿ ಹೋದರು. ಸುತ್ತ 
ಲಿರುವ ಬಂಧುಗಳೆಲ್ಲ ಬಯಲಾದರು, ಎನ್ನ ತಂದಿ ತಾಯಿ ಕಟ್ಟಿದ 
ಚಿಕ್ಕಂದಿನ ಗಂಡನ ದಿಟ್ಟಿಸಿ ನೋಡುನ ನೋಟ ಹೋಗಿ ಎನ್ನ 
ಮನಕ್ಕೆ ಸಿಲ್ಫಿತ್ತು. ಅಂಗ ಲಿಂಗವೆಂಬ ಉಭಯವಳಿಯಿತ್ತು. ಸಂಗ 
ಸುಖ ಹಿಂಗಿತ್ತು. ಮಂಗಳದ ಮಹಾ ಬೆಳಗಿ ನಲ್ಲಿ ಓಲಾಡಿ ಸುಖಿಯಾ 
ದೆನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸನಣ್ಣಾ. 

ಮೇಲ್ಕಂಡ ವಚನದಲ್ಲಿ ಲಿಂಗಮ್ಮನು ತನ್ನ ಮನೆತನದ ಸಂಗ 
ಈ ಮೂಲಕ ಮಹಾದೇನಿಯಕ್ಕನಂತೆ ತನ್ನ ವಿಚಾರಗಳನ್ನು ಹೇಳಿ 
ರುವಳು. 


ಶಿವಶರಣಿ ಲಿಂಗಮ್ಮನು. ೩೯೯ 


ಕಡೆಗೆ ಲಿಂಗಮ್ಮನು ತನ್ನ ಸಾಮರಸ್ಯದ ಸ್ವರೂಸನನ್ನು ಕೆಳ 
ಗಿನ ವಚನಗಳಲ್ಲಿ ಬಹು ಸುಂದರವಾಗಿ ನಿರೂಪಿಸಿದ್ದಾಳೆ. 


ನೋಡಿಹೆನೆಂದಕೆ ನೋಟವಿಲ್ಲ ಕೇಳಿಹೆನೆಂದರೆ ಕಿವಿ ಇಲ್ಲ. ವಾಸಿ 
ಸಿಹೆನೆಂದರೆ ನಾಸಿಕವಿಲ್ಲ. ನುಡಿದಿಹೆನೆಂದಕೆ ಬಾಯಿ ಇಲ್ಲ. ಹಿಡಿದಿಹೆ 
ನೆಂದರೆ ಹಸ್ತವಿಲ್ಲ. ನಡೆದಿಹೆನೆಂದಕೆ ಕಾಲಿಲ್ಲ, ನೆನೆದಿಹೆನೆಂದರೆ ಮನ 
ವಿಲ್ಲ. ಇಂತು ನೆನಹು ನಿಸ್ಪತ್ತಿಯಾಗಿ ಶರಣರ ಪಾದದಲ್ಲಿಯೆ ಬೆರೆದು 
ಸುಖಿಯಾದೆನಯ್ಯ ಅಸ್ಸ್ಪಣ್ಣಪ್ರಿಯ ಚನ್ನಬಸವಣ್ಣ. 


ಮನ ಮಂಕಾಯಿತ್ತು. ತನುವು ಮರೆಯಿತ್ತು, ವಾಯು ಬರ 
ತಿತ್ತು. ಉರಿ ಎದ್ದಿತ್ತು. ಹೊಗೆ ಉರಿಯಿತ್ತು. ಸರೋನರನೆಲ್ಲ ಉರಿದು 
ಹೋಯಿತ್ತು. ಒಳಗೆ ಹೊಕ್ಕು ಕದವ ತೆಗೆದು ಬಯಲ್ಕನೋಡಿ ಬೆಳಗ 
ಕೂಡಿದಲ್ಲದೆ ನಿಜಮುಕ್ತಿ ಇಲ್ಲವೆಂದರು. ನಮ್ಮ ಅನ್ಪಣ್ಣಪ್ರಿಯ ಚನ್ನ 
ಬಸವಣ್ಣ. 


ಬೆಟ್ಟ ಬೆಂದಿತ್ತು. ಬಿದಿರುಗಣ್ಣ ಒಡೆಯಿತ್ತು. ಸುತ್ತನೋಡಿದರೆ 
ನಿರಾಳವಾಯಿತ್ತು. ಕತ್ತಲೆ ಹರಿಯಿತ್ತು. ಮನ ಬತ್ತಲೆಯಾಯಿತ್ತು. ಚಿತ್ತ 
ಮನ ಬುದ್ಧಿ ಏಕವಾದವು. ಎಚ್ಚತ್ತು ನೋಡಿದರೆ ಬಚ್ಚಬರಿಯ ಬೆಳ 
ಗಬ್ಲದೆ ಕತ್ತಲೆ ಕಾಣಬಾರದು ಕಾಣಾ ಅಪ್ಪಣ್ಣ ಪ್ರಿಯಚನ್ನಬಸವಣ್ಣಾ. 


ತನು ಕರಗಿತ್ತು, ಮನ ನಿಂದಿತ್ತು, ಉಲುಹು ಅಡಗಿತ್ತು, ನೆಲೆಗೆ 
ನಿಂದಿತ್ತು, ಮನ ಪನನ ಬಿಂದು ಒಡಗೂಡಿತ್ತು, ಉರಿಎದ್ದಿತ್ತು, ಊರ್ಧ್ವ 
ಕ್ಯೋಡಿತ್ತು, ಶರಧಿ ಬತ್ತಿತ್ತು, ನೊರೆ ತೆರೆ ಅಡಗಿತ್ತು, ಅಷ್ಟವುದವೆಲ್ಲ ಹಿಟ್ಟು 
ಗುಟ್ಟಿತ್ತು, ಕರಣಂಗಳೆಲ್ಲ ಉರಿದು ಹೋಯಿತ್ತು, ಸನ್ತಧಾತು ಕಟ್ಟಿತ್ತು, 
ರಸವರತಿತ್ತು, ಅಪ್ಪು. ಬರತಿತ್ತು, ಕಟ್ಟಿ ಹಾಯ್ದ ಬಿರಿನಂತೆ 
ತೊಟ್ಟು ಬಿಟ್ಟು ಬಟ್ಟಬಯಲೊಳಗೆ ಬಿದ್ದು ನಾನೆತ್ತ ಹೋದೆನೆಂದರಿಯೆ 
ನಯ್ಯ ಆಸ್ಪಣ್ಣಪ್ರಿಯ ಚನ್ನಬಸವಣ್ಣ. 


೪೦೦ ಶಿವಾನುಭವ. 


ಶೀಚರಲಿಂಗಸ್ವಾನಿಂಗಳವರ ಚರಿತ್ರೆ. 


ಮ. ರಾ. ರಾ. ಮಹಾರುದ್ರಪ್ಪ ಮಹಾಲಿಂಗಪ್ಪ ಮಿರ್ಜಿ ಹುಬ್ಬಳ್ಳಿ 
ಈ ಮಹನೀಯರು ಹುಬ್ಬಳ್ಳಿಯ ಕಲಬುರ್ಗಿ ಮಠದ ಚರಲಿಂಗಸ್ತಾಮಿ 
ಗಳವರ ಚರಿತ್ರೆಯನ್ನು ಬರೆದು ಅದರ ೨೦೦ ಪ್ರತಿಗಳನ್ನು ಶಿವಾನುಭವ 
ಪತ್ರಿಕೆಯ ಪೋಷಣಾರ್ಥವಾಗಿ ನಮ್ಮಕಡೆಗೆ ಕಳಿಸಿಕೊಟ್ಟಿರುವರು. 
ಇದಕ್ಕೋಸ್ಕರ ನಾವು ಅವರಿಗೆ ಬಹಳ ಆಭಾರಿಯಾಗಿದ್ದೇವೆ. ಶ್ರೀಚ 
ರಲಿಂಗಸ್ವಾಮಿಗಳು ಕಲಬುರ್ಗಿ ಪಟ್ಟಣದಲ್ಲಿಯ ಗದ್ದಿಗೆಮಠಕ್ಕೆ ಸಂಬಂ 
ಧಿಸಿದವರು. ಅವರು ಸಮಾಜ ಹಿತದ ಅನೇಕ ಕಾರ್ಯಗಳನ್ನು 
ಮಾಡಿದ್ದು ಅವುಗಳು ಈ ಗ್ರಂಥದಲ್ಲಿ ವಿವರಿಸಲ್ಪಟ್ಟಿರುತ್ತವೆ. ಈ 
ಗ್ರಂಥವು ಮುಂದೆ ಶಿವಾನುಭವ ಪತ್ರಿಕೆಯಲ್ಲಿ ವಿಮರ್ಶಿಸಲ್ಪಡುವದು. 
ಮ. ೦೫. ರಾ. ಮಹಾರುದ್ರಪ್ಪನವರ ಈ ಪ್ರಯತ್ನವು ಅತ್ಯಂತ ಸ್ತೋತ್ರಾ 
ರ್ಹವೂ ಅನುಕರಣೀಯವೂ ಆಗಿರುತ್ತದೆ. 


ವಚನಶಾಸ್ತ್ರಸಾರ ಭಾಗ ೨. 
(ನೀರಶೈನ ಸಿದ್ಧಾಂತ.) 


ರಾ. ಸಾ. ಫಿ. ಜಿ. ಹಳಕಟ್ಟಿ ಇವರಿಂದ ಇದು ರಚಿಸಲ್ಪ ಟ್ರಿದ್ದು ಇದ 


ರಲ್ಲಿ ವೀರಶೈವ ಸತ ವು ವಚನಕಾರರ ಉಕ್ತಿಗಳಮೂಲಕವಾಗಿಯೇ 
ಸಮಗ್ರವಾಗಿ ನಿರೂಪಿಸಲ್ಪಟ್ಟಿರುತ್ತದೆ. ಇದು ಅತ್ಯಂತ ಮಹತ್ವದ 
ಗ್ರಂಥನಿದ್ದು ಅದು ಬಸವಜಯಂತಿಯ ದಿವಸವೇ ಎಲ್ಲಕಡೆಗೂ ಪ್ರಸಿ 
ದ್ಧಿಸಲ್ಪಡುನದು 


೩೩ 


(೫) ಮಾಯೆಯನ್ನು ಮೂರಮಾಡುನದು. 


ವಿನರಣೆಃ-. ಸೋಹಂಭಾವದಲ್ಲಿ ವರ್ತಿಸಬೇಕಾದರೆ, ಸಂಸಾ 
ರವು ಅದಕ್ಕೆ ಪ್ರತಿಬಂಧಕವಾಗುತ್ತದೆ. ಸಂಸಾರವು ಮನುಷ್ಯರಲ್ಲಿ ಇನ್ನ 
ತೆಯನ್ನುಂಟು ಮಾಡಿ, ಲಿಂಗದ ನೆನಹು, ಲಿಂಗದ ನಡೆ ಇವುಗಳಿಂದ 
ದೂರಿರುವಂತೆ ಮಾಡುತ್ತದೆ. (ವಚನ ೩೨) ಮನುಷ್ಯನು ತನ್ನ ಪಂಚೇಂ 
ದ್ರಿಯಗಳ ವಶದಲ್ಲಿರುವ ವರೆಗೆ ಲಿಂಗದ ನಡೆಯು ಅವನಲ್ಲಿ ಉಂಟಾಗಲಾ 
ರದು. ಅನೇಕತರದ ಮರುಳಾಟಗಳಲ್ಲಿ ಕಂಗೆಡುವನು. (ವಚನ ೩೩) 
ಇದೇ ಮಾಯೆ ಎನಿಸುವದು. ಈ ಮಾಯೆಯು ಮನುಷ್ಯನನ್ನು ತರ 
ಕಟ ಕಾಡುತ್ತಿದೆ. (ವಚನ ೩೫) ಅದು ಬರಿಯ ವಾಗದ್ವೈತನನ್ನು ನುಡಿ 
ಸುವದಲ್ಲದೆ ನಿಜವನ್ನರುಹಲಾರದು. (ವಚನ ೩೮) ಅದು ಇಲ್ಲದ ಶಂಕೆ 
ಯನ್ನು ಹುಟ್ಟಿ ಸುತ್ತದೆ. ಮತ್ತು ತರತರದ ರೂಪದಿಂದ ಕಾಡುತ್ತದೆ. 
ಆದ್ದರಿಂದ ಈ ಮಾಯೆಯನ್ನು ಮೊದಲು ದೂರಮಾಡುವದು ಮನು 
ಷ್ಯನ ಕರ್ತವ್ಯವಾಗಿದೆಂದು ವಚನಕಾರನು ಇಲ್ಲಿ ಹೇಳಿದ್ದಾನೆ. 


ವಚನಗಳು. 


೩೨. ನಿಚ್ಚ ನಿಚ್ಚ ಮುಟ್ಟಿ, ನಿಚ್ಚ ನಿಚ್ಚ ಅಗಲುವಂರ ಕಂಡು, 
ನಾಚಿತ್ರಯ್ಯ ಎನ್ನ ಮನ. ನಾಚಿತ್ತಯ್ಯ. ಸಂದಿಲ್ಲದಲ್ಲಿ ಸಂದು ಮಾಡಿ 
ದವರು ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗದಲ್ಲಿ ಸಂಸಾರ ಸಂಬಂ 
ಧಿಗಳಿವರು. ’ 


೩೩. ಪಂಚೇಂದ್ರಿಯವೆಂಬ ಪಾಪದ ಕೂಸು ಘಾಸಿ ಮಾಡಿ 
ಕಾಡುತ್ತಿದೆ. ಶಿನಶಿವಾ! ಏಸು ಪರಿಯ ಸಂತೈಸಿದಡೂ ಸೆಂತವಾಗದು. 
ಮುದ್ದು ತೋರಿ ಬುದ್ಧಿಗೆಡಿಸಿತ್ತು. ಅಲ್ಲಿ ಹುಸಿಯನೇ ಮುಸುಕಿ ಮಸಿ 
ಮಣ್ಣ ಮಾಡಿತ್ತು. ನಮ್ಮ ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗದ 
ಸಂಗಿಗಳಲ್ಲದ ಅಧಮ ಮಾನವರ ಮರುಳಾಟವನಾಡಿಸಿ ಕಾಡಿತ್ತು 
ನೋಡಾ. 11 


೩೪. ಮನವ್ಯಸನ ಕಂಗಳಲ್ಲಿ ಗರ್ಭವಾಗಿ ಕ್ಳೈ ಪ್ರಸೂತವಾದ 
ಪ್ರಷಂಚನ ನೇನೆಂಬೆ? ಮಾಡಿದರಾಯಿತ್ತು, ಮಾದಲ್ಲಿ ಹೋಯಿತ್ತು. 


೩೪ 


ನೆಚ್ಚದಿರು. ನಿಶ್ಚಯವಲ್ಲ ಸಿಮ್ಮಲಿಗೆಯ ಚನ್ನರಾಮ ಲಿಂಗವೆಂಬ 
ಸಂಸಾರ ಕೇಳಾ. 


೩೫. ಯತಿಗಳ ವ್ರತಿಗಳ ಧೃತಿಗೆಡಿಸಿತ್ತು ಮಾಯೆ. ಕಲಿಗಳ 
ದಲಗಳ ಬಲುಹ ಮುರಿಯಿತ್ತು ಮಾಯೆ. ಹರಿ ಬ್ರಹ್ಮ ರುದ್ರಾದಿಗಳೆಲ್ಲರ 
ತರಕಟ ಕಾಡಿತ್ತು ಮಾಯೆ. ಹೋ ಹೋ, ಸಿಮ್ಮಲಿಗೆಯ ಚನ್ನಂಾಮ 
ನೆಂಬ ಲಿಂಗದಲ್ಲಿ ಮಾಯೆ, ಮರ್ಕಟ ವಿಧಿಯೇ. 


೩೬. ವ್ಯಾಸ, ವಾಲ್ಮೀಕಿ, ಶುಕ. ಮೊದಲ್ಗೊಂಡು ಖುಷಿಗಳು. 
ದೇಹಭಾವವುಳ್ಳಿ ವರಿಗೆ ಜಾರಿಕ್ಕೆ ಧಾರುಣಿಯ ಮೇಲಾದ ಜಾರಿಕೆ. 
ಅಳವುಗೆಟ್ಟಳವೆಯ ಅಳನೆಯಾ ಸಿಮ್ಮಲಿಗೆಯ ಚನ್ನರಾಮನಲ್ಲಿ? 


೩೭. ಹುಸಿಯ ವ್ಯಾಧನ ನಿಜದಿಂದ ಕ್ಷತ್ರಿಯನೆಂದು ಬೋಧಿ 
ಸಲು ಹೊದೆ ದೊರೆಕೊಂಬುದಲ್ಲದೆ ಬೋಧೆ ದೊರಕೊಂಬುದೇ ಹೇಳಾ! 
ಜೀವ ಭೋಕ್ತ್ಕೃ. ನಿಜ, ಪರಮನೆಂದೆನ್ನದೆ ಪರಮನೇ ಹುಸಿ ಜೀವನೇ 
ದಟಿವೆಂದು ಬೋಧಿಸಲು ಬೋಧೆ ದೊರಕೊಳ್ಳದು ನೋಡಾ, ಜ್ಞಾತೃ 
ಜ್ಞಾನ ಜ್ಞೇಯ ಜ್ಞನ್ತಿ ಸುಖ ಪರಿಪೂರ್ಣನಲ್ಲ ಸಿಮ್ಮಲಿಗೆಯ ಚನ್ನರಾಮಾ. 

೩೮. ಮನ ರಥದ ಮೇಲೆ ನಿಂತುದ ಭೇದಿಸಬಾರದಯ್ಯ ಸ್ವರ 
ರಬ್ದವಾದಿಗಳು ಹರಿಯ ತಾವರಿಯರಾಗಿ. ಹರಿ ವಿರಿಂಚಿಗಳಿಗೆ ತೂರ್ಯ 
ವೆಲ್ಲಿಯದೋ? ತನು ಮುಖದನುಭಾವಿಗಳಿವರು. ಸಿಮ್ಮಲಿಗೆಯ ಚನ್ನ 
ರಾಮನೆಂಬ ಲಿಂಗದಲ್ಲಿ ವಾಗದ್ವೈತವ ನುಡಿವರಲ್ಲದೆ ಫಿಜನೆಲ್ಲಿಯದೋ? 

ರ್ಣ. ಹುಲ್ಲುಮನುಷ್ಯನ ಕಂಡು ಹುಲ್ಲೆ ತಾ ಬೆದರುವಂತೆ, 


ಇಲ್ಲದ ಶಂಕೆಯನುಂಟಿಂಬನ್ನಕ್ಕ ಅದಲ್ಲಿಯೇ ರೂಪನಾಯಿತ್ತು. ಹೇಡಿ 
ಗಳನೇಡಿಸಿ ಕಾಡಿತ್ತು ಸಿಮ್ಮಲಿಗೆಯ ಚನ್ನರಾಮನೆಂಬ ಭಾವದ ಗಸಣಿ. 


೩೫ 


(ಎ1 ಮಾಯೆಯನ್ನು ದೂರವಾಡುನ ಉಪಾಯಗಳು. 


ನಿನರಣೆಃ - ಮಾಯೆಯನ್ನು ದೂರಮಾಡುವ ಉಪಾಯಗಳನ್ನು 
ಇಲ್ಲಿ ವಚನಕಾರನು. ಹೇಳಿರುವನು. ಮನುಷ್ಯನು ಮೊದಲು ಗುರು 
ನಲ್ಲಿ ಶರಣುಹೋಗಬೇಕು. (ವಚನ ೪೦) ಹುಡಿ ಹತ್ತದ ಗಾಳಿ 
ಯಂತೆ, ಕಾಡಿಗೆ ಹತ್ತದ ಲೌರಿಕಲ್ಲಿನಂತೆ ಅವನು ಜಗತ್ತಿನ ವಿಕೃತಿಗಳು 
ತನಗೆ ಅಂಟದಂತೆ ನಡೆಯಬೇಕು. (ವಚನ ೪೧) ನಾನು ಜ್ಞಾನಿ ಎಂಬ 
ಅಭಿಮಾನವನ್ನು ತೊರೆಯಬೇಕು. (ವಚನ ೪೨) ದೇಹದಿಚ್ಛೆಗೆ ಹರಿಯ 
ಬಾರದು. ದುರ್ವಿಷಯವನ್ನು ಬಿಡಬೇಕು. (ವಚನ ೪೪) ಧನ, ವನಿತೆ 
ವಿಷಯ, ರಾಗ, ದ್ರೇಷ, ಭಯ, ಅಹೆಂಮನುತೆ ಇವುಗಳನ್ನು ಬಿಡ 
ಬೇಕು. (ವಚನ «೫) ಗುರುಪಾದವನ್ನ ನಂಬಬೇಕು. (ವಚನ ೪೬) 
ಆದಕೆ ಗುರುವು ಮತ್ತು ಶಿಸ್ಯನು ತಿಳುವಳಿಕೆಯುಳ್ಳವರಾಗಿರಬೇಕು. 
(ವಚನ ೪೭1 ಪ್ರಸಾದ ಭೋಗಿಯಾಗಬೇಕು. (ವಚನ ೪೮) ಸಾಮ 
ರಸ್ಕಭಾವದಿಂದ ಪ್ರಸಾದವನ್ನು ಭೋಗಿಸಬೇಕು. (ವಚನ ೪೯) ಹೀಗೆ 
ನಡೆದಲ್ಲಿ ಮಾಯೆಯ ಸಿಲ್ಕು ಬಿಡುವದೆಂದು ವಚನಕಾರನು ಇಲ್ಲಿ 
ಹೇಳಿದ್ದಾನೆ. 


ವಚನಗಳು, ಬ್ಯ 

೪೦. ಸಂಸಾರವೆಂಬತ್ತೆಗೆ ನಿರ್ಬುದ್ಧಿ ಸೊಸೆಯೊಬ್ಬಳು ಆಟ್ಟುಂಡಿ 
ಹೆಸೆಂದು ಒಲೆಯ ಬೂದಿಯ ತೊಡುವನಕ, ಒಳಗೊಂದು ಕಿಡಿ ಇದ್ದು 
ಕ್ಸ ಬೆಂದು, ಮರುಗುವಂತಾಯಿತ್ತಲ್ಲಾ ಎನಗೆ. ನಿಸ್ಸಂಗತಿಯ ಒಡಲೊ 
ಲೆಯ ಬೂದಿಯ ಕೆದಕುವನಕ ಒಳಗೊಂದು ಸುಜ್ಞಾನನೆಂಬ ಕಿಡಿ 
ಇದ್ದು ಎನ್ನ ಮನ ಬೆಂದು ಹೃದಯದಲ್ಲಿ ಮರುಗುತ್ತಿದ್ದೆನೇ? ಇದಕ್ಕೆ 
ಸಿತಾಳ ಮಂತ್ರ ಉಂಟೀ ಅಯ್ಯ? ಸಿಮ್ಮಲಿಗೆಯ ಚನ್ನರಾಮನೆಂಬ 
ಲಿಂಗದಲ್ಲಿ ನಿಜಗುಣ ಶರಣೆಂಬುದೇ ಮಂತ್ರ. 

೪೧. ಇಹ ಪರನೆಂಬ ಇದ್ದೆಸೆಯಾದವನ ಪರಿ ಹೊಸತು. ನೆಯಿ 
ಹತ್ತದ ನಾಲಿಗೆಯಂತೆ, ಹುಡಿ ಹತ್ತದ ಗಾಳಿಯಂತೆ, ಕಾಡಿಗೆ ಹತ್ತದ 
ಆಲಿಯಂತಿರ್ದೆನಯ್ಯಾ. ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗದಲ್ಲಿ 
ಆಚರಿಸುತ್ತ ಆಚರಿಸದಂತಿರ್ದೆನಯ್ಯಾ. 

ಆಲಿ ಕಣ್ಣು, ಕನೀಸಿಕೆ. 


೩೬ 


೪೨. ಕುರುಡ ಕಾಣನೆಂದು, ಕಿವುಡ ಕೇಳನೆಂದು, ಹೆಳವ ಹಿಡಿ 
ಯಕೆಂದು, ಮರುಳ ಬೈದನೆಂದು, ಪಿಶಾಚಿ ಹೋದನೆಂದು ಮನ ಕದನ 
ಬಿಡುವನೇ ತಾನರಿವುಳ್ಳಾತ? ತತ್ವವನರಿಯದವರಲ್ಲಿ ಗುಣದೋಷವ 
ನರಸುವರೇ ಹೇಳಾ ಸಿಮ್ಮಲಿಗೆಯ ಚನ್ನರಾಮಾ? 

ಕದನಬಡು-= ಕೇಗು, 


೪೩. ಅಯ್ಯ ಹೊಂದಿಹನಲ್ಲ ಸಂಸಾರಿ ಜಂಗಮವಲ್ಲ. ಸಂಸಾ 


ರಿಗೂ ಜ್ಞಾನಿಗೂ ಸರಿ ಎನ್ನಬಹುದೆ ಸಿಮ್ಮಲಿಗೆಯ ಚನ್ನರಾಮಾ? 


೪೪. ಸಾವು ತಡವಿಲ್ಲ. ನರಕ ದೂರವಿಲ್ಲ. ಜೀಹದಿಚ್ಛೆಗೆ ಹರಿದು 
ಕೆಮ್ಮನೆ ಕೆಡಬೇಡ. ದುರ್ವಿಷಯವ ಬಿಡು ಬೇಗ, ಗುರುಪದವ ನಂಬು. 
ನಮ್ಮ ಸಿಮ್ಮಲಿಗೆಯ ಚನ್ನರಾಮನಲ್ಲಿ ನೀನು ಸುಖಿಯಸ್ಸೆ ಮರುಳೇ. 


೪೫. ಸಂಸಾರವೆಂಬ ಹೇರಡವಿಯಂಧಕಾರದಲಿ ತೊಳಲುವ, 
ಅಧಿವ್ಯಾಧಿಗಳುಳ್ಳ, ಧನವನಿತೆ ವಿಷಯದ ರಾಗದ್ವೇಷದ ಭಯದ ತಾಸ 
ತ್ರಯದ ಕಾಳ್ಗಿಚ್ಚಿ ನಲ್ಲಿ ಸಾವ ಕೆಡುವ, ಅಹಂ ಮಮತೆಯ ಹೊತ್ತು 
ನಡೆವ ನರಗುರಿಗಳಾದ ಜೀವರಿಗೆ ಭವಬಂಧನ ಹರಿದು ಗುರುಪಥವಸ್ಪುದು. 
ನಿಜಗುಣನ ಶ್ರೀಪಾದವ ಶರಣುಹೊಕ್ಕಡೆ, ನಿತ್ಯ ಸುಖಪೂರಿತ ಸಿಮ್ಮ 
ಲಿಗೆಯ ಚನ್ನರಾಮ ತಾನಹೆ, ಠಿಜಗುಣನ ಶ್ರೀಪಾದವ' ನೆರೆ ನಂಬಿದಡೆ. 


೪೬. ಕನ್ನಡಿ ತನ್ನದಾದಡೇನು? ಅನ್ಯರದಾದಡೇನು? ತನ್ನ 
ಮುಖವ ಕಾಣಬಂದರೆ ಸಾಲದೇ? ಸದ್ಗುರುವಾರಾದಡೇನು? ತನ್ನ 
ನರುಹಿದಡೆ ಸಾಲದೇ ಸಿಮ್ಮಲಿಗೆಯ ಚನ್ನರಾಮಾ? 


೪೭. ಅರಿಯದ ಗುರು ಅರಿಯದ ಶಿಷ್ಯಂಗೆ ಅನುಗ್ರಹವ ಮಾಡಿ 
ಪೊಡೇನಪ್ಟುದು ಎಲವೋ? ಅಂಧಕನ ಕೈ ಅಂಧಕ ಹಿಡಿದಂತೆ. 
ಮುಂದೇನಪ್ಪುದು ಹೇಳೆಲೆ ಮರುಳೇ. ಬರುಮಾತಿನ ರಂಜನೆಯನಾ 
ಡದಿರು. ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗನ್ರ ಹುಸಿಯ ಹಸುಕ 
ದವನಲ್ಲ. 


೪೮. ಹೆಡತಲೆಯ ಮಾತ ಬಲ್ಲರೆ ಪ್ರಸಾದಿ. ನಡುನೆತ್ತಿಯ ವರ್ಮವ 
ಬಲ್ಲರೆ ಪ್ರಸಾದಿ. ಕಂಗಳ ಮಾಲೆಯು ಕೂರ್ಮನಾಪ್ಯಾಯನನ ಬಲಕೆ 


-೩೭ 


ಪ್ರಸಾದಿ. ಅಂಗೇಂದ್ರಿಯವನೊಂದು ಮುಖವ ಮಾಡಬಲ್ಲಕೆ ಪ್ರಸಾದಿ. 
ನಿರಂಜನ ಜಂಗಮವನಾರಾಧಿಸಬಲ್ಲರೆ ಪ್ರಸಾದಿ. ನಿರಾಲಂಬದ ಪ್ರಣವವ 
ನುಚ್ಚರಿಸಬಲ್ಲರೆ ಪ್ರಸಾದಿ. ಹ್ರೀಂ ಶಕ್ರ್ಯಾರೂಢನಾದ ಚರಪಾದಾಂಬುವ 
ಪ್ರೇಂ ಶಕ್ತಿಬದ್ಧನಾದ ಲಿಂಗಕ್ಕೆ ಶಾಂತಿಯ ಮಾಡಬಲ್ಲರೆ ಪ್ರಸಾದಿ. ಆಧಾರ 
ಬ್ರಹ್ಮೆರಂಧ್ರದೊಳಗಡಗಿದಕ್ಷರವ ನೋಡಿ ಓದಬಲ್ಲರೆ ಪ್ರಸಾದಿ. ಭಾವವ 
ಕ್ರಿಯಲ್ಲಿಗೆ ತಂದು ಕ್ರಿಯಾಭಾವದಲಿ ನೆಲೆಗೊಳಿಸಬಲ್ಲರೆ ಪ್ರಸಾದಿ. ಒಳ 
ಹೊರಗೆಂಬ ಭಾವಗೆಟ್ಟು ಸುಳುಹಿನ ಪ್ರಸಾದದ ಕಳೆ ಬೆಳಗ ನುಂಗಿದ 
ಲಿಂಗಕ್ಕರ್ಪಿಸಿ ಸುಖಿಸಬಲ್ಲರೆ ಪ್ರಸಾದಿ. ಸ್ಥಾವರವ ಜಂಗಮದೊಳಗಡ 
ಗಿಸಿ ಜಂಗಮವ ಸ್ಥಾವರನ ಮಾಡಬಲ್ಲರೆ ಪ್ರಸಾದಿ. ಇದು ಕಾರಣ 
ನಿಜಗುಣನೆಂಬ ಮಹಾಜಂಗಮ ನಿಜಾನಂದವೆಂಬ ಒಕ್ಕು ಮಿಕ್ಕ ಘನ 
ಪ್ರಸಾದವ ಕೊಟ್ಟಿನಾಗಿ ಸಿಮ್ಮಲಿಗೆಯ ಚನ್ನರಾಮನೆಂಬ ಲಿಂಗಕ್ಕೆ 
ಕೊಟ್ಟು ಕೊಳಲು ಎನ್ನ ಹಿಂಗದಾಲಿಂಗಿಸಿದನಾಗಿ ಪ್ರಸಾದಿಯಾದೆ. 


೪೯. _ ಕಂಡುದು ಕೇಳಿದುದು ಲಿಂಗಕ್ಕೆ ತಾಕಿತ್ತು ಸೋಂಕಿತ್ತು. 
ಕಾಯದ ಕೈಯ್ಯಲ್ಲಿ ಲಿಂಗಾರ್ಪಿತವಾಯಿತ್ತೆಂದರೆ ತನ್ಪಿತ್ತು ನೋಡಾ. 
ತಾನರಿವುತ್ತ ಕೊಡಲುಂಟೇ ಲಿಂಗಕ್ಕೆ? ಸಿಮ್ಮಲಿಗೆಯ ಚನ್ನರಾಮನೆಂಬ 
ಲಿಂಗದಲ್ಲಿ ಶರಣನಲ್ಲ, ಆತ ಸಂದೇಹಿ. 


೩೮ 


(೭) ಸಾಮರಸ್ಯ. 

ನಿವರಣೆ:- ಮನುಷ್ಯನು ಹಿಂದೆ ಹೇಳಿದಂದೆ ನಡೆದಲ್ಲಿ ಅವನು 
ಇಹಲೋಕದ ಯಾತ್ರಿಯನ್ನು ಸುಖವಾಗಿ ಮುಗಿಸಿಕೊಂಡು ಅಖಂಡಿತ 
ಪದವನ್ನು ಹೊಂದುವನು. ಇದು ಸಾಮರಸ್ಯವೆನಿಸಿಕೊಳ್ಳುವದು. ಆಗ 
ಬಾಹ್ಯ ಕ್ರಿಯೆಗಳು ಥಿಇರಿವವು. ಇಷೆಗಳು ಆನಾವಶ್ಯಕವಾಗುವವು. 
ಲಿಂಗ ಜಂಗಮಕ್ಕೆ ಕೊಟ್ಟಿಹೆನೆಂಬ ಭಾವವಡಗುವದು. ( ವಚನ ೫೦) 
ಸಂಸಾಸ ರತಿಯು ಅಡಗುವದು. ಸುಖದ ಸಾರವು, ನೆಚ್ಚಿಕೆಯು, 
ಮೆಚ್ಚಿಕೆಯು ನಿಲ್ಲುವವು. ನಿಷ್ಠೆಯು ನಿಃಸಂದೇಹವಾಗುವದು. ಪರ 
ಮಾತ್ಮನ ಸಾಮರಸ್ಯ ಪೂಜೆಯು ಒದಗಿ ನ :.್ಮನಲ್ಲಿಯೇ ಅವನು 
ಅಡಗುವನು. (ವಚನ ೫) ಜನನ, ಗುಣಕರ್ಮ, ಬಂಧನೆಗಳು ಇವಾವೂ 
ಇಲ್ಲವಾಗುವವು, (ವಚನ ೫೨) ಮಾಯೆಯ ಕೃತಕವು ಅಳಿದು ಹೋಗು 
ವದು. ಹೋದಕೂಡಲೆ ನಿಜವು ನಿಲ್ಲುವದು. ಅದೇ ಲಿಂಗೈಕ್ಯವು. 


ವಚನಗೆಳು. 

೫೦. ಸಿರದ ಕಂಗಳ ಕರದ ಶಿಸುವನಿಕ್ಕೆ ಮೆರೆದರು. ಭಾಷೆ 
ಗಳ ಹಂಗು ಹಳಸಿ ಹೋಯಿತ್ತು. ಸಿಮ್ಮಲಿಗೆಯ ಚನ್ನರಾಮನೆಂಬ 
ಲಿಂಗಜಂಗಮಕ್ಕೆ ಕೊಟ್ಟಿಹೆನೆಂಬ ಶಿಬ್ಬವಳಿಯಿತ್ತು. 

೫೧, ರತಿಯಡಗಿತ್ತು. ಸಾರ ಸವೆಯಿತ್ತು. ನಚ್ಚಿಕೆ ನಾಚಿತ್ತು. 
ಮೆಚ್ಚಿಕೆ ಮಕೆಯಿತ್ತು. ನಿಷ್ಠೆ ನಿಃಸಂದೇಹಕ್ಕೊಳಗಾಯಿತ್ತು. ನಮ್ಮ ಸಿಮ್ಮ 
ಲಿಗೆಯ ಚನ್ನರಾಮನೆಂಬ ಲಿಂಗದಲ್ಲಿ ಖಂಡಿತ ಫೂಜಿ ಭಂಡಾಯಿತ್ತು. 

೫೨. ಜನನಾದಿಯಿಲ್ಲದವನಿಗೆ ಜನನವನೇಕೊಡಂಬಡುವೆ? ಗುಣ 
ಕರ್ಮವಿಬ್ಲದ . ನಿನಗೆ ನಿರ್ವಿಷಯವನೇಕೊಡಂಬಡುವೆ? ಬಂಧವಿಲ್ಲದ 
ನಿನಗೆ ಮೋಕ್ಷವನೇಕೊಡಂಬಡುವೆ? ಇನೇನೂ ಇಲ್ಲದ ಒಡಂಬಡಿಕೆ 
ನಿನಗೆ ಸಿಮ್ಮಲಿಗೆಯ ಚನ್ನರಾಮ. 

೫೩. ಹೆರದ ಮುನ್ನವೇ ಹುಟ್ಟಿ ಹೆತ್ತಲ್ಲಿಯೇ ಸತ್ತುದು ನೋಡಾ, 
ಅದು ಮಾಯೆಯ ಕೃತಕದ ಗರ್ಭದ ನೆಳಲತಿ ಸುಳುಹು. ಅದಲ್ಲಿಂದ 
ಹೋಯಿತ್ತು. ಹೋದಲ್ಲಿ ನಿಂದಿತ್ತು ಸಿಮ್ಮಲಿಗೆಯ ಚನ್ನರಾಮನೆಂಬ 
ಲಿಂಗೈ ಕ್ಯುವು. 





ಆರುವಿನ ಮಾರಿತಂದೆಗಳ ವಚನಗಳು. 


ಎಂ ತ್ತಾ ರಾಯತ ಹಾಜಸ ಲ್ಲಾ 


ಆರುವಿನ ಮಾರಿ ತಂದೆ ಎಂಬ ಹೆಸರಿನ ವಚನಕಾರನು ರಚಿಸಿದ 
ವಚನಗಳು ಕೆಳಗೆ ಕೊಡಲ್ಪ ವೈ ಈತನು ೧೧೬೦ರಲ್ಲಿ ಇದ್ದಿರಬಹು 
ದೆಂದು ರಾ ಬಃ ಆರ್‌. bE ಅಭಿಪ್ರಾಯ ಪಟ್ಟಿರು 
ತ್ತಾರೆ. ಆದರೆ ಈತನು ಬಸವೇಶ್ವರನ ಕಾಲದಲ್ಲಿ ಶಿವಾನುಭವ 
ಮಂಟನದಲ್ಲಿ ಲ್ಲಿದ್ದನೆಂದು ವೀರಶೈವರಲ್ಲಿ 'ಎತಿಹ್ಯವಿರುವದಿಲ್ಲ. ಆದ್ದರಿಂದ 
ಬಸವೇಶ್ವ ರನಕಿಂತಲೂ? ದ್ವಿ ಚಿನವನಿರಬೇಕು. ಆದಕೆ ೧೫ ನೇ ಶತಮಾ 
ನದ ಅಂತ ಭಾಗದಲ್ಲಿ ಪ್ರಸಿದ್ಧಿ ಹೊಂದಿದ ಗುಬ್ಬಿ ಮಲುಹೆಣನು ಈ 
ಅರುವಿನ ಸಕತ ಗಜ ಉಕ್ತಿಗಳನ್ನು ತನ್ನ ಗಣಭ:ಷ್ಯ ರತ್ನಮಾ 
ಲೆಯಲ್ಲಿ ಉದಹರಿಸಿದ್ದಾನೆ. ಅಲ್ಲದೆ ಅನೇಕ ವಚನಸಂಗ್ರಹಗಳಲ್ಲಿ ಈತನ 
ವಚನಗಳೂ ಆಗಿಂದಾಗ್ಗೆ ಬರುತ್ತಿರುತ್ತವೆ. ಆದ್ದರಿಂದ ಈತನನ್ನು 
ನಾವು ವೀರಶೈವರಲ್ಲಿ ಆಗಿಹೋದ ಪುರಾತನಕಾಲದ ಮಹತ್ವದ ವಚನ 
ಕಾರರಲ್ಲಿ ಗಣಿಸಲು ಏನೂ ಅಡ್ಡಿ ಇಲ್ಲ. 


ಇವನ ಹೆಸರಿಗೆ ಸರಿಯಾಗಿ ಇವನು ಬಹು ಜ್ಞಾನಿಯಾಗಿದ್ದನೆಂ 
ಬದು ಈತನ ವಚನಗಳಿಂದಲೇ ತೋರಿಬರುತ್ತದೆ. ಈ ಗ್ರಂಥದಲ್ಲಿ 
ಅವನ ಅನೇಕ ವಚನಗಳಿಗೆ ಟೆ ಇದ್ದುದನ್ನು ವಾಚಕರು ಕಾಣ 
ಬಹುದು. “ಬೆಡಗಿನ ವಚನಗಳು? ಎಂಬ ಗ್ರಂಥದಲ್ಲಿ ಈತನ ವಚನ 
ಗಳು ಅನೇಕವಾಗಿ ಉದಹರಿಸಲ್ಪಟ್ಟಿದ್ದು ಅವುಗಳಿಗೆ ಟೀಕೆ ಇದ್ದುದನ್ನೇ 
ನಾವು ಇಲ್ಲಿ ಎತ್ತಿಬರೆದಿರುತ್ತೇನೆ. 


ಈ ವಚನಕಾರನ ವಚನಗ್ರಂಥವು ನಮಗೆ ಸಮಗ್ರವಾಗಿ ದೊರೆ 
ರಿಂದ ನಮಗೆ ದೊರೆದ ವಚನಗಳನ್ನಷ್ಟೇ ನಾವು ಒತ್ತಟ್ಟಿಗೆ 
ಸಿ ಈ ಗ್ರಂಥಮೂಲಕ ಪ್ರಸಿದ್ಧಿ ಸಿದ್ದೇನೆ. 


ಲ್ಲಾದ್ದ 
೦ಗ್ರಹಿ 


೪೦ 


ಪರಮಾತ್ಮನ ಅರಿವು. 


ನಿನರಣೆಃ-- ಪರಮಾತ್ಮನು ಜಗತ್ತಿನಲ್ಲೆಲ್ಲ ವ್ಯಾಪಿಸಿರುತ್ತಾನೆ. 
ಆದರೆ ಅನನು ತನ್ನನರಿವವರ ಕೈದಯದಲ್ಲಿ ಮಾತ್ರ ಇದ್ದು ಅವರನ್ನುಪ್ರೆ ರಣೆ 


೭ 


ಮಾಡುತ್ತಾನೇ ಹೊರ್ತು ಉಳಿದವಲಲ್ಲಿ ಕಾಣಿಸಿಕೊಂಬುದಿಲ್ಲ. (೧) ಆನೇ 
೨ ಮನುಷ್ಯನು ಅಂಗವನ್ನಳಿದ ಬಳಿಕ ಪ ಪರಮಾತ್ಮನು ಕಾಣುವನೆಂದು 
ನಿಯುತ್ತಾರೆ. ಆದರೆ ಇದು ಫಿಜವಾದುದಲ್ಲ. ಅಂಗದಲ್ಲಿಯೇ ಲಿಂಗ 
ಕಾಣಬೇಕು. ಆದರೆ ಹೀಗೆ ಕಾಣ.ವಲ್ಲಿ ಅರಿವುದೂ ಮರೆ 
ಇವುಗಳ ಸಂದವನ್ನು ತಿಳಿದು ವರ್ತಿಸಿದಲ್ಲಿ ಪರಮಾತ್ಮನ 
"ಗು ಕಾಂಬುವುದು. (೨) ಅದರಂತೆಯೇ ಆದಿ, ಮಧ್ಯ, ಟನ 
Wh ದನನ್ನು ಮಾಡಿಕೊಂಡರೂ ಸರಮಾತ್ಮನು ಕಾಣಲಾರನು. ಅವ 
ಅರಿಯುವಲ್ಲಿ ಹೀಗೆ ಭೇದಭಾವಮಾಡಲು ಬರಲಾರದು. (೩) ಆದರೆ 
ಕ್ಟ ಭಕ್ತನು ಶರಣಹೊಕ್ಕು ಮರವೆಯನ್ನು ಬಿಟ್ಟು ಬಿಡಬೇಕು. 
(೪) ಕ ಆರಿನೆಯಮೂಲಕ ಮಲವನ್ನು ಬಿಟ್ಟು ಆಚರಿಸಬೇಕು. ಈ 
ವಿಚಾರಗಳು ನೇದಾಂತಿಗಳಲ್ಲಿಯೂ ಸಿದ್ಧಾಂತಿಗಳಲ್ಲಿಯೂ ಒಂದೆ ಇವೆ. 
(೫' ಎಂದು ವಚನಕಾರನು ಹೇಳಿ ಅಹಂಕಾರವನ್ನು ದೂರಮಾಡಿ, 
ಸು ಜ್ಞಾನದಿಂದ ಜಿ:ವಭಾವವನ್ನ್ನು ನಿನೃತ್ತಿನಾ ಇಡಿ, ಗುರುಕಾರ ಣ್ಯುನಿಂಸ 
ಸನ ೨೯೦ಗಲಿಂಗ ಫಾ ರು ಕಡೆಗೆ ಬೋಧಿಸುತ್ತಾನೆ. 


UC dW 
ಆಸ 


UU 
ಏಜ್‌ 


a 0 


RU Kd 
ey 
© 


ವಚನಗಳು. 


ಲೇಸೆಂದಡೆ ತಾನಿದ್ದ ಕುಡಿಕೆ ಹೇವ;ನಾದುದಿಲ್ಲ, 
ೇದಿಪುದಿಲ್ಲ. ವಸ್ತು ಸರ್ವದಲ್ಲಿ ಸಂಪೂರ್ಣವಾಗಿರ್ದ 
ಜೇನು? ತನ್ನನರಿನರ ಹೃದಯದಲಲ್ಲದೆ ಇರ ಸದಾಶಿನಮೂರ್ತಿ 


೨. ಅಂಗವ ನುರೆದು ಲಿಂಗವನರಿಯಬೇಕೆಂಬರು, ಕರಣಂಗ 
ತು ಘನಲಿಂಗವನರಿಯಬೇಕೆಂಬರು. ಅದು ನಾ ಸಿಕ್ಕಿದ ತಡೆ ಕೇಳಿ 
ಇ. ಆಕಾರ ಬಯಲಾದಡೆ ಮುಗಿಲು ರೂಪ ತೋರಿ ಅಳಿವ ಪರಿ 


ಕ್ನೆಂತೋ? ನಕ್ಷತ್ರ ಚಂದ್ರ ಸೂರ್ಯಾದಿಗಳು ಗ್ರಹನ ಪ್ರವರ್ತನವಹ 
ಸರಿ ಇನ್ನೇತೋ? ಅದು ಕಃ ರಣದಲ್ಲಂಗನಿದ್ದಂತೆ ಲಿಂಗವನಂಯಜೀಕು. 


ಕರಣಂಗಳಿದ್ದಂತೆ ಘನಲಿಂಗವ ಭೇದಿಸಬೇಕು. ಹೀಗಲ್ಲದೆ ಮರೆದರಿ 
ಯಲಿಲ್ಲ. ಅರಿದು ಮಕೆ ಈ ಉಭಯದ ಸಂದಿಯಲ್ಲಿ ಬೆಳಗು 


ಅಂತು- ಒತ್ತಿ, ನಾಶವಾಗಿ; ತಡೆ ಪ್ರತಿಬಂಧ 
೩. ಆದಿ ಮಧ್ಯಾವಸಾನವನರಿಯಬೇಕೆಂಬರು. ಆದಿಯಲ್ಲಿ ನಿಂದ; 


ಮಧ್ಯದಲ್ಲಿ ಕಂಡು ರರ ಆ ಆರಿಯಬೇಕೆಂಬರು. ಅರಿವುದೊಂದೋ 
ಮೂರೋ ಬಂದಲ್ಲಿ ನಿಂದಿತ್ತು. ನಿಂದುದ ಕಳೆದು ಸಂದ ಹರಿ ಸದಾ 
ಶಿವಮೂರ್ತಿಲಿಂಗವನರಿವುದಕ್ಕೆ. 

೪. ಕೆಯಿ ಬೆಳೆವಲ್ಲಿ ಸರಿಗೆ ಮುನಿವರಲ್ಲದೆ ಬೆಳೆಗೆ ಮುನಿವರೇ 
ಅಯ್ಯು? ಅರಿದಂಗವ ತಾ ಳಿದವರ್ಲಿ ಮರವೆಗೆ ಮುನಿವರಲ್ಲದೆ ಅರಿವಿಗೆ 
ಮುನಿವರುಂಟೆ ಅಯ್ಯ? ಖುಲ್ಲ ಆವಿಂಗೆ ಕಾಲ ಕಟ್ಟುನರಲ್ಲದೆ ಮೊಲೆಗೆ 
ಕಟ್ಟಿದರುಂಟಿ ಅಯ್ಯ? ಗುರುವಾದಡಾಗಲಿ, ಲಿಂಗವಾದಡಾಗಲಿ, 
ಜಂಗಮವಣದಡಾಗಲಿ, ಅರಿವಿಂಗೆ ಶರಣು, ಮರವಿಂಗೆ ಮಥನವ ಮಾಡ 
ಬಲ್ಲರೆ, ಅದು ನೀವು ಕೊಟ್ಟಿ ಅರವಿನ. ಮಾರನಿರಲ ಸದಾಶಿವ 
ಮೂರ್ತಿಲಿಂಗದ ಬರವು. 

ಕೆಯಿಂಷ ಹೊಲ; ಸರಿಎ ಮಳೆ; 


೫. ವೇದವೇದಾಂತಂಗಳಿಂದ, ಸಿದ್ಧಿಸಿದ್ಧಾಂತಂಗಳಿಂದ ಎಲ್ಲಿ 
ನೋಡಿದರೂ ವಿಚಾರ ಒಂದೇ ಭೇದ. ಅರಿದಲ್ಲಿ ವ:ಲಕ್ಕೆ ಹೊರಗು. 
ಮರೆತಲ್ಲಿ ಜು ಅರಿವು ಮರವು ನಿಂದಲ್ಲಿ ಸದಾಶಿವಮವಾರ್ತಿ 
ಲಿಂಗದ ಬೆಳಗು, 

೬. ಬ್ರಹ್ಮಾಂಡದ ಧರೆಯ ಮೇಲೆ ಅರಿಬಿರಿದಿನ ಮಂತಣದ ಗಿರಿ 
ಹುಟ್ಟಿತ್ತು. ಆ ದುರ್ಗಕ್ಕೆ ಮೂವರು ಧೊರೆಗಳು ಹುಟ್ಟಿದರು. ಒಬ್ಬ 
ನರಪತಿ, ಒಬ್ಬ ಸುರಪತಿ. ಒಬ್ಬ ಸಿರಿಮುರಿಗೊಡೆಯ. ವೂ ದುರ್ಗ 
ಒಂದೇಯಾಗಿ ಸಂಡೇಹಕ್ಟೀಡಾಗುತ್ತಿದೆ. ಸದಾಶಿವ ಮೂರ್ತಿಲಿಂಗಸಂಗ 
ವಾಗಿಯಲ್ಲದೆಯಾಗದು. 


ಟೀಕು- ಆ ಪ್ರಪಂಚ ಬ್ರಹ್ಮಾಂಡದಿಂದುದಯವಾದ ಪೃಥ್ವಿ ಯಂ 
ಶದ ತನುವೆಂಬದೀಗ ಬ್ರಹ್ಮಾಂಡದ ಧರೆಯ ಮೇಲೆ ಎಂಬ ಶಬ್ದಕ್ಟರ್ಥ. 


೪೨ 


ಅಂತಪ್ಪ ದೇಹದಲ್ಲಿ ಆರಿಗೂ ಸಾಧ್ಯವಲ್ಲದ ಭಿನ್ನಭಾವ ಯುಕ್ತವಾದ 
ಹೆಂಕಾರನೆಂಬ ಗಿರಿ ಹುಟ್ಟತ್ತೆಂಬುದೀಗ ಅರಿಬಿರಿದಿನ ಮಂತಣದ ಗಿರಿ 
ಹುಟ್ಟಿತ್ತೆಂಬ ಶಬ್ದಕ್ಕರ್ಥ. ಅಂತಸ್ಪಹಂಕಾರವೆಂಬ ದುರ್ಗಕ್ಕೆ ಜೀವತ್ರ 
ಯಂಗಳೆ ಕರ್ತರಾಗಿಹರೆಂಬುದೀಗ ಆ ದುರ್ಗಕ್ಕೆ ಮೂನರು ಧೊರೆಗಳು 
ಹುಟ್ಟಿದರು ಎಂಬ ಶಬ್ದಕ್ಕರ್ಥ. ಕರ್ಮೆೇಂದ್ರಿಯಂಗಳ ವ್ಯವಹಾರಕ್ಕೆ 
ಕರ್ತನಾಗಿಹನು ವಿಶ್ವನೆಂಬುದೀಗ ಒಬ್ಬ ನರಸತಿ ಎಂಬ ಶಬ್ದಕ್ಕರ್ಥ. 
ಜ್ಹಾನೇಂದ್ರಿಯಂಗಳ ವ್ಯವಹಾರಕ್ಕೆ ಕರ್ತನಾಗಿಹನು ತೈಜಸನೆಂಬುದೀಗ 
ಒಬ್ಬ ಸುರಪತಿ ಎಂಬ ಶಬ್ದಕ್ಕರ್ಥ. ತಾಸತ್ರಯಾಗ್ನಿಸಂಬಂಧವಾದ 
ಮಾಯಾ ಭೋಗಕ್ಕೆ ಕರ್ತನಾಗಿಹನು ಪ್ರಾಜ್ಞನೆಂಬುದೀಗ ಒ) ಸಿರಿ 
ಮುರಿಗೊಡೆಯನೆಂಬ ಶಬ್ದಕ್ಕರ್ಥ. ಆ ಜೀವತ್ರಯಂಗಳಿಗೆ ಆಧಾರವಾದ 
ಅಸಂಕಾರವೆಂಬ ದುರ್ಗ ಒಂದೇಯಾಗಿ ಜೀವಭಾವದ ಸಂಕಲ್ಪಕ್ಕೊಳ 
ಗಾಗುತ್ತಿಹುದೆಂಬುದೀಗ ಮೂವರ ದುರ್ಗ ಒಂದೇಯಾಗಿ ಸಂದೇಹಕ್ಸೀ 
ಡ:ಗುತ್ತದೆ ಎಂಬ ಶಬ್ದಕ್ಕರ್ಥ. ಸುಜ್ಞುನೋದಯದಿಂ ಜೀವಭಾವ 
ನಿವೃತ್ತಿ ಮಾಡಿ ಶ್ರೀಗುರುಕಾರುಣ್ಯದಿಂ ಸರ್ವಾಂಗಲಿಂಗ ಸಂಬಂಧಿಯಾದ 
ಶರಣಂಗಲ್ಲದೆ ಅಹಂಕಾರವಳಿದು ನಿರಹಂಕಾರವಾಗಬೇಕೆ:ಬುದೀಗ ಸದಾ 
ಶಿವಮೂರ್ತಿಲಿಂಗಸಂಗವಾಗಿಯಬ್ಲದೆಯಾಗದು ಎಂಬ ಶಬ್ದಕ್ಕರ್ಥ. 


೪ಪಿ 


ಮಾಯೆಯ ನ್ನು ದೂರಮಾಡುನದು. 


ನಿನರಣೆಃ-. ಮಾಯೆಯು ಚೇದಭಾವನನ್ನು ಹುಟ್ಟಿಸುತ್ತದೆ. 
ಈ ಭೇದಭಾವವಡಗಲು ಸರಮಾತ್ಮಲಿಂಗವು ಪ್ರಕಾಶಿಸಹತ್ತುವದು. 
(೭) ಇಂಥ ಮಾಯೆಯನ್ನು ಸಂಹರಿಸುವದು ಜೀವನ ಮುಖ್ಯ ಕರ್ತ 
ವ್ಯವು. ಸುಜ್ಞಾನ ಪ್ರಕಾಶದಿಂದಲೇ ಈ ಮಾಯೆಯ ಸಂಹಾರವಾಗುವದು. 
(೮) ಆದರೆ ಮನುಷ್ಯನ ದೇಹದಲ್ಲಿ ಮನಸ್ಸೆಂಬುದಿದ್ದು ಅದು ಅಜ್ಜಾ 
ನದ ಕಡೆಗೆ ಅವನನನ್ನು ಹೊರಳಿಸುತ್ತದೆ. ಆದರೆ ಸುಜ್ಞಾನೋದಯ 
ವಾಗಲು ಮನೋವರ್ತನೆಯಲ್ಲಿ ಚಿದ್ದಿಂದುವು ಪ್ರಭಾವಿಸುತ್ತದೆ, ಅದು 
ಪ್ರಪಂಚವನ್ನು ನಿವೃತ್ತಿಮಾಡಿ ಮನವನ್ನು ಅವಗ್ರಹಿಸುತ್ತಡೆ. ಆದಕಿ 
ಇದು ಗುರುಕಾರುಣ್ಯದಿಂದ ಪ್ರಾಸ್ರವಾಗುತ್ತದೆ. (೯-೧೧) ಈ ಮಾಯೆ 
ಯನ್ನು ಹೋಗಲಾಡಿಸುವದು ಬಹು ದುಸ್ತರವಾದದ್ದು. ಬ್ರಹ್ಮೆ, ವಿಷ್ಣು, 
ರುದ್ರಕೆಲ್ಲರೂ ಅದರ ಪಾಶಕ್ಕೆ ಒಳಗಾಗಿರುವರು. (೧೪) 


2. ಸಕಲವೆಂಬನ್ನಕ್ಕ ನೀಃೀಕಲ ಉಂಟು. ನಿಃಕಲನೆಂಬುದು 
ನಾಮ ರೂನು. ಅದೆಂತೆಂದೊಡೆ ತ್ರಿನಿಧವ ಕೂಡಿ ಬೆಳಗುವ ಜ್ಯೋತಿಯ 
ಒಡವೆ ಘಟವಾಗಿ ಬೆಳೆಗೆ ಪ್ರಾಣವಾಗಿ ತೋರುವನ್ನಕ್ಕ ಮಾಯಾಸಂಗ 
ವಾಗಿಹುದು. ಅದತ ಬೆಡಗಡಗೆ ಸದಾಶಿವಮೂರ್ತಿ ಲಿಂಗವು ನಿರ್ಮಾಯ. 


೮. ಕೊಂಬಿನ ಮೇಲಣ ಹಕ್ಕಿಯ ಆಕಾಶದ ಮೇಲಣ ಗಿಡಗ 
ಹಿಡಿಯಿತ್ತು. ಕೊಂಬು ಹಕ್ಕಿಯ ಕೂಡದೆ ಗಿಡಗನ ಕಡಿಯಿತ್ತು 
ಹಕ್ಕಿಯು ಗಿಡಗನ ಕೂಡೆ ಕಡಿವ ಕೊಂಬ ಚಿಟ್ಟಿಯ ಮರಿ ನುಂಗಿತ್ತು 
ಸದಾಶಿನಮೂರ್ತಿ ಲಿಂಗವನರಿಯಿತ್ತು. 


ಟೀಕುಃ-- ಶಿವಜ್ಞಾನೋದಯನಾದ ಶರಣನ ಶಿವಭಾವದಲ್ಲಿ ಸನ್ನಿ 
ಹಿತವಾಗಿರ್ಪ ಪರಮಾತ್ಮನೆಂಬುದೀಗ ಕೊಂಬಿನ ಮೇಲಣ ಹಕ್ಕಿ ಎಂಬ 
ಶಬ್ದಕೃಥೇ. ಆತ್ಮಾಕಾಶದಲ್ಲಿರ್ಪ ಮಾಯೆಯು ಆ ಪರಮಾತ್ಮನನುಗೃ 
ಜಸಿತ್ತೆಂಬುದೀಗ ಆಕಾಶದ ಮೇಲಣ ಗಿಡಗ ಹಿಡಿಯಿತ್ತೆಂಬ ಶಬ್ದಕ್ಕರ್ಥ. 
ಆ ಶಿವಭಾವವು ಪರಮಾತ್ಮನೆಂಬ ಪಕ್ಷಿಯ ಮಾಯೆಗೆ ಕೂಡದೆ ಎಂಬು 
ದೀಗ ಕೊಂಬು ಹಕ್ಕಿಯ ಕೂಡದೆ ಎಂಬ ಶಬ್ದಕ್ಕರ್ಥ. ಆ ಶಿನಭಾ 
ವವು ಮಾಯೆಯ ಸಂಹರಿಸಿತ್ತೆಂಬುದೀಗ ಗಿಡಗನ ಕಡಿಯಿತ್ತೆಂಬ ಶಬ್ದ 
ಕೃರ್ಥ. ಆ ಪರಮಾತ್ಮನೆಂಬ ಪಕ್ಷಿಯನು ಮಾಯೆ ಎಂಬ ಗಿಡಗನು 


ಅಲ 


ಆ ಸಕಲ ಪ್ರಪಂಚ ನಿವೃತ್ತಿಯ ಮಾಡುವ ಶಿವಭಾವವನು ಸೂಕ್ಷ ನನಾದ 
ಜಾ ಸುಜ್ಞಾನ ಪ್ರ ಪ್ರಕಾಶವನನಗ್ರಹಿಸಿತ್ತೆಂಬುದೀಗ ಹಕ್ಕಿ ಯು 
ಗಿಡಗನ ಕೂಡೆ ಕಡಿನ HS ಚಿಟ್ಟೆಯ ಮರಿ ನುಂಗಿತ್ತು ಸದಾಶಿವ 
ಮೂರ್ತಿಲಿಂಗವನರಿಯಿತ್ತೆಂಬ ಶಬ್ದಕ್ಕರ್ಥ. 

೯. ಧರೆಯ ಹಾವು ಆಕಾಶದೊಳಗಣ ಕಪ್ಪೆ ಒಡಗೂಡಿ ಊರನೆ 
ಯಾಗಿ ಹಾವು ಗಾರುಡವ ನುಂಗಿ ಕಪ್ಪೆ ಹಿಡಿವ ಜೋಗಿಯ ನುಂಗಿತ್ತು. 
ಮತ್ತೆ ಕಪ್ಪೆಗೆ ಸರ್ಪಗೆ ವಿರೋಧವಾಗಿ ಕಪ್ಪೆ ಜೋಗಿಯನುಗುಳ ಘಟ 
ಸರ್ಪನ ನುಂಗಿತ್ತು. ಕಪ್ಪೆಯ ವಿಷ ತಾಗಿ ಜೋಗಿ ಮತ್ತನಾದ. ಇಂತೀ 
ಬೇದದಿಂದಿರವು ತಾನೆ ಸದಾಶಿವಮೂರ್ತಿಲಿಂಗವು ತಾನು ತಾನೆ. 


ಟೀಕು - ಪಂಚಭೂತಾಶ್ರಯವಾದ ದೇಹದಲ್ಲಿ 
pin ಧರೆಯ ಹಾವು ಎಂಬ ಶಬ್ದಕ್ಕರ್ಥ. ಆತ್ಮೂಕ | 
ಇಪಿಣಿಯಾದ ಮಾಯೆಯೆಂಬುದೀಗ ಆಕಾಶದೊಳಗಣ ಕಪ್ಪೆ ಎಂಬ 
ಸಚ ಅಂತಗ್ಸ ಮನ ಮಾಯೆ ಎರಡೂ ವೇಹದಲ್ಲಿ ಒಂದೇ 
ರೂಫಿ ಜರುತ್ತಿತನೊಟುದೀಗ ಒಡಗೂಡಿ ಊರವೆಯಾಗಿ. ಎಂಬ 
ಶಬ್ದಕ್ಕರ್ಥ. ಅಂತಪ್ಪ ಮನಸ್ಸನು ಆಹ್ವಾನಿಸಿ ಹಿಡಿಯಬೇಕೆಂಬ ಭಿನ್ನ 
ಜ್ಞಾನಿಗಳ ಸರ್ವಾಂಗವನು ಸಂಕಲ್ಪ ಭಾವದಿಂದನಗ್ರಹಿಸಿತ್ತೆಂಬುದೀಗ 
ಹಾವು ಗಾರುಡವ ನುಂಗಿ ಎಂಬ ಶಬ್ದಕ್ಕರ್ಥ. ಆ ಮಾಯೆ ಮನವ 
ಆಹ್ವಾನಿಸಿ ಹಿಡಿಯಬೇಕೆಂಬ ಖಂಡಿತ ಜ್ಞಾನಿಗಳ ತಾನೇ ಅವಗ್ರಹಿಸಿ 
ತ್ರೈಂಬುದೀಗ ಕಪ್ಪೆ ಹಿಡಿವ ಜೋಗಿಯ ನುಂಗಿತ್ತೆಂಬ ಶಬ್ದಕ್ಕರ್ಥ. 
ಇಂತಪ್ಪ ಪಿಂಡದಲ್ಲಿ ಸುಜ್ಞಾನೋದಯನಾಗಲು ಆ ಮಾಯೆಯಳಿದು 
ನಿವೃತ್ತಿಮುಖದಿಂ ಚಿದ್ಬಿಂದುವೆ ಪ್ರಭಾವಿಸಿ ಮನೋವರ್ತನೆಯ ನಿವೃತ್ತಿ 
ಮಾಡಿತ್ತೆಂಬುದೀಗ ಮತ್ತೆ ಕಪ್ಪೆಗೆ ಸರ್ಪಗೆ ವಿರೋಧವಾಗಿ ಎಂಬ 
ಶಬ್ದಕ್ಕರ್ಥ. ಆ ಪರಮ ಶಾಂತಿಯ ಚಿದ್ಬಿಂದು ಶಂಕಾವಿಷ ಸಂಬಂಧಿ 
ಯಸ್ಪ ಜೀವನ ಸ್ರಸಂಚಿನಿಂ ಬೇರ್ಪಡಿಸಿತ್ತೆ ಂಬುದೀಗ ಕಫ ಜೋಗಿಯ 
ಮುಗಳಿ ಎಂಬ ಶಬ್ದಕ್ಕರ್ಥ. ಆ ಜೀವಭಾವ ಪ್ರಪಂಚ ನಿನೃತ್ತಿಮಾಡಿದ 
ಚಿದ್ಬಿಂದುಪ್ರಕಾಶವು ಮನವನವಗ್ರಹಿಸಿತ್ತೆಂಬುದೀಗ ಸರ್ಪನ ನುಂಗಿ 
ತ್ರೈಂಬ ಶಬ್ದಕ್ಕರ್ಥ, ಆ ಪರಮಶಾಂತಿಯ ಚಿದ್ದಿಂದುವಿನಲ್ಲಿರ್ದ ಚಿದ 
ಮೃತ ರಸವೆ ಶ್ರೀಗುರು ಕಾರುಣ್ಯದಿಂ ಸಪ್ಪಿ)ಯಾಲಿಂಗವಾಗಿ ಬಂದು 
ಣನ ಸರ್ವಾಂಗದಲ್ಲಿ ದಷ್ಟವಾಗಲು ಆ ಸಜ್ಜೀನನು ಚಿದ್ಧನಲಿಂಗ 


ಇ ಮನಸ್ಸೆಂಬು 
ತ 


ps 
ಆವಿ 
[ual 
PR 
ಇಶದಲ್ಲಿರ್ಸ ಅಜಚ್ಜಾನ 


೪೫ 


ದಲ್ಲಿ ಸರನುಕಾಷ್ಮಿಯಾದನೆಂಬುದೀಗ ಕಪ್ಪೆಯ ವಿಷ ತಾಗಿ ಜೋಗಿ 
ಮತ್ತನಾದ ಇಂತೀ ಭೇದದಿಂದಿರವು ತಾನೆ ಸದಾಶಿನಮೂರ್ತಿ ಲಿಂಗವು 
ತಾನು ತಾನೇ ಎಂಬ ಶಬ್ದಕ್ಕರ್ಥ. 


೧೦. ನಾ ತೋಡಿದ ಬಾವಿಯಲ್ಲಿ ದುಂಡುಕ ಭೇಕ ಒಂದೇ 
ಆಗಿರ್ದವು. ದುಂಡುಕ ಹಸಿದು ಭೇಕನ ನುಂಗಿತ್ತು. ಭೇಕ ಸಾಯದೇ? 
ದುಂಡುಕನ ಕರುಳು ತಿಂದು ಒಣಗಲಾಗಿ ಅಂಗ ಬಿಗಿದು ಭೇಕ 
ನಲ್ಲಿಯೇ ಸತ್ತಿತ್ತು ಎನ್ನ ಬಾನಿ ಕೆಟ್ಟಿತ್ತು. ಸದಾಶಿವಮೂರ್ತಿಲಿಂಗದ 
ಕುರುಹಡಗಿತ್ತು, 


ಟೀಕು;-- ಆತ್ಮಂಗೆ ದೇಹ ಸಂಬ:ಧವಾದಲ್ಲಿ ಸಂಸಾರ ನಿಷಯ 
ರಸ ಕೂಪವನುಂಟುಮಾಡಿಕೊಂಡನೆಂಬುದೀಗ ನಾ ತೋಡಿದ ಬಾವಿ 
ಯಲ್ಲಿ ಎಂಬ ಶಬ್ದಕ್ಕರ್ಥ. ಅಂತಪ್ಪ ತನುವೆಂಬ ಕೂಸದ ಮಧ್ಯ 
ದಲ್ಲಿ ಶಂಕಾ ವಿಷಯ ಸಂಬಂಧಿಯನ್ಸ ಜೀವನು ಪರಮ ಶಾಂತಿಯ 
ಬಿಂದು ಅಡಗಿರುತ್ತಿಹುದೆಂಬುದೀಗ ದುಂಡುಕ ಭೇಕ ಒಂದೇ ಆಗಿದ್ದವು 
ಎಂಬ ಶಬ್ದಕ್ಕರ್ಥ. ಅಂತಪ್ಪ ಜೀವನು ಆ ತೃಷ್ಣೆಯಿಂದ ಆ ಸರಮ 
ಶಾಂತಿಯ ಬಿಂದುವನವಗ್ರಹಿಸಿತ್ತೆಂಬುದೀಗ ದುಂಡುಕ ಹಸಿದು 
ಭೇಕವನುಂಗಿತ್ತೆಂಬ ಶಬ್ದಕ್ಕರ್ಥ. ಅಂತು ಜೀವನವಗ್ರಹಿಸಲು ಆ 
ಪರಮ ಶಾಂತಿಯ ಬಿಂದು ಮರವೆಯಿಂ ನಷ್ಟವಾಗದೆಂಬುದೀಗ ಭೇಕ 
ಸಾಯದೆ ಎಂಬ ಶಬ್ದಕ್ಕರ್ಥ, ಅಂತಪ್ಪ ಜೀವಂಗೆ ಜ್ಞಾನೋದಯ 
ವಾಗಲು ಆ ಜೀವನ ಸಕಲ ಕರಂಗಳನು ಆ ಪರಮ ಶಾಂತಿಯ 
ಬಿಂದುವೇ ಅವಗ್ರಹಿಸಿತ್ತೆಂಬುದೀಗ ದುಂಡುಕನ ಕರುಳ ತಿಂದು 
ಎಂಬ ಶಬ್ದಕ್ಕರ್ಥ. ಆ ಪರಮ ಶಾಂತಿಯ ಬಿಂದು ಅವಗ್ರಹಿಸಲು 
ಜೀನಭೂನವಳಿದು ಸಂಸಾರ ವಿಷಯ ರಸನಶತು ಹೋಯಿತ್ತಿಂ 
ಬುದೀಗ ದುಂಡುಕ ಸತ್ತು ಒಣಗಲಾಗಿ ಎಂಬ ಶಬ್ದಕ್ಕರ್ಥ. ಆ 
ಸಂಸಾರ ವಿಷಯ ರಸವರತು ಹೋದಲ್ಲಿ ತನ್ನ ನಿಜವಪ್ಪ ಪರ 
ಬ್ರಹ್ಮದಲ್ಲಿ ಕೂಡಬೇಕೆಂದು ಗುರೂಪಾವಸ್ಥೆಯ ಮಾಡಲು ಶ್ರೀಗುರು 
ಕರುಣಿಸಿ ಅಂಗದಲ್ಲಿ ಲಿಂಗ ಸಂಬಂಧವ ಮಾಡಲು ಪಂಚಾಚಾರವಿಡಿ 
ದಾಚರಿಸಿ ದೇಹಭಾವ ನಷ್ಟವಾಗಿ ಆತ್ಮನು ಮಹಾಘನದಲ್ಲಿಯೇ ಸರಸ 
ವಾದನೆಂಬುದೀಗ ಅಂಗ ಬಿಗಿದು ಭೇಕನಲ್ಲಿಯೆ ಸತ್ತಿತ್ತು ಎಂಬ ಶಬ್ದ 
ಕೃರ್ಥ. ಅಂತು ಆತ್ಮನು ಲಿಂಗದಲ್ಲಿ ಸಮರಸೈಕೃವಾಗಲು ವಿಷಯ 


೪೬ 


ಕೂಪ ನಷ್ಟವಾಗಿ ಲಿಂಗ ಕರಣನೆಂಬುಭಯ ಭಾವವಡಗಿ ಹೋಯಿ 
ತ್ತೆಂಬುದೀಗ ಎನ್ನ ಬಾನಿ ಕೆಟ್ಟಿತ್ತು ಸದಾಶಿವಮೂರ್ತಿ ಲಿಂಗದ ಕುರು 
ಹಡಗಿತ್ತು ಎಂಬ ಶಬ್ದಕ್ಕರ್ಥ. 


೧೧. ಉರಿಯ ಮಡುವಿನಲ್ಲಿ ಒಂದು ಜಲದ ಕುಸುಮ ಹುಟ್ಟಿತ್ತು. 
ಹರಿಸುರ ಬ್ರಹ್ಮಾದಿಗಳಿಗೆ ವಶವಲ್ಲ ನೋಡಾ. ಆ ಕುಸುಮದ ಎಸ 
೪ನ ಕೂಟಸ್ಥ ಲದಲ್ಲಿ ಕಪ್ಪು, ನಡುಮಧ್ಯದಲ್ಲಿ ತಮ ಕಫೋತ ವರ್ಣ, 
ಅದರ ತುದಿಯಲ್ಲಿ ನಾನಾವರ್ಣದ ಛಾಯೆ ಕೂಡಿ ಅಳಿವುತ್ತಿಹುದು. 
ಆ ಹೂವ ಒಂದೇ ಭೇದದಲ್ಲಿ ಕಿತ್ತು ಸದಾಶಿವ ಮೂರ್ತಿಲಿಂಗದ ಪಾದ 
ದಲ್ಲಿರಿಸಲಾಗಿ ಪದಕ್ಕೆ ಹೊರಗೊಂದು ಮುಕುಟದ ಮೇಲೇರಿತ್ತು. ಇದ 
ಬಲ್ಲವರಾರು ಚೋದ್ಯವ ಹೇಳಿರಣ್ಣು. 


ಟೀಕುಃ-- ತಾಸತ್ರಯಾಗ್ನಿ ಸಂಬಂಧವಾದ ಸಂಸಾರ ವಿಷಯ 
ರಸದ ಘಾತವ ಕಾಣಬಾರದೆಂಬುದೀಗ ಉರಿಯ ಮಡುವಿನಲ್ಲಿ ಎಂಬ 
ಶಬ್ದಕ್ಕರ್ಥ. ಆ ಸಂಸಾರ ವಿಷಯ ರಸದ ಮಧ್ಯದಲ್ಲಿ ಸಂಚಲರೂ 
ಪವಾದ ಮನೋ ಕುಸುಮ ಹುಟ್ಟಿತ್ತೆಂಬುದೀಗ ಒಂದು ಜಲದ 
ಕುಸುಮ ಹುಟ್ಟಿತ್ತೆಂಬ ಶಬ್ದಕ್ಕರ್ಥ. ಅಂತಸ್ಸ ಮನೋ ಪ್ರಕ್ಸ 
ತಿಯ ನಿಲಿಸಿಹನೆಂದೊಡೆ ಬ್ರಹ್ಮ ವಿಷ್ಣು ಮೊದಲಾದ ಸಮಸ್ತ ದೇವತೆ 
ಗಳಿಗೆ ಅಸಾಧ್ಯವೆಂಬುದೀಗ ಹರಿ ಸುರ ಬ್ರಹ್ಮಾದಿಗಳಿಗೆ ವಶವಲ್ಲ 
ನೋಡಾ ಎಂಬ ಶಬ್ದಕ್ಕರ್ಥ. ಆ ಮನ್ಮೋ ಕುಸುಮದ ಎನಸಳೆಂ 
ಡೊಡೆ ಇಂದ್ರಿಯಂಗಳು, . ಅಂತಪ್ಪ ಇಂದ್ರಿಯಂಗಳನೊಳಗೊಂಡಿರ್ಪ 
ಸ್ಥೂಲ ದೇಹವೆಲ್ಲ ಅಜ್ಞಾನಮಯವಾಗಿಹುದೆಂಬುದೀಗ ಆ ಕುಸುಮದ 
ಎಸೇನ ಕೂಟಸ್ಥಲದಲ್ಲಿ ಕಪ್ಪು ಎಂಬ ಶಬ್ದಕ್ಕರ್ಥ. ಆ ಮನಸ್ಸು 
ಸೂಕ್ಷ್ಮದೇಹದಲ್ಲಿ ಮರನೆಯನೆಯ್ದ ” ಷಡ್ವರ್ಣ ಸ್ವರೂಪವಾಗಿಹುದೆಂ 
ಬುದೀಗ ನಡುಮಧೃದಲ್ಲಿ ತಮ ಕನೋತ ವರ್ಣವೆಂಬ ಶಬ್ದಕ್ಕರ್ಥ. 
ಕಾರಣ ದೇಹದಗ್ರದಲ್ಲಿ ಆ ಮನಸ್ಸು ಸಕಲ ಕರಣಂಗಳ ವ್ಯವಹಾರ 
ದಲ್ಲಿ ಕೂಡಿ ಪ್ರಪಂಚಿನಲ್ಲಿ ಲಯವಾಗುತ್ತಿಹುದೆಂಬುದೀಗ ಅದರ 
ತುದಿಯಲ್ಲಿ ನಾನಾ ಛಾಯೆ ಕೂಡಿ ಅಳಿವುತ್ತಿಹುದೆಂಬ ಶಬ್ದಕ್ಕರ್ಥ. 
ಅಂತಪ್ಪ ಮನೋಮಧ್ಯದಲ್ಲಿ ಶಿವಕೃಷೆಯಿಂದ ಸುಜ್ಞಾನ ಪ್ರಕಾಶವಾ 
ಗಲು ಅಂತಪ್ಪ ಸುಜ್ಞಾನ ಪ್ರಕಾಶದಿಂ ಮನೋ ವರ್ತನೆಯಳಿದು ಸದಾ 
ಸನ ಸ್ವರೂನವನೆಯ್ದಲು ಆ ಪುಷ್ಪವ ಕೃತನಿಶ್ಚಯ ಹಸ್ತದಲ್ಲಿ ಪಿಡಿದು 


೪೭ 


ಸಪ್ಪಿ)ಯಾ ಸ್ವರೂಸನಾದ ಇಷ್ಟಲಿಂಗದಲ್ಲಿ ಸಮರ್ಪಿಸುತ್ತಿರ್ದನೆಂಬು 
ದೀಗ ಆ ಹೂನ ಒಂದೇ ಭೇದದಲ್ಲಿ ಕಿತ್ತು ಸದಾಶಿವ ಮೂರ್ತಿಲಿಂ 
ಗದ ಪಾದದಲ್ಲಿರಿಸಲಾಗಿ ಎಂಬ ಶಬ್ದಕ್ಕರ್ಥ. ಆ ಇಸ್ಟಲಿಂಗದಲ್ಲಿ ಸಂಬಂ 
ಧವಾದ ಉನ್ಮ ನಿತತ್ವ ಸ್ವರೂಸವಾದ ಮನಸ್ಸು ಚತುರ್ವಿಧ ಖಂಡಿತ 
ಪದವ ಮುಟ್ಟದೆ ಜ್ಞಾನ ಸ್ವರೂಪವಾದ ಪರಶಿನ ತತ್ವದಲ್ಲಿ ನಿಷ್ಟ 
ತ್ರಿಯಾಯಿತ್ತೆಂಬುದೀಗ ಪದಕ್ಕೆ ಹೊರಗೆಂದು ಮಕುಟದ ಮೇಲೇ 
ರಿತ್ತು. ಇದ ಬಲ್ಲವರಾರು ಚೋದ್ಯವ ಹೇಳಿರಣ್ಣಾ ಎಂಬ ಶಬ್ದಕ್ಕರ್ಥ. 


೧೨.  ಅಂಧೆಕಾರನೆಂಬ ಮನೆಯ ಬಾಗಿಲಲ್ಲಿ ಅಂಗದ ಕರಡೆ 
ಕಟ್ಟಿ ಮೂರಂಗದ ಕೋಡಗಯೋಡಿಸಿ ಕಾಡುತ್ತಿದೆ. ಮೀರಿದನೆಂಬುವ 
ಕೆಲ್ಲರು ಕರಡಿಯ ನಿಲಿಸಿ ನಿನ್ನಲ್ಲಿ ಸತ್ತು ಕೋಡಗದ ಚೇಷ್ಟೆಯಲ್ಲಿ 
ಸಿಕ್ಕಬೇಡ ನಿನುಗಾರೂತನ ಮಾತು ಇಂತಿನ ಮೀರಿ ನಿಂದನಂಗಲ್ಲದೆ 
ಸದಾಶಿವ ಮೂರ್ತಿ ಲಿಂಗವಿಲ್ಲ. 


ಬೀಕು 8-- ಅಜ್ಞಾನ ಸಂಬಂಧವಾದ ದೇಹವೆಂಬುದೀಗ ಅಂಧ 
ಕಾರವೆಂಬ ಮನೆಯಲ್ಲಿ ಎಂಬ ಶಬ್ದಕ್ಳರ್ಥ. ಆ ದೇಹವನಾಶ್ರಿ ಪಿಸಿ 
ಕೊಂಡಿರ್ನ ಇಂದ್ರಿಯ ದ್ವಾರಂಗಳಲ್ಲಿ ಎಂಬುದೀಗ ಬಾಗಿಲಲ್ಲಿ ಎಂಬ 
ಶಬ್ದಕೃರ್ಥ, ಅಂತಪ್ಪ ದೇಹವನಾಶ್ರೈಸಿಕೊಂಡಿರ್ಪ ಮಾಯೆ ಭವಪಾಶ 
ದಲ್ಲಿ ಬಿಗಿವಡೆದಿತ್ತಿಹಳೆಂಬುದೀಗ ಅಂಗದ ಕರಡಿ ಕಟ್ಟ ಎಂಬ ಶಬ್ದ 
ಕೃರ್ಥ. ಆ ತನುತ್ರಯಂಗಳ ವ್ಯವಹಾರದಲ್ಲಿ ಸಿಕ್ಕಿರ್ಪ ಮನಸ್ಸು 
ಆ ಮಾಯಾವಶಗತರಾಗಿರ್ಸ್ನ ಜೀವರ ಹಾಸ್ಯಕ್ಟೇಡು ಮಾಡಿ ಕಾಡುತ್ತಿ 
ಹುದೆಂಬುದೀಗ ಮೂರಂಗದ ಕೋಡಗಯೋಡಿಸಿ ಕಾಡುತ್ತಿದೆ ಎಂಬ 
ಶಬ್ದಕ್ಸರ್ಥ. ಆ ಸಂಕಲ್ಪರೂಪವಾದ ಮನೋವರ್ತನೆಯ ನಿಲಿಸಿಹ 
ನೆಂಬ ಒಣ ವಾಗದ್ವೈತಿಗಳೆಲ್ಲರೂ ಮಾಯಾ ಪ್ರಪಂಚಿನ ಸುಖಕ್ಕೆ ಸಿಲಿ 
ಲಯವಾಗಿ ಹೋದರೆಂಬುದೀಗ ಮೀರಿದನೆಂಬುವರೆಲ್ಲರೂ ಕರಡಿಯ 
ನಿಲಿಸಿ ನಿನ್ನಲ್ಲಿ ಸತ್ತು ಎಂಬ ಶಬ್ದಕ್ಕರ್ಥ. ಆ ಮನೋವರ್ತನೆಯಲಿ 
ಸಿಲ್ಪಿರ್ನ ಅದ್ವೈತ ಜ್ಞಾನಿಗಳು ಇಲ್ಲದ ಪರಬ್ರಹ್ಮವನುಂಟು ಮಾಡಿ 
ಕೊಂಡು ನುಡಯುತ್ತಿಹರು. ಅದು ಸಲ್ಲದೆಂಬುದೀಗ ಕೋಡಗದ 
ಚಜೇಷ್ಟೆಯಲ್ಲಿ ಸಿಕ್ಕಬೇಡ, ನಿಮಗಾರೂಢದ ಮಾತು ಎಂಬ ಶಬ್ದ 
ಕೃರ್ಥ, ಈ ಸಕಲ ಪ್ರಪಂಚು ದಾಂಟದವಗಲ್ಲದೆ ಅಂಗದ ನಿಜವು 


೪೮ 


ಕಾಣಬಾರದು ಎಂಬುದೀಗ. ಇಂತಿನ ಮೀರಿ ಫಥಿಂದವಗಬ್ಲದೆ ಸದಾಶಿವ 
ಮೂರ್ತಿ ಲಿಂಗವಿಲ್ಲ ಎಂಬ ಶಬ್ದಕ್ಕರ್ಥ. 


೧೩ ಉರಿಯ ಸಿರಿಯ ನಡುನೆ ಒಂದು ಸರೋವರದಲ್ಲಿ ನರಿ 
ತಿರುಗಾಡುತ್ತಿದೆ. ಬಾಲ ಉಡುವಿನಂದ. ನಡು ಬಳ್ಳುವಿನ ಚೊಲ್ಲೆಯ 
ದಂದ. ತಲೆ ಕೋಡಗದಂತೆ ರೂಪು ನರಿಯಾಗಿ, ಆತ್ಮ ಕುಕ್ಕುರನಾಗಿ, 
ಏತಕ್ಕೂ ಸಿಕ್ಕದೆ ಸರೋವರದಲ್ಲಿ ಹೆರದಾಡುತ್ತಿದೆ. ಅದು ಸದಾಶಿವ 
ಮೂರ್ತಿಲಿಂಗವನರಿದವರಿಗಲ್ಲದೆ ಸಿಕ್ಕದು ಆ ಜೀವ. 


ಟೀಕು ಃ-- ತಾಪತ್ರಯಾಗ್ದಿ ಸಂಬಂಧವಾದ ಸ್ಥೂಲಬೇಹದ ಪ್ರಾರ 
ಬೃ್ಹಭೋಗ ಸಂಬಂಧವಾದ ಸೂಕ್ಷ್ಮ ದೇಹದ ಮಧ್ಯದಲ್ಲಿ ಎಂಬುದೀಗ 
ಉರಿಯ ಸಿರಿಯ. ನಡುವೆ ಎಂಬ ಶಬ್ದಕ್ಕರ್ಥ. ಅಂತನ ಸೂಕ್ಷ್ಮ 
ದೇಹದ ಮಧ್ಯಸ್ಥವಾದ ಹೃದಯ ಕಮಲದಲ್ಲಿ ಜೀವನು ಹಂಸಗತಿ 
ಗಳಿಂ ಸಂಚರಿಸುತ್ತಿಹನೆಂಬುದೀಗ ಸಂದು ಸರೋವರದಲ್ಲಿ ನರಿ ತಿರು 
ಗಾಡುತ್ತಿಡಿ ಎಂಬ ಶಬ್ದಕ್ಕರ್ಥ. ಅಂತಕ್ಸ ಜೀವನ ಭವನಾಶವು 
ತಮೋಗುಣದಲ್ಲಿ ಕೂಡಿರುತ್ತಿಹುದೆಂಬುದೀಗ ಬಾಲ ಉಡುವಿನಂದ 
ವೆಂಬ ಶಬ್ದಕ್ಕರ್ಥ. ಆ ಜೀವನ ಅಂತರ್ದೇಹವು ಸತ್ಸ ಣಮವನೊ 
ಳಗೆ ಕೊಂಡಿಹುದೆಂಬುದೀಗ ನಡು ಬಳ್ಳುವಿನ ಜೊಲ್ಲಹದಂದವೆಂಬ 
ಶಬ್ದಕ್ಕರ್ಥ. ಆ ಜೀವವೃತ್ತಿ ಜ್ಞಾನವೆಂಬ ಶಿರಸ್ಸು ಮನೋನರ್ತನೆ 
ಯಲ್ಲಿ ಕೂಡಿರುತ್ತಿಹುದೆಂಬುದೀಗ ತಲೆ ಕೋಡಗದಂದ ಎಂಬ ಶಬ 
ಕೃರ್ಥ ಆ ದೇಹವು ಜೀವನ ವ್ಯವಹಾರದಲ್ಲಿ ಕೂಡಿರುತ್ತಿಹುದೆಂಬ್‌ 
ದೀಗ ರೂಪು ಸರಿಯಾಗಿ ಎಂಬ ಶಬ್ದಕ್ಕರ್ಥ. ಆ ಜೀವನು ಇಂದ್ರಿ 
ಯಗಳ ವ್ಯವಹಾರದಲ್ಲಿ ಚರಿಸುತ್ತಿಹನೆಂಬುದೀಗ ಆತ್ಮ ಕುಕ್ಕುರನಾಗಿ 
ಎಂಬ ಶಬ್ದಕ್ಕರ್ಥ. ಆ ಜೀವನ ನಿಲವು ಭಿನ್ನಯೋಗಾಭ್ಯಾಸಂಗಳಿಂ 
ಗ್ರಹಿಸಿಹೆನೆಂದೊಡೆ ಅಸಾಧ್ಯ ವೆಂಬುದೀಗ ಯಾತಕ್ಕು ಸಿಕ್ಕದೆ ಎಂಬ 
ಶಬ್ಧ ಕ್ಕರ್ಥ. ಆ ಜೀವನು ಅಷ್ಟದಳ ಕಮಲದಲ್ಲಿ ಮನ ಸವನಂಗ 
ಳೆಂಬ ರೆಕ್ಕೆಗಳಿಂ ಚರಿಸುತ್ತಿಹುದಾಗಿ ಸುಜ್ಞಾನೋದಯದಿಂ ತನ್ನ 
"ನಿಜವ ತಿಳಿದ ಶರಣಂಗೆ ಜೀವಭಾವವಳಿದು ಸಜ್ಜೀನ ಸ್ವರೂಪವಾ 
ಗುತ್ತಿಹುದಲ್ಲದೆ ಉಳಿದವರಿಗೆ ಅಸಾಧ್ಯವೆಂಬುದೀಗ ಸರೋವರದಲ್ಲಿ 
ಹರಿದಾಡುತ್ತಿದೆ ಅದು ಸದಾಶಿನಮೂರ್ತಿ ಲಿಂಗವನರಿದವನಿಗಲ್ಲದೆ 
ಸಿಕ್ಕದು ಜೀವ ಎಂಬ ಶಬ್ದಕ್ಕರ್ಥ. 











ಸಂಪಾದಕ. 

ರಾ.'ಸಾ ಫೆ. ಗು. ಹಳಕಟ್ಟಿ ಬಿ. ಎ. ಎಲ್‌. ಎಲ್‌. ಬಿ. 

—~ Ca ——— 
ಸಂಪುಟಿ ೧೨] ಮೇ ೧೯೩೮. [ ಸಂಚಿಕೆ ೮ 

ವಿಷಯಾನುಕ್ರಮಣಿಕೆ, 

ವಿಷಯಗಳು. ಲೇಖಕರು. ಪುಟ 

೧. ಮಹಾದೇವಿಯಕ್ಕನ 1 ಶೀಚಂದ್ರಶೇಖಸ ದೇವರು ೪೦೧ 
ಮದುವೆಯ ವಿವಾಡ ಅಡ್ಡೂರು 

೨: ಓ ಕುಮಾರ (ಕಪಿತ್ರಿ ೪೧೮ 


೯. 
೧೦. 


ಶಿವಾನುಭವ. 








ಶ್ರೀನಿಡುಮಾಮಿಡಿ ಮಠದ ಎಂ. ಜಿ. ನಂಜುಡಾರಾಧ್ಯ ೪೧೯ 
"ಇತಿಹಾಸ ೨ ಹಿದ್ಧ ಗಂಗಾ 


ವಚನಸಾಹಿತ್ಯ ದ ಮಹತ್ವ -ಶೀಯಂತ ಜೀರಗೆ ೪೨೭ 
ಬಸವಪ್ಪ ಬಿ. ಏ. 
ಶೀನಿಶ್ವವಿಭೂತಿ ಬಸವೇಶ /1(ಕವಿತೆ) ೪೩೨ 


ಶೀಕರಭಾಷ್ಯ ವಿಮರ್ಶವ್ರ ಶ್ರೀ. ಸಿದ್ಧರಾಮಪ್ಪಾ ಪಾವಟಿ ೫49 
ಮೃತಸ್ವತ್ನ್ನ (ಕವಿತೆ), ಶ್ರೀ. ಈಶ್ನರ ಸಣಕಲ್ಲ ಬೆಳೆಗಾವಳಳಕಿ 
ಹರಿಹರದೇವನ ೯”. ಶ್ರೀ ಎಸ್‌. ಶಿವಯೋಗಿ ೪೪೬ 
ರಕ್ಸುಶತಕ ಶಿವಯೋಗಮಂದಿರ ಬನಾರಸ್‌ 
ನಿಶ್ವವಿದ್ಯಾಲಯಗಳಲ್ಲಿ ವೀರಶೈನ ಸಂಸ್ಕೃತಿಯ ಅಭಾ ಸ. ೪೫೦ 
ವಚನಶಾಸ್ತ್ರ ಸಾರ ಭಾಗ ೨ (ವೀರಪ್ಫಿವ ಸಿದ್ಧಾಂತ)” ಇಹಕ್ಳಿ 


6೦ ಆಪ ESBS IRE ಟೂ 


ವಚನಶಾಸ್ತ್ರಸಾರ ಭಾಗ ೨. 


( ವೀರಶೈವ ಸಿದ್ಧಾಂತ.) 


i ಬೈರಾ 


ರಾ। ಸಾ| ಫೆ. ಗು. ಹಳಕಟ್ಟಿ ಇವರು ಹೊಸದಾಗಿ ವಿರಚಿ 
ಹದ ಈ ಉದ್ದ್ರಂಥವು ನಮ್ಮಲ್ಲಿ ದೊಕೆಯುವದು. ಇದರಲ್ಲಿಯ 
ಕ್ರಟಿಗಳು ೬೩೧ ಡೇಮಿ. ಬೆಲೆ ೪-೮-೦ 


ಮ್ಯಾನೇಜರ 
ಓತಚಿಂತಕ ಪ್ರಿಂಟಿಂಗ ಪ್ರೆಸ್‌ 
ನಿಜಾಪುರ, 


ಶಿವಾನುಭವ. 


ವರ್ಷ ೧೨] ಮೇ ೧೯೩೮ [ಸಂಚಿಕೆ ೮ 








ಮಹಾ ದೇವಿಯಕ್ಕನ ಮದುವೆಂತಂ ವಿವಾದ, 


(ಹಿಂದಿನಿಂದ ಸಾಗಿದುದು.) 
(ಲೇ;-- ಶ್ರೀ ಚಂದ್ರಶೇಖನದೇನರು ಅಡ್ಡೂರು, ಮಂಕ್ಕಾಂ ಬೆಂಗಳೂರು.) 


DN ಸ. 


ಪೊ. ಎಸ್‌. ಎಸ್‌. ಮಾಳವಾಡ ಎಮ್‌. ಎ. ಇವರ ಕೆಲವು 


ಪ್ರಶ್ನೆಗಳಿಗೆ ಹಿಂದಿನ ಲೇಖನದಲ್ಲಿ ಕೆಲವು ಉತ್ತರ ಹೇಳಿರುವೆನಾದರೂ 
ಇನ್ನೂ ಕೆಲವು ಅವರ ಆಕ್ಷೇಷಣೆಗಳಿಗೆ ನನಗೆ ತಿಳಿದಮಟ್ಟಿಗೆ ಇಲ್ಲಿ 
ಉತ್ತರಿಸುವದು ಉಚಿತವೆನಿಸದಿರದು. 


ಇವರು "ಹೀಗೆ (ಲಗ್ನವಾಗಿಕ್ಲೆಂದು) ವಾದಿಸುವವರಿಗೆ ಶೈವಭಕ್ತಿ 
ಸಾಮ್ರಾಜ್ಞಿಯು ಭವಿಯೊಡನೆ ಮದುವೆಯಾಗುವ ಕಲ್ಪನೆ ಸಹ್ಯವಾಗಿ 
ತೋರುವದಿಲ್ಲ, ಎಂದು ಬರೆದಿರುವರು, ಅಕ್ಕನವರ ವಚನಗಳನ್ನು 
ವಿಚಾರಿಸಿದರೆ ಅವರಿಗೆ ಕೇವಲ ಭವಿಯೊಬ್ಬನೊಡನಲ್ಲ, ಭಕ್ತರೊಡನೆಯೂ 
ಮದುವೆಯಾಗುವ ಇಷ್ಟನಿದ್ದಂತೆ ತೋರುವದಿಲ್ಲ ಎಂದು ಊಹಿಸಬ 
ಹುದಾಗಿದೆ. ಅವಳಲ್ಲಿ ಆವಿರ್ಭವಿಸಿದ ವಿರತಿಯೇ ಆ ತೆರನಾಗಿದೆ. 


ನಾನು ಉದಹರಿಸಿದ "ಮಿಕ್ಕಿನ ಲೋಕದ ಗಂಡರ ಸಂಬಂಧನೆ 
ನಗಿಲ್ಲವಯ್ಯ ' ಎಂಬ ಮಾತಿಗೆ ಇವರು "ಅದೇ ಉಕ್ತಿಯಿಂದ “ಮದು 
ವೆಯಾಗಿದ್ದರೂ ಲೋಕದ ಗಂಡರ ಸಂಬಂಧವನ್ನು ತಡೆದುಹಾಕಿದ್ದಾ 
ಳೆಂಬ ಅಭಿಪ್ರಾಯವನ್ನೂ ಕೂಡ ನಾವು ಪಡೆಯಬಹುದಾಗಿದೆ. ' ಎಂದು 
ಊಹಿಸಿದ್ದಾರೆ. ಆದರೆ ಇವರು. "ಗಂಡರ' ಎಂಬ ಬಹುವಚನಕ್ಕೆ 


೪೦೨ ಶಿವಾನುಭನ. 
ಯಾವ ಅರ್ಥವನ್ನು ಫೇ ಸ ಜ| ಸರ್ವವಾ 


Ae ಏಕೆ ತು ಭವಿಯ ಇಟ್‌ ಒಲ್ಲೆ 
ನೆಂದು ಬಿಟ್ಟುಹೋಗುವಾಗ ಅವಳ ತಾಯ್ತಂದೆಗಳು ಬಂದು ಭವಿ 
ಯಾಗಿದ್ದರೂ ಭಕ್ತನನ್ನಾದರೂ ಮಾಡಿಕೊ ಎಂದು ಹೇಳುವಾಗ ಅಕ್ಕನು 
ಈ ಮಾತನ್ನು ಅಂದಿರಬೇಕು. ಒಂದು ಸಕ್ಷ ಇವರು: ಹೇಳುವಂತೆ 
ಲಗ್ನವಾಗಿ ಅನಂತರ ಕೌಶಿಕನ ಸಂಬಂಧವನ್ನು ತಡೆದುಹಾಕಿದಳೆಂದು 
Fe ಏಕನಚನವನ್ನು ಹೇಳಿದ್ದರೆ ನಡೆಯುತ್ತಿರಲಿಲ್ಲವೇ? 
ಮತ್ತು ಇದೇ ಲೇಖಕರು ಮುಂಡೆ "ಲೋಕದ ಗಂಡನನ್ನು ಪಡೆದಿ 
ದ್ದರೂ ಅವನು "ಸಾವು ಕೆಡುವ' ಗಂಡನಾದುದರಿಂದ ಅವನನ್ನು ಒಲೆ 
ಯೊಳಗಿಕ್ಳು' ಎ:ದು ಹೇಳಿ ಬಾಲ್ಯದ ತನ್ನ ಕನಸಿನ . ...ದಿವೃಸ್ತರೂಸ 
ನನ್ನು ಕಾಣುವ ಬಯಕೆಯಿಂದ ಹೊರಟುಹೋಗಿರಬೇಕೆಂದು ಊಹಿ 
ಸುನದು ತಪ್ಪಾಗಲಾರದು ಎಂದು ಹೇಳಿರುವರು. ಅಕ್ಕಗಳ ವಚನವು 
"ಈ ಸಾವ ಕೆಡುವ ಗಂಡರನೊಯ್ದು ಒಲೆಯೊಳಗಿಕ್ಟು” ಎಂದು ಇರು 
ವದು, ಇಲ್ಲಿಯೂ ಬಹುವಚನ ಪ್ರಯೋಗವೇ ಇದೆ. ಆದರೆ ಈ 
ಲೇಖಕರು ಏಕವಚನವನ್ನಾಗಿ ಮಾರ್ಪಡಿಸಿ "ಅವನನ್ನು ಒಲೆಯೊಳ 
ಗಿಕ್ಕು: ಎಂದು ಕೌಶಿಕನೋರ್ವನನ್ನೇ ಆ ಬಿರುನುಡಿಗೆ ಗುರಿಮಾಡು 
ವದು ಅಷ್ಟೊಂದು ಸಮಂಜಸವಾಗಿ ತೋರುವದಿಲ್ಲ. ಇದಲ್ಲದೆ ಈ 
ಲೇಖಕರು «ಹರಿಹರನು ಹೇಳಿದ ಮಾತು ಸತ್ಯವಾಗಿ ತೋರದ್ದರಿಂದ 
ಚಾಮರಸನು ಅದನ್ನು ಮಾರ್ಪಡಿಸಲು ಪ್ರಯತಶ್ನಿಸಬೇಕೆಂಬ ಊಹೆ 
ತಪ್ಪಾಗಲಿಕ್ಕಿಲ್ಲ ಎಂದು ಹೇಳುವ ಮಾತನ್ನು ಒಂದು ದೃಷ್ಟಿಯಿಂದ 
ಒಸ್ಪಬಹುದಾಗಿದೆ. ಏಕೆಂದರೆ ಹರಿಹರನ ಕಲ್ಪನೆಯ ಭಾಗಗಳನ್ನು 
ಕಿತ್ತುಹಾಕಿದ್ದಕೆ ಚಾಮರಸನಿಗೆ ಬರುವ ದೋಷವಾದರೂ ಏನು? 


ಇವರ ಮತ್ತೊಂದು ಪ್ರಶ್ನೆ-- «ಕಾರಿಕಾಲಮ್ಮೆ ತಾಂ ಭವಿಯೊಡನೆ 
ಇಳಕೇ? ಹೇರೂರ ಹೆಂಗೂಸು ಭನಿಗೆ ಸತಿಯಾಗಳೇ? ಎಂಬ 
ಹರಿಹರನ ನಾದವು ಸಮಂಜಸವೆಂದು ಏಕೆ ಹೇಳಬಾರದು? ಈ ಉದಾ 
ಹರಣೆಗಳನ್ನು ತಾಯಿತಂದೆಗಳು ಅಕ್ಕನಿಗೆ ಹೇಳಿರಬಹುದೇ? ಒಂದು 
ವೇಳೆ ಹೇಳಿದ್ದರೆ ಆ ಮಾತಿಗೆ ಅಕ್ಕನು ಒಡಂಬಟ್ಟರಬಹುದೇ? ಇದಕ್ಕೆ 
ಹರಿಹರನೇ "ಮುಂಜಿ “ನವಿರಿಯರ್‌ ಪುರಾತನರನೆನಗೆ ಸಮಗಟ್ಟುವರೆ? 


ಮಹಾದೇವಿಯಕ್ಕನ ಮಡುವೆಯ ನಿವಾದೆ. ೪೦ತ್ಲಿ 


ಪರಮಶೈವಾಂಬುರಾಶಿಗಳನಿಂತು ಎಣಿಸುವರೆ? ” ಎಂದು ಅಕ್ಟ್‌ಗಳಿಂ 
ದಲೇ ಉತ್ತರ ಹೇಳಿಸುವನು. ಇನರಿಂದ ಇವೆಲ್ಲ ಕನಿಯ ಕಾವ್ಯ 
ಕೌಶಲತೆಯೇ ಹೊರ್ತು ಅದರಿಂದಲೇ ಅವಳು ಲಗ್ಗನೂದಳೆಂದು ಹೇಳು 
ವದು ಸಯುಕ್ತಿಕವಾಗುವದಿಲ್ಲ. ಅಥನಾ ಹೆರಿಹರನು ಮುಂದೆ ಕಾಲ್ಪ 
ನಿಕ ನಿವಾಹ ಮಾಡುವ ತನ್ನದುಗುಡತೆಯಿಂದಲೇ ಮೊದಲು ಈ ಉದಾ 
ಹರಣೆಗಳನ್ನು ಕೊಟ್ಟ ಕೊಂಚ ಧೈರ್ಯಸ್ಥನಾಗಿರುವನೆಂದು ೇಳಲು 
ಬರುವದಿಲ್ಲವೇ? 


ಈ ಲೇಖಕರು "..... ಶಿವಭಕ್ತರಾದ ತಾಯಿತಂದೆಗಳನ್ನು ರಕ್ಷಿಸ 
ಲಿಕ್ಕೆ ತನ್ನ ಆತ್ಮದ ಉಜಚ್ವಲತೆಯನ್ನ; ತಾನು ಕಾಯ್ದುಕೊಳ್ಳ ಬಲ್ಲೆನೆಂಬ 


ಆತ್ಮ ವಿಶ್ವಾಸದಿಂದ ಪಾರ್ವತಿಯ ಸಂಕೇತಕ್ಕಾಗಿ ಹರಿಹರನ ಮಹಾ 


ದೇವಿಯು ಮದುವೆಯಾಮದು ಅಯೋಗ್ಯವಲ್ಲ ಎಂದು ಅಭಿಪ 


ಶಿವಭಕ್ತರನ್ನು ಸಲುಹಬ:ರಪೆಂಬ ಭಾವ ಚಾಮರಸನಡೇನೂ 
ಇಲ್ಲ. ಅಕ್ಕನ ಆತ್ಮನಿಶ್ರಾಸಕ್ಟೂ ಯಾವ ಕೊರತೆಯನ್ನು ತಂದಿಲ್ಲ. 
ಈತನೂ ತಾಯಿತಂದೆಗಳ ರಕ್ಷಣೆಗೆ ಯತ್ನಿಸಿದ್ದಾನೆ. ಹರಿಹರನ ಯತ್ನ 
ಕ್ರಿಂತಲೂ ಈತನ ಯತ್ನವು ಸುಗುಮವಾಗಿದೆ, ಸಹಜವಾಗಿದೆ, ಸುಂದರ 
ವಾಗಿದೆ. ಆದ್ದರಿಂದ ಇದನ್ನಾದರೂ ಏಕೆ ನಂಬಬಾರದು? 


ಹರಿಹರನ ಅಕ್ಕನು ಲಿಂಗೈಕ್ಯವಾಗಿಲ್ಲ. 


ಹರಿಹರಕನಿಯು ಮಹಾದೇವಿಯಕ್ಕನನ್ನು ತನ್ನ ಕಲ್ಪನೆಯಿಂದ 
ಮುನ್ನಿನಂದದಿ “ರುದ್ರಕನ್ನಿಕೆಯರೊಳು ಸಲಿಸಿ ಕರುಣಾಕರಂ” ಎಂಬು 
ದಾಗಿ ರುದ್ರಕನ್ನಿಕೆಯನ್ನಾಗಿಯೇ ಮಾಡುತ್ತಾನೆ. ಆದರೆ ಅಕ್ಕಗಳೇ 
ತಮ್ಮ, ವಚನದಲ್ಲಿ "ಚನ್ನಮಲ್ಲಿಕಾರ್ಜುನನ ಹೃದಯಕಮಲದಲ್ಲಿ ಆಡ 
ಗಿಪಿನು.” “ಎನ್ನ ದೇವ ಮಲ್ಲಿಕಾರ್ಜುನ ದೇವರ ಬೆರಸಿದ ಬಳಿಕ ಎನ್ನ 
ನಾನು ಏನೆಂದು ಅರಿಯೆನಯ್ಯ” “ಚನ್ನಮಲ್ಲಿಕಾರ್ಜುನನಲ್ಲಿ ಲಿಂಗೈ 
ಕೃವಾದ ಬಳಿಕ ಏನೂ ಅನ್ನೆ” ಎಂದು ಮುಂತಾಗಿ ಹೇಳಿಕೊಡಿ 
ರುವರು. ಇನರಲ್ಲಿ ಯಾರ ಮಾತನ್ನು ಸತ್ಯವೆಂದು ಗ್ರಹಿಸಬೇಕು? 


೪೦೪ ಶಿವಾನುಭವ. 


ಹರಿಹರನು ಹೇಳುನ ನಗ್ನ ಕಾರಣವು ಯೋಗ್ಯನಲ್ಲ. 


ಹರಿಹರನು ಹೇಳುವ ಕೊನೆಯ ಕಾರಣವು ಸಯುಕ್ತಿಕನಾಗಿ 
ತೋರುವದಿಲ್ಲ. ಏಕೆಂದರೆ ಯೋಗಾಂಗ ತ್ರಿವಿದಿಯಲ್ಲಿ “ಉಟ್ಟ ಸೀರೆಯ 
ಬಿಟ್ಟು | ಕೊಟ್ಟಿ ತೊಡಗೆಯ ಹರಿದು।” ಎಂದು ಅಕ್ಕಗಳೇ ತಾವು 
ಕೌಶಿಕನ ಮನೆಯಿಂದ ಹೊರಟಿ ಸನ್ನಿವೇಶದ ಸ್ವಭಾವವನ್ನು ವರ್ಣಿ 
ಸಿದ್ದಾಳೆ. ಇದರಲ್ಲಿರುವ ಇವೆರಡೂ ವಿಶೇಷಣಗಳು ಹರಿಹರನ ಮಾತಿಗೆ 
(ಕಾರಣಕ್ಕೆ) ಸರಿಬರುವದಿಲ್ಲ.. ಹರಿಹರನು ಹೇಳುವಂತೆ ಗುರುವಿಗೆ 
ದಿಗಂಬರೆಯಾಗಿ ನಮಿಸುವ ಅಕ್ಕನು ಉಟ್ಟುದನ್ನು ಬಿಡುವ ಬಗೆ 
ಹೇಗೆ? ಭವಿಯ ಸಂಗದಲ್ಲಿರುವ ಆಕೃನು ಕೊಡಗೆ ತೊಡುವ ಪ್ರಸಂಗ 
ವಾದರೂ ಎಲ್ಲಿ? ಯಾವಾಗ ತೊಡಿಗೆಯೇ ವೈಯಲ್ಲಿಲ್ಲವೋ ಅವನು 
ಹರಿದುಬಿಡುವದಾದರೂ ಹೇಗೆ? ಈ ಕಾರಣಗಳಿಂದಲೇ ಹರಿಹರನು 
ಈ ಗೋಜಿಗೆ ಹೋಗದೆ ಕೇವಲ ಕೇಶಾಂಬರೆಯಾಗಿ ಹೋದಳೆಂದು 
ವರ್ಣಿಸಿರುವದು ಅವನ ಕಲ್ಪನೆಯಂತೆ ಅದು ಸಮಂಜಸವಾಗಿದೆ. 


ಆದರೆ ಈ ಅಕ್ಕನ ಮಾತಿಗೆ ಹೋಲಿಸಿ ನೋಡುವಾಗ ಅದು ಸಟಿಯಾಗಿ 
ನಿಲ್ಲಬಹುದಲ್ಲವೇ? 


ಚಾಮರಸನ ಚರಿತ್ರೆಯು ಭಾವನಾವಶ ಭಕ್ತರಿಗೆ ಒಗ್ಗುವಂತಿ 
ದ್ದರೆ ಹರಿಹರನ ರೀತಿಯನ್ನಾದರೂ (ಬಾಸಿಗ ಕಟ್ಟುವದೊಂದನ್ನು ಮಾತ್ರ 
ಬಿಟ್ಟು) ಇನ್ನಿತಿರ ವಿಜ್ಞಾನವಾದಿಗಳು ಇತಿಹಾಸಜ್ಞರು ಬಿಟ್ಟುಬಿಡುವ 
ಕಾರಣವೇನು? ಅಕ್ಕನು ಲಗ್ನವಾಗಿ ಭವಿಯೊಡನೆ ಅಂಗಸಂಗವನ್ನ 
ನುಭವಿಸಿರುವಳೆಂದು ಹೇಳಿದಾಕ್ಷಣವೇ ಎಲ್ಲರೂ ಭಾವುಕರ ವರ್ಗವನ್ನು 
ಬಿಟ್ಟಿಂತಾಗುವದೋ ಹೇಗೆ? ಇದರಿಂದ ಅಕ್ಕನು ಲಗ್ಗವಾಗಿರಲೇ 
ಇಲ್ಲೆಂದು ಸಾಧಿಸಲು ಬಯಸುವದಿಲ್ಲ. ಒಂದು ಪಕ್ಷ ಅವಳು ಲಗ್ನ 
ವಾಗಿದ್ದರೆ ಅವಳ ಚರಿತೆಯು ಇನ್ನಾವುದೋ ಒಂದು ರೀತಿಯಲ್ಲಿದ್ದಿರ 
ಬಹುದೆಂದು ಮಾತ್ರ ನನ್ನ ಭಾವನೆ. 


ಈ ಲೇಖಕರು ಅಭಿಪ್ರಾಯಪಡುವಂತೆ “ಹನ್ನೆರಡು ವರುಷದ 
ಹಿರಿಯಳು ಮಹಾದೇವಿಯಕ್ಕ” ಎಂಬ ಮಾತನ್ನು ಸಾಮಾನ್ಯವಾಗಿ 
ಅವಳ ಕಿರಿಯತನದ ಅರುವಿನ ಬಣ್ಣನೆಯೆಂದು ಭಾನಿಸಿಕೊಳ್ಳೋಣ. 
ಸಿದ್ಧನೀರಣ್ಣೊಡೆಯನು “ಸೋಡಶಪ್ರಾಯದ ಯೌವನದ ಸುಖದ ಸುಗ್ಗಿ? 


ಮಹಾದೇವಿಯಕ್ಕನ ಮಡುವೆಯ ವಿವಾದ. ೪೦೫ 


ಎಂದು ಹೇಳಿದ ಮಾತನ್ನೂ ಅಂಗೀಕಾರಮಾಡಿಕೊಳ್ಳೊಣ. ಆದರೆ 
ಕೀವು ಸಿದ್ಧವೀರಣ್ಣೊಡೆಯನ ಮಾತನ್ನು ಎರಡಿಲ್ಲದೆ ಒಪ್ಪುವದಾದರೆ 
ಅಕ್ಕನಿಗೆ ಅದಕ್ಕೂ ಮೊದಲು (ಕೌಶಿಕನೊಡನೆ ರಗಳೆಯ ಅಭಿಪ್ರಾಯ 
ದಂತೆ ಲಗ ಸನಾಗುವಾಗ) ಎಷ್ಟು ವಯಸ್ಸಿರಬಹುದೆಂಬುದನ್ನು ಕೊಂಚ 
ಊಹಿಸಿ ಉಲ್ಲೇಖಿಸಬಲ್ಲಿರಾ? ನಿಗ ವಾದ ಸಸ ಅರಮನೆಯಲ್ಲಿ, ಮತ್ತು 
ವೈರಾಗ್ಯಪರಳಾಗಿ ಹೊರಟ ಮೇಲೆ ಹಾದಿಯಲ್ಲಿ ಸಂದಿದ ಸಮಯವನ್ನು 
ಕಳೆಯಲು ಮಾತ್ರ ಮರೆಯಬೇಡಿ. 


ವಚನದಲ್ಲಿ “ಚನ್ನ” ಎಂಬ ಪದನಿಲ್ಲದ ಮೂಲಕ ಬಸವಣ್ಣ 
ನೆಂದು ಬರೆದ ನನ್ನ ಮಾತನ್ನು ಖಂಡಿಸಲು ಹೊರಟು “ಪ್ರಭುವಾ 
ರೋಗಣೆಯ ಸಂಪಾದನೆಯ” ವಿಮರ್ಶೆಯನ್ನೇ ಮಾಡಿಬಿಟ್ಟಿದ್ದಾರೆ. 
ಒಂದೇ ಒಂದು ಮಾತಿನಲ್ಲಿ ಒಪ್ಪಿಕೊಳ್ಳುವ ಈ ವಿಚಾರನನ್ನು ಒಂದು 
ಪುಟದಷ್ಟು ವಿವರಿಸಿದ್ದನ್ನು ನೋಡಿದರೆ “ತೋಟ ಮೂರು ಮೊಳ, ಕಾಯಿ 
ಆರು ಮೊಳ” ಎಂಬ ನಾಣ್ಣು ಡಿಗೆ ಸಮವಾಗುವಂತಿದೆ. 


ಅಕೃನು ಕೌಶಿಕನೊಡನೆ ಅಂಗಸುಖವನ್ನು ಅನುಭವಿಸಿದಳೆಂದು 
ಹೇಳಿದ ಹರಿಹರ ದೇವನ ಮಾತಿನಮೇಲೆ « ಅಕ್ಕನಿಗೆ ಮಕ್ಕಳಾರು?' 
ಎಂದು ನಾನು ಪ್ರಶ್ನೆ ಮಾಡಿದರೆ, ಇದು ಹುರುಳಿಲ್ಲದ ತಿರುಳಿಲ್ಲದ 
ಪ್ರಶ್ನೆಯಾಗಿ ಪರಿಣಮಿಸಿತೆ? “ಹೆರದೆದ್ದೇ ಹಳ್ಳ ನಿಂತದ್ದೇ ತೀರ್ಥ” ಎಂಬ 
ಗಾದಿಯಂತೆ ನೀವು ಮಾತ್ರ ಬರೆದದ್ದೇ ಶಿಲಾಶಾಸನ; ಸಾಧಿಸಿದ್ದೇ 
ಸತ್ಯ; ಎಂದು ಹೇಳುವದಾದರೆ ನಾವಿಲ್ಲಿ ಮೂಕರಾಗುತ್ತೇನೆ;, ಮೌನ 
ರಾಡುತ್ತೇವೆ. 

ಚನ್ನಬಸವಾಂಕನ ಅಭಿಪ್ರಾಯದಂತೆ ಕೇವಲ ಬಾಸಿಗ ಕಟ್ಟಿಕೊ 
ಳ್ಳುವದೊಂದನ್ನು ಮಾತ್ರ ನೀವು ಒಪ್ಪುವದಾದರೆ, ನೀವು ಇನಿತೊಂದು 
ಲಂಬವಾಗಿ ಲೇಖ ಬರೆಯುವದೂ ವ್ಯರ್ಥವೆ. ಏಕೆಂದರೆ ಅಕ್ಕನು 
ಸಂಸಾರಿಯಾಗಿ, ಸಂಸಾರದಲ್ಲಿ ಬೇಸಂಹುಟ್ಟ, ವೈರಾಗ್ಯುವಂತಳಾದಳೆಂದರೆ 
ಒಳ್ಳೇ ಒಳಿತಾಗುವದೆಂಬ ನಿಮ್ಮ ಭಾವನೆಯೇ ಇಲ್ಲಿ ಹಾರಿಹೋಗು 
ವದು. ಮತ್ತು ಕೌಶಿಕನ ಕಾಮದ ದೌಡು ಅನಿತಕ್ಕೆ ತೀರುವಂತಹದೂ 
ಅಲ್ಲ. ಆದ್ದರಿಂದ ಆತನನ್ನು ನಿಮ್ಮ ಪಕ್ಷದಲ್ಲಿ ಸೇರಿಸಿಕೊಂಡು ಬರೀ 
ಬಾಸಿಗ ಕಟ್ಟಸಿಬಿಡುವದರಲ್ಲಿ ನಿಮ್ಮ ಇತ್ಯರ್ಥವೇನು? ಬರೀ ವಿವಾಹ 
ಮಾತ್ರದಿಂದ ಇಂತಹ ವೈರಾಗ್ಯ ಉದಯವಾಗುವದೆಂದೋ? 


೪೦೬ ಶಿವಾನುಭವ 


ಕೇಳಿಕೆ. 


ಅಕ್ಕನು ಕೇನಲ ಕೌಶಿಕ ರಾಜನ ಮನೆಗೆ ಹೋದದನ್ನೇ ಲಗ್ನ 
ವಾಗಿರುವದೆಂದು ಬರೆದು ಬಿಟ್ಟಿ ದ್ದರಿಂದ, ಅಲ್ಲಿಯ ಜನಗಳು ಹಾಗೆ 
ಊಹಿಸಿ ಹಬ್ಬಿಸಿರಲು ಸಾಕಷ್ಟು ಅವಕಾಶವಿದೆ ಎಂಬ ನನ್ನ ಬರವ 
ಣಿಗೆಗೆ-- ಅಕ್ಕಗಳು ಪ್ರಥಮತಃ ಕೌಶಿಕನ ನಸತಿಗೆ ಹೋಗಿದ್ದರೆಂಬು 
ದಕ್ಕೆ ಪ್ರಮಾಣನೆಲ್ಲಿ? ಟಂ ಮಾತ್ರ ಹೇಳಿಲ್ಲ. ಕಾರಣ 
ಈ ಲೇಖಕರ ಪ್ರಶ್ನೆಯ ಳವಿಲ್ಲದುದಾಗಿದೆ. ಎಂದು ವಿಚಾರದ 
ಒರಗಲ್ಲಿಗೆ ಹಚ್ಚದೆ ಡಿ ಬಿಟ್ಟದ್ದಾರೆ. 


ಮಾರುತ್ತರ 
ಹಾದಿ 


ಅಕ್ಕನು ಕೌಶಿಕನ ಅರಮನೆಗೆ ಹೋಗದೆ, ಹರಿಹರನು ಮದುವೆ 
ಮಾಡಿದೆ? ಭೋಗ ಮಾಡಿಸಿದನೇ? ೬ನೇ ಸ್ಹಲವ ೫7-೫೪ ನೇ ಪುಟ 
ಗಳಲ್ಲಿ ಬರುವ ಭೋಗ ವರ್ಣನೆಯು ಅರಮನಯಲ್ಲಿಯೋ? ಶರಣರ 
ಮನೆಯಲ್ಲಿ ಯೋ? ಹೀಗೆ ರಗಳೆಯಲ್ಲಿ ಅಕ್ಕನು ಅರಮನೆಯಲ್ಲಿದ್ದ 
ನಿಜಾರ "ಸಿಕ್ಕುತ್ತಿರಲಿಕ್ಕೂ ಹರಿಹರದೇನನು ಮಾತ್ರ ಇದನ್ನು ಹೇಳಿಲ್ಲ 
ವೆಂದು ಹೇಳುವುದು ಸಮಂಜಸವಲ್ಲ. ಹೀಗೆ ಸುಳ್ಳು ಸಾಧಿಸುವದಕ್ಕಿಂ 
ತಲೂ ಸುಮ್ಮನಿರುವುದು ಲೇಸಲ್ಲವೇ? ಮತ್ತು ಅಕ್ಕಗಳು ಪ್ರಥಮತಃ 
ಕೌಶಿಕನ ವಸತಿಗೆ ಹೋಗಿದ್ದರೆಂಬುದಕ್ಕೆ ಪ್ರಮಾಣನೆಲ್ಲಿ?” ಎಂಬ 
ನಿಮ್ಮ ಪ್ರಶ್ನೆಯಲ್ಲಿರುವ « ಪ್ರಥಮತಃ' ಎಂಬ ಶಬ್ದದ ಅಭಿಪ್ರಾಯ 
ವೇನು ದಯವಿಟ್ಟು ತಿಳಿಸುವಿರಾ? 


ಇನರ ಗುರಿಯಿಲ್ಲದ ಉತ್ತರ. 


ನಾನು ಹರಿಹರನು, ಉಡುತಡಿಯ ನಾಡನ್ನೂ ರಾಜನ ವ 
ವನ್ನೂ ತಾಯ್ತಂದೆಗಳ ಹೆಸರನ್ನೂ ಹೇಳಿಲ್ಲವಾದ್ದರಿಂದ ಈತನ ಟ್ರ 
ಸಂಪೂರ್ಣ ನಿರ್ಮಷ್ಟವಾದುದಲ್ಲವು ಎಂದು "ಬರೆದುದಕ್ಕೆ .. ರಾಜನ 
ಮತವನ್ನೂ, ಉಡುತಡಿಯ ನಾಡನ್ನೂ ಹರಿಹರನಂತೆ ಚಾಮಂಸನೂ 
ಹೇಳಿಲ್ಲ. 'ಚನ್ನಬಸವಾಂಕನು ಮಾತ್ರ ಇವುಗಳನ್ನೆಲ್ಲಾ ವಿವರಿಸಿದ್ದಾನೆ. 
ಈತನಿಗೆ ಹರಿಹರನ ಕಾವ್ಯದ ಪರಿಚಯವಿದ್ದಿತು, ಇಂತು ನೋಡಿದರೆ 


ಚನ್ನಬಸವ-ಂಕನ iE ದಿಟವಾಗುವದು, ಚಾಮರಸನ ಪುರಾ 


ಮಹಾದೇವಿಯಕ್ಕನ ಮದುವೆಯ ವಿವಾದ, ೪೦೭ 


ಣವೇ ಸಟಿಯಾಗುವದು ಎಂದು ಅಸಮಂಜಸನಾಗಿ ಉತ್ತರಕೊಟ್ಟ 
ರುವದನ್ನು ನೋಡಿದರೆ ಪರಮ ವಿಷಾದವೆನಿಸುತ್ತದೆ. 


ಇದಕ್ಕೆ ನನ್ನ ಮಾರುತ್ತರ. 


ಇವರ ಈ ಉತ್ತರದಲ್ಲಿ ಕಃತರತೆಯು ಎಡೆಯಾಡುತ್ತಿದೆ; ಕಳವ 
ಳವು ಒಡಮೂಡುತ್ತಿದೆ. ಏಕೆಂದರೆ ಹರಿಹರನ ವಿಷಯವನ್ನು ಕೇಳಿ 
ದರೆ ಚನ್ನಬಸವಾಂಕನನ್ನು ತಂದು ನಿಲ್ಲಿಸಬೇಕೆ? ಹರಿಹರನಂತೆ ಚಾಮ 
ರಸನು ಹೇಳಿರದಿದ್ದರೂ, ಚಃಮರಸನು ಅಕ್ಕನ ಪುರಾಣವನ್ನು ಬರೆಯ 
ಹೊರಟಿನನಲ್ಲ. ಆದ್ದರಿಂದ ಆತನು ಹೇಳಿರುವಲ್ಲಿ ದೋಷವಿಲ್ಲ. ಇನ್ನು 
ಚನ್ನಬಸವಾಂಕನು ಇವನ್ನೆಲ್ಲಾ ವಿವರಿಸಿದ್ದಾನೆ. ಈತನಿಗೆ ಹರಿಹರನ 
ಕಾವ್ಯದ ಪರಿಚಯವಿದ್ದಿತು ಎಂದು ಸಾಧಿಸುವಲ್ಲಿ ನಿಮಗೆ ಯಾವ 
ಪ್ರಯೋಜನವಿದೆ? ಏನು ಉದ್ದೇಶವಿದೆ? ಚನ್ನಬಸವಾಂಕನು ಹರಿಹರನ 
ಕಾವ್ಯದ ಪರಿಚಯ ಮಾಡಿಕೊಂಡಿದ್ದರೆ ಹೆಂಹರನು ಹೇಳದಿರುವದನ್ನೂ 
ಸಹ ಹೇಳಿದಂತಾಗುತ್ತದೆಯೆ? ಚನ್ನಬಸವಾಂಕನ ಪುರಾಣವು ದಿಟ 
ವಾಗಿ, ಚಾಮರಸನ ಪುರಾಣವು ಸಟೆಯಾದಕ್ಕೆ ಹೆರಿಹರದೇವನ ರಗ 
ಳೆಯು ನಿನಾಗಬೇಕಾಯಿತು ಕೊಂಚ ಹೇಳಬಲ್ಲಿರಾ? “ವಿನಾಯಕಂ 
ಪ್ರಕುರ್ವಾಣೋ ರಚಯಾಮಾಸ ವಾನರಂ” ಎಂಬಂತೆ ಚಾಮರಸನನ್ನು 
ಸುಳ್ಳು ಮಾಡಲು ಹೊರಟು ನಿಮಗೆ ಪ್ರಬಲ ಪ್ರಮಾಣವಾದ ರಗಳೆ 
ಯನ್ನೂ ನೀನೇ ಸುಳ್ಳುಮಾಡಿದಂತಾಗಲಿನ್ಲವೇ? ತಾವು ಹೀಗೆಲ್ಲ ಬರೆದು 
ಕೊನೆಗೆ "ಅಂತೋ ನಾಸ್ತಿ ಇಂತೋ ನಾಸ್ತಿ' ಎಂಬ ತತ್ವಕ್ಕೆ ಬರಬಾರ 


೧ 
ದೆಂದು ನನ್ನ ಆಶಯ. 
ಮಟ್ಟಿ ನ್ನರಿಯದ ಮತ್ತೊಂದು ಪ್ರಶ್ನೆ. 


ಹರಿಹರನು ಐತಿಹಾಸಿಕ ದೃಷ್ಟಿಯನ್ನು ಬಿಟ್ಟು, ಸ್ವತಂತ್ರ ಮಾರ್ಗ 
ವನ್ನು ಕಲ್ಲಿಸಿಕೊಳ್ಳುವನೆಂಬ ಕೊಂಚ ಭಾನವನ್ನಾದರೂ ಈ ಲೇಖ 





೧ ಇಲ್ಲಿ ಈ ಲೇಖಕರು ಹೆಸ೦ನ ವಿಚಾರವನ್ನು ಕೊಂಚ ಎತ್ತಿದ್ದಾರೆ. 
ಈ ವಿಚಾರವಾಗಿ ನಾನು ಜನವರಿ ಸಂಚಿಕೆಯ 3೪೨ ನೇ ಪುಟದಲ್ಲಿ ವಿಸ್ತಾರ 
ನಾಗಿ ವಿವರಿಸಿದ್ದೇನೆ. ಇಲ್ಲಿ ಪಂನಃ ವಿನರಿಸುವ ಬಯಕೆಯು ಈ ಲೇಖಕನಿಗಿಲ್ಲ. 


೪೦೮ ಶಿವಾನು ಭವ 


ಕರು ಆ ನನ್ನ ಬರವಣಿಗೆಯನ್ನೇ ಎತ್ತಿ ಇನ್ನು ಮುಂದಾದರೂ 
ತೋರಿಸಿಕೊಡಲು ಸಿದ್ಧರಿರುವರೋ? ಎಂದು ಧುಮುಕಿ ಧೈರ್ಯವಾಗಿ 
ಕೇಳಿರುತ್ತಾರೆ. 


ಇದಕ್ಕೆ ನನ್ನ ಮಾರುತ್ತರ. 


೩೭ ನೇ ಇಶ್ಚಿಯ ಎಪ್ರೇಲ ತಿಂಗಳ (ಶಿವಾನುಭವ' ದ ೨೮೬ ನೇ 
ಸುಟಿದಲ್ಲಿ- “ಆತುರದ ಪ್ರೇಮಮಂ ತಾನೆಯಾರೋಗಿಪಂ। ಭೂತಸಂ 
ಕುಳಕೆ ಮಾಂಸವನಿತ್ತು ತಣಿಯಿಸಂ”॥ ಎಂಬ ಶ್ಲೋಕವನ್ನು ವಿಮರ್ಶಿ 
ಸುತ್ತಃ-- "ಪ್ರೇಮವು ಪರಿಶುದ್ಧ ವಿದ್ದರೆ ಆ ಪ್ರೇಮದೊಡನೆ ತಂದ ವಸ್ತುವು 
ಮಂಗಲವೋ ಅಮಂಗಲವೋ ಎಂತಹದಾದರೂ ಗ್ರಾಹ್ಯವೇ, ಅದು 
ಕಾರಣ ಈಶನು ಸ್ತೀಕರಿಸಬೇಕಾಯಿತು.? ಎಂದು ಸ್ವೀಕಾರವನ್ನು ನಿರ್ಧಾರ 
ಮಾಡಿ ಮುಂದೆ-- ಹಾಗಾದರೆ ಕವಿಯು, ಮಾಂಸವನ್ನು ಸ್ವೀಕರಿ 
ಸಡೆ ಭೂತಗಳಿಗೆ ಕೊಟ್ಟು ಪ್ರೇಮದಿಂದ ತಣಿದನೆಂದು ಹೇಳುವನು. 
ಮಾಂಸನನ್ನೆಲ್ಲಿ ಭಕ್ಷಿಸಿದ? ಎನ್ನಬಹುದು, ಎಂದು ನೀವೇ ಪ್ರಶ್ನೆ 
ಮಾಡಿಕೊಂಡು-- “ಕವಿಯು ಮಾಂಸಭಕ್ಷಣದ ಧರ್ಮದನನಾಗದಿರು 
ವದರಿಂದ ಹೀಗೇ ತೋರಿರುವನು.” ಎಂದು ಉತ್ತರ ಕೊಟ್ಟರುವಿರಿ. 
ಈ ಉತ್ತರದಿಂದ, ಶಿವನು ಮಾಂಸಭಕ್ಷಣ ಮಾಡಿದ್ದರೂ ಅದನ್ನು 
ಕವಿಯು ಮುಚ್ಚಿಟ್ಟಿರುವನೆಂಬ ಅಭಿಪ್ರಾಯವು ಅಭಿವ್ಯಕ್ತವಾಗುವದಿ 
ಲ್ಲವೇ? ಶಿವನ ಮಾಂಸಭಕ್ಷಣದ ನಿಜವಾದ ಐತಿಹ್ಯವು ತನ್ನ ಧರ್ಮಕ್ಕೆ 
ನಿರೋಧವೆಂದು ಭಾವಿಸಿ, ಭೂತಸಂಕುಳಕ್ಕೆ ಹಂಚಿದನೆಂಬ ಸ್ವತಂತ್ರ 
ಮಾರ್ಗವನ್ನು ಕಲ್ಪಿಸಿಕೊಂಡನೆಂಬ ಭಾವವು ಎಗ್ಗಳವಾಗಿ ತೋರುವ 
ದಿಲ್ಲವೇ? ಹೀಗೆ ಬರೆದೂ ಬರೆದಿಲ್ಲವೆಂದು ತೋರಿಸಲು “ಈ ಲೇಖಕರ 
ಸುಳ್ಳು ಹೇಳಿಕೆ” ಎಂದು ತಲೆಕಟ್ಟಿನಲ್ಲಿ ಬರೆದು ಬೀರಿದರೆ, ಇದರಲ್ಲಿ 
ಯಾರ ಅನಭಿಜ್ಞತೆಯು ಅಭಿವ್ಯಕ್ತನಾಗುತ್ತದೆಂಬುದನ್ನು ವಿಚಾರಿಸ 
ಬಲ್ಲಿರಾ? ಇನ್ನಾದರೂ “ಮಟ್ಟು ತಿಳಿದು ಮಾತಾಡಬೇಕು. ಗುಟ್ಟು ತಿಳಿದು 
ಸುತ್ತ ಎಂಬ ನಾಣ್ಣುಡಿಯೊಂದನ್ನೂ ನೆನವಿಗೆ ತಂದು 

ಲೇಖಾಂಕ ೩ಕ್ಕೆ ಮಾರುತ್ತರ. 


ಈ ಲೇಖಕರು ಲೇಖಾಂಕಗಳನ್ನು ಬಳೆಸಲು ಇಡೀ ಗ್ರಂಥಗಳನ್ನೇ 
ಅನುವಾದಿಸಲು ಅನುವಾಗಿದ್ದಾರೆ;, ಹಿಂಜಿದ್ದನ್ನೇ ಹಿಂಜಲು ಹೊರಟ 


ಮಹಾದೇವಿಯಕ್ಕನ ಮಡುವೆಯ ವಿವಾದ. ೪೦೯ 
ದ್ದಾರೆ; ಅಟ್ಟಿಟ್ಟಿದ್ದನ್ನೇ ಅಡಲು ಆರಂಭಮಾಡಿದ್ದಾರೆ. ಹೀಗೆ ಹುರಳಿ 
ಲ್ಲದ ಹೊಸತನವಿಲ್ಲದ ಲೇಖಾಂಕಗಳನ್ನು ಎಷ್ಟು ಬರೆದರೇನು? “ಸಾವಿರ 
ಮಡಿಕೆಗಳಿಗೆ ಸಾಲದೇ ಒಂದು ಡೊಣ್ಣೆ > 


ಅಧಿಕ ಪ್ರಸಂಗದ ಪ್ರಶ್ನೆ. 


ಸ ಆಗ ಅಕ್ಕನ ಮನದಲ್ಲಿ ಕೌಶಿಕನು ಶಿವಭಕ್ತನಾದ ಪಕ್ಷ 
ದಲ್ಲಿ ಅವನನ್ನು ಲಗ್ಗವಾಗಬೇಕೆಂಬ ಹಂಬಲವಿತ್ರೆಂದು (ಚಾಮರಸನ 
ದೃಷ್ಟಿಯಿಂದ) ಹೇಳಲ್ಪಡಬೇಕಾಗುತ್ತದೆ. ಮತ್ತೂ ಈ ಮಾತಿನಿಂದ ಆಗ 
ಒಟ್ಟು ಶಿವಭಕ್ತನನ್ನು ಮದುವೆಯಾಗುವ ಇಷ್ಟವು ಅಕ್ಕನಿಗೂ ಇದ್ದೇ 
ಇತ್ತೆಂದು ಬಹು ಸ್ಪಷ್ಟವಾಗಿ ತೋರುತ್ತದೆ ಎಂದು ಬರೆದಿರುನರು. 


ಮಾರುತ್ತರ. 


ಈ ಪ್ರಶ್ನೆಗೆ ಉತ್ತರ ಬರೆಯಲು ಇಷ್ಟವಿಲ್ಲವಾದರೂ ಬಿಟ್ಟಕೆ ನಾವು 
ಬರೆದಿದ್ದೇ ಸಿದ್ಧಾಂತವೆಂದು ಭಾವಿಸಿಗೊಳ್ಳುವರೆಂದು ಭಾವಿಸಿ ಬರೆಯ 
ಬೇಕಾಗಿದೆ. ಅರಸನನ್ನು ಶಿವಭಕ್ತನನ್ನಾಗಿ ಮಾಡಿ ಅಕ್ಕನಿಗೆ ಬಾಸಿಗ 
ಕಟ್ಟುವ ಹಂಬಲವು ಚಾಮರಸನಿಗೂ ಇಲ್ಲ. ಕಟ್ಟಿಕೊಳ್ಳುವ ಹಂಬ 
ಲವು ಅಕ್ಕನಿಗೂ ಇಲ್ಲ. ಆದರೆ ಆ ದೃಷ್ಟಿಯನ್ನಿಟ್ಟು ನೋಡುವ ನಿಮ್ಮ 
ಹೃದಯದಲ್ಲಿ ಮಾತ್ರ ಇದೆ. ಕೌಶಿಕರಾಜನು ಶಿವಛಕ್ತನಾಗಲಾರನು. 
ಆತನು ಶಿನಭಕ್ತನಾಗದಿದ್ದರೆ ಅಕ್ಕನ ವ್ರತವೂ ಹಾಳಾಗಲಾರದು, 
ಮತ್ತು ಆಕೆಯನ್ನು ಹೆತ್ತವರ ಮರಣಶಾಸನವೂ ತನ್ಪಿಹೋಗುವದು 
ಎಂದು ಉದಾತ್ತವಾದ ಭಾವನೆಯು ಚಾಮರಸನದು. ಅಕ್ಕನ ಮನ 
ದಲ್ಲಿಯೂ ಇನೇ ಭಾವನೆಗಳು ಒಡಮೂಡಿರಬೇಕು. ಮತಾಭಿಮಾ 
ನಿಯಾದ ಅರಸನು ಶಿವಭಕ್ತನಾಗುವದಿಲ್ಲೆಂದು ಅವಳಿಗೆ ಆಗ ಚನ್ನಾಗಿ 
ಗೊತ್ತಾಗಿರಲಿಕ್ಕೆಬೇಕು. ಆದ್ದರಿಂದಲೇ ಅವಳು ಹಾಗೇ ಹೇಳಿರುವಳು. 
ನೀವಾದರೂ ನಿಮ್ಮ ಬರಹದ ಕೊನೆಯ ಅಡಿಟಸ್ಸಣೆಯಲ್ಲಿ "ವಿಷಯಿಯೂ, 
ಚಸಲಚಿತ್ತನೂ, ನಿಷ್ಠ್ಕುರನೂ ಆದ ಕೌಶಿಕನು ಈ ಮೂರು ನಿಯಮ 
ಗಳಿಗೆ ಅಧಿನನಾಗಿ ವರ್ತಿಸುವದು ಅಸಾಧ್ಯವೆಂದೇ ಅಕ್ಕನ ಬಗೆಯಲ್ಲಿ 
ನಿಶ್ಚಯವಾಗಿರಬೇಕು, ಎಂದು ಹೇಳಿ ಮೂರು ಕರಾರುಗಳನ್ನು ಸಾಧು 
ವನ್ನಾಗಿ ಸಾಧಿಸಿರುವಿರಿ.. ಹೀಗೆಯೇ ಇಲ್ಲಿ ನಮ್ಮಿಂದಲೂ ಮಾರುತ್ತರ 

2 


೪೧೦ ಶಿವಾನುಭವ. 


ಬಂದೀತೆಂದು ನಿಮಗೆ ಈ ಪ್ರಶ್ನೆಮಾಡುವಾಗ ಹೊಳೆಯಲಿಲ್ಲವೇ? ಹೊಳೆ 
ದಿದ್ದರೆ ಹೀಗೆ ಪ್ರಶ್ನೆಮಾಡಿದ್ದು ಅಧಿಕ ಪ್ರಸಂಗವಲ್ಲದೆ ಮತ್ತೇನು? ಒಟ್ಟಿ 
ನಲ್ಲಿ ಅಕ್ಕನಿಗೆ (ಚಾಮರಸನ ಕಾವ್ಯದಲ್ಲಿ) ಶಿವಭಕ್ತರನ್ನು ವರಿಸುವ 
ಇಚ್ಛೆ ಯಿಲ್ಲ. ಭವಿಯನ್ನು ಬಿಡುವ ಸಾಹಸವಿದೆ. ರಗಳೆಯಂತೆ ಅಕ್ಕನು 
ಮೂರು ನಿಯಮಗಳನ್ನು ಹಾಕಿಕೊಂಡು, ಮದುವೆಯಾಗಿ, ಭವಿಯ 
ಸಂಗಮಾಡಿ, ತಾಯ್ತಂದೆಗಳನ್ನು ಉಳಿಸುವ ಇನಿತೊಂದು ದೀರ್ಫ್ಥವಾದ 
ಕಟ್ಟಿಗೆ ಬೀಳುವವಳಲ್ಲ. ಮೊತ್ತ ಮೊದಲೇ ಭವಿಯನ್ನು ತೊರೆದು, 
ಭವವನ್ನು ಹರಿದು, ಹೆತ್ತವರ ಪೊರೆದು, ವೀರವಿರತಳಾಗುವ ಸ್ವತಂತ್ರ 
ವಿಚಾರವುಳ್ಳೆವಳು; ವಿಲಕ್ಷಣವಾದ ವೈವಹಾರವುಳ್ಳವಳು. 


ಇವರ ಇನ್ನೊಂದು ಸಂದೇಹ. 


ಅರಸನು ಶಿನಭಕ್ತನಾಗಲು ಒಸ್ಸದಿರುವಾಗ ಬೇರೊಬ್ಬ ನೀರಶ್ಚಿ 
ವನನ್ನು ವಿವಾಹವಾಗಲಿಲ್ಲವೆಂದ ಮೇಲೆ, ಆ ಅಕ್ಕನಿಗೆ ರಾಜನನ್ನೇ 
ವರಿಸಬೇಕೆಂಬ «ಆಶಿ ಏನಾದರೂ ಇತ್ತೋ ಎಂದು ಸಂಶಯವು 


ಬಂದೇ ಬರುತ್ತದೆ ಎಂದು ಶಂಕೆಯ ಶೃಂಖಲೆಯನ್ನು ಸುತ್ತಿಕೊಂಡಿ 
ರುವರು. 


ಆ ಶೃಂಖಲೆಯ ಖಂಡನೆ. 


ಅಕ್ಕನು ಲಗ್ಗವಾಗದೆ ನಗ್ನಳಾಗಿ ಮನೆಯಿಂದ ಹೊರಟುಹೋಗು 
ವಾಗ, ನೀವು ಮೇಲೆ ಹೇಳುವಂತೆ ಅಕ್ಕನ ತಾಯಿಯ ಮನಸ್ಸಿನಲ್ಲಿ 
(ಅಕ್ಕನ ಮನಸ್ಸಿನಲ್ಲಿ ಅಲ್ಲ) ಸಂಶಯ ಬಂದು ಎಲೋ ಪುತ್ರಿಯೆ! 
ಭವಿಯನೊಲ್ಲದಿದ್ದರೆ ಭಕ್ತರನ್ನಾದರೂ ಮಾಡಿಕೊಳ್ಳುವಿಯಾ? ಎಂದು 
ಕೇಳಿರಬೇಕು. ಅದಕ್ಕೆ ಅಕ್ಕಗಳು ಸಾಮಾನ್ಯವಾಗಿ ನಾನು ಈ ಲೋಕದ 
ಯಾವ ಗಂಡರನ್ನೂ ಒಲ್ಲೆ. ಕೌಶಿಕನಿಗೆ ಶಿವಭಕ್ತನಾದರೆ ಆಗುವೆ 
ನೆಂದು ಹೇಳಿದ್ದು, ಕೇವಲ ನನ್ನ-ನಿಮ್ಮಗಳ ಮೇಲೆ ಬಂದ ದುಃಖ 
ಪ್ರಸಂಗವು ದೂರಾಗಲಿಕ್ಕೆ ಮಾತ್ರ. ಎಲೆ ಅವ್ವಾ! ನನ್ನ ಮನಸಿನ 
ನಿಶ್ಚಲಸ್ಥಿತಿಯನ್ನಾದರೂ ತಿಳಿ. 


“ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ ಚಲುವಂಗಾನೊಲಿದೆನವ್ವಾ! 
ಎಡೆಯಿಲ್ಲದ, ಕಡೆಯಿಲ್ಲದ, ತೆರಹಿಲ್ಲದ, ಕುರುಹಿಲ್ಲದ ಚಲುವಂಗಾ 


ಮಹಾದೇವಿಯಕ್ಕನ ಮಡುವೆಯ ನಿನಾದ. ೪೧೧ 
ನೊಲಿದೆ ಎಲೆ ಅವ್ವಾ! ನೀನು ಕೇಳಾ ತಾಯೆ. ಭವನಿಲ್ಲದ್ರ ಭಯ 
ನಿದ, ನಿರ್ಭಯ ಚಲುವಂಗೊಲಿದೆ ನಾನು. ಕುಲಸೀಮೆಯಿಲ್ಲದ 
ನಿಸ್ಸೀಮ ಚಲುವಂಗೆ ನಾನೊಲಿದೆ. ಇದು ಕಾರಣ ಚನ್ನಮಲ್ಲಿ 
ಕಾರ್ಜುನ ಚಲುವ ಗಂಡ ನೆನಗೆ. ಈ ಸಾವ ಕಡುವ ಗಂಡರ 
ನೊಯ್ದು ಒಲೆಯೊಳಗಿಕ್ಕು. ನ 


ಎಂದು ಸಾಮಾನ್ಯವಾಗಿ ವಿನಾಹದ ಸುದ್ದಿಯನ್ನೇ ಎತ್ತ ಬೇಡೆಂಬ ಅಭಿ 
ಪ್ರುಯದಲ್ಲಿ ಹೇಳಿಬಿಟ್ಟಿದ್ದಾಳೆ. ಒಂದು ಪಕ್ಷ ಅರಸನನ್ನೇ ಆಗುವ 
ಅಪೇಕ್ಷೆಯ ಅಕ್ಕನಿಗೆ ಇದ್ದಿದ್ದರೆ "ನಿಮ್ಮ ಮತ ನಮಗಳವಡದು' 
ಎಂದು ಅರಸನು ಹೇಳಿದೊಡನೆಯೇ "ನಮಗೆ ನಿಮ್ಮ ಸಂಗವಳವಡದು? 
ಎಂದು ಖಂಡತುಂಡವಾಗಿ ಎಂದೂ ಉತ್ತರಿಸುತ್ತಿರಲಿಲ್ಲ. ಹೀಗಿದ್ದೂ 
ನಿಮಗೆ ಸಂಶಯ ಬಂದದ್ದು ಬಹಳೇ ಅಚ್ಚರಿಯಾಗಿದೆ. ಇನ್ನಾದರೂ 
ತೊಲಗಲಿ. 


ನುತ್ತೊಂದು ಕೇಳಿಕೆ. 


ತನ್ನ ಉಡಿಗೆ ತೊಡಿಗೆಗಳನ್ನೆಲ್ಲ ಅರಸನಿಗೆ ಬಿಚ್ಚಿ ಕೊಟ್ಟು, ವೈರಾ 
ಗ್ಯದಿಂದ ದಿಗಂಬರೆಯಾಗಿ ಹೋಗುವಷ್ಟು ಕಾರಣವು ಅಥವಾ ಕಷ್ಟವು 
ಆ ಅಕ್ಕನಿಗೆ ಅಲ್ಲಿ ಅಂತಹದೇನಿತ್ತು? ಎಂದು ಹುಡುಕಿದರೆ ಪ್ರಭು 
ಲಿಂಗಲೀಲೆಯಲ್ಲಿ ಉತ್ತರ ದೊರೆಯಲಾರದೆಂದು ನನ್ನ ತಿಳವಳಿಕೆಯಲ್ಲಿದೆ. 
ಮತ್ತು ಆಭರಣಾದಿಗಳನ್ನು ಅರಸನಿಗೇಕೆ ಕೊಡಬೇಕಾಗಿತ್ತು? ಎಂಬ 
ಸಂಶಯವೂ ವಿಚಾರಿಸಲ್ಪಡತಕ್ಕದ್ದಾಗಿದೆ ಎಂದು ಮತ್ತೊಂದು ಸಂಶ 
ಯದಲ್ಲಿ ಸಿಲ್ಕಿದ್ದಾರೆ. 


ಇದಕ್ಕೆ ನನ್ನ ಹೇಳಿಕೆ. 


ಚ:ಮರಸ ಕವಿಯ ಕಾವ್ಯದಲ್ಲಿ ಅಕ್ಕನು ದಿಗಂಬರೆಯಾಗಲು 
ಕಾರಣವಿಲ್ಲವೆಂಬುದೇನೋ ಒಪ್ಪತಕ್ಕ ಮಾತಾದರೂ, ಆತನ ಅಂತ 
ರಂಗದಲ್ಲಿ ಅದಿಲ್ಲದಿಲ್ಲ. ಕಾರಣವನ್ನು ಕಾರ್ಯದಲ್ಲಿ ಅಡಗಿಸಿದ್ದಾನೆಯೇ 
ಹೊರ್ತು ಪ್ರತ್ಯೇಕವಾಗಿ ಚಿತ್ರಿಸಿಲ್ಲ. ಅವನ್ನೆಲ್ಲ ಚಿತ್ರಿಸಲು ಚಾಮರ 
ಸನು ಇಡೀ ಚರಿತ್ರೆಯನ್ನು ಬರೆಯಹೆೊೊರಟಬ್ಲ. ಸಂಕ್ಷಿಪ್ತವಾಗಿ ಸಾಗಿ 
ದ್ದಾನೆ. ಆದರೂ ಕಾರ್ಯವನ್ನು ಹೇಳಿದ ಮೇಲೆ ಕಾರಣನನ್ನು ಊಹಿ 


೪೧೨ ಶಿವಾನುಭವ. 


ಸಲಾಗಪೇ? ಒಂದು ವೇಳೆ ಹೇಳಲೇಬೇಕೆೇದರೆ ರಾಜನು ಅಕ್ಕನ 
ಮಾತಿಗೆ ಶಿವಭಕ್ತನಾಗಲು ಒಪ್ಪದಿರುವಾಗ ಅಕ್ಕಗಳಾದರೂ ನಿರ್ಬಿಡೆ 
ಯಿಂದ ನಿಮ್ಮ ಸಂಗ ನಮಗಳವಡದೆಂದು ಹೇಳಿ ಎದ್ದು ಹೊರಟರಬೇಕು, 
ಆಗ ಆತನು ತನ್ನ ಮೋಹಾನೇಶದಿಂದಲೂ ರಾಜದರ್ಪದಿಂದಲೂ ಅನ 
ಳನ್ನು ಎಳೆಯಲು ಮುಂದಾಗಿರಬೇಕು. ಆಗ ಅವಳು ಉಡಿಗೆ ತೊಡಿ 
ಗೆಗಳನ್ನು ಬಿಟ್ಟು ಕೊಟ್ಟಿರಬೇಕು. ಇದು ಚಾಮರನು ಚಿತ್ರಿಸಿದ ಚರಿ 
ತ್ರೆಯಿಂದ ಊಹಿಸಲ್ಪಡುತ್ತದೆ ಈ ಊಹೆಯು ಸತ್ಯವಾಗಿ ಪರಿಣಮಿ 
ಸುವದಲ್ಲಡಿ ಚಾಮರಸನ ಅಭಿಪ್ರಾಯವೂ ಸತ್ಯವಾದುದೆಂದು ಕೆಳಗಿನ 
ದೃಷ್ಟಾಂತದಿಂದ ರೃಷ್ಟವಾಗುತ್ತದೆ. 


“ಉಟ್ಟಿಸೀಕಿಯ ಸೆಳೆದು | ತೊಟ್ಟ ತೊಡಿಗೆಯ ಹರಿದು । 
ಬಿಟ್ಟಿನೋ ನಾನು ಬಿಡುಮುಡಿಯ ಎಲೆ ದೇವ! | 
ಕೊಟ್ಟಿನೋ ಎನ್ನ ತನು ಮನವ ॥೪೨॥ 

—- ಯೋಗಾಂಗತ್ರಿವಿಧಿ. 


ಈ ಅಕ್ಕನ ಉಕ್ತಿಯನ್ನು ವಿಮರ್ಶಿಸಿದರೆ ಚಾಮರಸನ ಮಾತು ಸತ್ಯ 


ವೆಂದೂ ಹರಿಹರನದು ಕಾಲ್ಪನಿಕವೆಂದೂ ನಿರ್ಧರವಾಗುತ್ತದೆ. ಮತ್ತು 
ಹರಿಹರನ ನಗ್ನತೆಯ ಕಾರಣವನ್ನು ಇದಕ್ಕೆ ಸ್ವಲ್ಪ ಸರಿಹಚ್ಚಿ ದಿಟ್ಟ 
ಸುವ. ಹರಿಹರನ ಅಕ್ಕನು ಉಡಿಗೆತೊಡಿಗೆಗಳನ್ನು ಬಿಡುವಂತಹ ಸನ್ನಿ 
ವೇಶವೇ ಇಲ್ಲ. ಏಕೆಂದರೆ ಪವಡಿಸುವಾಗ ತೊಡಿಗೆಗಳನ್ನು ಹಾಕಿಕೊ 
ಳ್ಳುವದೇ ಅನುಚಿತ. ಹಾಗು ಮೊದಲೇ ಸೀರೆಯನ್ನು ಬಿಟ್ಟು ಬಂದು 
ಗುರುವಿಗೆ ನಮಸ್ಸರಿಸಿದ್ದರಿಂದ ಹೊರಡುವಾಗ ಸೀರೆಯನ್ನು ಮರಳಿ 
ಬಿಡುವ ಪ್ರಸಂಗವೂ ಇಲ್ಲ. ಆದಕಾರಣ ಹೆರಿಹರನು ತನ್ನ ಕಲ್ಪನೆಗೆ 
ತಕ್ಕಂತೆ “ಆಶಾರಹಿತೆ ಕೇಶಾಂಬರೆಯಾಗಿ” ಹೊರಟುಹೋದಳೆಂದು 
ಬಣ್ಣಿಸಿಬಿಡುತ್ತಾನೆ. ಹೀಗೆ ಹೇಳಿದಲ್ಲಿ "ಉಟ್ಟ ಸೀರೆಯ ಸೆಳೆದು | 
ತೊಟ್ಟತೊಡಿಗೆಯ ಹರಿದು ।' ಎಂಬ ಅಕ್ಕನ ಮಾತಿಗೇನೆ ಅತ್ಯಂತ 
ನಿರೋಧವಾಗುವದಿಲ್ಲವೇ? ಆ ಕ್ರಮದಲುಟ್ಟುಡುಗೊರೆಯ ತೊಡಿಗೆಯ 
ನಿತ್ತಳರಸಂಗೆ' ಎಂಬ ಚಾಮರಸನ ನುಡಿಗೂ ಈ ಅಕ್ಕನ ಹಾಡಿಗೂ 
ವಿಶೇಷ ವಿರೋಧವಿಲ್ಲವಾದ್ದರಿಂದ ಚಾಮರಸನು ಹೇಳುವದೇ ಸತ್ಯ. 
ಇದೊಂದು ಪ್ರಬಲವಾದ ಉದಾಹರಣೆಯಿಂದಲೇ ಹರಿಹರನ ಮಾರ್ಗವು 


ಮಹಾದೇವಿಯಕ್ಕನ ಮದುವೆಯ ವಿವಾದ. ೪೧೬ 


ಕಾಲ್ಬನಿಕವೆಂದು ಚನ್ನಾಗಿ ಕಾಣಬರುನದಿಲ್ಲವೇ? ಮತ್ತು ಅರಸನು 
ಬಲಾತ್ಸರಿಸಿದಾಗ ವಿರತಿಭಾವವನ್ನು ತಳೆದ ಮಹಾದೇವಿಯಕ್ಕನು 
ಅರಸನಿಗಲ್ಲದೆ ಆಭರಣದ ಆಶೆಯಿಂದ ಮನೆಯವರನ್ನು ಕರೆದು ಕೊಡ 
ಬೇಕಾಗಿತ್ತೆ? ವಿರತಿಯಲ್ಲಿ ಯಾರಾದರೇನು? ಯಾವುದಾದರೇನು? 
ಬಿಸುಟಿ ಬಿಡುವದೇ ಒಂದು ಸ್ವಭಾವ. ಆದ್ದರಿಂದ ಆಭರಣಾದಿಗಳನ್ನು 
ಅರಸನಿಗೆ ಏಕೆ ಕೊಡಬೇಕಾಗಿತ್ತು? ಎಂಬ ನಿಮ್ಮ ಸಂಶಯವು ತಾನೇ 
ಸಡಲಿಹೋಗುತ್ತದೆ. 


ನಿಚಾರನಿಲ್ಲದ ಇನ್ನೊಂದು ನಿಮರ್ಶೆ. 


ಚಾಮರಸನು ಹೇಳುವಂತೆ ಮೊದಲಿಗೆ ಯಾವದೊಂದೂ ಬಲಾ 
ತ್ಕಾರವಿಲ್ಲದೆ ಮದುವೆಯಾಗುವೆನೆಂದು (ಲಿಂಗವಂತನಾದರೆ) ಮನಮಾ 
ಡುವಂತಹ, ಸಮ್ಮತಿಕೊಡುವಂತಹ ಸ್ವಭಾವವು ಅಕ್ಕಗಳದಾಗಿರಲಿಲ್ಲ. 
ಇದನ್ನು ಆಕೆಯ ವಚನಗಳಿಂದಲೇ ತಿಳಿಯಬಹುದು. 


ಇದಕ್ಕೆ ಸಮಾಧಾನ. 


ಆಹಾ! ಏನು ವಿಚಾರ! ಏನು ವಿಮರ್ಶೆ!! ಇವರ ಈ ಪ್ರಶ್ನೆ 
ಸಂಸ್ಕೃತದಲ್ಲಿರುವ “ಕಂಬಲನಂತಂ ನ ಬಾಧತೇ ಶೀತಲಂ?” “ಕಾ ಶೀತಲ 
ವಾಹಿನೀ” ಎಂಬ ಪ್ರಶ್ನೆಗಳಂತೆಯೇ ಇದೆ. ಆದರೆ ಇವುಗಳಲ್ಲಿ 
ಪಾಂಡಿತ್ಯಪ್ರದರ್ಶನವಿದೆ. ಇವರ ಪ್ರಶ್ನೆಯಲ್ಲಿ ಮಾತ್ರ........' ನೋಡಿ 
ಈ ಲೇಖಕರು ಬಲಾತ್ಕಾರವಿಲ್ಲದೆ ಮದುವೆಯಾಗಲು ಮನಮಾಡಿದ 
ಳೆಂದು ಚಾಮರಸನ ಮೇಲೆ ದೋಷ ಹೊರಿಸಲು ಹೊರಟ್ಟಿ, ಕಂಸಿ 
ನಲ್ಲಿ (ಲಿಂಗವಂತನಾದರೆ) ಎಂಬ ಬಲಾತ್ಕಾರ ಸೂಚಕಪದವನ್ನೂ ತಾವೇ 
ತೋರಿಸಿ, ಚಾಮರಸನನ್ನು ತಾವೇ ನಿರ್ದೋಹಿಯನ್ನಾಗಿ ಮಾಡಿದ್ದಾರೆ. 
ಮತ್ತು ನನ್ನಿಂದ ಬಯಿಸಿದ ಉತ್ತರವನ್ನು ಆ ಸಂಸ್ಕೃತ ಪದ್ಯಗಳಲ್ಲಿರು 
ವಂತೆ ತಾವೇ ಸೇರಿಸಿಬಿಟ್ಟದ್ದಾರೆ. ಅವರೊಂದು ವಿಧದಲ್ಲಿ ಜಾಣರು. 
ಇನಕೊಂದು ವಿಧವಲ್ಲಿ.........ರು. 


ನೆಲೆಯಿಲ್ಲದ ನುಡಿ 


ಕೌಶಿಕನು ಕಾರ್ಯಾಕಾರ್ಯವಿವೇಕಿಯೂ ತಕ್ಕಮಟ್ಟಿಗೆ ಗುಣವಂತನೂ 
ಇದನು ಎಂಬ ನನ್ನ ಮಾಕಿಗೆ-- ತರುಣೆಯಾದ ಅಕ್ಕನು, ಲಗ್ನ 
ew 


೪೧೪ ಶಿವಾನುಭವ 


ಆದವಳೋ ಆಗದವಳೋ ಎಂಬದನ್ನು ವಿಚಾರಿಸದೆ ನೋಡಿದೊಡನೆ 
ಅದೆಂದಿಗೂ ಕಾಮಾತುರನಾಗುತ್ತಿರಲಿಲ್ಲ (ದೂರದಿಂದ ಪರನಾರಿಯರನ್ನು 
ಕನ್ನೆ ಅಥವಾ ಸತಿಯೆಂದು ನಿರ್ಧರಿಸುವದು ತಿಣ್ಣ. ಪರಪ್ರೀ ಎಲ್ಲಿರು 
ವಳೋ ಎಂಬ ಸಂಶಯದಿಂದ ಅಂಜದೇ ಅಳುಕದೇ ಹೋಗುತ್ತಿರ 
ಲಿಲ್ಲ. ಆದ್ದರಿಂದ ಆ ಗುಣಗಳು ಮುಚ್ಚಿಹೋಗಿದ್ದವು, ಎಂಬಂಶದಲ್ಲಿ 
ಉತ್ತರಕೊಟ್ಟಿರುವರು. 


ಮಾರುತ್ತರ. 


ವಿಚಾರಿಸಿದರೆ ಇದರಲ್ಲಿ ಏನೊಂದೂ ತಿರುಳಿಲ್ಲ. ಏಕೆಂದರೆ ಯಾನ 
ಕಾರ್ಯವಾದರೂ ತ್ರಿಕರಣಗಳಿಂದ ಸಾಗುತ್ತನೆ ಎಂಬದನ್ನು ನೆನವಿನ 
ಲಡಬೇಕು. ಹಾಗೆ ಕೌಶಿಕನು: ಅಕ್ಕನನ್ನು ನೋಡಿ ಮನಸ್ಸಿನಲ್ಲಿ 
ಮೋಹಿಸಿದಾಗ ಮಾತ್ರ ಮನೋಧೈರ್ಯವು ಅಳದಿರಬಹುದು. ಗುಣ 
ಹರಿದಿರಬಹುದು. ಬುದ್ಧಿ ಸರಿದಿರಬಹುದು. ಆದರೆ ಆತನು ಅದೇ ಅವಿ 
ವೇಕವನ್ನೇ ಕಾರ್ಯದಲ್ಲಿ ತರಲಿಲ್ಲ. ಆಗ ವಿಚಾರ ಮಾಡಿದನು. ಈಗಲೇ 
ಬಲಾತ್ಕಾರಮಾಡುವದು ಅನುಚಿತವು. ಆದ್ದರಿಂದ ಅರಮನೆಗೆ ಹೋಗಿ 
ಹೇಳಿ, ಕೇಳಿ ವರಿಸುವದು ಉಚಿತವೆಂದು ಭಾವಿಸಿ ಹಾಗೆಯೇ ಅರ 
ಮನೆಗೆ ತೆರಳಿದನು. ಇದು ಆತನ ಕಾರ್ಯಾಕಾರ್ಯವಿವೇಕವಲ್ಲದೆ ಮತ್ತೇನು? 
ತರುಣೆಯಾದ ಅಕ್ಕನು, ಕನ್ನೆಯೋ, ಸತಿಯೋ ಎಂಬದನ್ನು ವಿಚಾರಿ 
ಸದೆ ಅದೆಂದಿಗೂ ಕಾಮಾತುರನಾಗುತ್ತಿರಲಿಲ್ಲ ಎಂಬುದಾಗಿ ಈ ಲೇಖ 
ಕರದೊಂದು ದೊಡ್ಡ ಪ್ರಶ್ನೆಯಿದೆ. ಕಾಮುಕರಿಗೆ ಇವಳು ಲಗ್ನವಾದ 
ವಳು ಆಗದವಳು ಎಂಬ ನಿರ್ಬಂಧವಿದೆಯೇ? ಇದರಿಂದ ನಿಮ್ಮ ಅಭಿ 
ಪ್ರಾಯವೇನು? ಹಾಗೆ ಕಾಮವಾಸನೆ ಜನಿಸಿದರೆ ಗುಣವಂತರಲ 
ವೆಂಡೋ? ಅಥವಾ ಕನ್ನೆಯರನ್ನು ಬಯಿಸಿ ತರುಣರು ವಿವಾಹವಾಗ 
ಬಾರದೆಂದೋ? ಇನೆರಡರಲ್ಲಿ ನೀವು ಯಾವ ಅಭಿಪ್ರಾಯವನ್ನಿಟ್ಟು 
ಕೊಂಡಿದ್ದರೂ ಅದು ತಪ್ಪು. ಕೌಶಿಕನು ಪುರುಷ ಸಾಮಾನ್ಯವಾಗಿ 
ಮೋಹಿಸಿದ್ದರೂ ಪರಸ್ತ್ರೀಯೆಂಬ ಅಂಜಿಕೆಯಿಂದಲೂ ಅಳುಕಿನಿಂದಲೂ 
ಬಲಾತ್ಕರಿಸುವದನ್ನು ಬಿಟ್ಟು ಅರಮನೆಗೆ ತೆರಳಿದನು. ಕನ್ನೆಯಿರಲಿ 
ಸತಿಯಿರಲಿ ಸೌಂದರ್ಯವತಿಯಿದ್ದಕೆ. ಮನಸೋಲುವದು ಸಹಜವಾದ 
ಮಾತು. ಆದರೆ ಅದನ್ನು ಹಾಗೆಯೇ ಹಂಬಿಟ್ಟ ತತ್‌ ಶ್ಲಣವೇ ಕಾರ್ಯ 


ಮಹಾದೇನಿಯಕ್ಕನ ಮಡದುನೆಯ ವಿವಾದ. ೪೧೫ 


ದಲ್ಲಿ ತಾರದಿರುವದೇ ಗುಣ; ಇದೇ ಕಾರ್ಯಾಕಾರ್ಯವಿನೇಕ. ಇವು ಈ 
ರಾಜನಲ್ಲಿ ಇವೆ. ಆದ್ದರಿಂದ ಈತನೂ ಕಾರ್ಯಾಕಾರ್ಯವಿವೇಕೆ, ತಕ್ಕ 
ಮಟ್ಟಿಗೆ ಗುಣಿ ಎಂದು ಹೇಳುವಲ್ಲಿ ಯಾವ ದೋಷವೂ ಇಲ್ಲ. 


ದೃಷ್ಟಿ ಕೋ ನವಿಲ್ಲದ ದೃಷ್ಟಾಂ ತೆ. 


ಕರಾರನ್ನು ಮಿಕ್ಕಿ ಕೊಲ್ಲುವಷ್ಟು ಕೌಶಿಕನು ಕಟುಕನಿದ್ದಿಲ್ಲ ಎಂಬ 
ನನ್ನ ನಿಚಾರಕ್ಕೆ ಈ ಲೇಖಕರು, ಒಂದು ಅನುಚಿತವಾದ ದೃಷ್ಟಾಂತ 
ವನ್ನು ಕೊಟ್ಟು ಕೃತಾರ್ಥರಾಗಲು ಹೆಣಗಿದ್ದಾರೆ. ಆದರೆ ಅದರಿಂದ 
ಅವರು ಕೃತಾರ್ಥರಾಗಲು ಶಕ್ಯವಿಲ್ಲ. ಆ ಕತೆಯ ಸನ್ನಿವೇಶಗಳನಷ್ಟು 
ವಿವೇಚಿಸುವ. 

ಇವರು ದೃಷ್ಟಾಂತಕ್ಕಾಗಿ ಎತ್ತಿಕೊಂಡ ಕಥಾನಾಯಕನು ಕಡಲೇ 
ಮಟ್ಟ ಸ್ಟೇಶನ್‌ ಮಾಸ್ತರನು. ಈತನಿಗಿರುವ ಸನ್ನಿವೇಶಗಳಾವು? 
ಕೌಶಿಕನಿಗಿರುವ ಸನ್ನಿವೇಶಗಳಾವು? ಎಂಬದನ್ನು ಸ್ವಲ್ಪೂ ಯೋಚಿಸದೆ 
ಈತನನ್ನು ಉದಹರಿಸಿಬಿಟ್ಟಿ ದ್ದಾರೆ. ಈ ಕ್ಷುಲ್ಲಕ ಉದಾಹರಣೆಯಿಂದ 
ಇವರ ಬರಹದ ಬಿಗುವೇ ಸಡಲಿಹೋದಂತಾಗಿದೆ. ಇವರ ಕಥಾನಾ 
ಯಕನಿಗೆ ಪಾತ್ರವು ಏಕಾಂತದಲ್ಲಿ ಲಭ್ಯವಾಗಿದೆ. ಅದರಲ್ಲಿ ಕೈಯಲ್ಲಿ. 
ಮತ್ತು ಆತನ ಮನೋಭಾವ ಕ್ಷಣಕಾಲ ಕಾಮೇಜ್ಛೆಯೊಂದನ್ನು ತೀರಿಸಿ 
ಕೊಂಡು ಕೈಬಿಡುವದು. ಇಲ್ಲಿ ಇವಾವೂ ಸನ್ನಿವೇಶಗಳಿಲ್ಲ. ಹಾಗು 
ಲೋಕವರಿಯುವಂತೆ ವಿವಾಹಿತನಾಗಿ, ಸತಿಯನ್ನಾಗಿ ಕೈವಿಡಿದು, 
ಸಂಸಾರ ಸುಖವನ್ನು ಅನುಭವಿಸಬೇಕೆಂಬುದು ಕೌಶಿಕನ ಇಷ್ಟ. ಆದ್ದ 
ರಿಂದ ಈತನು ಗುಣವಂತ, ಉಚಿತಜ್ಞ. ನಿಮ್ಮ ಕಥಾನಾಯಕನು 
ಕೆಂಚಿಜ್ಞ, ಕಿಂಚಿತ್ಯಾಲ ಅಂಗಸುಖದ ಹಂಬಲುಳ್ಳವ ಮತ್ತು ಅನುಚಿ 


Ke] 


ತಜ್ಞ. ಆದ್ದರಿಂದ ಈ ಉದಾಹರಣೆಯು ಇಲ್ಲಿ ಸಲ್ಲದು. 
ಇನ್ನೊಂದು ಪ್ರಶ್ನೆ. 


ಅರಸನ ಭೀಕರವಾದ ಬೆದರಿಕೆಗೆ ಅಳುತ್ತಲಿರುವ ಹೆತ್ತವರನ್ನು 
ರಕ್ಷಿಳದಷ್ಟು ಅಕ್ಕನ ಚಿತ್ತವು ದಾರುಣವಾದುದಿರಲಿಲ್ಲ..... » ಆಗ ಇಂತು 
ವಿಚಾರಿಸಿದರೆ ಅಕ್ಕನು ತನೆಗೆ ಅನಿಷ್ಟನಾದ ಭವಿಯ ವಿವಾಹವನ್ನು 
ಒಪ್ಪಿಕೊಳ್ಳಬೇಕು .......... "....... ಇಂತು ಅನಧಿಕಾರಿಯಾದ 


೪೧೬ ಶಿವಾನುಭವ. 


ಕೌಶಿಕ ರಾಜನನ್ನು ತತ್‌ಕ್ಷಣವೇ "ನೀನು ಶಿವಭಕ್ತನಾದಕೆ ಲಗ್ನವಾಗುವೆ' 
ಎಂದು ನುಡಿಯಲು, ಒಫ್ಪಿಕೊಳ್ಳಲು ಅಕ್ಕಗಳೇನೂ ಅಜ್ವಾನಿಗಳಿದ್ದಿಲ್ಲ; 
ಅನುಭವಿಗಳಿದ್ದಿಲ್ಲ. ಆದ್ದರಿಂದಲೇ ಈ ನಿಜನಾದ ಲಿಂಗವಂತಿಕೆಯ 
ತತ್ವವನ್ನರಿತ ಹರಿಹರನೂ ತನ್ನ ಕಾವ್ಯದಲ್ಲಿಲ್ಲಿಯ ೂ "ಶಿವಭಕ್ತನಾಗು' 
ಎಂಬ ಮಾತನ್ನೇ ಎತ್ತಿಲ್ಲ ಎಂದು ಏನೊಂದೂ ಹುರುಳಲ್ಲದ 
ಉತ್ತರವನ್ನು ಕೊಟ್ಟಿದ್ದಾರೆ. 


ಮಾರುತ್ತರ. 


ವಸಂತಕನ ಬಿರುನುಡಿಯನ್ನು ಕೇಳಿದೊಡನೆ ಬಯ ಟ್ಟು, ಕಣ್ಣೀ 
ರಿಟ್ಟು ಮಗಳಿಗೆ ಬೆಂಬಿಡಿದು ಬೀಳ್ಕೊಳ್ಳುವಷ್ಟು ಬಲಹೀನರಿದ್ದರೇ ಆ ಶಿವ 
ಭಕ್ತರು? ಅವರಲ್ಲಿ ಮತದ ಛಲವೇ ಇರಲಿಲ್ಲವೇ? ಸ್ವತಃ ಅಭಿಪ್ರಾಯ 
ಪಡುವಷ್ಟು ಶಕ್ತಿಯಿರಲಿಲ್ಲನೇ? ಅಕ್ಕನು ಭವಿಯ ವಿವಾಹವನ್ನು ಒಪ್ಪು 
ವದರಿಂದಲೇ ಅವರ ಬಾಧೆಯ ನಿವಾರಣೆಯಾಗುತ್ತಿತ್ತೆಂದು ಹೇಳುವಲ್ಲಿ 


ಗಮಕವೇನು? ಭವಿಯ ವಿವಾಹವನ್ನು ಒಪ್ಪಿ ಜೀವಿಸುವಷ್ಟು ಆತ್ಮ 
ಬಲಹೀನರಿದ್ದರೇ? ಆಚಾರ ಭ್ರಷ್ಟರಿದ್ದರೇ? ಹಾಗಾದರೆ ಪಂಚಾಚಾರವೇ 
ಪ್ರಾಣವೆಂಬ ಮಾತಿಗೆ ಗತಿಯೇನು? ಸಮಯಕ್ಕೆ ತಕ್ಕಂತೆ ಶೀಲ 
(ಸ್ವಭಾವ) ವನ್ನು ತಿದ್ದಿಕೊಳ್ಳುವ ಸ್ವಭಾವದವರೇ ನಮ್ಮ ಶರಣರು? 
ದೇಹ ಹೋದರೂ ಧರ್ಮವನ್ನು ಬಿಡರೆಂಬುದನ್ನು ನೀವರಿಯಿರಾ? 
ತಮ್ಮ ಮತದವನಲ್ಲದವನು, ತಮ್ಮೊಳಗೆ ವ್ಯವಹರಿಸಬಂದರೆ ಮೊದಲು 
ಮತವನ್ನು ಕೇಳದೆ ಜೊಳ್ಳು ಕರಾರಗಳನ್ನು ಕೇಳುವರೋ? ವಿದ್ಯಾರ್ಥಿ 
ಯಾಗದ ಉಂಡಾಡಿಗನಿಗೆ (ದನಗಾಯಿಗೆ) ನೀನು ಫೀ ಕೊಡು, ಪುಸ್ತಕ 
ಕೊಳ್ಳು, ಓದು ಎಂದು ನಿರ್ಬಂಧಸಡಿಸುವದರಿಂದ ಏನು ಪ್ರಯೋಜನ? 
ಶಿವಭಕ್ತನಾದಲ್ಲಿ ಒರಿಸುವನೆಂದು ಛಲತೊಟ್ಟಕೆ ಇದು ಅಜ್ಞಾನವೇ? 
ಭವಿಯನ್ನು ಒರಿಸಿ, ಅನಂತರ ಜೊಳ್ಳು ಕರಾರುಗಳನ್ನು ಕೇಳುವದು 
ವಿಜ್ಞಾನವೇ? ಶಿವಭಕ್ತನಾದರೆ ವಿವರಿಸುನೆನೆಂಬ ಉಚಿತಸ್ರಶ್ನೆಯಿಲ್ವದೆ 
ಕೇವಲ ಜೀವನದ ಹಂಗಿಗಾಗಿ, ಸುಮ್ಮನೆ ಭನಿಯಸಂಗ ಮಾಡಿಸಿದ 
Ks 10. ತ | ಗ ಸ 1 | ಸ We 
ವಚಿತ್ರ!! ) ಕೆಕ್ಟೆನೀ ( ವಿಚಿತ್ರ! ಎಲ್ಲವೂ 


' ಮಹಾದೇವಿಯಕ್ಕನ ಮದುನೆಯ ವಿವಾದ, ೪೧೭ 


ಹೆತ್ತವರನ್ನು ಅಸಮೃತ್ಯುವಿನ ತುತ್ತಾಗುವಂತೆ ಕಾಪಾಡುವದು 
ಅನುಚಿತವೆಂದು ಚಾಮರಸನು ಹೇಳಿರುವನೇ? ಇಲ್ಲವಾದರೆ ಈ ಅನು 
ಚಿತವಾದ ಅಪ್ರಸ್ತುತವಾದ ವಿಷಯವನ್ನು ಇಲ್ಲಿ ಇಷ್ಟೊಂದು ಲಂಬ 
ವಾಗಿ ಏಕೆ ಬರೆದಿರುವದು? ವಚನಾಗಮಗಳ ಉದಾಹರಣೆಯನ್ನಾ 
ದರೂ ಯಾರು ಕೇಳಿದ್ದರು? ಹೀಗೆ ಸಲ್ಲದ ವಿಚಾರವನ್ನು ಬಲ್ಲಂತೆ 
ಬರೆದು ಲೇಖಾಂಕಗಳನ್ನು ಬೆಳೆಸುವ ಬಯಕೆಯನ್ನು ಬಿಟ್ಟುಕೊಟ್ಟು, 
ಇನ್ನಾದರೂ ಮಿತವಾಗಿ ಉಚಿತವಿದ್ದಷ್ಟನ್ನೇ ದಯವಿಟ್ಟು ಬರೆಯು 
ವಿರಾ? ಮತ್ತು ಹಿಂಜಿದ್ದನ್ನೇ ಹಿಂಜಬೇಡಿ, ಹೊಸದೇನಾದರೂ ಇದ್ದರೆ 
ಬರೆದು ಬೀರಿರಿ, ಎಂದು ಕೋರುವೆನು. 


ಇಷ್ಟೊಂದು ದೀರ್ಥವಾದ ಈ ವಾದಕ್ಕೆ ತಮ್ಮ ಪತ್ರಿಕೆಯಲ್ಲಿ 
ಸಂತೋಷದಿಂದ ಸ್ಥಲಕೊಟ್ಟು ಪ್ರೋತ್ಸಾಹಿಸಿದ, "ಶಿವಾನುಭವ? ಸಂಪಾ 
ದಕರಾದ ತ್ರೀರ್ಮಾ ರಾ. ಸಾ. ಪಿ. ಜಿ. ಹಳಕಟ್ಟಿಯನರಿಗೆ ನಾನು 
ತುಂಬಾ. ಕೃತಜ್ಞನಾಗಿದ್ದೇನೆ. 


೪೧೮ ಶಿನಾನುಭವ. 


ಓಕುಮಾರ! 


(ಒಲವಿನ ಹಾಡು.) 





ಶ್ರೀಗುರು ಸಾರ್ವಭೌಮ ಸುನಿರಾಟ್ಟುರನಾಯಕ ವೀರಶೈವ ಮ-1 
ಹಾಗುರುವರ್ಗದಾಚರಣೆಯಂ ಸರಿಗೈಯ್ಯುಲು ಕಜ್ಜಮಂಗಳೊಳ್‌ ॥ 
ರಾಗವ ಪೆರ್ಚಿಸುತ್ತಿಹ ಮಹಾಸಭೆ ನಿರ್ಮಿಸಿ ರಾಜತೇಜದಿಂ । 
ಯೋಗಸುಮಂದಿರಂ ರಚಿಸಿ ರಂಜಿಸ ಯೋಗಿಯೆ ಪೋದೆಯಕ್ಕಟಾ! ॥೧॥ 


ಮೆರೆಯುವ ಹಾನಗಲ್ಲಮಠವಂ ತೊರೆದಂದಿನ ವೀರಶೈವರು । 
ಕೊರಗುವ ಧರ್ಮಹೀನತೆಯ ಕೃತ್ಯಗಳಂ ನೆಕೆ ನೋಡಿ ಭಾನದೋಳ್‌ ॥ 
ಮರುಗುತ ವೀರಶೈವಮತ ಧರ್ಮದ ಗುಟ್ಟನು ಬೋಧಿಸಲ್‌ ಸದಾ । 
ಸ್ಮರಿಸದೆ ದೇಹ ದುಃಖವನು ಯತ್ನಿಸಿದ್ಧೆ ಸುಕುಮಾರ ಯೋಗಿಯೇ ॥೨॥ 


ನಿನ್ನಯ ಜಬೋಧೆಯಿಂದಲಿ ಕುಜೋಧಕರಂಜಿದರಾಗ ತಮ್ಮೊಳು । 
ನಿನ್ನಯ ನೀತಿತೇಜಕೆ ಕುನೀತಿಗಳಂಜಿದವಾಗ ನಾಡಿನೊಳ್‌ ॥ 
ನಿನ್ನಯ ಕರ್ಮತತ್ಸರತೆಯಿಂದಲಿ ಸೈವೆರಗಾದರಾಲಸಂ" | 
ನಿನ್ನಯ ಶಾಂತಿಸದ್ಗಣಕೆ ಬಾಗದ ಭಕ್ತರೊಳೊಬ್ಬರಿಲ್ಲವೈ nai 


ಎಲಲೇ! ದೈವವೆ! ಸಾಧ್ಯವೇ ಗುರುವರಂ ಕೊಂಡೊಯ್ದೆ 
ನೆಂದೆಂಬುದಂ | 
ಮಲಿನಾಚಾರನಿದೂರನಂ ಗುಣಧನಂ ಯೋಗೀಂದ್ರನಂ ತ್ಯಾಗಿಯಂ ॥ 
ಬಲದಿಂದೊಯ್ದಿಹೆನೆಂದು ನೀಂ ಸೆಟಿಯದಿರ್‌ ಲಿಂಗೈಕ್ಯನೇಂ ಸಾಧ್ಯನೇ? । 
ವಿಲಸಕ್ಕೀರ್ತಿಯ ದೇಹನಾಂತು ಜಗದೊಳ್‌ ತಾಜೀವಿಸಿರ್ಪಂ ವಲಂ ॥೪॥| 


ಜಗಸೊಗವೆನ್ನದಾ ಜಗದ ದುಃಖವದೆನ್ನಯ ದುಃಖವೆನ್ನುತಂ | 
ಜಗಸೊಗಕಾಗಿ ಸಂತತದಿ ಕಾಯಕ-ವಾಚಕ-ಮಾನಸಂಗಳಿಂ- | 
ದಗಣಿತ ಕಜ್ಜಮುಜ್ಞಗಿಸಿ ದೈಹಿಕ ಸೌಖ್ಯಕೆ ನೀರ ನೀಡುತಂ। 
ಮಿಗೆ ಜಗಡೊಳ್‌ ವಿರಾಜಿಸ ವಿರಕ್ಷ ಶಿಖಾಮಣಿ ಧನ್ಯನಲ್ತೆನೀಂ 1191) 


ಶ್ರೀಚಂದ್ರಶೇಖರದೇನರು ಅಡ್ಡೂರು. 


ಶ್ರೀ. ನಿಡುಮಾನಿಡಿ ಮಠದ ಇತಿಹಾಸ. ೪೧೯ 


ಶ್ರೀ. ನಿಡುಮಾಮಿಡಿ ಮಠದ ಇತಿಹಾಸ. 


ಲೇಖಾಂಕ ೬. 


(ಲೇಖಕ:- ಎಂ ಜಿ. ನಂಜುಂಡಾರಾಧ್ಯ $ವಿಶಾರದ' ಸಿದ್ಧಗಂಗಾ 
ಗುರುಕುಲಾಶ್ರಮ,) 





ತ್ರೀ. ವಿರೂಪಾಕ್ಷನೇಶಿಕೇಂದ್ರರು ನಡೆಯಿಸಿದ ಪ್ರಭಾವಗಳು ದಿಗ್ದ 
ರ್ಶನವಾಗಿ ಹಿಂದೆ ಹೇಳಲಾಗಿದೆ. ಅವರು ಕಡೆಯಲ್ಲಿ ಶ್ರೀಗಿರಿಯ 
ಭೀಮಲಿಂಗದಲ್ಲಿಯೇ ಆಡಗಿದರೆಂದು ಹೇಳಿದೆ. ಆದರೆ ಓಲೆಗರಿಯ 
"ಸಂಡಿತಾರಾಧ್ಯ ಚರಿತ್ರೆ' ಯಲ್ಲಿ ವಿರೂಪಾಕ್ಷದೇಶಿಕರು ಶ್ರೀ ಮಲ್ಲಿಕಾ 
ರ್ಜುನಲಿಂಗದಲ್ಲಡಗಿದರೆಂದು ಸ್ಪಷ್ಟವಾಗಿ ಉಲ್ಲಿಖಿತವಾಗಿದೆ. ಮತ್ತು 
ಅನೇಕ ಹಳೆಯ ಕಾಪಿಗಳಲ್ಲಿಯೂ ಇದೇ ಉಲ್ಲೇಖಗಳು ಕಂಡು 
ಬರುತ್ತವೆ. 


ವಿರೂಪಾಕ್ಷದೇಶಿಕರು ದುರ್ಗಾ ವೀರಭದ್ರ ಮತ್ತು ಭೈರವ ಈ 
ಮೂವರೂ ಕಲಿಯುಗ ಮುಗಿಯುವ ವರೆಗೂ ಈ ಪೀಠಕ್ಕೆ ಸಹಾಯಕ 
ರಾಗಿರಬೇಕೆಂದು ಹೇಳುವಾಗ್ಗೆಃ-- 


ಏಕಚ್ಛಿಂಹಾಸನಂಬು ಪ್ರಬಲಿಂಸ ಸೇಯುವಾರಲೈಯಡತೆಗಕನೀ 
ಕಲಿಯುಗಂ ಬೆಂತಕಾಲಂಬುಂಡುನಂತವಟ್ಟು ಮಾರು ನಿರಸಾಯು 
ಲಕೈಯುಂಡುಡನಿಯಾಜ್ಞಾಪಿಂಚಿ, ಯತಂಡು ಮಲ್ಲಿಕಾರ್ಜುನ ಲಿಂಗಂ 
ಬುನಂ ದೈಕ್ಟಂಬುನೊಂದೆನಂತ 


ಆಗಮೋಕ್ತರಾದ ಪಂಡಿತಾರಾಧ್ಯರು ಶ್ರೀಶೈಲದಲ್ಲಿ ಪ್ರಸಿದ್ಧವಾದ 
ಮಲ್ಲಿಕಾರ್ಜುನ ಲಿಂಗದಲ್ಲಿ ಉದ್ಭವವಾಗಿ ಅಲ್ಲಿಯೇ ಅಡಗಿದರೆಂಬುದು 
ಆಗಮ ಪ್ರಸಿದ್ಧವಾಗಿದೆ. ಆದರೆ ಅದೇ ಪೀಠಕ್ಕೆ ಸಂಬಂಧಿಸಿದ ಶ್ರೀ. ವಿರೂ 
ಪಾಕ್ಷಡೇಶಿಕರು ಭೀಮಲಿಂಗದಲ್ಲಿ ಉದಯಿಸಿ ಮಲ್ಲಿಕಾರ್ಜುನ ಲಿಂಗದ 
ಲ್ಪಡಗಿದಕೆಂಬುದು ವಿಚಾರಣೀಯವಾಗಿದೆ. ಲಿಂಗೋದ್ಭನವನ್ನು ಅಂಗೀ 
ಕರಿಸುವ ಪುಲ್ಲಕನಿಯು ಈ ವ್ಯತ್ಯಾಸವನ್ನು ಯಾವ ಕಾರಣದಿಂದ 
ಮಾಡಿದನೆಂಬುದು ಕಿಳಿದುಬಂದಿಲ್ಲ. ಆದರೂ ಈ ಚರಿತ್ರೆಯಲ್ಲಿ ಶ್ರೀ ಮಲ್ಲಿ 


೪೨೦ ಶಿವಾನುಭವ 


ಕಾರ್ಜುನ ಸ್ವಾಮಿಯ ಸಂಬಂಧವು ವಿಶೇಷವಾಗಿ ಬಂದಿಡೆಯಾದ್ದರಿಂದ' 
ಶ್ರೀ ವಿರೂಪಾಕ್ಷದೇಶಿಕರೇ ಮಲ್ಲಿಕಾರ್ಜುನ ಲಿಂಗದಲ್ಲಿ ಅವತರಿಸಿ ಕಾಲ 
ಕ್ರಮದಲ್ಲಿ ಪಂಡಿತಾರಾಧ್ಯರೆಂದು ಪ್ರಸಿದ್ಧರಾಗಿರಬಹುದೇ (?) ಎಂಬ 
ಸಂಶಯಕ್ಕೆ ಅವಕಾಶವಿದೆ. ಅಸ್ತು. 


ಶೀ ಚಂದ್ರಗುಂಡದೇಶಿಕೇಂದ್ರ ಶಿನಾಚಾರ್ಯರು. 


ಈ ಮಠದ ಇತಿಹಾಸದಲ್ಲಿ ಇವರ ಚರಿತ್ರೆಯು ಬಹಳ ಪ್ರಭಾವ 
ಶಾಲಿಯಾಗಿದೆ. ಇವರು ತಮ್ಮ ತಪಃ ಪ್ರಭಾವದಿಂದ ಅನೇಕ ಮಂದಿ 
ರಾಜಾಧಿರಾಜರನ್ನು ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು, ಅನೇಕ 
ಜನಾಂಗಗಳವರಿಗೆ ವೀರಶೈವಸಿದ್ಧಾಂತವನ್ನುಪದೇಶಿಸಿ ಲಿಂಗಾಂಗಿಗಳ 
ನ್ನಾಗಿ ಮಾಡಿ, ಕೇರ್ತಿಶಾಲಿಗಳಾಗಿದ್ದೂರೆ. ಇವರ ಕಾಲದಲ್ಲಿ ಅನೇಕ 
ಮಠಮಾನ್ಯಗಳೂ ಬಿರುದುಬಾವಲಿಗಳೂ ರಾಜಮರ್ಯಾದೆಗಳೂ ಈ 
ಮಠಕ್ಕೆ ನಡೆಯುವಂತೆ ವ್ಯವಸ್ಥೆಯಾಗಿತ್ತೆಂದು ತಿಳಿದುಬಂದಿದೆ. 


“ಕ ಯೂ ಸಿಂಹಾಸನಮಭಿವೃದ್ಧಿನ 
ಜೇಸಿ ಮಹಾಮಹಿಮ ಚೇತಶಿರಿಬೆಂಪೊಂದನ್‌।' 
ಭಾಸಿಲುಚುಕ್ಸ್ನುತಲಮುನ 
ದಾಸುಲುಗಂ ಜೇಸು ಕೊನುಮು ಧರಣೀಶ್ವರುರ್ಲ ॥' 


ಎಂದು ಇವರೇ ನಮ್ಮ ಶಿಷ್ಯರಿಗೆ ಉಪದೇಶಿಸುವುದರಿಂದ ಅವರ 
ನೀಠಾನುರಾಗವೂ ಶಿಷ್ಯಪ್ರೇಮವೂ ವ್ಯಕ್ತವಾಗುತ್ತದೆ. 


ತ್ರೀ ಚಂದ್ರಗುಂಡದೇಶಿಕೇಂದ್ರರು ಪಟ್ಟಾಭಿಷಕ್ತರಾದನಂತರ. 


"ಗೀ... ಅಂಚಿತ ವೀರಶೈವಾಚಾರ ಧರ್ಮಂ ಬುಲತಿಮು 
ದಂಬೊದವಗಾನಾನಕಿಚ್ಛಿ | ಶಿಷ್ಯಜನಮುಲಧನ್ಯುಲಜೇಸಿ 
ಸ್ವಾಮು । ಲಕುಲಿತಂ ಬೈನ ತಶ್ರೀಪರ್ವತಂಬುನಂದು | 
ಭಾನುಸಿಂಹಾಸನಮುನಯಾಸೀನುಡಗುಚು | ಭಕ್ಲುಲ 
ಕೋಕ್ಕಿರೊಸಗುಚು ಬಿರಗುಚುಂದೆ॥ i 


ಹೀಗೆ ಶೀಶೈಲ ಸೂರ್ಯಸಿಂಹಾಸನಾಸೀನರಾಗಿ ಭಕ್ತರಿಷ್ಕಾರ್ಥಂ 
ಗಳಂ ನೆರವೇರಿಸುತ್ತಿರುವಲ್ಲಿ ದೇವರದಾಸಿಮಾರ್ಯರು ಅನರಲಿಗೆ ಉಂದು 


ಶ್ರೀ ನಿಡುಮಾಮಿಡಿ ಮಠದ ಇತಿಹಾಸ, ೪೨೧ 


ದೀಕ್ಷೆಯಂ ಪಡೆಯುವರು. ಈ ವಿಷಯದಲ್ಲಿ ಹಿಂದಿನ ಲೇಖನದಲ್ಲಿ 
ವಿಸ್ತಾರವಾಗಿ ಹೇಳಿರುವುದರಿಂದ ಇಲ್ಲಿ ಪುಲ್ಲ ಕವಿಯ ಮೂಲವನ್ನೂ 
ದರೂ ಬರೆಯುವುದು ಅನಿವಾರ್ಯವಾಗಿದೆ. 


ಓರ್ವ ಗಣಾಧೀಶನು ಪರಮೇಶ್ವರನಿಂದ ಭೂಲೋಕದಲ್ಲಿ ವೀರ 
ಶೈವ ಮತವನ್ನುದ್ಧಾಂಮಾಡಲು ಆಜ್ಞಪ್ತನಾಗಿ ಶ್ರೀಕೈಲದಲ್ಲಿ ಕಮ 
ಲೋದ್ಭವನಾಗುವನು. ಈತನಿಗೆ ಪರಮೇಶ್ವರನು ಹೀಗೆ ಆಜ್ಞಾಸಿಸುತ್ತಾನೆ. 


64 ಎ... ಶ್ರೀಶೈಲಮುನಬರಗು | ನಮ್ಮಮಹಾಸ್ಥಲಮುನಂ 
ದಬ್ಬಮಂದುದಯ ಮೈವಶ್ರ್ರಕಾರುಂಡನವಾಶ್ರಕೆಕ್ಕಿ | ಮಲ್ಲಿಕಾ 
ರ್ಜುನಕಾರುಣ್ಯಮುಹಿಮವಲ್ಲ। ..........ಎಿ.ಆಂಬರಂಬುಲುನೇ 
ತಜೇತನಿರ್ಮಿಂಚಿ ಖ್ಯಾತಿಗಾಂಚಿ ॥ 


ಗೀ॥ ಶ್ರೀ ಚಂದ್ರಗುಂಡಾಖ್ಯಗುರುವುಲಶರಣಂಜೊಚ್ಚಿ | 
ನವ್ಯ ವಸ್ತ್ರಂಬುಲರ್ಫಿಂಚಿ ದಿವ್ಯಮೈನ । 
ಮೋಕ್ಷಮಾರ್ಗಂಬುವೇಡಿನ ಮುದಮು ತೋಡಾ। 
ಬೋಧಗಾವಿಂಚು ವೇಗಮೇ ಪೊಮ್ಮಟಿಂಚು॥” 


ಅದರಂತೆ ಆ ಮಹಾಪುರುಷನು ಅಲ್ಲವತರಿಸಿ ಶ್ರೀ ಚಂದ್ರಗುಂಡ 
ದೇಶಿಕೇಂದ್ರನ ಶರಣು ಪಡೆದಿರಲು. ಅವರು ಅನುಗ್ರಹಿಸಿ ಅವರಿಗೆ 
ನೀರಶೈವ ಸಿದ್ಧಾಂತವನ್ನು ಬೋಧಿಸಿ ವಿಧ್ಯುಕ್ತವಾಗಿ ಲಿಂಗಧಾರಣವನ್ನು 
ಮಾಡಿ ಹೀಗೆ ಆಜ್ಞಾಪಿಸುತ್ತಾರೆ. 


“ ಮ ನೀರಶೈವಾಚಾರಂಬುವಡಿಸಿ ಈ ಸಿಂಹಾಸನಂಬುಸಕು 
ಶಿಷ್ಯಲೈದೇವಾಂಗಮುವಾರಥಿ ಪ್ರಸಿದ್ಧಿ ನೊಂದಿವರ್ಧಿಲ್ಲು 
ಮನಿಯಾನ ಕಿಚ್ಚಿನ ಮಡು ಪರಮ ಸಂತೋಷ ಭರಿ 
ತುಡೈ ಯೊಪ್ಪು ಚುಂಡೆಸಂತ.” 


"ವೀರಶೈವ: ಧರ್ಮಸರಾಯಣನಾಗಿ ವಂಶಪಾರಂಸರ್ಯವಾಗಿ ವಸ್ತ್ರ 
ಕಾರಕ ಸ್ಟ ಆ ದಾಸಿಮಯ್ಯನ ವಂಶೀಯರು «ದೇವಾಂಗ 
ಶಿವಾಚಾರಸ್ಥ > ರೆಂದು ಪ್ರಸಿದ್ಧ ಪಡೆದು ವಸ್ತ್ರಗಳನ್ನು ಶ್ರೀಮಠಕ್ಕೆ ನೆಯಿದು 
ಕಳುಹಿಸುವಂತೆ ಅಪ್ಪಣೆ ತೊಡುತ್ತಾರೆ. ಅದರಂತೆ ಸ ಪ್ರತಿವರ್ಷ ಮಾಘಶು.೭ 
ಯಲ್ಲಿ ಆರ್ಯ ಗುರುಗಳಿಗೆ ವಸ್ತ್ರವನ್ನುಡಿಸುವ ನ ನಡ್ಡತಿಯು ಇಲ್ಲಿ ಅನೂ 


೪೨೨ ಶಿವಾನುಭವ. 


ಚಾನವಾಗಿ ನಡೆದುಬಂದಿದೆ. ಮತ್ತು ತದ್ವಂಶೀಯಕೇ ಅದನ್ನು ಒದ 
ಗಿಸುತ್ತಿದರೆಂದೂ ತಿಳಿದುಬಂದಿಡೆ. 


ಶಿವಶರಣ ವಿಲಾಸದಲ್ಲಿಯೂ ಸಹ ಈ ವಿಷಯಗಳು ಬಹಳ 
ವಿಸ್ತಾರವಾಗಿ ವರ್ಣಿತವಾಗಿರುವುವಲ್ಲದೆ. ಈತನೇ ಜಯಸಿಂಹ ಕಾಲದ 


ವನೆಂಬುದೂ ಅದರಲ್ಲಿ ಸ್ಪಷ್ಟವಾಗಿದೆ. 


ಅನಂತರ ಚಂದ್ರಗುಂಡದೇಶಿಕರು ಕಾರ್ತವೀರ್ಯಾರ್ಜುನ ನಂಶಿೀಃ 
ಯರಾಗಿದ್ದ ಒಂದು ಜನಾಂಗದವರಿಗೆ ಲಿಂಗಧಾರಣೆಯನ್ನು ಮಾಡುತ್ತಾರೆ. 
ಅವರೆಲ್ಲರೂ «ಸಜ್ಜನ ತಿವಾಚಾರಸ್ಥ' ರೆಂದು ಪ್ರಸಿದ್ಧರಾಗಿ ಈ ನೀಠಕೆ 
ವಂಶಪಾರಂಪರ್ಯವಾಗಿ ನಡೆದುಕೊಬ್ಬವಂತೆ ವರ್ಣಿತವಾಗಿದೆ. 


ರ ಶ್ರೀ ಸ್ವಾಮಿಗಳು ದಕ್ಷಿಣ ದೇಶವನ್ನು ಕುರಿತು ಪ್ರಯಾಣ 
ಹಾಸ ಪ್ರಸಿದ್ಧನಾದ ರಾಜೇಂದ್ರಚೋಳ ಭೂಪಾ 
ವೂನದಲ್ಲಿದ್ದ ಉದ್ಯಾನವನದಲ್ಲಿದ್ದ ಶ್ರೀ ಚಂದ್ರ 
ತ ೦ಗದ ಸಾನ್ನಿಧ್ಯದಲ್ಲಿ ಶಿನಾರ್ಚನೆಯನ್ನು ಮಾಡು 
ಇರೆ, ಅಲ್ಲಿ ಅವರು ಲಿಂಗಾರ್ಪಿತಕ್ಕೆ ನಾರಿಕೇಳ ವೃಕ್ಷದಿಂದ ಫಲಗ 
ನ್ನು ಬೇಡಿ ಅರ್ಪಿಸುವರೆಂದೂ ಅನಂತರ ಈ ಮಹಿಮಾ ಪ್ರಭಾವದ 
ನಿಷಯವು ಅರಸನಿಗೆ ಅರಿಕೆಯಾಗಿ ಆತನು ಪರಿವಾರ ಸನೇತನಾಗಿ 
ಶ್ರೀಯವರ ದರ್ಶನಕ್ಕೆ ಬಂದು ಅವರ ಅನುಗ್ರಹದಿಂದ ತನ್ನ ಬ್ರಹ್ಮ 
ಹತ್ಯಾದೋಷನಿನಿರ್ಮುಕ್ತನಾಗುವನೆಂಬ ವಿಷಯವು ಬಹಳ ಚನ್ನಾಗಿ 
ವರ್ಣಿತವಾಗಿದೆ. ಈ ವಿಷಯ ನಮ್ಮ ಮೊದಲನೆಯ ಲೇಖದಲಿಯೆೋ 
ಸಂಕ್ಷೇನಿಸಲಾಗಿದೆ. ಪಂಡಿತಾರಾಧ್ಯ ಚರಿತ್ರೆಯಲ್ಲಿ ಈ ಸಂದರ್ಭದಲ್ಲುಕ್ತ 
ವಾದ ಕೆಲವು ಪದ್ಯಗಳನ್ನು ಇಲ್ಲಿ ಕೊಡಲಾಗಿದೆ. 


“ಘಂ ಸ್ಥಾವರ ಮುಲೈನ ಭೂಜಮು 
ಲಾವನಮುನ ಜಂಗಮಂಬುಲ ಗುಚುಧರಿತ್ರಿನ್‌ | 
ಕೇವಲನಮ್ರತತ್ವಮು ತೋ 
ಪಾವನಮಗು ಸ್ವಾಮಿಪಾದ ಪದ್ಮಂಬುಲಕುನ್‌ ॥ 


ಗೀ ಶಾಖಲನು ಬಾಹುವುಲಕೋಡಸಾಗಿವ್ರೊಕ್ಕಿ | 
ಸುಷ್ಟಮುಲುಗಲ್ಲು ವೃಶ್ತಮುಲ್‌ ಪುವ್ಪುಲೊಸಗೆ (1 


ಶ್ರೀ ನಿಡುಮಾನಿಡಿ ಮಠದ ಇತಿಸಹಾಕೆ. ೪೨ಎ 


ಕ್ವಫಲಮುಲತೋನುನ್ನಪಾದಪಮುಲು 


ಹ 

೦ 

ಫಲಮುಲಿಂದಂದ ರೂಸುಲಸಗಿದಿನಿಡಿನ ॥ 

ಗೀ॥  ಇಷ್ಟಲಿಂಗಾರ್ರಣಂಬುಜೇಸಿ ನಿಷ್ಠತೋಡ । 
ನಂದು ಲೋಕೊನ್ನ ಗುರುಡುಕಾಸಾರಗಿಂಚಿ || 
ಫಲಮುಲಾನೋದಮುನ್ನಶಿಷ್ಠ್ಕಪಜ್ತ್‌ಕೊಸಗಿ 
ಭಕ್ಷಣಮುಶೇಯ ಶೆಲವಿಚ್ಛಿಭದ್ರಮೂರ್ತಿ ॥” 


ಅಂದಕೆ «ಆ ವನದಲ್ಲಿನ ಸ್ಥಾವರಾತ್ಮಕವಾದ ಓಷಧಿಗಳೆಸ್ಠವೂ ಜಂಗ 
ಮತ್ತವನ್ನು ವಹಿಸಿ ಕೇವಲ ನಮ್ರಭಾವದಿಂದ ಶ್ರೀಯವರ ಪಾದಸ 
ದ್ಮಂಗಳಿಗೆ ಶಾಖೆಗಳೆಂಬ ಬಾಹುಗಳಿಂದ- ಫಲಪುಷ್ಪ ಪತ್ರಾದಿಗಳನ್ನು 
ಅರ್ಪಿಸಿದವು. ಅನಂತರ ಶ್ರೀಗುರುದೇವನು ನಿಷ್ಠೆಯಿಂದ ಲಿಂಗಾರ್ಸಿತವಂ 
ಮಾಡಿ ಶಿಷ್ಕಕೋಟಿಗಿ ಅರ್ಸ್ಪಣಮಾಡಲು ಅಸ್ಪಣೆಯನೊಸಗುವನು. 
ಆಗ ಸಮೂಪದಲ್ಲಿದ್ದ ನಾರಿಕೇಳ ವೃಕ್ಷವುಃ-- 


“ಸೀ ತನ ಚಂತನತಿಯುನ್ನತಮುಗಲ್ಲು ಟಂಕಾಯಚೆಟ್ಟು 
ನಿರೀಕ್ಷಣ ಜೇಸಿಯಪುಡು । ಹೆರಹೆರಾಯನುಚುಸದ್ದುರು 
ಪದಾಬ್ಹಮುಲನು ಸ್ಥಿರಭಕ್ತಿತೋನುತಿ ಜೇಸುಕೊನು 
ಚು "ಘನು ಗುರುಧರ್ಮಕೋರಾಣ್ಯ ಭಿಕ್ಷಾಯನ ವೃಕ್ಷ 
ಮಾಕ್ಷಣಮೆಮುಮೂಕ್ಷುನಕುನು | ವಿಲ್ಲುವಂಚಿನ ರೀತಿ 
ವಿಪುಲಂಬು ಸೋಕಗ ಬಿವ್ವುನತಲವಂಚಿ ಶ್ರೀಘ್ರಮು 
ಗನು। ವಂದನಂಬುಗ ತನಯಂ ದುನ್ನ ಫಲನಮುಲನು 
ಮುಂದರನುನಚಿತಾ ಮುಂದು ನುನ್ನಃ ವಿದ್ಧಮುನ 
ನಿಲ್ವ್ಪನಪುಡು............” 


(ವಿರೂಪಾಕ್ಷಮಾಹಾತ್ಮ್ಯರು) 


ಶ್ರೀಯವರು ನಾರಿಕೇಳವೃಕ್ಷವನ್ನು ನಿರೀಕ್ಷಿಸಿ « ಗುರುಧರ್ಮಕೋರಾಣ್ಯ 
ಭಿಕ್ಸಾ' ಎಂದು ನುಡಿದಾಕ್ಷಣವೆ ನಾರಿಕೇಳವೃಕ್ಷವು ಬಿಲ್ಲಿನೋಸಾದಿ 
ಯಲ್ಲಿ ಬಾಗಿ ಫಲಗಳನ್ನರ್ಪಿಸಿ ಮೊದಲಿನಂತೆಯೇ ನಿಲ್ಲುವುದು. 


೪೨೪ ಶಿನಾನುಭವ 


ಈ ಸನ್ನಿವೇಶವು ಕವಿಸಾರ್ವಭೌಮನಾದ ಕಾಳಿದಾಸನ; - 


ವೃಃ ಕಾಮಂ ಕೇನ ಚಿದಿಂದು ಪಾಂಡು ತರುಣಾಮಾಂಗಲ್ಯ 
ಮಾವಿಷ್ಯತಮ್‌ |. ನಿಷ್ಟ್ಯೂತಶ್ಚರಣೋಸಭೋಗಸುಲ 
ಭೋಲಾಕ್ಸಾರರಸಃ ಕೇನಚಿತ್‌ | ಅನ್ಯೇಭ್ಯೋ ನನದೇ 
ವತಾ ಶರತಲೈರಾಪರ್ವ ಭಾಗೋತಿತೈಃ । ದತ್ತಾನ್ಯಾ 
ಭರಣಾನಿತತ್ಪಿಸಲಯೋದ್ಭೇದಪ್ರತಿದ್ದಂದ್ವಿಭಿಃ || 


ಮಹಾ ತಪಸ್ವಿಯಾದ ಕಣ್ವಮಹರ್ಹಿಯ ಪ್ರಭಾವದಿಂದೆ ವನ 
ದೇವತೆಯ ನಚ್ಚಿನ ಕುವರಿಯಂತಿದ್ದ ಶಕುಂತಲೆಯು ದುಷ್ಯಂತನಲ್ಲಿಗೆ 
ಪಯಣವಾಗಿದ್ದಾಗ ವನತರುಗಳು ದಿವ್ಯಾಂಬರಗಳನ್ನೂ ಮಂಗಲದ್ರವ್ಯ 


ಅರ್ಸಿಸಿದುನೆಂಬ ಸನ್ನಿನೇಶವನ್ನುಸಂಪಸೂರ್ಣವಾಗಿ ಹೋಲುತ್ತದೆ. ಅಸ್ತು. 


ಅದರಂತೆ ಈ ಪೀಠಕ್ಕೆ ಕೇಂದ್ರಸ್ಥಾನವಾಗಿರುವ ಗುಳೂರು (ಗುಯ 
ಲೂರು) ಗ್ರಾಮದ ಬಳಿ ಅದೇ ಚಂದ್ರಮೆಗೌಳೀಶ್ವರ ದೇವಾಲಯವೂ 
ರಾಜದತ್ತವಾದ ಮಾನ್ಯಗಳೂ. ಇಂದಿಗೂ ಇವೆ. ಇದೇ ರಾಜೇಂದ್ರ 
ಚೋಳನ ಉದ್ಯಾನನಿತ್ತು. ಅನಂತರ ಶ್ರೀ ಜಗದ್ಗುರುಗಳು ಅಲ್ಲಿಯೇ 
ಒಂದು ಭಾವಿಯಲ್ಲಿ ಆವಿರ್ಭವಿಸಿದ ಬಸವೇಶ್ವರನನ್ನೂ ಶ್ರೀ ವೀರಭದ್ರ 
ದೇವರನ್ನೂ ಪ್ರತಿಷ್ಠಿಸಿದರೆಂದು ಕವಿಯು ವರ್ಣಿಸಿರುವಂತೆ ಇಂದಿಗೂ 
ಮಠದಲ್ಲಿ ಭಾರೀ ಶಿಲಾಮೂರ್ತಿಯಾದ ವೃಷಬೇಶ್ವರನನ್ನೂ "ಗುಂಡಿ 
ನಲ್ಲಿ ಪ್ರಕಟವಾಗಿರುವ ಶ್ರೀ ವೀರೇಶ್ವರನನ್ನೂ ನೋಡಬಹುದು. 


ನಾರಿ ಕೇಳ ವೃಕ್ಷನಂ ಬಿಕ್ಷೆ ಬೇಡಿದ ನಿಷಯವು ವಿರುಪಾಕ್ಷ ಪಂಡಿ 
ತಾರಾಧ್ಯನ ಚನ್ನಬಸವ ಪುರಾಣದಲ್ಲೂ ಉಕ್ತವಾಗಿದೆ ಎಂಬದು ಮೊದ 
ಲನೆಯ ಲೇಖನದಲ್ಲಿ ಹೇಳಲಾಗಿದೆ, 


ಅನಂತರ ಶ್ರೀಯವರು ಅಲ್ಲಿಂದ ಮುಂದಕ್ಕೆ ಪ್ರಯಾಣಮಾಡಲು 
ದ್ಯುಕ್ತರಾಗಲು ರಾಜನ ಪಟ್ಟ ಮಹಿಷಿಯಾದ ಕನಕವಲ್ಲೀ ಜೀವಿಯು 
ಶ್ರೀಯವರು ಇಲ್ಲಿಯೇ ನೆಲಿಸಿ ತಮ್ಮನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿ 
»ತ್ತಾಳೆ. ಅನಂತರ ಭೂಪಾಲನು ಅಲ್ಲಿಯೇ ಒಂದು ಭಾರೀ ಮಠ 
ಕ್ಸ ಕಟ್ಟಿಸಿ ಕೊಡುತ್ತಾನೆ. ಅಲ್ಲಿಂದ ಶ್ರೀಯವರು ಲೋಕೋದಾರ 


24 


೭೬ 
“2೬ 


ಶ್ರೀ. ನಿಡೆಮಾಮಿಡಿ ಮಠದ ಇತಿಹಾಸ. ೪೨೫ 


ನಿಮಿತ್ತದಿಂದ ಅನೇಕ ರಾಜ ಮರ್ಯಾದೆಗಳಿಂದ ಪ್ರಸಿದ್ಧವಾದ ಇಚ 
ವೀಡು ಪ್ರಾಂತ್ಯಕ್ಕೆ ದೆಯಮಾಡಿಸುತ್ತಾರೆ. ಅಲ್ಲಿ ಅರಣ್ಯ ಮಧ್ಯದಲ್ಲಿ 
ಒಂದು ಬಂಡೆಯಲ್ಲಿ ತಮ್ಮ ಪ್ರಭಾವದಿಂದ ಗಂಗೋದ್ಭ ವವನ್ನು ಮಾಡಿಸಿ 
ರಾಯಚೋಟಿಯಲ್ಲಿ ಶ್ರೀ ವೀರಭದ್ರ ದೇವರ ಪ್ರತಿಷ್ಠೆಯನ್ನು ಮಾಡಿಸಿ 
ಒಂದು ಮಠವನ್ನು ಕಟ್ಟಿಸಿ ಅಲ್ಲಿ ಓರ್ವ Jaro ಅನುಗ್ರಹ 
ವಿತ್ತು ಅದರ ಅಧಿಕಾರವನ್ನು ಅವರ ವಶಕ್ಕೆ ಅರ್ಪಿಸುತ್ತಾರೆ. ಈ 
ಸಂದರ್ಭದಲ್ಲೀಃ-- 


“ಸೀ ಗುರುಮೂರ್ತಿಯಾ ವೀಟ ಕೋವೆಲಗಟ್ಟಿಂಚಿ ವೀರಶೈನಾ 
ಚಾರ ವಿಧುಲಚೀತ। ವೀರಭದ್ರ ಪ್ರತಿಷ್ಠನೇಡುಕತೋಜೀಸಿ ಶಾಸ್ತ್ರ 
ಸಂಮತ ಮುಗ ಶಾಂತಿಕ್ರಮಮು। ಜರಿಪಿಂಚಿ ಲಿಂಗಾಂಗುಲಚ 
ಯ್ಯನರಪ್ಪಿಂಚಿ ನಿತ್ರಪೂಜ ಕುವಾರಿನಿನಿರ್ನಯಿಂಚಿ .....'' ಇತ್ಯಾದಿ 

ವರ್ಣಿತವಾಗಿದೆ. ಆ ದೇವಾಲಯ ವೀರಶ್ಛೆವ ಮೂರ್ತಿಗಳ ಅಧೀನದಲ್ಲಿ 
ರುವಂತೆ ವ್ಯವಸ್ಥೆ ಮಾಡಿದರೆಂಬ ವಿಷಯಗಳು ಹಿಂದೆಯೇ ಹೇಳಲಾಗಿದೆ 
ಅನಂತರ ಶ್ರೀಯವರು ಪುನಃ ಗುಯಲೂರಿಗೆ ದಯಮಾಡಿಸಿ 
ತಮ್ಮ ಅಧಿಕಾರವನ್ನು ಓರ್ವ ಸದ್ವಂಶೀಯ ವಟುವಿಗೆ ಅನುಗ್ರಹಿಸಿ 
ಇಮ್ಮಡಿ ಕರಿಬಸವ ದೇಶಿಕೇಂದ್ರನೆಂದು ಹೆಸರಿಟ್ಟು 
une ಪಂಡಿತಾರಾಧ್ಯ ಸಂಭವುನಿ ಸುಗುಣ । 
ಶಾಲಿನಿವೀಕ್ರಿಂಚಿ ಲಾಲಿತ ಮುಗ। 


ಹಸ್ತಪಂಕಜ ಮುನುಶೀರ್ಷಮಂಟನಿವಿರಿ । 
ವಾಸಿ ವೂರಂಗ ಮಂತ್ರಮುಪದೇಶ ಮೊಸಗಿ ॥ 


ಮುಂತಾಗಿ ಉಪದೇಶಮಾಡಿ ತಾವು ಅಲ್ಲಿಯೇ ಲಿಂಗನಲ್ಲಿ ಬೆರೆಯು 
ತ್ತಾರೆ. ಇಲ್ಲಿಗೆ ಎರಡನೆಯ ಆಶ್ವಾಸವು ಮುಗಿದಿದೆ. 


ಒದಿನಲ್ಲಿ ಶ್ರೀ ಚಂದ್ರಗುಂಡ ದೇಶಿಕೇಂದ್ರರ ಚರಿತ್ರೆಯಲ್ಲಿ ಅನೇಕ 
ಚರ್ಚಾತ್ಮಕನಾದ ಐತಿಹಾಸಿಕ ವಿಷಯಗಳು ಬಹಳವಾಗಿ ಉಲ್ಲಿಖಿತ 
ವಾಗಿವೆ. ಅವೆಲ್ಲವೂ ಸಿದ್ಧಾಂತನಾಗಬೇಕಾದರೆ ಇನ್ನೂ ಅನೇಕ ಶೋಧ 
ನೆಗಳಾಗುನುದು ಅವಶ್ಯಕವೆಂದು ಭಾನಿಸಬೇಕಾಗಿದ. ಪುಲ್ಲ ಕನಿಯು 


4 


೪೨೬ ಶಿವಾನುಭವ. 


ಈ ಚರಿತ್ರೆಯನ್ನು ಪುರಾಣ ರೂಪವಾಗಿ ಆರಂಭಿಸಿದರೂ ಅದರಲ್ಲಿನ 
ಅನೇಕ ವಿಚಾರಗಳು ಐತಿಹಾಸಿಕವಾಗಿಯೂ ಗಮನಾರ್ಹವಾಗಿಯೂ 


ಎಲ್ಲಿ 
ಇವಿ. 


ಜಗದ್ಗುರು ಚಂದ್ರಗುಂಡದೇಶಿಕೇಂದ್ರರು ಮಹಾ ಪ್ರಭಾವಶಾಲಿ 
ಗಳಾಗಿದ್ದು ವೀರಶೈವ ಮತದ ಉದ್ದಾರ ಕಾರ್ಯವನ್ನು ಬಹಳವಾಗಿ 
ಮುಂದುವರಿಸಿ ವೀರಶೈವ ಮತದ ಚರಿತ್ರೆಯಲ್ಲಿ ವಂದ್ಯರಾಗಿದ್ದಾರೆ. 
ಇವರಿಂದ ಪುನೀತರಾದ ಜನಾಂಗಗಳು ಅನೇಕನಾಗಿ ಇಂದಿಗೂ ಈ 
ಮಠದ ಶಿಷ್ಯಕೋಟಯಲ್ಲಿ ಸೇರಿದ್ದಾರೆ. ಇವರ ಸೂತ್ರವಿಡಿದು ನಡೆದ 
ಮುಂದಿನ ಮೂರ್ತಿಗಳ ಪ್ರಭಾವಗಳನ್ನು ಮುಂದೆ ಪರಿಶೀಲಿಸುವ. 


(ಕ್ರಮಶಃ) 


ವಚನಸಾಹಿತ್ಯದ ಮಹ ತ್ತ. ೪೨೭ 


ವಚನಸಾಹಿತ್ಯದ ಮಹ ತ್ತ. 
(ಲೇಖಕಃ- ಶ್ರೀಯುತ ಜೀರಗೆ ಕ. ಬಸನಪ್ಪ, ಬಿ. ಎ. ಬೆಂಗಳೂರ.) 


—— ಆ ರಾಹಾಜಾಜಾ,.......... 


ಶಿವಶರಣರ ವಚನಸಾಹಿತ್ಯವು ಕನ್ನಡಸಾಹಿತ್ಯದಲ್ಲಿ ಒಂದು ಉನ್ನತ 
ಸ್ಥಾನವನ್ನು ಪಡೆದಿರುತ್ತದೆಂಬ ವಿಷಯದಲ್ಲಿ ದ್ವಿಮತಗಳಿಲ್ಲ. ಕನ್ನಡ 
ಸಾಹಿತ್ಯದ ಇತಿಹಾಸದಲ್ಲಿ ಒಂದು ವಿಚಾರಕ್ರಾಂಕಿಯ ಯುಗವನು 
ನಿರ್ಮಿಸಿ ಜನತೆಯಲ್ಲಿ ನವಚೇತನವನ್ನುಂಟುಮಾಡಿ ಜನತೆಯ ಜೀವ 
ನಾಧಾರವಾದ ಸಾಹಿತ್ಯವೆಂದರೆ ಶರಣರ ವಚನಸಾಹಿತ್ಯ. ಶರಣರ 
ನಂತರ ಕೆಲವು ಸಲದ ಮೇಲೆ ಕನ್ನಡಸಾಹಿತ್ಯಕ್ಕೆ ಮತ್ತೆ ಚೇತನವನ್ನು 
ಕೊಟ್ಟು ಜನಜಾಗ್ರತಿಯನ್ನುಂಟು ಮಾಡಿದವರೆಂದರೆ ದಾಸರು. ಈ ರೀತಿ 
ಶರಣಕೂಟಿದವರಿಂದಲೂ ದಾಸಕೂಟದವರಿಂದಲೂ ಕನ್ನಡ ಸಾಹಿತ್ಯಕ್ಕೆ 
ಮುಹೋಸಕಾರವಾಗಿದೆ. ಕನ್ನಡ ಸಾಹಿತ್ಯದ ಇಂಪನ್ನು ಸೊಂಸನ್ನು 
ಪೆಂಪನ್ನು ಅರಿತುಕೊಳ್ಳಬೇಕೆಂಬುವನರು ಶರಣರ ವಚನಸಾಸಿತ್ಯವನ್ನು 
ದಾಸರ ಕೀರ್ತನಸಾಹಿತ್ಯವನ್ನೂ ಸಾರಮಾಡಿಯೇ ತೀರಬೇಕು. 


ದಾಸಕೂಟಿದವರಂತೆಯೇ ಶರಣಕೂಟದವರೂ ಸಕ್ಕದದ ಮೋಹಕ್ಕೆ 
ಬೀಳದೆ ಜನರ ಮನೆಮಾತಾದ ಕನ್ನಡದಲ್ಲೇ ಒಂದು ಭವ್ಯನಾದ 
ಸಾಹಿತ್ಯಮಂದಿರವನ್ನು ನಿರ್ಮಿಸಿ ಪಂಡಿತಪಾಮರಕೆನ್ನದೆ ಸರ್ವರಿಗೂ, 
ಸಾಹಿತ್ಯ ಮಂದಿರ ಪ್ರವೇಶಕ್ಷೆ ಅವಕಾಶವನ್ನಿತ್ತು ಜನತೆಯ ಬಾಳನ್ನು 
ಉತ್ತಮಗೊಳಿಸಿದರು. ಶರಣರ ವಚನಸಾಹಿತ್ಯ ನಿರ್ಮಾಣವು ಪಂಡಿ 
ತರಾದ ಕೆಲವರಿಗಾಗಿ ಮಾತ್ರವಲ್ಲ, ಪಾಮರರಾದ ಹಲನರಿಗಾಗಿ. ಅವಿ 
ದ್ಯಾವಂತರನ್ನು ವಿದ್ಯಾವಂತರನ್ನಾಗಿಯೂ ಅಜ್ಞಾನಿಗಳನ್ನು ಜ್ಞಾನಿಗಳ 
ನ್ನಾಗಿಯೂ, ಅನೀತಿವಂತರನ್ನು ನೀತಿವಂತರನ್ನಾಗಿಯೂ, ಮಾಡಬೇ 
ಕೆಂಬ ಪನಿಕತ್ರೋದ್ವೇಶದಿಂದಲೇ ವಚನಸಾಹಿತ್ಯದ ಸೃಷ್ಟಿಯಾಯಿತು. 
ಕೆಲವರು ಭಾವಿಸುವಂತೆ ಸಾಮಾನ್ಯರಿಗಾಗಿ ನಿರ್ಮಿಸಿದ ಈ ವಚನಸಾ 
ಒತ್ಯವು ಸಾಮಾನ್ಯವಾದ ಸಾಹಿತ್ಯವೆಂದು ಭಾವಿಸುವುದಾದರೆ ಆ ಭಾವ 
ನೆಯೂ ಸಾಮಾನ್ಯವಾದದ್ದೇ ಸರಿ. ಸಾಹಿತ್ಯವು ಭಾಷೆಯನ್ನು ಅವ 
ಲಂಬಿಸುವುದಿಲ್ಲ. ಭಾವವನ್ನು ಅವಲಂಬಿಸುತ್ತದೆ. ಜೀವನವನ್ನು ಪ್ರತಿ 


ಛಲ ಶಿನಾನುಭನ 


ಬಿಂಬಿಸುತ್ತದೆ. ಜೀವನಕ್ಕೆ ಸಂಬಂಧವಿಲ್ಲದ ಸಾಹಿತ್ಯ, ಜೀವವಿಲ್ಲದ ಸಾಹಿತ್ಯ, 
ರುಂಡವಿಲ್ಲದ. ಮುಂಡದಂತೆ. ಭಾವವು ಕ್ರೀರದಂತೆಂದರೆ ಭಾಷೆಯು 
ಕ್ಲೇರವನ್ನೊಳಗೊಂಡ ಪಾತ್ರೆಯಂತೆ ನಾವು ಪಾನ ಮಾಡುವುದು ಕ್ಷೀರ 
ವನ್ನು, ಪಾತ್ರೆಯನ್ನಲ್ಲ. ಭಾಷೆಯು ಎಷ್ಟು ಸರಳವೂ ಸುಲಭವೂ 
ಆಗಿರುವುದೋ ಅಷ್ಟೂ ಸಾಹಿತ್ಯಕ್ಕೆ ತೇಜಸ್ಸು ಓಜಸ್ಸು. “ರೋಗಿಗಳಿಗೆ 
ವೈದ್ಯನ ಅವಶ್ಯಕತೆ ಎಂತೋ, ಪಾಪಿಗಳಿಗೆ ನನ್ನ ಅವಶ್ಯಕತೆ ಅಂತು” 
ಎಂದು ಹೇಳಿದ ಮಹಾತ್ಮಾ ಏಸುಕ್ರಿಸ್ತನಂತೆ ಶರಣರು ಪಾಮರರ, 
ಅಜ್ಜಾನಿಗಳ, ಫಾಪಿಗಳ ಉದ್ದಾರಕ್ಕಾಗಿ ವಚನಸಾಹಿತ್ಯವನ್ನು ನಿರ್ಮಿಸಿ 
ತನ್ಮೂಲಕ ಧರ್ಮಪ್ರಸಾರ ಮಾಡಿದ್ದಾರೆ. 


ಶರಣರ ವಚನಸಾಹಿತ್ಯದ ಸರಣಿಯನ್ನು ಸ್ವಲ್ಪ ಅವಲೋಕಿಸುವಃ- 


“ಕಾಗೆ ಒಂದಗುಳ ಕಂಡರೆ ಕರೆಯದೇ ತನ್ನ 
ಬಳಗವನು? ಕೋಳಿ ಒಂದು ಗುಟಕವ 
ಕಂಡಕೆ ಕಕಿಯದೇ ತನ್ನ ಕುಲವೆಲ್ಲವನು? ? 


“ಅರ್ಥರೇಖೆ ಇದ್ದಲ್ಲಿ ಫಲವೇನೋ 
ಆಯುಷ್ಯ ರೇಖೆ ಇಲ್ಲದನ್ನಕ್ಕ? 


“ಸಗಣಿಯ ಬೆನಕಂಗೆ ಸಂಪಿಗೆಯರ 
ಳಿನಲ್ಲಿ ಪೂಜಿಸಿದರೆ ರಂಜನೆಯಲ್ಲ 

ದೆ. ಅದರ ಗಂಜಳ ಬಿಡದಣ್ಣ” 
“ಹೊನ್ನ ನೇಗಲುತ್ತು ಎಕ್ಕೆಯ 
ಬೀಜವ ಬಿತ್ತುವರೇ? ಕರ್ಪುರ 

ದ ಮರನ ಕಡಿದು ಕಳ್ಳಿಗೆ ಬೇಲಿಯ 
ನಿಕ್ಚುವರೇ? ” 


ಎಂತಹ ಮಧುರ ಸಾಹಿತ್ಯವಿದು! ಎಂತಹ ಸಹಜಭಾವ! 
ಎಂತಹ ಕಲಾನೈಪುಣ್ಯ! ನೈಜೋಸಮಾನಗಳನ್ನು ಕೊಟ್ಟು ಭಾವ 
ಗಳನ್ನು ವಿಜೃಂಭಿಸುವ ಪರಿ ಎಂತಹದು! 


ಇನ್ನು ಸಮಾಜ ಸುಧಾರಣೆಯಲ್ಲಿ ವಚನಸಾಹಿತ್ಯವು ಹೇಗೆ ಪ್ರವ 


ಹಿಸಿದೆ ಎಂಬುದನ್ನೂ ಸ್ವಲ್ಪ ನೋಡುವ. 


ವಚನಸಾಹಿತ್ಯದ ಮಹತ್ವ. ೯ 


ಕುಲ ಅಕುಲಗಳೆಂದು ಹೆಮ್ಮೆ ಪಡುವವರ ಮುಖಕ್ಕೆ ಕನ್ನಡಿಯನ್ನು 
ತಂದೊಡ್ಡುವ ಬಗೆಯನ್ನು ನೋಡಿ! 


“ಕುಲವನರಸದಿರಿ ಭೋ! ಕುಲದಿಂದ 
ಮುನ್ನೇನಾದಿರಿಂ ಭೋ! ? 


“ವ್ಯಾಸ ಬೋಯಿತಿಯ ಮಗ 
ಮಾರ್ಕಂಡೇಯ ಮಾತಂಗಿಯ 
ಮಗ, ಮಂಡೋದರಿ ಕಪ್ಪೆಯ 
ಮಗಳು....., ಸಾಕ್ಸಾತ್‌ ಅಗಸ್ತ್ಯ 
ಕಬ್ಬಿಲ, ದೂರ್ವಾಸ ಮಚ್ಚಿಗ, 
ಕಶ್ಯಪ ಕಮ್ಮಾರ, ಕೌಂಡಿಲ್ಯ 
ನೆಂಬ ಖುಷಿ ಮೂರು ಭುನನವರಿ 
ಯೆ ನಾಯಿದ ಕಾಣಿ ಭೋ” 


“ಹೊಲೆಗಂಡಲ್ಲದೆ ಪಿಂಡದ ನೆಲೆ 
ಗಾಶ್ರಯವಿಲ್ಲ, ಜಲಬಿಂದುವಿನ 
ವ್ಯವಹಾರ ಒಂದೇ, ಆಸೆಯಾ 
ಮಿಷಹರುಷ ವಿಷಯಾದಿಗ 

ಳೆಲ್ಲ ಒಂದೇ. ಏನನೋದಿ 

ಏನ ಕೇಳಿ ಏನು ಫಲ? ಕುಲಜ 


ನೆಂಬುದಕ್ಕೆ ಆವುದು ದೃಷ್ಟ 9 


x x x 


ಕಾಸಿ ಕಮ್ಮಾರನಾದ, ಬೀಸಿ ಮಡಿ 
ವಳನಾದ, ಹಾಸನಿಕ್ಸಿ ಸಾಲಿಗನಾದ, 
ವೇದವನೋದಿ ಹಾರುವನಾದ. 
ಕರ್ಣದಲಿ ಜನಿಸಿದವರುಂಟೇ 
ಜಗದೊಳಗೆ? ಇದು ಕಾರಣ 
ಕೂಡಲಸಂಗಮದೇವ ಲಿಂಗಸ್ಥಲನ 
ನರಿದನನೇ ಕುಲಜನು '' 


೪೩೦ ಶಿವಾನುಭವ. 


ಯಜ್ಞದ ಹೋತನನ್ನು ನೋಡಿ ವಚನಕಾರರು ಅಳುವುದನ್ನು ಕೇಳಿ 
ದಕೆ ನಮಗೂ ಅಳುಬರುವುದು. 


“ಎಲೆ ಹೋತೆ ಅಳು ಕಂಡೆಯಾ! ಮೇ 
ದವನೋದಿದವರ ಮುಂದೆ ಅಳು 
ಕಂಡೆಯಾ ಹೋತೆ. ಶಾಸ್ತ್ರವ 
ನೋದಿದವರ ಮುಂದೆ ಅಳು ಕಂಡೆ 
ಯಾ ಹೋಕಿ. ನೀನತ್ತುದಕ್ಕೆ ತಕ್ಕು 
ದ ಮಾಡುವ ಕೂಡಲ ಸಂಗಮ 
ದೇವನವರ ? 


ಇಮರನೂ ಧರ್ಮದ ನೆಲೆಯನ್ನು ಅರಿತು ಆಚರಿಸುವಂತೆ ಧರ್ಮದ 
ರ್ಣಯನನ್ನು ಎಷ್ಟು ಸುಲಭವಾಗಿ ಮಾಡಿ ಸ್ಹಿದ್ದಾರೆಂಬುದನ್ನು ಈ ವಚ 
ದಲ್ಲಿ ಸ ಬಡಿ ರೋ 


ಇ ಇ೫9 u 


“ದಯವಿಲ್ಲದ ಧರ್ಮವದಾವುದ 
ಯ್ಯ? ದಯೆ ಬೇಕು ಸಕಲ 
ಪ್ರಾಣಿಗಳಲ್ಲಿ. ದಯವೇ 
ಧರ್ಮದ ಮೂಲವಯ್ಯ ತ 


ಲೋಕದ ಆಚಾರ ವ್ಯವಹಾರಗಳ ಅಂತರವು ಎ 
ಎತ್ತಿ ಹಿಡಿದು ತೋರಿಸಿ ಎಲ್ಲರೂ ನಾಚಿ ತಲೆ ಬಾಗ 
ಈ ವಾಕ್ಯವನ್ನು ನೋಡಿಃ 


ಲ್ಸ ಮೆ ಇ 

AS ಎಂಬುದನ್ನು 
ತ 

ಖಿ 


ಷಿ ಎಲ) 
ತೆ ಮಾಡುವ 


«_ಕಲ್ಲನಾಗರ ಕಂಡರೆ ಹಾಲನೆಕೆ 
ಎಂಬರು! ದಿಟದ ನಾಗರ ಕಂಡರೆ 
ಹೊಡೆ ಎಂಬರಯ್ಯ ! ಉಂಬ 
ಜಂಗಮ ಬಂದರೆ ನಡೆ ಎಂಬರು! 
ಉಣ್ಣದ ಲಿಂಗಕ್ಕೆ ಬೋನವ 

ಹಿಡಿ ಎಂಬರಯ್ಯ ! 3 


RE ಒಳ್ಳೆಯ ಮಾತನ್ನಾದರೂ ವಿಕೆ ಆಡುವುದಿಲ್ಲವೆಂದು 
ಶ್ನಿಸುವ ವೈಖರಿಯನ್ನು ನೋಡಿಃ 


ವಚನಸಾಒತ್ಯದ ಮಹತ್ವ. ೪೩೧ 


“ಏನಿ ಬಂದಿರಿ, ಹದುಳನವಿದ್ದಿರೆಂದರೆ 
ನಿಮ್ಮ ಮೈಸಿರಿ ಹಾರಿಹೋಹುದೇ? 
ಕುಳ್ಳಿರೆಂದರೆ ನೆಲ ಕುಳಿ ಹೋ 
ಹುದೇ? ಒಡನೆ ನುಡಿದರೆ 

ಶಿರ ಹೊಟ್ಟಿ ಒಡೆವುದೇ? 
ಕೊಡಲಿಲ್ಲದಿದ್ದಡೊಂದು ಗುಣ 
ವಿಲ್ಲದಿದ್ದೊಡೆ ಮೂಗ 

ಕೊಯ್ಯದೆ ಮಾಣ್ಣನೇ? 
ಕೂಡಲಸಂಗಮದೇವ * 


ಕನ್ನಡ ಬಾಂಧವರೇ, ಇದುವರೆಗೂ ಕೊಟ್ಟ ಉದಾಹರಣೆಗ 
ಳಿಂದ ಶರಣರ ವಚನಸಾಹಿತ್ಯದ ಸೂಕ್ಷ್ಮ ಪರಿಚಯ ಮಾಡಿಕೊಟ್ಟಂ 
ತಾಗಿದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ನಚನಸಾಹಿತ್ಯವು ಆಬಾಲವೃದ್ಧ 
ರಿಗೂ ಅರ್ಥವಾಗುವ ಪಂಡಿತರನ್ನೂ ತಲೆದೂಗುವಂತೆ ಮಾಡುವ ಎಲ್ಲ 
ರನ್ನೂ ಮುಗ್ಧರನ್ನಾಗಿ ಮಾಡುವ ಪತಿತೋದ್ಧಾರ ಸಾಹಿತ್ಯವಾಗಿದೆ. 


ಇಂಥ ಶೋಭಾಯಮಾನವಾದ ಅಮರ ಸಾಹಿತ್ಯದ ಪ್ರಚಾರದ 
ಕಡೆಗೆ ಎಲ್ಲ ಕನ್ನಡಿಗರೂ ಲಕ್ಷಕೊಡಬೇಕಾಗಿದೆ, 


೪೩೨ ಶಿವಾನುಭವ. 


ಶ್ರೀ ವಿಶ್ವ ವಿಭೂತಿ ಬಸವೇಶ. 
— ಭಖ ಮಾರಾ —— 


ರಾಗಃ-.- ಕೇದಾರ. ತಾಳಃ-- ರುಂಪಾ. 
( “ಉದಯವಾಗಲಿ ನನ ಚೆಲುವ ಕನ್ನಡ ನಾಡು” ಎಂಬಂತೆ) 


ಶೀ ಬಸವರಾಜ! ಘನತೇಜ!! ಅಹ! ಸುರಭೂಜ !! 
ಬಾ! ಬಾರೊ!! ಗುಣಸಿಂಧು!!! ಮರಳಿ ಮಹಿಗಿಂದು ॥ಸ॥ 


ನಿನುತ ಬಸವನ ಉದಯ ಬಾಗವಾಡಿಯೊಳಾಯ್ತು । 
ಜನನಿ-ಜನಕರು ಮಾದಲಾಂಜೆ-ಮಾದರಸ್‌ ॥ 
ಎನಿತು ಪೇಳಲಿ! ದ್ವಿಜನು ಶಿವದೀಕ್ಷೆ ಹೊಂದಿದನು । 
ತನಗೆ ಕೂಡಲಸಂಗಮೇಶ ಗುರುವೆಂದು Welt 


ಶ್ವಸಚರನು, ಪತಿತರನು ಸುಪಥಕೆಳಿಸಿದ ಶಾಂತಿ- | 
ನಿಪುಣನಾತನು ಸ್ತ್ರೀಸಮಾಜ-ಪಾಲಕನು ॥ 
ಅಪರಿಮಿತ ಪಾಂಡಿತ್ಯದಿಂ ಮಂತ್ರಿ ತಾನಾಗಿ | 
ಶನಥಗಳ ಪಾಲಿಸಿದ ಆತ್ಮಬಲದಿಂದ (|5|! 


ವಿಮಲ ಖಾದಿಯ ಮೆರಿಸಿ, ಕೈಗಾರಿಕೆಯ ಬರಿಸಿ । 
ಅಮಮ! ಮಾಯೆಯ ಮೀರಿ, ಮಹಿಮೆಗಳ ತೋರಿ || 
ಅಮಿತ-ಅನುಪಮ-ಅಮರ-ಅನುಭವದ ವಚನಗಳ । 
ನಮಗಾಗಿ ಬೋಧಿಸಿದ ಸರಳಗನ್ನಡದಿ 11511 


ಭೂರಿ ಕರುಣಾಭರಣ! ಕಲ್ಯಾಣ ಬಸವಣ್ಣಿ | 
ಚಾರುಧರ್ಮದ ಮೂರ್ತಿ! ಪೂರ್ತಿ!! ಬಸವಣ್ಣ । 
ವೀರಶೈವ ವಿಭವ! ಪ್ರತಿ ಅಭವ!! ಬಸವಣ್ಣ । 
ಪಾರಮಾರ್ಥಿಕ ಪಾಠ-ಪೀಠ ಬಸವಣ್ಣ IY 


ತಿಳಿಸಿದನು ಜಗಕೆಲ್ಲ ಶರಣಸಂದೇಶನನು | 
ಗಳಿಸಿದನು. ಗಡ! ವಿಶ್ವಪ್ರೀತಿ-ನೀತಿಯನು । 
ಬೆಳಿಸಿದನು ತಾಯ್ನುಡಿಯನುಳಿಸಿದನು ಹರಮತವ | 
ನಳಿಸಿದನು ಬಲಗೊಂಡ ಬರಿನಂಬಿಕೆಗಳ L1೫1 


ಥೀ ವಿಶ್ವ ವಿಭೂತಿ ಬಸವೇಶ. 


ಬಸವೇಶ! ತತ್ವಖನಿ!! ಸನ್ಮಾನಿ! ಮಾಡಾನಿ!! 
ಪೆಸರಾಂತ ಚರಮೋಹಿ! ವರಲಿಂಗದೇಹಿ |! 
ಬಸವ ಭಾಸ್ಕರ! ಭಾಪುರೇ!! ಭಕ್ತಿಭಾಂಡಾರಿ:!! 
ಎಸೆದ ಕಾಯಕಭೋಗಿ! ಭಲೆ!! ಕರ್ಮಯೋಗಿ 


ಸಕಲ ಮಾನ್ಯರೇ! ಸಾಧುಸಜ್ಜನರ ಸಂಸ್ಮರಣ। 
ವಖಿಲ ಜೀವಿತ-ಧ್ಯೇಯಗಳಲಿ ಮಿಗಿಲಲ್ತೆ? । 
ಶಕಪುರುಷ ಬಸವೇಶ್ವರನ ಜನ್ಮದಿನವಿಂದೆ । 
ಸುಖಮಾಸ- ವೈಶಾಖ ಶುದ್ಧ ಬಿದಿಗೆಯಿಕೆ 


ವೇದ-ವಾದಗಳೇಕೆ? ಶಸ್ತ್ರ-ಶಾಸ್ರ್ರಗಳೇಕೆ? 
ಸೋದರರೆ! ನುಡಿಯಂತೆ ನಡೆಯೊಂದೆ ಸಾಕು 
ಈ ದಿನವು ಕರುನಃಡ ಅಲ್ಲಲ್ಲ-ಭಾರತದ | 
ಮೇದಿನಿಯ ಪಾವಿತ್ರ್ಯದಿನವಾಗಬೇಕು 


ಶಶಿಧರಗೆ-ಶಾಂಭವಿಗೆಶಿನಸುತ-ವಿನಾಯಕಗೆ | 
ಅಸಮ ಶವಿತಿಲಕರಿಗೆ-ಮುನಿವರೇಣ್ಯರಿಗೆ ।| 
ಬಸವಾದಿ ಪ್ರಮಥರಿಗೆ-ನಿಜರಾಷ್ಟ್ರವೀರರಿಗೆ । 
ಒಸೆದು ನುಡಿಸಿದ “ಮಹಾಂತ” ಯತಿಗೆ ಮಂಗಲವು 


೪೩೩ 


1|೬|| 


1&1 


1S 


(1೯1। 


ತುಂಗ ಬಸವಸಾದಾಬ್ದ ಭೃಂಗ, ಶ್ರೀಸಂಗ,'' 


೪೩೪ ಶಿವಾನುಭವ. 


ಶೀಠಕರ ಭಾಷ್ಯ ನಿಮರ್ಶವು. 





(ಲೇ:- ಶ್ರೀ ಸಿದ್ಧ ರಾಮಪ್ಪ ದ.೦ಡಪ್ಪಾ ಪಾವಟೆ ) 

“ಶ್ರೀ ಸಂಡಿತಾಚಾರ್ಯನು ಪ್ರಾಕೃತಕ್ರಿಯಾತ್ಮಕ ಧರ್ಮುನ್ರತಿಸ 
ದಕ ಪೂರ್ವ ತೆತ್ರಶ್ಯ ಸಿವ್ನಬ್ರಹ್ಮೆಪ್ರ ಪ್ರದಿನಾಜಕತ್ವಾ ಸಂಭವಾಚ್ಚ'' ಪ್ರತ 
ಕ್ರಿಯಾಮಯವಾದ ನ. ಪ್ರತಿಪಾದಿಸ ಜೆ ಪೂರ್ವ ತುತ್ರವ ಸದ 
ಸ್ವರೂನವಾನ ಬ್ರಹ್ಮನನ್ನು ಸ್ರತಿನಾದಿಸಲಾರದಾಗಿ ಧರ್ಮ ಮೊೂಮಾಂ 
ಸಾಧಿಗಮಾನಂತರದಲ್ಲಿ ಬ್ರ ಸೈಮೊಮಾಂಸಾಧಿಕಾರವಹೆದೆಂಬುದು 
ಆಗದು. ಆದಕಿ ಮಲತ್ರಖಯ ನಿತುರಣಕ್ವಿಗಿ ಲಿಂಗಧಾರಣವಾದ ಬಳಿಕ 
ಬ್ರಹ್ಮನೊವಮರಾಂಸಾಧಿಕಾರವು ಎಂದು ಕೇಳುವನು. ಈ ಮತವನ್ನು 
ನಾವು ವ್ಯಾಕರಣದಿಂದಲು, ಶಿಕ್ಷೆಯಿಂದಲು, ಸೂತ್ರಪೌರ್ವಾಪರ್ಯದಿಂ 
ದಲು, ತೈತ್ತಿರಿಯೋಸನಿಷತ್ತಿನ ಪೌರ್ವಾಪರ್ಯದಿಂದಲು ಪರೀಕ್ಷಿಸಿದೆವು. 
ಇದಹುದಾದರೆ ವೀರಶೈವವೆಂದು ನಾವು ಆಚರಿಸುವ ಧರ್ಮವು ಧರ್ಮ 
ವಲ್ಲ, ಧರ್ಮದ ಹೆಸರಿನದಲ್ಲ ಎಂದು ತೋರಿಸಿ ಡೆವು. ಶೀ ಪಂಡಿತಾಚಾ 
ರ್ಯನ ಅಭಿಪ್ರಾಯವು ನಿಲಲಾರಣಿಂದು ತೋರಿಸುವಲ್ಲಿ ನಮ್ಮ ಆಗ್ರ 
ಹವು ಲಿಂಗಸಂಗದ ಈ ವೀರಶ್ಛೈೆನವು ಸ್ವಕೀಯ ಅತಿ ಪ್ರಸ್ಥಾನ ವಿಶೇಷ 
»ಳ್ಫೈದು ಚಾತುರ್ವರ್ಣ್ಯ್ಯವನ್ನು ಅತಿಗಳೆದುದು ವಿಧಿನಿಹಿತವಲ್ಲದುದು 
EA ಭಾ ಅತ್ಯುದಾರ ತತ್ವಗಳನು ಹಿಡಿದುದು ಮಾನ 
ವನ ವಾ ಜೀವನಕ್ಕೆ ಹೊಲಬಾದುದು ಎಂಬಿದನೆಲ್ಲ ತೋರಿಸ 

ಬಹುದು. 

ಆದುದರಿಂದ ಇಲ್ಲಿ ಮಲತ್ರಯ ನಿವಾರಣ ದೀಕ್ಷಾ ವಿಚಾರದಿಂ 
ದಲು ಶಿವಭಕ್ತಿಯ ಸಾಮಾನ್ಯ ನಿರೂಸಣದಿಂದಲು ಶ್ರೀ ಪಂಡಿತಾಚಾ 
ರ್ಯನ ಲಿಂಗಧಾರಣ ವಿವರಣವನ್ನು ಅಳುಕಿಸ ಬಹುದಾಗಿದ್ದಿತು. ಆದರೆ 
ಆಚಾರ್ಯನ ಸಿದ್ಧಾಂತವು ಆಶ್ರಯಿಸಬಹುದಾದ ಹಲವು" ಯುಕ್ತಿಗ 
ಳನು ಹರಿಯದೆ ಮುಂದುವರಿವುದು ಉಚಿತವಲ್ಲನೆಂದು ಆಯುಕ್ತಿಗಳನು 

ಸರಿಕಿಸತೊಡಗುನೆವು ಜಾ 

ಪ್ರಾಕೃತೆಧರ್ಮ ಸಿದ್ಧಬ್ರ ್ರಿಹ್ಮಗಳು 

ಆಚಾರ್ಯ ಪಕ್ತಪೂತಿಗಳು ನಮಗೆ Ke ಆಚಾ 
ರ್ಯನು ಭಾಷ್ಯದಲ್ಲಿ ತನ್ನ ಸಿದ್ದಾಂತಕ್ಕೆ ಮುಂಡಕೋಸನಿಷತ್ತಿನ ಶ್ರು 


ಶ್ರಃಕರ ಭಾಷ್ಯ ವಿಮರ್ಶವು. ೪೭೫ 


ಯನ್ನುದಾಹರಿಸಬೇಕಾಗಿದ್ದಿತು. ಆ ಉಪನಿಷತ್ತಿನಲ್ಲಿ ಯಜ್ಞಯಾಗಾ 
ದಿಗಳು ಅನಿತ್ಯ ಫಲಗಳೆಂದೂ ಅಕೃತನಾದ ಬ್ರ ಬ್ರಹ್ಮವು ಕ್ರಿಯಾಮಯ 
ವಾದ ಯಾಗಗಳಿಂದ ತಿಳಿಯದೆಂದೂ ಹೇಳಿಯದೆ. ಮತ್ತು ಬ್ರಹ್ಮ 
ಪ್ರಾಪ್ತಿಗೆ ಸಲಿಂಗಕವಾದ ತಪಸ್ಸನ್ನು ಆ ಉಪನಿಷತ್ತು ಒತ್ತಿ ಹೇಳು 
ವುದು. ಆಚಾರ್ಯನು ಎಲ್ಲ ವಾಕ್ಯಗಳಲ್ಲಿ ಉದಾಹರಿಪುದಾವಶ್ಯಕ 
ವಲ್ಲ. ಮುಂಡಕ ಶೃತಿಯು ಆಚಾರ್ಯಸಿದ್ಧಾಂತಕ್ಕೆ ಪ್ರಮಾಣವಾಗಿದೆ. 

ಪ್ಲನಾಶಸ್ಯೇತೇ ಆಕ್ಟ ಯಜ್ಞರೂಪಾ ಅಷ್ಟಾದಶೋಕ್ತಮವರಂಯೇ 
ಷುಕರ್ಮ!। ಏತಚ್ಛೆ ಯೋ ಯೆ. ೇಭಿನಂದಂತಿ ತಾ ಮೃತ್ಯುಂ 
ತೇಪುನರೇವಾ ಬಯ ಮು. ೧ಖ ೨ ಮಂತ್ರ ೭ಪರಿಕ್ಷ್ಯಲೋ 


ಕಾನ್ಫರ್ಮಚಿ ತಾನ್ಬಾ_ ಹ್ಮಣೋ ನಿರ್ವೇದಮಾಯನ್ಮಾ ಸ್ರ ಕೃತಃ ಕೃತೇನ 
ತದ್ವಿಜ್ಞಾ ನಾರ್ಥಂ REE ಬತ್ತು ಮಿತ್ಸಾಣಿ: ಶ್ರೋತಿ ಯಂ 
ಬ್ರಹ್ಮ ನಿಷ್ಮಂ ಮು. ೧ ಖ. ೨ ಮ. ಸ್ರ ನಾಯಮಾತ್ಮಾ, ಬಲಹೀ 


ನೇನ ಲಿಭ್ಯೋನಚ ಪ್ರಮಾದಾತ್ತ ಕ ವಾಪ್ಯ ಲಿಂಗಾತ್‌ । ಏತ್ಸೆ 
ರುಪಾಯ್ಕೆೇರ್ಯತತೇಯಸ್ತು ವಿದ್ವಾಂಸ್ತ್ರಸ್ಫೈಷ ಆತ್ಮಾ ವಿವೃಣುತೇ 


ತಮುಂ ಸ್ವಾಂ ಮು. ೩ ಖ. ೨ ಮ. ೪ 


ಹದಿರ್ವರು ಖುತ್ವಿಜಯ ಪತ್ನೀ ಯಜಮಾನರೀರ್ವರು ಹದಿ 
ನೆಂಟು ಜನದಿಂದ ಆಗುವ ಹೀನ ಕರ್ಮಗಳನು ಹೇಳಿದ ಯಜ್ಞಗಳು 
ಗಟ್ಟಿಯಲ್ಲ. ಆನ ಮೂಢರು ಇದು ಕಲ್ಯಾಣನೆಂದು ನಂಬುವರೊ 
ಅವರು ಅಲ್ಲಿಂದಾಗ ಮುಸ್ಸು ಸಾವುಗಳಿಗೀಡಹರು. 

ಕರ್ಮದಿಂದ ಸಂಗ್ರಹಿಸಿದ ಲೋಕಗಳನ್ನು ಚನ್ನಾಗಿ ನೋಡಿ ಹೇಸು 
ತ್ತಲು ಅಕೃತ (ನಿತ್ಯಸಿದ್ಧವಾದು) ವಾದುದು ಕೃತದಿಂದ (ಕರ್ಮದಿಂದ) 
ಆಗದೆಂದು ಆ ಅಕೃತವನ್ನು ತಿಳಿಯಲು ಸಮಿತ್ತುಗಳನು ಕೆಯ್ಕೊಂಡು 
ಶ್ರೋತ್ರಿಯ ಬ್ರಹ್ಮನಿಷ್ಕೆ ಗುರುವನು ಹೊಂದತಕ್ಕುದು. 

ಈ ಆತ್ಮನು ಬಲಹೀನನಿಂದ ದೊರಕಿಸಲಾಗನು. ಎಚ್ಚರಗೇಡಿ 
ತನದಿಂದ ಸಿಲುಕನು. ಲಿಂಗವಿಲ್ಲದ ತಪಸ್ಸಿನಿಂದಲು ಸಿಲುಕನು. ನ 
ಈ ಉಪಾಯಗಳಿಂದ ಯತ್ನಿಸುವನೋ ಆ ವಿದ್ದಾ ಂಸನಿಗೆ ಈ ಆತ್ಮನು 
ತನ್ನ ಸ್ವರೂಸವನು ಪ್ರಕಟಸುವನು. ಇಂತು ಮುಂಡಕೋನನಿಷತ್ತಿ 
ನಲ್ಲಿ ಪ್ರುಕೃತನಾದ ಸ್ವರ್ಗಸಾಧನ ಯಾಗಗಳಿಗೆ ನಿಲುಕದ ಬ್ರಹ್ಮಜಿ 
ಜ್ಞಾಸಕ್ಕೆ ಶಿನಲಿಂಗ ಧಾರಣ ಸಂಸ್ಕಾರವನ್ನು ವಿಧಿಸಿದೆ. 


೪೫೬ ಶಿವಾನುಭವ. 


ಇದನೀಗ ನೋಡು ವಣ. 


ಮೊದಲನೆಯ ಮುಂಡಕದ ಮೊದಲನೆಯ ಖಂಡದಲ್ಲಿ ಒಂಬತ್ತು 
ಮಂತ್ರಗಳಿವೆ. ಮೊದಲನೆಯ ಎರಡು ಮಂತ್ರಗಳಲ್ಲಿ ಬ್ರಹ್ಮವಿದ್ಯಾಪ 
ಕಾಟಿ ಬ್ರಹ್ಮನಿಂದ ಅಂಗಿರಸನ ಹರಗ ಸ ಕತೆಯ 
ಮಂತ್ರದಲ್ಲಿ ತೌನಕನು ಅಂಗಿರಸನಲ್ಲಿ ಬ್ರ ಹ್ಮನಿದ್ಯೆಯನ್ನು ಬೆಸಗೊಂಬನು. 
ನಾಲ್ಕನೆಯ ಐದನೆಯ ಆರನೆಯ ಗ ಅಂಗಿರಸನು ಶೌನಕ 
ನಿಗೆ ಪರಾಸರನೆಂಬ ಬ್ರಹ್ಮನಿದ್ಯೆಯೂ ಖುಗ್ಯೇದಾದಿ (ಕರ್ಮಸಾಧಕ) 
ಅನತ ವಿಸೈಯೂ ಉ೨ಟಿ೨ನ) ಅನು ಪತನಿಸೈೈಸಿಂದ ತಿಳಿವ ಬ್ರಹ್ಮವು 
ಇಂದ್ರಿಯಇಗೊ:ಚ ನೆವ ಹೇಳುವನು. ಏಕನೆಸು ಎಂಟಿಕೆಯ ಒಂ 
ಬತ್ತನೆಯ ಮಂತ್ರಗಳಿಂದ ಬ್ರಹ್ಮನು ಜಗತ್ತಿಗೆ ಉತ್ಪತ್ತಿ ಸ್ಥಾನನೆಂದೂ 
ಆ ಬ್ರಹ್ಮನ ಉತ್ಪತ್ತಿ ಪ್ರಕಾರನ ಜ್ಹಾನದಿ:ದ ಅನ್ಯಾಸೃತನೆಂಬ ಜಗದ್ಗೀ 
ಜವು ಹುಟ್ಟವದೆಂದೂ ಆ ಬೀಜದಿಂದ ವ.ನ ಆದಿಗಳೂ ಕರ್ಮ 
ಗಳೂ ಕರ್ಮಫಲಗಳೂ ಬರುತ್ತವೆಂದೂ ನಾಮರೂಸಗಳೂ ಅದರಿಂ 
ದಶೆ ಹುಟ್ಟಿವುವೆಂದೂ ತಿಳಿಸುವುನು. 


ಎರಡನೆಯ ಮುಂಡಕದ ಹೆತ್ತ ಮಂತ್ರಗಳಲ್ಲಿ ಅಗ್ನಿ ಹೋತ್ರಾದಿ 
ಕರ್ಮಗಳು ಕಷ್ಟಸ ಸಾಧ್ಯವೆಂದೂ, ವಿಕಲವಾವಲ್ಲಿ ಜಟಾ ಜ್‌ ಸಪ್ತ 
ಲೋಕಗಳಲ್ಲಿ BR ಸಾಂಗವಾದಲ್ಲಿ ಯಜಮಾನನಿಗೆ ಇಂ 
ದ್ರಲೋಕ ಪ್ರಾಪ್ತಿಯಹುದೆಂದೂ, ಹಾಗಾದರು ಅದು ಶಾಶ್ವತವಲ್ಲೆಂದೂ 
ಕರ್ಮೋಪಾಸಕಂ ಅಜ್ಞಾನ ಮೂಢರೆಂದೂ ಅಂಗಿರನು ಶೌನಕನಿಗ 
ರುಹುವನು. ಹನ್ನೊಂದನೆಯ ಮಂತ್ರದಲ್ಲಿ ಕರ್ಮಜ್ಞಾನ ಸಮುಚ್ಚಯ 


ದಿಂದ ಸೂರ್ಯದ್ವಾರವಾಗಿ ಉಪಾಸ ಸ ಅವ್ಯಯಾತ್ಮನಾದ ನಿಷ 
ಲೋಕವನ್ನು ಹೊಂದುವರೆಂದು ತಿಳಿಸುವನು. 


ಹನ್ನೆರಡನೆಯ ಮಂತ್ರದಲ್ಲಿ ಈ ಎಲ್ಲ ಲೋಕಗಳು ಅಸ್ಥಿರವೆಂದು 
ತಿಳಸಿ ಅವುಗಳಿಂದ ಹೇಸಿ ಗ್ರಂಥಾರಂಭದಲ್ಲಿ ನಿನರಿಸಿದ ಅದ್ರೇಶ್ಯತ್ವಾದಿ 
ವಿಶಿಷ್ಟ ಅಕೃತಬ್ರಹ್ಮನನರಿಯಲು ಬ್ರಹ್ಮನಿಷ್ಠನಾದ ಶ್ರೋತ್ರಿಯ ಗುರು 
ವನ್ನು ಹೊಂದತಕ್ಕುಡೆಂದು ಉಪದೇಶಿಸ ನವನು. 
| ಇಷ್ಟು ಸಂದರ್ಭದಿಂದ ಬ್ರಹ್ಮ ನಿದ್ಧಾ ಿಧಿಕಾರಿಯು ಅಗಿ ಇಹೋತ್ರಾದಿ 
ಗಳನ್ನೆಸಗಿದವನು. ಅಥವಾ ಕರ್ಮಜ್ಞಾನ ಸಮುಚ್ಚ ಯದಿಂದ ಹರಣ 
ಗಭೊ (ಪಾಸಕನಾಗಿ ಅವುಗಳು ಅನಿತ್ಯಫಲಕ್ಕೆ ಹೇಸಿದವನಿರಬೇಕೆಂದು 


ಶ್ರೀಕರ ಭಾಷ್ಕ ವಿನುರ್ಶವು. ೪೩೭ 


ಸೂಚನೆಯಾಯ್ತು. ಗುರುವು ಶ್ರೋತ್ರಿಯ ಬ್ರಹ್ಮನಿಷ್ಠನೆಂದು ಕಂಡು 
ಬಂದಿತು. 


ಹದಿಮೂರನೆಯ ಮಂತ್ರವಿದು--ತಸ್ಮೇಸವಿದ್ದಾನುಪಸನ್ನಾಯ 
ಸಮ್ಯುಕ್‌ಪ್ರ ಶಾಂತಚಿತ್ತಾಯ ಶಮಾನ್ವಿತಾಯ । ಯೇನಾಕ್ಷರಂ ಪುರುಷಂ 
ವೇದಸತ್ಯಂ ಪ್ರೋವಾಚತಾಂ ತತ್ವತೋ ಬ್ರಹ್ಮ ನಿದ್ಯಾಯ. 

ಆ ವಿದ್ವಾಂಸನು (ಅಂಗೀರನು) ತನ್ನನ್ನು ವಿಧಿವತ್ತಾಗಿ ಬಳಿಸಾ 
ರಿದ ದರ್ಪಾದಿನೋಕ್ಷಗಳೇನು ಇಲ್ಲದ ಶಾಂತಿಯಂದೊಡಗೂಡಿದ ಅವ 
ನಿಗೆ (ಶೌನಕನಿಗೆ) ಆವುದರಿಂದ ನಾಶರಹಿತನಾದ ಪುರುಷನ ತಿಳಿವೆಯ 
ಹುದೊ ಆ ಬ್ರಹ್ಮ ವಿದ್ಯೆಯಲ್ಲಿ ಯಥಾರ್ಥವಾಗಿ ಹೇಳಿದನು. 

ಬ್ರಹ್ಮ ವಿದ್ಯೆಗೆ ಲಿಂಗಧಾರಣವು ಬೇಕೆಂದು ಉಪನಿಷತ್ಸಿದ್ಧಾಂತ 
ವಾಗಿದ್ದರೆ ಶೌನಕನಿಗೆ ಲಿಂಗಧಾರಣವು ಬರುತ್ತಿದ್ದಿತು. ಅದು ಬಂದಿಲ್ಲ. 
ಹಿಂದಿನ ಸಂದರ್ಭದಿಂದ ಶೌನಕನು ಅಗ್ಲಿ ಹೋತ್ರಾದಿಗಳನ್ನನುಷ್ಕಿಸಿ 
ಶಮಾನ್ವಿತನಾದವನೆಂದು ತೋರುವುದು. ಅವನಿಗೆ ಲಿಂಗಧಾರಣವಿದ್ದಿಲ್ಲ. 
ಅಂಗಿರನು ಅವನಿಗೆ ಲಿಂಗಧಾರಣಂಗೆಯ್ಯಲಿಲ್ಲ. 

ಮತ್ತೊಂದು ಮಾತು. 

ಬ್ರಹ್ಮ ಜಿಜ್ಞಾಸುವು ಬಳಿಸಾರ್ವಗುರುವಿನ ಲಕ್ಷಣವು ಶ್ರೋತ್ರಿಯ 
ನೆಂದೂ ಬ್ರಹ್ಮನಿಸ್ಕನೆಂದೂ ಬಂದಿದೆ, ಲಿಂಗವನ್ನು ಧರಿಸಿದವನೆಂದೂ 
ಲಿಂಗಪೂಜಾ ನಿಸ್ಮನೆಂದೂ ಬಂದಿಲ್ಲ. ಇವೆರಡು ಪದಗಳಲ್ಲಿ ಲಿಂಗಧಾ 
ರಣವನುಳ್ಳವನೆಂದಾಗಲಿ ಇತರವಾವುದೊಂದು ವೀರಶೈವ ಲಕ್ಷಣವನು 
ಳೃವನೆಂದಾಗಲಿ ಭಾವವು ತೊೋರುವದೋ? ಇಲ್ಲ. ಶಿವೈಕಾಹಿತ ಚಿತ್ತಶ್ಚ 
ಶಿನಲಿಂಗಾರ್ಚನಾಪರಃ। ಸೂಕ್ಕಾಗಮ ೫-೮ ಎಂಬಿದು ಪ್ರತ್ಯುದಾಹಂಣವು 

ಶ್ರೋತ್ರೀಯ ಶಬ್ದವು ಆಶ್ರೋತ್ರಿಯ ಶ್ಚಂದೋಧೀತೇ? (೫-೨-೮೪) 
ಪಾಣಿನಿ ಸೂತ್ರದಿಂದಲೂ “ಶ್ರೋತ್ರಿಯಶ್ಛ್ರಿಂದಸಃ ಸಮೌ” ಎಂಬ 
ಅಮರ ವಾಕ್ಯದಿಂಬಲು ವೇದಾಧ್ಯಯನ ಸೀಪನ್ನನೆಂಬರ್ಥದಲ್ಲಿ ವರ್ತಿ 
ಪುದು. ಬ್ರಹ್ಮನಿಷ್ಕ ಶಬ್ದದಲ್ಲಿ ಲಿಂಗನಿಷ್ಕನೆಂಬ ಅರ್ಥವಹುದೆಂದು 
ಆಚಾರ್ಯ ಪಕ್ಷಪಾತಿಗಳು ವಾದಿಸಬಹುದು, ಪ್ರಸ್ತುತ ವಿಮರ್ಶದ 
ಪ್ರಾರಂಭದಲ್ಲಿ ಬ್ರಹ್ಮಲಿಂಗ ಪದ್ಯಗಳ ವಿಷಯದಲ್ಲಿ ನಾವು ಬರೆದುದನ್ನು 
ಓದುಗರು ನೋಡಲೆಂದು ಬಯಸುತ್ತೇವೆ. 

ಆದುದರಿಂದ ಶ್ರೀ ಪಂಡಿತಾಚಾರ್ಯರ ಮತಕ್ಕೆ ಮುಂಡಕದಲ್ಲಿ 
ಇಂಬಿಲ್ಲ. 


೪೩೮ ಶಿವಾನುಭವ. 


ಇಲ್ಲೊಂದು ಆಶಾಂಕುರವು. 

ಮೂರನೆಯ ಮುಂಡಕದ ನಾಲ್ಕನೆಯ ಮಂತ್ರವಿದು. ಇಯ 
ಮಾತ್ಮಾ ಬಲಹೀನೇನ ಲಭ್ಯೋನಚ ಪ್ರಮಾದಾತ್ತ ತ್ತಪಸೋವಾಪ್ಯಲಿಂ 
ಗಾತ್‌ ಏತೈರುಪಾಯ್ಬೆರ್ಯತತೇಯಸ್ತು ನಿದ್ದಾ ್ರಿಂಸ್ತಸ್ಕೈಷ ಆತ್ಮಾ ವಿಶತೇ 
ಬ್ರ ಹ್ಮಧಾಮ. 

ಇದರಲ್ಲಿ ಅಲಿಂಗವಾದ ತನಸ್ಸಿನಿಂದ ಆತ್ಮನು ಲಭ್ಯನಲ್ಲೆನ್ನುವು 
ದರಿಂದ ಲಿಂಗಧಾರಣವು ಆತ್ಮಪ್ರಾಸ್ತಿಗೆ ಬೇಕಾದುದೆಂದು ಹಸನಾಗಿ 
ಕಾಣುತ್ತಿದೆ. ಎಂದು ಭಾಷ್ಯ ಪಕ್ಷಸಾತಿಗಳು ನಮ್ಮನ್ನು ಎದುರಿಸೆಬ 
ಹುದು. ಇದವರ ಮನೋರಥಮಾತ್ರವು ನೋಡಿರಿ. ಈ ಆತ್ಮನು 
ಬಲಹೀನನಿಂದ (ಅತ್ಮ ಫಿಷ್ಕೆಯಲ್ಲಿ ಬಲವು) ದೊರಕಿಸಪಡನು. ಎಚ್ಚರ 
ಗೇಡಿತನದಿಂದ ದೊರಕನು. ಲಿಂಗವಿಲ್ಲದ ತನಸ್ಸಿನಿಂದಲು ದೊರಕನು. 
ಬಲದಿಂದಲು ಎಚ್ಚರದಿಂದಲು ಲಿಂಗ ರಹಿತವಾದ ತಪಸ್ಸಿನಿಂದಲು ಈ 
ಎಲ್ಲ ಉಪಾಯಗಳಿಂದ ಆವ ವಿದ್ವಾಂಸನುಯತ್ನಿಸ ಸುವನೊ ಅವನ ಆತ್ಮನು 
ಪ್ರಕಾಶಮಯವಾದ ಬ್ರಹ್ಮವನು ಸೇರುವನು. ಇಂತಿದು ಮಂತ್ರಾರ್ಥವು. 
ಚಾತಕವು ಮಳೆನನಿಗಳನ್ನು ಮುಗಿಲಿಂದ ನೋಡುವಂತೆ ವೇದದಲ್ಲಿ 
ಉಪನಿಷತ್ತಿನಲ್ಲಿ ಲಿಂಗಶಬ್ದವನ್ನು ದಾರಿ ನೋಡುವ ಅಕ್ಕರತೆಗಾರರು 
ನಮ್ಮನ್ನು ಈ ಮಂತ್ರದಿಂದ ಎದುರಿಸ ಎವಲ್ಲಿ ಸಂಶಯವಿಲ್ಲ. ನಾವೀಗ 
ಇದನ್ನು ತೆರೆದು ವಿವಾಸುವೂ, 


ಈ ಮಂತ್ರದಲ್ಲಿ ಲಿಂಗವಿಲ್ಲದ ತಪಸ್ಸಿನಿಂದ ಆತ್ಮನು ದೊರೆಯ 
ನೆಂದು ಹೇಳುವುದರಿಂದ ಕಂಠದಿಂದಲೆ ಉಪನಿಷತ್ತು ಲಿಂಗಧಾರಣದ 
ವಕ್ಯಕತೆಯಲ್ಲಿ ಹೇಳುವುದಾಗಿ ಶೌನಕನಿಗೆ ಲಿಂಗಧಾರಣವಾದ ಬಳಿಕ 
ಅಂಗಿರನು ಬ್ರಹ್ಮೋಪದೇಶವ ಮಾಡಿದನೆನಬೇಕು. ಇಂತಿದು ಭಾಷ್ಯಾ 
ಭಿಮಾನಿಗಳ ಪೂರ್ವವಾದವು. 


ಈ ವಾದಕ್ಕೆ ಭಾಷ್ಯಪಂಕ್ತಿಯು ಅನುಕೂಲವಾಗಿಲ್ಲ. ಯತ್ಟೂ ರ್ವ 
ಭಾವಿತ್ವ ೦ ನಿಯಮನಿಯತ ಪ್ರಯೋಜಕತಯಾ ಮುಮುಕ್ತೂಣಾಂ 
ಮಲತ್ರ ಗ ವಿಧ್ವಂಸನೇ ವಿಧೀಯತೇ ತತೂ ನರ ಭಾವಿತ್ವ ೦ ಬ್ರಹ್ಮವಿಚಾರ 
ಶಾಸ್ತ ಸ್ರಸ್ಯೇತಿ ನಿರ್ಣೀಯತೇ ಅತೋಸ್ಯ ವಿಷಯಚ್ರೂ ಯತ. “ತ್ತ ರೀಯ 
ಶಾಖಾಯಾಂ ಬ್ರಹ್ಮ ನೇಧಾಕಾಮಸ್ಯ ತತಾ ಶ್ರಿಪಿ ಪ್ರಸಾಧನ ಕಿಮಿತ್ಯಾಕಾಂ 


ಥೀಕರ ಭುಷ್ಕವಿಮರ್ಶವ ೪ರ್ಷಿ 


ಕ್ರಾಯಾಮಾಹ-ಯಶ್ಸಂದಸಾನಿತಿ ಪುಟ ೭ ಈ ವಾಕ್ಯದಿಂದ ಬ್ರಹ್ಮಜಿ 
ಜ್ಞಾಸುವಿಗೆ ಬೇಕಾದ ಮೇಧೆಯ ಪಂಪೋಷಕ್ಕಾಗಿ ಲಿಂಗಧಾರಣವು 
ವಿಹತವಾಗಿದೆಯೆಂದು ಭಾಷ್ಯಾಭಿಪ್ರಾಯವು. 


ಮೂರನೆಯ ಮುಂಡಕದ ಮಂತ್ರವಿದುಃ -ನಾಯಮಾತ್ಮ್ಮಾ ಪ್ರವ 
ಚನೇನ ಲಭ್ಯೋನಮೇಧಯಾನ ಬಹುನಾಶ್ರುತೇನ ಯಮೇವೈಷವೃಣು 
ತೇತೇನ ಲಭ್ಯಸ್ತಸ್ಯೈಷ ಆತ್ಮಾ ನಿವೃಣುತೇ ತನುಸ್ವಾಮ್‌ 


ಈ ಆತ್ಮನು ಪ್ರವಚನದಿಂದ (ವೇದಶಾಸ್ತ್ರಾಧ್ಯಯನದಿಂದ) ದೊರೆ 
ವನಲ್ಲ. ಮೇಧುಯಿಂದ ದೊರೆವನಲ್ಲ. ವಿಪುಲ ಶ್ರವಣದಿಂದ ದೊರೆವನಲ್ಲ. 
ಆವನನ್ನು ಈ ಆತ್ಮನು ಆರಿಸಿಕೊಳ್ತನೊ ಅವನಿಗೆಯೆ ಇವನು ದೊರೆ 
ವನು. ಅವನಿಗೆ ಈ ಆತ್ಮನು ತನ್ನ ಪೂರ್ಣಸ್ವರೂಸವನ್ನು ಪ್ರಕಟ 
ಸುವನು. 

ಈ ಮಂತ್ರದಲ್ಲಿ ಮೇಧೆಯು ಮುಂತಾದವುಗಳು ಆತ್ಮನು ಸಾಧ 
ಕನನ್ನು ಅನುಗ್ರಹಿಸದೆ ಬ್ರಹ್ಮಾತ್ಮ ಜ್ಞಾನಕ್ಕೆ ಸಾಧನವಲ್ಲವೆಂದು ಬಂದಿದೆ. 
ಶ್ರೀಪಂಡಿತಾಚಾರ್ಯನ ಮತದಿಂದ ಲಿಂಗಧಾರಣವು ಮೇಧೆಗಾಗಿ ವಿಹಿ 
ತವಾಗಿದೆ. ಅದು ಅಹುದಾಗಿದ್ದರೆ ಈ ಮಂತ್ರದಲ್ಲಿ ನಾಯಮಾತ್ಮಾ 
ಅಲಿಂಗಯಾ ಮೇಧಯಾ ಲಭ್ಯಃ” ಅಥವಾ “ನಾಯಮಾತ್ಮಾ ಅಲಿಂ 
ಗೇನ ಮೇಧಯಾ ಲಭ್ಯಃ” ಆತ್ಮನು ಲಿಂಗವಿಲ್ಲದ ಮೇಥೆಯಿಂದ 
ಅಥವಾ ಲಿಂಗವಿಲ್ಲದವನಿಂದ ಮೇಥೆಯಿಂದ ದೊರೆಯನು ಎಂದು 
ಬರುತ್ತಿತ್ತು. 

ಭಾಷ್ಯಾಭಿಮಾನಿಗಳು ಆದರೇನಾಯ್ತು! ಲಿಂಗವಿಲ್ಲದ ತಪಸ್ಸಿನಿಂದ 
ಆತ್ಮನು ದೊರೆಯನೆಂಬುದು ಲಿಂಗಧಾರಣನಿಧಾಯಕವಾಗಿದೆ. ಮುಂಡ 
ಕಪು ತಪಸ್ಸಿಗೆ ಲಿಂಗವನ್ನು ವಿಧಿಸಿದಪುದು ತೈತ್ತಿರೀಯವು ಮೇಧಾನಸ್ರೂ 
ಹ್ರಿಗೆ ವಿಧಿಸಿದಪುದು ಇಂತಾಗಿ ಮುಂಡಕವು ತೈತ್ತಿರೀಯಕ್ಕೆ ಬಲವಾ 
ಗಿದೆ ಎನ್ನಬಹುದು. 


ತಪಸೋಷ್ಯ ಲಿಂಗಾದ್ಧಿಚಾರವು 


ಹಾಗಾದಕೆ ತಸಸ್ಟಿನ ಸಿದ್ಧಿಗೆ ಲಿಂಗವು ನಿದಿಸಲ್‌ಪಡೆವುದರಿಂದ 
ಲಿಂಗಧಾರಣವು ತಸಸ್ಸಿಗೆ ಅಂಗಭೂತನಾಯ್ತು. ವೀರಕೃಿವ ಧರ್ಮವು 


೩೪೨ ಶಿವಾನುಭವ 


ಲಿಂಗ ಪ್ರಾಪ್ತಿಗೆ ತಪಸ್ಸಿನಲ್ಲಿ ಹೇಳುತ್ತಿದೆ. ಆ ಲಿಂಗನೆ ವೇದಾಂತಗಳು 
ಉದ್ಭೋಹಿಸುವ ಬ್ರಹ್ಮೆನೆನಿತುತ್ತಿಡಿ.  “ಯಲ್ಲಿಂಗಮಸರಿಚ್ಛೇದ್ಯಮಾದಿ 
ಮಧ್ಯಾಂತವರ್ಜಿತಂ ಪರಾನಂದಂ ಚಿದಾಕಾರಂ ಪುರುಷಂ ಕೃಷ್ಣಪಿಂಗ 
ಲಂ। ಹಿರಣ್ಯಸತಿಮೀಶಾನಂ ಪಶೂನಾಂ ಪತಿವಿಶ್ವರಂ। ಊರ್ಧ್ವರೇಕಶ 
ಮುಮಾಶಾಂತಂ ಸರ್ವವಿದ್ಯಾಧಿನಾಯಕಂಃ ಬ್ರಹ್ಮಾದಿಸತಿ ಮದ್ವಂದ್ವಂ 
ನೀಲಕಂಠಂ ಸದಾಶಿವಂ। ನಿಶ್ವಾಧಿಕಂ ಮಹಾದೇವಂ ಜಗದ್ವ್ಯಾಪಕ 
ಮಚ್ಕುತಂ॥ ಪರಾತ್ಸರತರಂ ತತ್ವಮಕ್ಷರಂ ಸದಸಚ್ಛಯೆತ್‌। ಅಪ್ರತ 
ರ್ಕ್ಯುಮಮೇಯಂಚ ವ್ಯೋಮಕೇಶಂ ದುರಾಸದಂ। ಭರ್ಗೊವರೇಣ್ಯಂ 
ಯದ್ರುಪಂ ತಳಲ್ಲಿಂಗಮಿತಿಕೇರ್ತಿತಂ। ತಸ್ಮಾಲ್ಲಿಂಗಂ ಪರಂ ಬ್ರಹ್ಮ ಸದಾ 
ಧ್ಯಾಯಂತಿಯೋಗಿನಃ,? ಸೂಕ್ಸ್ಮ್ಮುಗಮ ಪಟಲ ೬ ಶ್ಲೋಕ ೧೯-೨೩ 


ಶ್ಲೋಕಗಳು ಸುಬೋಧವಿಹವಾಗಿ ಕನ್ನಡಿಸಿಲ್ಲ. ಶ್ರೀಸಂಡಿತಾ 
ಚಾರ್ಯರ ಭಾಷ್ಯವು ಉಪನಿಷದ್ವಿಚಾರಕ್ಕೆ ಮೇಧೆಯನ್ನು (ಗ್ರಂಥಧಾ 
ರಣ ಶಕ್ತಿ) ಮೇಧೆಗೆ ಲಿಂಗಧಾರಣವನ್ನು ಹೇಳಿ ಉಪನಿಷದ್ಧಿ ಚಾರದಿಂದ 
ಬ್ರಹ್ಮಜ್ಞಾನ ಮುಂಡಕೋಪನಿಷತ್ತಿನಿಂದ ಲಿಂಗಧಾರಣವ ಸಾಧಿಸಿದರೆ 
ಬ್ರಹ್ಮಜ್ಞಾನಕ್ಕೆ ತಪಸ್ಸು ಏನು ಹೇಳುವುದು. ತಪಃಸಿದ್ಧಿಗೆ ಲಿಂಗಧಾರ 
ಣವು ಬೇಕು. ಅಂತಾಗಿ ಲಿಂಗಧಾರಣವು ಈ ಮತದ್ವಯದಿಂದ ಬ್ರಹ್ಮ 
ಜ್ಞಾನಕ್ಕೆ ಸಾಧನವಲ್ಲದೆ ಲಿಂಗಪ್ರಾಪ್ತಿಯೆ ಪರಮ ಸಾಧ್ಯವಾಗಲಿಲ್ಲ. 
ಬ್ರಹ್ಮಜ್ಞಾನವು ಪರಮಸಾಧ್ಯವು. 


ಮತ್ತೇನಂದರೆ ಮುಂಡಕದಲ್ಲಿ ಆಗಲಿ ತೈತ್ರಿರೀಯದಲ್ಲಾಗಲಿ 
ಲಿಂಗವು ಪರಬ್ರಹ್ಮರೂನವಾದುದೆಂದು ಹೇಳಿಲ್ಲ. ಆದುದರಿಂದ ಮುಂಡ 
ಕದಲ್ಲಿಯ ಸಲಿಂಗಕ ತಪಸ್ಸು ಇಷ್ಟಲಿಂಗ ಧಾರಣಪರವಲ್ಲ. ಹಾಗೆಂದು 


ಹಿಡಿದರು ಇಷ್ಟಲಿಂಗವು ಪರಬ್ರಹ್ಮರೂಪವಲ್ಲಾಗಿ ಅದು ವೀರಶೈವ 
ಸಿದ್ಧಾಂತವಲ್ಲ. 


ಇಷ್ಟಾದರು ಉಪನಿಷದ್ವಾಕ್ಯಲಾಲಸರು ಮುಂಡಕವು ವಿಧಿಸುವ 
ಸಲಿಂಗಕ ತಪಸ್ಸು ಇಷ್ಟಲಿಂಗಸರವೆಂದರೆ ಆ ಉಪನಿಷತ್ತೆ ಹಾಗಲ್ಲವೆ 
ನ್ನುವುದಕ್ಕೆ ಸಾಕ್ಷಿಯಾಗಿದೆ. ಈ ಉಸನಿಷದ್ವಿ ದ್ಯಾಧಿಕಾರವಿಂತು. ತದೇ 
ತದ್ಭಚಾಭ್ಯುಕ್ತಂ ಕ್ರಿಯಾವಂತಃ ಶ್ರೋತ್ರಿಯಾ ಬ್ರಹ್ಮನಿಷ್ಠಾಃ ಸ್ವಯಂ 
ಜುಹ್ವತ ಏಕರ್ಷಿಂ ಶ್ರದ್ಧಯಂತಃ। ತೇಷಾಮೇವೈತಾಂ 


ಬ್ರಹ್ಮನಿದ್ಯಾಂ 
ವದೇತ ಶಿರೋವ್ರತಂ ನಿಧಿವದೈೆಸ್ತು ಚೀರ್ಣಂ ॥ 


ಶ್ರೀಕರ ಭಾಸ್ಕನವಿಮರ್ಶವು ೪೪೧ 


© 
(ಏಕರ್ಷಿಂ) ಅಗ್ನಿಯನ್ನು (ಅಗ್ನಿಯಲ್ಲಿ) ಹವಿಸ್ಸನ್ನಿಡುವರೋ ಮತ್ತು ಶ್ರದ್ಧೆ 
ಯನ್ನುಳ್ಳ ಹೆರಾಗಿಹಕೋ ಶಿರೋಪ್ರತ (ಶಿರಸ್ಸಿನಲ್ಲಿ ಅಗ್ನಿಧಾರಣ ವ್ರತವು) 
ವನ್ನು ಯಥಾವಿಧಿಯಿಂದಾಚರಿಸಿದ ಅಂತಹ ಕ್ರಿಯಾಸಂಪನ್ನಶ್ರೋತ್ರಿ 


ಯರಿಗೆಯೆ ಈ ಬ್ರಹ್ಮನಿದ್ಯೆಯನ್ನು ತಿಳಿಸತಕ್ಕದ್ದು. 


ಅಗ್ಗಿಗಾಹುತಿಯನಿಕ್ಕುವ ಯಾಗಗಳೆ ಸನ್ಯಾಸಯೋಗದಿಂದ ಬ್ರಹ್ಮ 
ವಿದ್ಯೆಗೆ ಸಾಧನವೆಂದು ಮಂತ್ರವು ತಾನು ಹೇಳದ ಇತರ ಸಾಧನಗಳಲ್ಲಿ 
ಸಿರಾಕರಿಪುದು. ತೇಷಾಮೇವ ಅವರಿಗೆಯೆ ಎಂಬ ಪದಗಳಿಂದ ಈ 
ನಿರಾಕರಣವು ಸ್ಪಷ್ಟವದೆ. ಆದುದರಿಂದ ವೀರಶೈವಕೃಭಿವುತವಹ 
ಇಷ್ಟಲಿಂಗಧಾರಣವು ಮುಂಡಕಶ್ರುತಿಪ್ರತಿಸಿದ್ದವು. 


ಹಾಗಾದರೆ ಅಲಿಂಗಾತ್‌ ಪದದ ಅರ್ಥವೇನು? ಇದಕ್ಕಾಗಿ 
ಮುಂಡಕೋಸನಿಷತ್ತಿನ್ನ ಪೂರ್ವಾಪರಾನ್ವಯದಲ್ಲಿ ನೋಡತಕ್ಕುದು, 
ಬ್ರಹ್ಮಸಾಕ್ಸಾತ್ಕಾರಕ್ಕೆ ಶುದ್ಧಸತ್ವವು ಅದಕ್ಕಾಗಿ ಸನ್ಯಾಸಯೋಗವು ವಿಹಿ 
ತವಾಗಿದೆ. ವೇದಾಂತ ವಿಜ್ಞಾನ ಸುರಿಶ್ಚಿತಾರ್ಥಾಃ ಸನ್ಯಾಸಯೋಗಾ 
ದೃತಯಃ ಶುದ್ಧ ಸತ್ವಾಃ ತೇ ಬ್ರಹ್ಮಲೋಕೇಷು ಪರಾಂತಕಾಲೇ ಪರಾ 
ಮೃತಾಃ ಪರಿಮುಚ್ಯಂತಿ ಸರ್ವೆ” ಮುಂಡಕ ೩ ಖಂಡ ೨ ಮಂತ್ರ೬ 
ಉಪನಿಷತ್ತುಗಳ ವಿಶೇಷ ಜ್ಞಾನದಿಂದ ಪರಮಾರ್ಥ ನಿಶ್ಚಯವನ್ನುಳ 
ವರಹ ಸನ್ಯಾಸ ಯೋಗದಿಂದ ಶುದ್ಧಾಂತಃಕರಣರಹ ಯತ್ನಪರರು 
ಎಲ್ಲರು ದೇಹಾವಸಾನಕಾಲದಲ್ಲಿ ಬ್ರಹ್ಮದಲ್ಲಿ ಮರಣವ ಕಳೆದವರಾಗಿ 
ಎಲ್ಲ ಬಂಧಗಳಿಂದ ಬಿಡುಗಡೆಯ ಹೊಂದುವರು ಎಂದಿದು ಮಂತ್ರಾರ್ಥವು. 


ನ ಚಕುಷಾ ಗೃಹ್ಯತೇನಾಪಿವಾಚಾ ನಾಸ್ಕೈರ್ದೇೇ ವೈಸ್ತಸಸಾಕರ್ಮ 


೨೨. 
ಣಾ ವಾ ಜ್ವಾನಪ್ರಸಾದೇನ ವಿಶುದ್ಧ ಸತ್ತ್ವಸ್ತತಸ್ತುತಂಪಶ್ಯತೇನಿಷ್ಯಲಂ 


ಧ್ಯಾಯಮಾನಃ ॥ ಮು.೩ ಖ.೧ ಶ್ಲೋಕ ೮ ಈ ಬ್ರಹ್ಮವು ಕಣ್ಣಿನಿಂದ 

ಕಾಣದು. ನುಡಿಯಿಂದ ನುಡಿಯಲಾಗದು. ಬೇರಾವ ಇಂದ್ರಿಯಗಳಿಂ 

ದಲು ತಪಸ್ಸಿನಿಂದಲು ಕರ್ಮದಿಂದಲು ಗೋಚರಿಸದು. ಜ್ಞಾನವು 

ನಿರ್ಮಲವಾಗಿ ವಿಶುನ್ಥಾಂತಃಕರಣದಿಂದ ಧ್ಯಾನಶೀಲನು ನಿಷ್ಕಲಬ್ರಹ್ಮೆ 
6 


೪೪೨ ಶಿವಾನುಭವ 


ವನ್ನು ಕಾಂಬನು. ಇಕ್ಲಿಯು ವಿಶುದ್ಧ ಸತ್ವವು ಬ್ರಹ್ಮದರ್ಶನಕ್ಕೆ ವಿಜ 
ತವಾಗಿದೆ. 


Ny 


ಬರಿಯ ತಪಸ್ಸು ಸಾಕ್ಸಾ ಾತ್ಯಾರಕ್ಕೆ ಕಾರಣನಾಗದು, ಆದರೆ ಸಲಿ 
ಗನಾದ (ಲಿಂಗದಿಂದೊಡಗೂಡಿದ) ತಪಸ್ಸು ಮುಂತಾದವುಗಳು ಬ್ರಹ್ಮ 
ದರ್ಶನಕ್ಕೆ ಹೇತು ವಾಗಿವೆ. (ಏತ್ಸೈರುಪಾಯ್ಕೈರ್ಯತತೇಯಸ್ತು ನಿ ವಿದ್ರಾಂ 
ಸ್ತಸ್ಕೈಷ ಆತ್ಮಾಶತೇ ಬ್ರಹ್ಮಧಾಮ) ಈ ಎಲ್ಲ ಉನಾಯಗಳಿಂದ ಆನ 
ವಿದ್ವಾಂಸನು ಯಕ್ನ ಪಡುವನೊ ಅವನ ಈ ಆತ್ಮನು ಬ್ರಹ್ಮತೇಜವನ್ನು 
ಹೊಂದುವುದು ಎಂದು ಇಹುದನ್ನು ನೋಡಿರಿ. ಪಸೆಂದಕೆ ಶರೀರ 
ವಚನ ಮನಗಳನ್ನು ಬ್ರಹ್ಮಲಾಭಕ್ಕಾಗಿ ನುರಿಸುವುದು. ಈ ನುರಿತಕ್ಕೆ 
ತಾನು ಮಾಡುವ ಕರ್ಮಫಲಗಳನ್ನು ಬಿಡುವುದೆಂಬ ಸನ್ಯಾಸವು ಬೇಕು. 
ಲಿಂಗಶಬ್ದಕ್ಕೆ ಸನ್ಯಾಸವೆಂಬರ್ಥವುಂಟು. ಶೀಶಂಕರಾಚಾರ್ಯನು ಅಲಿಂ 
ಗಾತ್‌ ಸನ್ಯಾಸರಹಿತಾತ್‌ ಎಂದು ಹೇಳುವನು. ಆ ಆಚಾರ್ಯನು 
ಸನ್ಯಾಸವೆಂದರೆ ಸರ್ವ ಕರ್ಮತ್ಯಾಗವು ಎನ್ನುವನು. ಮುಂಡಕದ 
ಸಮಗ್ರ ಪರ್ಯಾಲೋಚನದಿಂದ ಸನ್ಯಾಸವೆಂದರೆ ಕರ್ಮ ಸನ್ಯಾಸನಲ್ಲ. 
ಕರ್ಮ ಫಲ ತ್ಯಾಗನೆಂದು ನಮಗಭಿಮತವು. ಅಂದರೆ “ತಸ )ಸಲಾಭಿ 
ಸಂಧಿರಹಿತಸ್ಯ SARS EL ಚಿತ್ತಶುದ್ಧಿ AS 
ಬೋಧಹೇತುತ್ತಂ” ಯಾಗಾದಿಯು ಫಲಾಭಿಲಾಸೆಯಿಲ್ಲದೆ ಮಾಡಲ್ಪ 
ಟ್ಟುದಾಗಿ ಪಾಪವು ದೂರಾಗಿ ಚಿತ್ರ ಶುದ್ಧಿಯಿಂದ ಯಾಗಾದಿಕವು 
ಬೋಧಹೇತಶುವಾಗಿದೆ. ಎಂಬ ತಶ್ರೀಕಂಠಮತವು ಮುಂಡಕಸಮ್ಮತವಾ 
ಗಿದೆ. ಇಂತಾಗಿ ದೇವಧಾರಣ ವಾಕೃದಿಂದ ಲಿಂಗಧಾರಣವು ವಿಹಿ 


ದಿನ ಲೇಖಗಳು ಮಲತ್ರಯ ನಿನಾರಣವಾದ ತ್ರಿನಿಧ ದೀಕ್ಷಾ 
ಸ್ವಭಾವನನ್ನು ತೋರಿಸಿ ಅದು ವಿಧಿ ಪ್ರಾಪ್ರವಲ್ಲ ಕೇವಲ ಶಿವಾನುಗ್ರಹ 
ಪ್ರಾಪ್ತವು, ಮಲಾಪಕರ್ಷದಿಂದ ಬಡಗು ಶುದ್ಧಿ ಯಿಂದ ಆತ್ಮನು 
ನ ನಿಧಿಗೂ ಒಳಗಾಗದೆ ಆಕ್ಮೇಕ್ಷಣರೂಸದಿ:ದ ಶಿನಧರ್ಮ ಶಿನಜ್ಞಾ 
ನಗಳನ್ನು ಸಡೆನನು, ದೀಕ್ಸಾಧಿಕಾರವು ಶಿನಾನುಗ್ರಹಮಾತ್ರ ಲಭ್ಯ 
ವಾದುದರಿಂದ ಅದನ್ನು ಹೋದಿದವರು J ಅತಿವರ್ಣಿ 
ಗಳು ಕೃತಕೃತ್ಯರು ಎಂಬಂತಿವನೆಲ್ಲ ತೋರಿಸುನೆವು. 





ಮೃತಸ್ವಪ್ಪ. ೪೪೬೩ 


ಮೃತಸ್ಥಪ್ನ. 
(ಶ್ರೀ ಈಶ್ವರ ಸಣಕಲ್ಲ ಬೆಳಗಾವ.) 


be 


ನಾನಿಲ್ಲಿ ನಿಂತಿರುವೆ, ಈ ಮಸಣಗಾಡಿನಲಿ, 
ನನ್ನ ಮೃ ತಸ್ವ್ರಪ್ನದಾ ಆಂತ್ಯಕ್ರಿಯೆಗಾಗಿಂದು! 
ಉದುರಿ ಬಿದ್ದಿಹ ಆಸೆ-ತರಗೆಲೆಗಳನು ಗೂಡಿ. 
ಸುತ ಹೊದ್ದಿಸುವೆನಿಲ್ಲಿ! ಕಳಚಿ ಮಣ್ಣೂಡುತಿಹ 
ಭಾವ-ಸುಮಗಳನೆಲ್ಲ ಹರಡಿ ಮಲಗಿಪೆನೆನ್ನ 
ಮೃತ-ಶ್ವರ್ಣ-ಸ್ವಪ್ನವನು! ಒಡೆದು ಹೋದೆಯ? ಅಯ್ಯೊ! 
ಸ್ವರ್ಗೀಯ-ಸ್ರಪ್ನವೇ! ಯಾವ ಹೂಬಳ್ಳಿಯೊಳ. 
ಗಿನ ಸ್ವಾರ್ಥ-ಭೃಂಗವದು ನಿನ್ನ ಸತ್ವವ ಹೀರಿ, 
ಹಾರಿ ಹೋಯಿತೊ! ಅಯ್ಯೊ! ಯಾವ ಉನ್ಮತ್ತ ಹೆ- 
ಸ್ಕಿಯು ನಿನ್ನ, ಕಾಲ್ಕೆಳಗೆ ಮೆಟ್ಟಿ ನಡೆಯಿತೊ! ಅಯ್ಯೊ! 
ವಿಕಸಿತ-ಸಹಸ್ರ-ದಳೆ-ಕಮನೀಯ-ಕಮಲವೇ, 
ರಸಪೂರ್ಣ-ಕಾಸಾರ-ಮಧ್ಯದಲಿ ರಾಜಿಸಿದ 
ಓ ಸ್ವಸ್ನ-ಸದ್ಮವೇ, ಖುಸಿನರರು, ಯೋಗಿಗಳು, 
ಸಾಧುಗಳು, ಶರಣಪುಂಗವರಮರರವತಾರಿ- 
ಗಳು, ನಿನ್ನ ದಳದಳದಿ, ದಳದಳದಿ ಪವಡಿಸಿದ. 
ಕೆಂತು ಆ ಮುಕ್ತಿ-ವಧು-ಪಾನದಾನಂದ.-ನಿ- 
ಶ್ರಿಯಲಿ! ಹಾ! ಗೀರ್ವಾಣ ಕನ್ನಿಕೆಯರಿಂದ್ರ-ಚಾ- 
ಪದ ಪ್ರಭೆಗೆ ಮೈಯೊಡ್ಡಿ, ಚಂದ್ರಿಕೆಯ ಹಾಸದಲಿ, 
ಅತ್ತಿತ್ತ ಒಲೆಡೊಲೆದು, ಮಣಿಮಣಿದು ಎಂತು ಕುಣಿ- 
ದಾಡಿದರು ಕಲ್ಪತರುಸುಮಗಳಲಿ! ಕಾಲ-ದೇ- 
ಶವ ಮೀರ್ದ ಅಮೃತ-ಸಂಗೀತವನು ಎಂತು ಹುರಿ. 
ಸಿದರಾಹ! ತಮ್ಮ ಇನಿಗೊರಲಿಂದೆ! ಶಶಿ.ಸೂರ್ಯ. 


ತಾಳದಲ್ಲಿ, ಆ ವಾಣಿ ಬಾಜಿಸಿದಳೆಂತಮರ- 
ವೀಣೆಯನು! ಅದರ ಶೃತಿಯಲಿಯವಳ ನವಿಲೆಂತು 


ಗರಿಗೆದರಿ ನರ್ತಿಸಿತು? ಪಾಡಿದುದು ಪಕ್ಷಿಸಂ- 
ಕುಲನೆಂತು! ನಿನ್ನ ಸುತ್ತಿಹ ಕೋಟ-ಕೋಟ-ನ- 


ಳ೪೪ ಶಿವಾನುಭವ. 


ಕ್ಷತ್ರ-ಗಣ.ಮಣಿ ರಶ್ಮಿ ಮಾಲೆಯಲಿ, ನಿನ್ನ ದಿ- 
ವ್ಯತೆಯೆಂತು ಹರಡಿದುದು ನಭನಭಕೆ! ನಿನ್ನ ವೈ- 
ಭವಕದೋ, ಈರೇಳು ಭುವನಗಳು ಎಂತು ತಲೆ- 
ವಾಗಿದವು ಸುಮ್ಮಾನ-ನೋನದಲಿ! ನಿನ್ನ ಸತ್ವದ ಕಳೆಯು 
ಗಾಳಿಗುದುರೆಯನೇರಿ ತಾನೆಂತು ಚಿಮ್ಮಿದುದು 
ಬಿಸೆಡೆಸೆಗೆ! ಭಾವಸುಮಗಳ ಮುಡಿದು ಕಲ್ಪನಾ- 
ಸುಂದರಿಯರೆಂತಾಡಿದರು ನಿನ್ನ ವೃಂತವನು 
ಬಳಸುತಲಿ! ನಿನ್ನಿನಿಸು ಕಂಸನೆಗೆ ಕಲ್ಪ.ಕ- 
ಲ್ಪಗಳೆಂತು ಮೂಡಿ ಮುಳುಗಿದವಲ್ಲಿ! ಬ್ರಹ್ಮಪ- 
ಕ್ಷಿಯು ಮೇಲೆ ಗರಿಹರಡಿ, ಕೊಡೆವಿಡಿದು ಎಂತು ರಾ- 
ಜಿಸಿತಲ್ಲಿ! ಉರಿವಿಸಿಲು ಜೆಲ್ಜಿಂಗಳಿರುಳು ಶಾಂ- 

ತಿಯ ಪ್ರಜೆಯು, ಪ್ರತಿಭೆ ಮಂಗಲದಾರತಿಯದಾಗು- 
ತೆಸೆದಿರ್ದವೆಂತಲ್ಳಿ! ನಡುಕಟ್ಟಿ, ಕೈಮುಗಿದು, 
ನಿತ್ಯದಾಸಿಯ ತೆರದಿ, ನಮ್ರಭಾನದಿ ಸಿರಿಯು 
ನಿಂತಿರ್ದಳೆಂತಲ್ಲಿ! ನಿನ್ನ ನರುಗಂಸಿನು- 
ಚ್ಚ್ವಸಿತ-ಗರ್ಭದಿ ಬೆಳದ ವಿಶ್ವದಂಚಿನ ವರೆಗು 
ಸುಕ್ಕೃತಿ-ವೆಳೌನವದೆಂತು ತೇಲಿದುದು ರಾಜಹಂಸಗಳಂಕಿ! 


ಅಯ್ಯೊ! ಮರೆಯಾಯ್ದಯ್ಯೊ! ಆ ವೈಭ- 
ನೋತ್ಸರವು! ಆ ಸ್ವಸ್ನ-ಭಂಗದೊಡನೆನ್ನ ಸ- 
ರ್ವಸ್ವವೂ ಭಂಗವಾಯಿತು! ಅಯ್ಯೊ! ನನ್ನ ಸುಖ. 
ಧ್ಯೇಯಗಳು ಮಣ್ಣುಗೂಡಿದವಯ್ಯೊ! ಸರಹಿತದ 
ಸೋಗಿನಲಿ, ಸರ್ವಸ್ವವನು ಸುಲಿನ, ಓ ಸ್ಪಾರ್ಥ- 
ಭೂತವೇ, ಎಂಥನಿಷ್ಟವ ಗೈವೆ ಎನ್ನ ಜೀ- 
ವನ-ಸಥದಿ! ಹಾ! ಎನ್ನ ಧ್ಯೇಯರಂಗದೊಳೆಂಥ 
ಪ್ರಳಯ-ನಾಟ್ಯವ ಗೈದೆ ಪಾಸವೇತಾಳವೇ! 
ಎನ್ನ ಜೀವದ ಕನಸು ನನಸಾಗುವನಿತರೊಳೆ, 
ಒಡೆದು ಹೋಯಿತು! ಅಯ್ಯೊ! ಫೋರಾಂಧಕಾರವದು 
ಕಂಗೆಢಿಸುತಿಹುಡೆನ್ನ! ಬೇಸಗೆಯ ನಡುನಗಲ 
ಕೋಟಿ-ಸೂರ್ಯರ ಬಿಸಿಲ ತಾಸವದ್ಗು ಅಯ್ಯಯ್ಯೊ! 


ಮೃತಸ್ವಪ್ನ. 
ಕ್ರೌರ್ಯ-ನೈಷ್ಟುರಗಳಲಿ ದಹಿಸುತಿಹುಡೆನ್ನನ್ನು! 
ಯುಗ-ಯುಗ-ದುರಂತೆ-ದುಃಖವು ನಿರುತ ನರಳುವದು! 
ಓ ಸ್ವರ್ಣಸ್ವಸ್ನವೇ, ಒಡೆದು ಹೋದೆಯ ಇಂದು! 
ಓ ದಿವ್ಯ- ಸ್ವಪ್ನವೇ, ಕರಗಿ ಹೋದೆಯ ಇಂದು! 
ಬ್ಲ ಧ್ಯೇಯ.ಸ್ವ ಸ್ಪಷ್ಟವೇ, ಅಳಿಸಿ ಹೋದೆಯ ಇಂದು! 
ಶೋಕ ನಿರ್ಭ ಕ್ಯ ದಯನಾಗಿಲ್ಲಿ ನಿಂತಿಹೆನು, 
ಓ ಎನ್ನ ಮೃತಸ್ಯ ಸ್ನವೇ, ನಿನಗೆ ಬಾಷ್ಪಾಂಜ- 
ಲಿಯನರ್ಸಿಸಲೈಂದು! ನಿನ್ನನ್ನು ಮುದ್ದಿಟ್ಟು, 
ಕೊನೆವರೆಗು ತಿಮಿರ-ಗರ್ಭದಿ ಲೀನನಾಗಲೈ, 
ನಾನಿಲ್ಲಿ ಬಂದಿಹೆನು! ನಿನಗಿಂದು, ಕಡೆಯ ಸಲ, 
ತಲೆವಾಗಿ, ನೈರಾಶ್ಯ-ಕೂಪದಲಿ ಬೀಳಲೈ, 
ಬಂದಿಹೆನು! ಜಗದ ಜಂಗುಳಿಯಲ್ಲಿ, ಹುಚ್ಚನೊಲು. 
ಶೂನ್ಯನೊಲು, ತಿರುಗುವೆನು! ದುಃಖ-ಗೀತೆಯ ಪಾಡಿ- 
ಜೀವನದ ದುಃಖವನು ನಾ ನುಂಗಿಕೊಳ್ಳುವೆನು! 
ಮತ್ತೊನೆ ನೀನುದಿಸಿ ಬರುವನ್ನೆಗಂ ನಾನು 
ಇಂತೆಯೇ ತಿರುಗುವೆನು! ತೇಲು ಬಿಡುವೆನು ಬಾಷ್ಟ- 
ಧುನಿಯಲ್ಲಿ ನಿನ್ನ ಈ ದಿವ್ಯವಹ ಸ್ಮೃತಿಯನ್ನು! 
ಆಶಾಮೃತಾರ್ಣವದಿ ತಲೆಯೆತ್ತಿ ಮತ್ತೊಮ್ಮೆ 
ಬರುವಂದು ಬಾ ನೀನು! ಅನ್ನೆಗಂ, ಇದೆ ನಿನಗೆ 
ಸ್ವಾರ್ಥ-ಹತ-ಸ್ವಪ್ನವೇ, ಚರಮಗೀತೆ! 


೪೪೫ 


೪೪೬ ಶಿವಾನುಭವ 


ಹರಿಹರದೇವನ ರಕ್ಸಾಶತಕ. 


(ಕೇ ಠೀ ಎಸ್‌. ಶಿವಯೋಗಿ ಶಿವಯೋಗನುಂದಿರ್ಯ, ಬನಾರಸ್‌.) 
fy 3 )( ): ಟ್ರ 


ಕವಿಯೆನ್ನಬೇಕು ಆ ರಕ್ಸಾಶತಕವನ್ನು ರಚಿಸಿದೆ ರಸಿಕಚಕ್ರಿಗೆ: 
ಭಕ್ಕಿಭಾಂಡಾರಿಗೆ. ಆಹಾ! ಅದೆಂತಹ ಪ್ರತಿಭೆ; ಅದೆಂತಹ ಭಾವ, 
ಅದೆಂತಹ ಭಕ್ತಿಲಹರೀ. ಹರಿಹರದೇವನು ನಿಜನಾಗಿಯೂ ನರನಲ್ಲ: 
ಹರನು. ಇಲ್ಲದಿರೆ ಆತನಲಿ ಈ ಬಗೆಯ ಕಲೆಯಿರಲು, ಬೆಲೆ ಬರಲು 
ಸಾಧ್ಯವಿಲ್ಲ. ಓದಬೇಕು ಆತನ ಆ ರಕ್ಷಾಶತಕವನ್ನು; ಜೀವನದಲ್ಲಿ 
ಒಮ್ಮೆಯಾದರೂ ಕಾಣಬೇಕು ಆ ರಸದ ರುಚಿಯನ್ನು; ಅನುಭವಿಸ 
ಬೇಕು ಆ ಶತಕ ಸಠನದ ಪರಮಾನಂದವನ್ನು. ಅದಿಲ್ಲದಿರೆ ಅವನ 
ಹುಟ್ಟು ಹುಟ್ಟೀ ಅಲ್ಲ; ಬಾಳು ಬಾಳುವೆಯಲ್ಲ. ಶತಕನೆಲ್ಲವೂ ಪ್ರತಿ 
ಜೆಯ ನೆಲಗಟ್ಟಿನಿಂದ ಬಲವಾಗಿದೆ; ಬಂಧುರವಾಗಿದೆ, ಅದರ ಮೀಲೆ 
ಭಕುತಿ ದೇವತೆಯ ಭವ್ಯ ನರ್ತನನಿದೆ- ಅಡಿಗಡಿಗೂ ರಸವು ಒತ್ತಿ 
ಒಸರುತ್ತಿದೆ. 


ಮೊದಲು ಶತಕವನ್ನು ಪ್ರಾರಂಭಿಸುವಲ್ಲಿ ಕವಿಯು ತನ್ನ ಇಸ, 
ಮೂರ್ತಿಯಾದ ಹಂಪೆಯ ವಿರೂಪಾಕ್ಷನ ಮಂಗಲನನ್ನಾಚರಿಸಿ ಆ 
ದೇವಡೀವನ ಅಸ್ರತಿಮ- ಮೂರ್ತಿತ್ರವನ್ನೂ ಅಸಾಧಾರಣ ಲಕ್ಷಣಗಳನ್ನೂ 
ಓದುಗರೆದುರಿಗೆ “ಚೆನ್ನಾಗಿ ಚಿತ್ರಿಸುವನು. ಆ ವಿರೂಪಾ ಕ್ಷನಲ್ಲಿಯೇ ಆತ 
ನಿಗೆ ಮೀರಿದ ಅತುಲ ಭಕ್ತಿ, ವಿರೂಪಾಕ್ಷನಿಗಾಗಿ ತನ್ನ ತನುನನ್ನೂ 
ಮನವನ್ನೂ ಧನವನ್ನೂ, 'ಅನಿತೇ ಎಕೆ? ಬೇಕೆಂದಲ್ಲಿ ಸರ್ವಸ್ನ ಸ್ವನೆನಿಸಿದ 
ಪ್ರಾಣವನ್ನೂ ಸಹ ಬತಲ ಸಿದ್ಧನಿದ್ದನು. ಪ್ರತಿಕ್ಷಣವೂ ಚ ಸ್ಮರ 
ಣೆಯಲ್ಲಿಯೇ ಸರಿಯುತ್ತಿದ್ದಿ ತು. ಲೋಕೈಕ ಬಂಧುವೆನಿಸಿದ ಆ ವಿರೂ 
ಪಾಕ್ಷನಲ್ಲದೇ ಎನಗೆ ಚೀಕಿ ಗತಿಯಿಲ್ಲ; ಮತಿಯಿಲ್ಲ. ಎನ್ನಯ ಜನನಿ 
ಯಾತ; ಎನ್ನ ಗ Bek ಬಿಟ್ಟು ಎನಗೆ ಬೇಕೆ 
ಗುರುವಿಲ್ಲ, ಗೋತ್ರವಿಲ್ಲ. ನೇ ಎನಗೆ ಅನನ್ಯಶರಣು. 


ಶರಣಾರ್ನೀಂ ಕಾವರಾರ್ನೀಂ ಗತಿಮತಿನತಿಯಾರ್ನೀಂ 
ಕ ಪಾಂಭೋಧಿಯಾರ್ನೀಂ। ಗ:ರುವಾರ್ಮೀಂ ಗೋ 


ಹರಿಹರದೇವನ ರಕ್ಷುಶತಕ. ೪೪೭ 


ತ್ರವಾದ್ನೀಂ ಜನನಿ ಜನಕರಾದ್ನೀಂ ಮಹಾ ಬಂಧುವಾದ್ನೀಂಃ 
ಪರರಾರ್ನೀಂ ವಂದ್ಯರಾರ್ನೀನೆನಗತಿ ಹಿತಂರ್ನೀಂ ಮಹಾ- 
ದೇವ ನಿಮ್ಮಿಂ। ಪರರಾದ್ನೀಂ ನೀನೆ ಪಂಪಾಪುರದರಸ 
ವಿರೂಪಾಕ್ಷ ರಕ್ಷಿಸ್ಪುದೆನ್ಸಂ॥ 


ಹೀಗೆ ಬಲವಾಗಿ ನಂಬಿ ಆತನಿಗೆ ಶರಣು ಹೋಗಿದ್ದನು. ಇಂತು 
ಬರಿಬಾಯ ಮಾತಿನಲ್ಲಿ ಮಾತ್ರ ಹೇಳಿಕೊಳ್ಳುತ್ತಿರಲಿಲ್ಲ. ಆತನಿಗೆ ಅನಿ 
ತೊಂದು ಭರವಸೆ ಇದ್ದಿತು. ಆ ಎದೆಯ ನಂಬುಗೆಯು ನೈಜವಾಗಿತ್ತು. 
ನಿಬಿಡವಾಗಿತ್ತು. ಇದಲ್ಲವೇ ಭಕುತಿಯ ಕುರುಹು? ಒಂದು ಸಲ 
ದೇವನಲ್ಲಿ ಇರಿಸಿದ ವಿಶ್ವಾಸವು ಅದೆಂದಿಗೂ ಕುಂದದೇ ಕದಲದೇ ಸ್ಥಾಯಿ 
ಯಾಗಿರಬೇಕು ದೇವನ ಕರುಣೆಯಾಗಲಿ, ಕೋಪವಾಗಲಿ, ಒಳಿತಾ 
ಗಲ್ಲಿ ಇಲ್ಲನೇ ಕೇಡಾಗಲಿ, ಏನಾದರೆಯೂ ಎದೆಯ ನೆಚ್ಚು ಮಾತ್ರ 
ನಿಶ್ಚಲವಾಗಿರಬೇಕು. ದೇವರು ಭಕ್ತನನ್ನು ಹಿಂಡದೇ ಹಿಸುಕದೇ 
ಎಂದೂ ಬಿಡುವವನಲ್ಲ. ಅರೆದೊರೆದು ಪರಿಕಿಸದೇ ಇರುವವನಲ್ಲ. 
ಅತ “ನುಗ್ಗು ಮಾಡುವ ನುಸಿಯ ಮಾಡುವನಂತೆ?” “ಅರೆನನಯ್ಯ ಸಂಣ 
ವಾಗುವನ್ನಕ್ಳು. ವರೆವನಯ್ಯ ಬಂಣ ಗಾಂಬನ್ನಕ್ಕ ? ಎಂಬ ಮಹಾತ್ಮಾ 
ಬಸವಂಣನವರ ಅನುಭವದ ಮಾತನ್ನು ಆ ಬಗೆಯಲ್ಲಿಯೇ ಅರಿಯ 
ಬೇಕು. ಅಂತಹ ಕಠಿಣ ಪರೀಕ್ಷೆಯಲ್ಲಿಯೂ ಸಹ ಭಕ್ತನು ಮನಗುಂ 
ದದಿರಬೇಕು; ಮೈಗುಂದದಿರಬೇಕು. ಹಾಗಿಲ್ಲದೇ “ಮಾಡುವ ಭಕ್ತಂಗೆ 
ಮನಹೀನವಾದೊಡೆ ಅದೇ ಕಡೆ? ಯಾಗುವದು. ಆಗಲೂ ಬೆಚ್ಚದೇ 
ಬೆದರದೇ ಭಕ್ತನು ಧೈರ್ಯದಿಂದ ಮುಂದಡಿಯಿಡಬೇಕು. ತನಗಾ 
ಗುವ ಸುಖಸಂಸತ್ತುಗಳನ್ನೂ ದುಃಖವಿಪತ್ತುಗಳನ್ನೂ ದೇವನಿಗಾಗಿ 
ವಂಚನೆಯಿಲ್ಲದೇ ಒಪ್ಪಿಸುತ್ತಿರಬೇಕು, ಆತನಿಗಾಗಿ ತಾನು ಮೊದಲು 
ಕಿರಿಯ ಗುಲಾಮನಾಗಿರಬೇಕು. ಆ ದೇವ-ದೇವನ ಸೇವೆಗಾಗಿ ಸತ 
ತವೂ ಹೃದಯವು ತವಕಿಸುತ್ತಿರಬೇಕು. ದೇವರಿಂದ ತನಗೆ ಸಧಾ-- 
ಸೇಚನೆಯಾಗಲಿ, ವಿಷವರ್ಷಣವಾಗಲಿ ಆದರೂ ಮೊದಲಿನ ನಂಬಿ 
ಗೆಯು ಮಂದವಾಗದಿರಬೇಕು. ಅದನ್ನಿಲ್ಲಿ ಕಾಣಿರಿ. 


ಬಿಡೆನೀಶಾ ನಿಮ್ಮ ಪಾದಾಬ್ಬವನೆಲೆಲೆ ಬಿಡೆಂ ಸೀಳ್ದೊಡಂ 
ಪೋಳ್ಲೊಡಂ ಫೊಃ ಯ್ದೊಡದಂತಿಂತೆಂದುಮೆಂದುಂಬಿದೆ. 


೪ಳಲ ಶಿವಾನುಭವ 


ನಭವ ಬಿಡೆಂ ಸರ್ವದಾ ಮಾಣೆ ನಾಂಬ | ಲ್ಬಿಡಿದೆಂ ಮ. 
ತ್ತತ್ತಮಿತ್ತಂ ಚಲಿಸೆನೆಲೆ ಮಮಸ್ವಾಮಿ ನಿಮ್ಮಾಜ್ಞೆ- 
ಯಿಂದಂ। ಮೃಡನೇ ಭಕ್ಕರಿ ಸಂಪಾಸುರದರಸ 
ವಿರೂಪಾಕ್ಷ ರಕ್ಷಿಸ್ಸುಜಿನ್ನಂ I 


ಆಹಾ! ಇದೆಂತಹ ಅತುಲಭಕ್ತಿ; ಇದೆಂತಹ ಮೀರಿದ ಅನನ್ಯ 
ಭಾವ. ಭಕ್ತನಿಗೆ “ತನ್ನದು ತಾನು ಕೊಡುವೆ” ನೆಂಬ ಭಾವವಳಿದು 
ಸರ್ವವನ್ನೂ ಶಿವಾರ್ಹಣಮಾಡುವ ಬುದ್ಧಿಯು ಬರಬೇಕು. ಅದು 
ಬೇರೂರಬೇಕು. ಮುಂದೆ ಮುಂದೆ ಹ:ಗೆಯೇ ಆ ಭಕುತಿ ಆ ಭಾವ 
ಬಲಿದು ಬಲಿದು “ಶಿವಪೋ$ಹವತ್‌? ಎಂಬ ಭಾವನೆಯ: ಂಟೂಗಬೇಕು. 
ಶಿವ-ಭಕ್ತರ ಸಹಜ ಸಮರಸವಾಗಬೇಕು. ಅಂದರೆ ಮಾತ್ರ ಅದು 
ಭಕ್ತಿ; ಆತ ಭಕ್ತ. "ಮಮ ಭಕ್ತಾ ಮಮಾಧಿಕಾಃ'' ಎಂಬ ಆಗನು 
ವಾಕ್ಯವು ಅನ್ವಯಿಸುವದಾದರೂ ಇಂತಹ ಭಕ್ತನಲ್ಲಿ; ಇಂತಹ ಮಹಾ 
ಶರಣನಲ್ಲಿ. ಈತನು ಮೆಟ್ಟಿದ ನೆಲವೇ ಮಹಾಕ್ಷೇತ್ರ, ಮಿಂದ ಜಲವೇ 
ಮಂಗಲಮಯ ತೀರ್ಥ. ಇಲ್ಲಿ ನೋಡಿ ಹರಿಹರದೇವನ ಭಕ್ತಿಯ ಪಾರ 
ವಶ್ಯವನ್ನು; ಆತನ ಅರ್ಪಣದ ಬಗೆಯನ್ನು-- 


ಟು 


ತ 
೦. 


ನಿಮಗೆನ್ನಂ ಮಾರುಗೊಟ್ಟಿಂ ಹರಹರ ನಿಮಗೆನ್ನನ್ನೆ ತಾನೊತ್ತುಗೊಟ್ಟಿಂ 
ನಿಮಗೆನ್ಸಂಸೂರೆಗೊಟ್ಟಿ ನಿಮಗೆ ಹರುಸದಿಂದೊಚ್ಚತಂ ಗೊಟ್ಟಿನಾಹಾ।। 
ನಿಮಗೆನ್ನಂಮ ಚ್ಚುಗೊಟ್ಟಿಂ ಗುರುವೆಘನನೆ ಸಂತೋಷದಿಂದೊಸ್ಸುಗೊಟ್ಟಿಂ 
ನಿಮಗೆನ್ನಂ. ದೇವ ಪಂಪಾಪುರದರಸ ವಿರೂಪಾಕ್ಷ ರಕ್ಷಿನ್ಸುದೆನ್ನಂ ॥ 

ಈ ಜಗದಲ್ಲಿ ತನ್ನದೆಂಬುವದೆಲ್ಲವನ್ನೂ ತನ್ನನ್ನೂ ಶ್ರೀನಿರೂಸಾಕ 
ನಿಗಾಗಿ ಸಲ್ಲಿಸಿದ್ದನು ಆ ಮಹಾಮಹಿಮ. ಹೀಗೆ ಮನದಿಂದ ಮೊರ 
ವೋದ ಹೆರೀಶ್ವರನಿಗೆ ಮೊದಲು ಈ ಸಂಸಾರದ ನಿಃಸಾರತೆಯು ಒಡೆದು 
ತೋರಿದೆ. ಕಾಮ-ಕ್ರೋಧಾದಿಗಳ ಬಾಧೆ ಮನವನ್ನು ಬಲವಾಗಿ 
ಬಾಧಿಸಿದೆ. ನಂತರ ಭಕ್ತಿ-ಜ್ಞಾನ-ವೈರಾಗ್ಯಗಳ ಅರಿವುಂಟಾಗಿದೆ. ಅದೆ 
ಇನನ್ನೂ ಶತಕದಲ್ಲಿಯೇ ವಿಶದವಾಗಿ ಕಾಣಬೇಕು ಇಲಿ ಇದೊಂ 
೩. ಉದಹರಿಸುವೆ. ನಿರೂಪಾಕ್ಷನಲ್ಲಿ ಮಾಡುವ ವಿರತಿಯಾ 

ನೆಯ ಬಗೆಯನ್ನಿಲ್ಲಿ ಕೊಂಚ ಮನವಿಟ್ಟು ನೋಡಿ. 


ಹರಿಹರಡೇವನೆ ರಕ್ಸಾಶಕಕ. ೪೪೯ 


ಪ್ರತ್ಯಕ್ಷಂ ಸತ್ತುಹೋಗುತ್ತಿದೆ ನರನಿಕರಂ ತಾನಿದಂ ಕಂಡು ಕಂಡುಂ 
ನಿತ್ಯತ್ವಂಬಿತ್ತು ಪಾಂಗಿಂ ಪಳಿವ ಮುಳಿವ ಕಾಮಿಫ್ಸ ಕೋಪಿಸ್ಪ ಲೋಭಿ। 
ಪ್ಲತ್ಯಂ ನಿತಂ ಗರ್ಬಪೆನ್ನೀ ಮನಕೆ ಪರಮನೈರಾಗ್ಯಮಂಗೊಟ್ಟು ತಂದೇ 
ಸತ್ಯಂ ಸತ್ಯಾತ್ಮ ಪಂಪಾಪುರದರಸ ವಿರೂಪಾ ಕ್ಷ ರಕ್ಷಿಸ್ಪುದೆನ್ನಂ ॥ 


ಮಹಾತ್ಮರ ಜೀವನ-ಸಂಗ್ರಾಮದ ಗಂಭೀರ ದರ್ಶನವು ಜನದ 
ಜೀವನವನ್ನೂ ಮನವನ್ನೂ ಮಾರ್ಪಡಿಸ ಲೊಂದು ಪ್ರಬಲ ಕಾರಣವಾಗಿದೆ. 
ಅವರ ಆ ರೀತಿ- ನೀತಿಗಳನ್ನರಿಯಲು ಜತ. ಆತ್ಮ-ಗೀತೆಗಳನ್ನು 
ಕಾಣಬೇಕು. ಕಲಿಯಬೇಕು. ಒಂದೆರಡು ಸಲ ಮನವಿಟ್ಟು ಪಠಿಸಬೇಕು. 
ಅದನ್ನೇ ಮತ್ತೊಮ್ಮೆ ಹೇಳಬೇಕು, ಮಗುದೊಮ್ಮೆ ಹೇಳಬೇಕು. 
ಅಂದರೆ ಆಗ ಅದರ ರಸಾನುಭವವು ದೊರಕೊಳ್ಳುವದು. ಅದು ಜೀವ 
ನದ" ಬೆಳಕಿಗೆ ಬೆಂಬಲವಾಗುವದು. ಸಂತರ- 8. -ಕವಿಗಳ ಆತ್ಮ- 
ಗೀತೆಗಳೆಂದರೆ ಅವು ಮಾಯಾ ಪ್ರನಂಚಕ್ಕೆ ಸೇರಿದ ಮಿಥ್ಯಾ-ಗೀತೆಗಳಲ್ಲ; 
ಸತ್ಯಪ್ರಪಂಚಕ್ಕೆ ಒಳಪಟ್ಟ ಸ್ಥೂಲರೂಪದ ಸೊಗಸಾದ ಸಾಹಸಗಳು. 
ಈ ಬಗೆಯಲ್ಲಿರುವ ಆ ಕ “ಸಾರ್ವಭೌಮ ಶ್ರೀಹರಿಹರದೇವನ ಆ 
ಮುದ್ದು ರಕ್ಸುಶತಕವನ್ನು ಜೀವನದಲ್ಲಿ ಒಮ್ಮೆಯಾದರೂ ಓದಿ ತಿಳಿದು 
ಅದಂಂದನನ್ನನುಭವಿಸಿದಲ್ಲ ಈ ಎನ್ನ ಚಿಕ್ಕ ಕೃತಿ ಕೃತಾರ್ಥ. 


೪೫೦ ಶಿವಾನೊಭವ. 
ವಿಶ್ವನಿದ್ಯಾಲಯ ಗಳಲ್ಲಿ 


ವೀರಶೈವ ಸಂಸ್ಕೃತಿಯ ಅಭ್ಯಾ ಸ 


Se ಇ 


ಕರ್ನಾಟಕ ಸಂಸ್ಕೃತಿಯು ಜೈನ ವೀರಶೈವ ಮತ್ತು ಬ್ರುಹ್ಮಣ 
ಸಂಸ್ಕೃತಿಗಳಿಂದೊಡಗೂಡಿ ಬೆಳೆದಿರುತ್ತದೆ, ಇವುಗಳ ಇತಿಹಾಸವೇ ಕರ್ನಾ 
ಟಕ ಸಂಸ್ಕತಿಯ ಇತಿಹಾಸವಾಗಿದೆ... ಈ ಮೂರೂ ಸಮಾಜಗಳಲ್ಲಿ 
ಕಾಲಕಾಲಕ್ಕೆ ಅನೇಕ ಧಾರ್ಮಿಕ ಪುರುಷರು ಉದಯವಾದಲ. ಮತ್ತು 
ಅನರು ತಮ್ಮ ಉಚ್ಚ ವಿಚಾರಗಳನ್ನು ಆನೇಕ ಗ್ರಂಥಗಳ ಮೂಲಕ 
ಪ್ರಕಟಿಸಿರುವರು. ಇವುಗಳ ಅಭ್ಯಾಸವು ಪ್ರತಿಯೊಬ್ಬ ಕನ್ನಡಿಗನಿಗೆ 
ಅವಶ್ಯವಾದುದು. ಇಂಥ ಗ್ರಂಥಗಳನ್ನು ವಿಶ್ವವಿದ್ಯಾಲಯದ ಪರೀಕ್ಷೆ 
ಗಳಿಗೋಸ್ಫರ ನಿಯಮಿಸಿದಲ್ಲಿ ಅವುಗಳ ಅಭ್ಯಾಸವು ಸುಸಾಧ್ಯವೆಂಬು 
ದನ್ನು ನಾವು ಹೇಳುವ ಅವಶ್ಯವಿಲ್ಲ. ಈ ಧೋರಣವನ್ನು ಮೈಸೂರು 
ಮತ್ತು ಮ:ಂಬಯಿ ವಿಶ್ವವಿದ್ಯಾಲಯಗಳು ಅನುಸರಿಸಿ ಈ ಬಗೆಯ 
ಅನೇಕ ಗ್ರಂಥಗಳನ್ನು ಪಠ್ಯ ಪುಸ್ತಕಗಳಾಗಿ ಈಚೆಗೆ ನಿಯಮಿಸುತ್ತಿರು 
ವದು ಕಂಡುಬರುತ್ತದೆ. ಇದು ಬಹು ಸಮಾಧಾನಕರವಾದದ್ದು. 


ಈ ವರೆಗೆ ನೀರಕೈನ ಧಾರ್ಮಿಕ ಸಂಸ್ಕತಿ ಮತ್ತು ನಾಜ್ಮಯ 
ವನ್ನು ತಿಳಿಯಪಡಿಸುವ ಗ್ರಂಥಗಳು ಹೆಚ್ಚಾಗಿ ಉಸಲಬ್ಧವಾಗಿರಲಿಲ್ಲ. 
ಆದರೆ ಶಿವಾನುಭವ ಪ್ರಿಕೆಯದ್ವಾರಾ ಅನೇಕ ವಚನ ಗ್ರಂಥಗಳು 
ಈಗ ಹೊರಪಟ್ಟಿವು, ಇವುಗಳಲ್ಲಿ ಅನೇಕವು ಕಾಲಕಾಲಕ್ಕೆ ವಿಶ್ವವಿದ್ಯಾ 
ಲಯಗಳಲ್ಲಿ ನಿಯಮಿಸಖ್ಪಿಡುವದು ತೋರಿಬರುತ್ತದೆ, ಇದರಿಂದ ವಿದ್ಯಾ 
ರ್ಥಿಗಳು ಇವುಗಳನ್ನು ಚನ್ನಾಗಿ ಅಭ್ಯಾಸಮಾಡಲಿಕ್ಕೆ ಸಂಧಿಯು ದೊರೆ 
ಯುತ್ತದೆ. ಈ ವರ್ಷದ ಮಂಬಯಿ ವಿಶ್ವವಿದ್ಯಾಲಯದ ಎನ್‌. ಏ. 
ಪರೀಕ್ಷೆಯಲ್ಲಿ ವೀರಶೈ ವಧರ್ಮ, ವಾಜ್ಮಯ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ 
ಕೆಳಗೆ ಕಾಣಿಸಿದ ಪ್ರಶ್ನೆಗಳು ಕೇಳಲ್ಪಟ್ಟಿವೆ. ಶಿವಾನುಭವ ಪತ್ರಿಕೆಯ 
ವಾಚಕರಿಗೆ ಅವು ಬೋಧಸ್ರದವಾಗಬಹುದೆಂದು ಎಣಿಸಿ ನಾನು ಅವುಗ 
ಳನ್ನು ಇಲ್ಲಿ ಕೊಟ್ಟರುತ್ತೇ ವೆ, 


ವಿಶ್ವನಿದ್ಯಾಲಯಗಳಲ್ಲಿ ವೀರಶೈವ ಸಂಸ್ಕೃತಿಯ ಅಭ್ಯಾಸ ೪೫೧ 
ಪ್ರಶ್ನೆಗಳು. 


(೧) ಮೊಗ್ಗೆಯ ಮಾಯಿದೇವರ ಶಿವಾನುಭವ ಸೂತ್ರದ ಮೇರೆಗೆ 
ಮುಖ್ಯ ಸ್ಥಲಭೇದಗಳಾವವು? ಮತ್ತು ಅವುಗಳ ಆಚರಣೆಗಳು ಮನು 
ಷ್ಯನ ಅಂಗಗಳಲ್ಲಿ ವಿಕಾಸತೆಯನ್ನು ಹೇಗೆ ಉಂಟು ಮಾಡುತ್ತವೆಂಬು 
ದನ್ನು ನಿರೂನಿಸಿರಿ. 


(೨) ವೀರಶೈವ ಧರ್ಜದ ವಿಶಿಷ್ಟ ,ಲಕ್ಷಣಗಳಾವವು ? ಹಿಂದೂ 
ಧರ್ಮದಲ್ಲಿಯ ಆನ ತತ್ವಗಳನ್ನು ಅದು ಸ್ವೀಕರಿಸಿ ತನ್ನ ಸಿದ್ಧಾಂತ 
ವನ್ನು ನೆಲೆಗೊಳಿಸಿರುತ್ತದೆಂಬುದನ್ನು ವಿವೇಚಿ೨ಿ. ಮತ್ತು ಅವುಗಳ 
ಮೂಲಕ ಆವ ಸಾಮಜಿಕ ಸರಿಣಾನುಗಳುಂಬಾದವೆಂಬುದನ್ನೂ ವಿವ 
ರಿಸಿರಿ. 


(೩) ಷಡ್ಲಿಂಗಗಳು ಆವವು? ಅವುಗಳ ಲಕ್ಷಣಗಳೇನು? ಮತ್ತು 
ಮನುಷ್ಯನ ಪ್ರಗತಿಯಲ್ಲಿ ಅವುಗಳಿಂದಾಗುವ ಕಾರ್ಯಗಳಾವವೆಂಬು 
ವಿವೇಚಿಸಿರಿ. 


ದ್‌ 
ದನ್ನು 


(೪) ನೀರಕೈವ ಧರ್ಮದ ಪ್ರಕಾರ ಪರಮಾತ್ಮನ ಬಗ್ಗೆ ಆವ 
ವಿಚಾರಗಳಿರುತ್ತವೆ? ಅದು ಮೂರ್ತಿ ಪೂಜೆಯನ್ನು ಸ್ವೀಕರಿಸುತ್ತದೆಯೋ 
ಹೇಗೆ? ಸ್ವೀಕರಿಸದಿದ್ದರೆ, ಅದು ಎಷ್ಟರ ಮಟ್ಟಿಗೆ ಎಂಬುದನ್ನು ಚರ್ಚಿಸರಿ. 


ಇಷ್ಟಲಿಂಗ, ಪ್ರಣಲಿಂಗ, ಭಾವಲಿಂಗ ಇವುಗಳ ಪರಸ್ಪರ ಸಂಬಂ 
ಧವನ್ನೂ ಅವುಗಳ ಕ್ರಿಯೆ.ಗಳನ್ನೂ ವಿವರಿಸಿರಿ. 

(೫) ಷಟ್‌ ಸ್ಥಲಗಳ ಮುಖ್ಯ ಲಕ್ಷಣಗಳಾವವು? ಮತ್ತು ಅವು 
ಗಳ ತತ್ವ ಮತ್ತು ಆಚರಣೆಗಳ ಮೂಲಕ ಲಿಂಗಾಂಗ ಸಾಮರಸ್ಯ 


ಸ್ಥಿತಿಯು ಹೇಗೆ ಲಭಿಸುತ್ತದೆಂಬುದನ್ನು ವಿವರಿಸಿರಿ. 


(೬) ಪ್ರಭುದೇವರ ವಚನಗಳ ವಿಶಿಷ್ಟತೆ, ಆತನ ನಿರೂಪಣಾ 
ಪದ್ಧತಿ, ಕೈಲಿ ಇವುಗಳನ್ನು ಕುರಿತು ನಿರೂಪಿಸಿರಿ. 


(೬) ವಚನಕಾರರು “ವಿಚಾರ ವಾದಿಗಳು” ಎಂದೆನ್ನಬಹುದೋ 
ಹೇಗೆ? ಅವರು ವಿಚಾರ ವಾದಿಗಳೆಂದು ನಿಮ್ಮ ಅಭಿಪ್ರಾಯನಿದ್ದರೆ, 


೪೫೨ ಶಿನಾನುಭವ. 


ಇದನ್ನು ಸೋದಾಹರಣ ಪೂರ್ವಕವಾಗಿ ಚರ್ಚಿಸಿರಿ. ಮತ್ತು ಇದರಿಂದ 
ಅವರು ಸಮಾಜ ಸುಧಾರಣೆ ಮಾಡಲು ಹೇಗೆ ಶಕ್ತರಾದರೆಂಬುದನ್ನು 
ವಿವರಿಸಿರಿ. 


(೮) ಪ್ರಭುದೇವರ ಅಭಿಪ್ರಾಯದ ಪ್ರಕಃರ ಪ್ರಸಾದದ ಉದ್ದೇ 
ಶವೇನು? ಮತ್ತು ಅದರ ಕಾರ್ಯಗಳಾವವು? 


(೯) ವೀರಶೈವರ ೩೬ ತತ್ವಗಳಾವವು? ಅವುಗಳ ಲಕ್ಷಣ ಮತ್ತು 
ಪರಸ್ಪರ ಸಂಬಂಧ ಇವುಗಳನ್ನು ಕುರಿತು ವಿವೇಚಿಸಿರಿ. 


(೧೦) ವಿರೂಪಾಕ್ಷ ಪಂಡಿತನ ಅಭಿಪ್ರಾಯದ ಮೇರೆಗೆ ಮನುಸ್ಯನ 
ಪ್ರಗತಿಯಲ್ಲಿ ಗುರು, ಲಿಂಗ, ಜಂಗಮಗಳ ಸ್ಥಾನವಾವುದು ಮತ್ತು 
ಅವು ಅವನ ಮೇಲೆ ಆವ ಪರಿಣಾಮಗಳನ್ನುಂಟು ಮಾಡುತ್ತವೆಂಬು 
ದನ್ನು ವಿವರಿಸಿರಿ. 


(೧೧) ಪಂಚಸಾದಾಖ್ಯಗಳಾವುವೆಂಬುದನ್ನು ವಿವರಿಸಿ ಅವುಗಳ 
ಸ್ವರೂಸನ್ನು ಕುರಿತು ಚರ್ಚಿಸಿರಿ. 


p ೪೫ 
ವಚ 3೭ಾಸ್ತ್ರಸಾರ ಭಾಗ ೨ (ರೀತೆಸ್ತಿವ ಸಿದ್ಧಾಂತ) a 


ವಚೆನಶಾಸ್ತ್ರಸಾರ ಭಾಗ ೨. 


( ವೀರಶ್ಛೈ 5 ಸಿದ್ದಾಂತ. ) 


ಲಾ 


ವಚನಶಾಸ್ರ್ರಸಾರ ಭಾಗ ೨ (ವೀರಶೈವ, ಸಿದ್ಧಾಂತ)ಃ- ಈ ಗ್ರಂಥವು 
ಈ ವರ್ಷ ಶ್ರೀ ಬಸವಜಯಂತಿಯ ದಿನ ರಾ ಸಾಃ ಫೆ. ಗು. ಹಳಕಟ್ಟಿ 
ಯವರಿಂದ ಪ್ರಕಟವಾಗಿರುತ್ತದೆ. ಮೊದಲನೆಯ ಭಾಗವು ಮೊದಲು 
೧೯೨೩ನೇ ಇಸ್ವಿಯಲ್ಲಿ ಅವರಿಂದ ಪ್ರಸಿದ್ಧವಾಯಿತು. ವಚನವಾಜ್ಮಯದ 
ಮೊದಲನೇ ಗ್ರಂಥವೆಂದರೆ ಇದೇ ಆಗಿರುತ್ತದೆ. ಅಂದಿನಿಂದ ಈ ವರಿಗೆ 
ಶಿವಾನುಭವ ಪತ್ರಿಕೆಯ ದ್ವಾರಾ ೧೫ ವರ್ಷಗಳ ವಕಿಗೆ ಅನೇಕ ವಚನ 
ಗ್ರಂಥಗಳು ಪ್ರಕಾಶಕ್ಕೆ ಬಂದವು. ಇವುಗಳ ಮೂಲಕ ವಚನ ವಾಜ್ಮ 
ಯದ ಮಹತ್ವವು ಎಸ್ಟಿರುತ್ತದೆಂಬದು ಕರ್ನಾಟಕಸ್ತರಿಗೆಲ್ಲ ಚನ್ನಾಗಿ 
ಈಗ ತಿಳಿದದ್ದಾಗಿದೆ. ಇದನ್ನು ನಾವು ಇಲ್ಲಿ ಹೆಚ್ಚಿಗೆ ವಿಸ್ತರಿಸುವ 
ಅವಶ್ಯವಿಲ್ಲ. 


ದ ಗ್ರಂಥಗಳಂತಿರದೆ ಅದು ತೀರ ಹೊಸತರದ್ದಾಗಿ 
ರುತ್ತದೆ. ಇದರಲ್ಲಿ ಸಂಪೂರ್ಣವಾಗಿ ವೀರಶೈವ ಸಿದ್ಧಾಂತವು ವಿವೇ 
ಚಿಸಲ್ಪಟ್ಟಿರುತ್ತದೆ. 


ಈ ವರಿಗೆ ಪ್ರಕಟನಾದ ವಚನ ಗ್ರಂಥಗಳಲ್ಲಿ ಷಟ್‌ಸ್ಥಲಗಳ 
ಸಾಮಾನ್ಯ ವಿವೇಚನೆ, ವೀರಶೈವ ಧರ್ಮ ತತ್ವಗಳ ಸ್ಥೂಲ ನಿರೂಪಣೆ 
ಮತ್ತು ವೀರಶೈವರ ಸಾಮಾಜಿಕ ಮತ್ತು ನೈತಿಕ ತತ್ತ್ವಗಳು ಇವು 
ಗಳೇ ಹೆಚ್ಚಾಗಿ ನಿರೂಪಿಸ್ಪಟ್ಟಿರುತ್ತವೆ. ಆದರೆ ಅವುಗಳಲ್ಲಿ ವೀರಶೈವ 
ಧರ್ಮದಲ್ಲಿ ವಿಶಿಷ್ಟ ಸ್ಥಾನವನ್ನು ಹೊಂದಿದ ಷಟ್‌ಸ್ಥಲ ಶಾಶ್ರದ ಸಾದ್ಯಂತ 


ವೃತ್ತಾಂತವಿರುವದಿಲ್ಲ ಆದಕೆ ಈ ವಿಷಯವು ಈ ೨ನೇ ಭಾಗದಲಿ 
ಸವಿಸ್ತಾರವಾಗಿ ನಿರೂಪಿಸಲ್ಪಟ್ಟಿರುತ್ತದೆ. ಕ್ತ 


ಈ ಗ್ರಂಥದಲ್ಲಿ ಐದು ಮುಖ್ಯ ವಿಭಾಗಗಳು ಮಾಡಲ್ಪಟ್ಟಿವೆ. 
ಅವು ಯಾವವೆಂದರೆ: - (೧) ಸೃಷ್ಟಿಯ ರಚನೆ (೨) ಕರಣಹಸಿಗೆ (೩) 


೪೫೪ ಶಿವಾನುಭವ 


ಕ್ರಿಯೆಗಳು ಮತ್ತು ಸಕೀಲಗಳು (೪) ಷಟ್‌ಸ್ಥಲಗಳು, ಪ್ರವೃತ್ತಿ ಮತ್ತು 
ನಿವೃತ್ತಿ (೫) ಮತ್ತು ಏಕೋತ್ತರಶತಸ್ಥಲ. ಈ ಕಡೆಯ ೫ನೇ ವಿಭಾ 
ಗದಲ್ಲಿ: ನೂರಾ ಒಂದು ಸ್ಥಲಗಳು ಸವಿಸ್ತಾರವಾಗಿ ವಿವೇಚಿಸಲ್ಪಟ್ಟಿರು 
ತ್ತವೆ. ಅಲ್ಲದೆ ಅಂತ್ಯದಲ್ಲಿ ೧೪ ಅನುಬಂಧಗಳಿದ್ದು ಅವುಗಳಲ್ಲಿ ವೀರ 
ಶೈವ ಧರ್ಮಕ್ಕೆ ಸಂಬಂಧಿಸಿದ ಅನೇಕ ಮಹತ್ವದ ವಿಷಯಗಳ ಸಂಬಂ 
ಧವಾಗಿ ಗ್ರಂಥಕಾರರ ಅಭಿಪ್ರಾಯಗಳೂ ಸಮಾಲೋಚನೆಗಳೂ ಕಾಣಿ 
ಸಲ್ಪಟ್ಟಿವೆ. ಈ ವಿವರಣೆಯ ಮೇಲಿಂದ ಈ ಗ್ರಂಥದ ವಿಸ್ತಾರವೂ 
ಮಹತ್ವವೂ ಎಷ್ಟಿರುತ್ತದೆಂಬುದು ವಾಚಕರ ನಿದರ್ಶನಕ್ಕೆ ಬರದೆ 
ಇರಲಾರದು. 


ಭಾಗ ೧, ಸೃಷ್ಟಿಯ ರಚನೆೇ- ಈ ಭಾಗದಲ್ಲಿ ಮಹಾಲಿಂಗನೆಂ 
ದರೇನು, ಪ್ರಣಮದ ಸ್ವರೂಪ, ಪಂಚಸಾದಾಖ್ಯಗಳ ವೃತ್ತಾಂತ, ಷಡ 
ಧ್ವಗಳ ವಿವಚನೆ ಇವುಗಳು ಬಂದದ್ದಲ್ಲದೆ, ಮೂವತ್ತಾರು ತತ್ವಗ 
' ಳಾವವು ಇವೇ ಮೊದಲಾದ ವಿಷಯಗಳು ವಿನರಿಸಲ್ಪಟ್ಟಿರುತ್ತವೆ. ಮತ್ತು 
ಕಡೆಗೆ ಮಹಾದೇವಿಯಕ್ಕ, ಪ್ರಭುದೇವ ಮೊದಲಾದ ಮಹತ್ವದ ವಚನ 
ಕಾರರ ಜಗದುತ್ಸತ್ತಿಯ ವಚನಗಳು ಕೊಡ್ಫಬ್ಟಿನೆ. ಇವುಗಳ ಜ್ಞಾನವು 
ಷಟ್‌ಸ್ಥಲ ಶಾಸ್ತ್ರವನ್ನು ಅರಿಯಲು ಬಹು ಸಹಾಯಕಾರಿಯಾಗಿದೆ. 


ಭಾಗ ೨, ಕರಣಹಸಿಗೆಃ-- ಇದರಲ್ಲಿ ದೇಹವ ಜ್ಞಾನ ಸಂಚ 
ಭೂತಗಳ ಪಂಚೀಕೃತಿಗಳು, ೨೫ ತತ್ವಗಳ ವಿಚಾರ, ದೇಹದ ವ್ಯಾಪಾ 
ರಗಳು, ಅದರ ಗುಣಗಳು, ಅದರ ಅವಸ್ಥೆಗಳು ಈ ನಿಷಯಗಳಲದೆ, 
ಮನುಷ್ಯನ ಆನೇಕ ಬಗೆಯ ದುರ್ವ್ಯಾಪಾರಗಳು ಮತ್ತು ಮನೋ 
ವೃತ್ತಿಗಳು ವರ್ಣಿಸಲ್ಪಟ್ಟಿರುತ್ತನೆ. ಸಟ್‌ಸ್ಥಲದನ್ಲಿ ಇವುಗಳ ಜ್ಞಾನದ 
ಅವಶ್ಯಕತೆ ಏನೆಂಬದನ್ನು ತಿಳಿಯಪಡಿಸಲು ಅನೇಕ ವಚನಗಳು ಗ್ರಂಥ 
ದಲ್ಲಿ ಕೊಡಲ್ಪಟ್ಟಿರುತ್ತವೆ. 


ಭಾಗ ೩, ಕ್ರಿಯೆಗಳು ಮತ್ತು ಸಕೀಲಗಳುಃ-- ವೀರಶೈನ ಧರ್ಮದ 
ಪ್ರಕಾರ ಕ್ರಿಯೆಗಳಲ್ಲಿ ಮಾರ್ಗಕ್ರಿಯೆಗಳು ಮತ್ತು ಮೀರಿದ ಕ್ರಿಯೆಗಳು 
ಎಂದು ೨ ಭಾಗಗಳಿವೆ. ಇವುಗಳನ್ನು ವೀಂತೈವರು ಅರಿಯುವದು 
ಬಹು ಅನಶ್ರವಾದ ರಃ ಈ ಕ್ರಿಯೆಗಳಲ್ಲಿ ೧೨ ವಿಭಾಗಗಳಿದ್ದು ಪ್ರತಿ 
ಯೊಂದು ವಿಭಾಗಕ್ಕೆ ಸಂಬಂಧಿಸಿದ ಕ್ರಿಯೆಯು ೯ ತರಗತಿಗಳುಳ್ಳು 


ವಚನಶಾಸ್ತ್ರಸಾರ ಭಾಗ ಭಾಗ೨, (ನೀರಕ್ಕೆವ ಸಿದ್ಧಾಂತ) ೪೫೫ 


ದಾಗಿ ಪ್ರವೃತ್ತಿಯನ್ನು ಹೊಂದುತ್ತ ಹೋಗುತ್ತದೆ. ಹೀಗೆ ಎಲ್ಲವೂ 
ಕೂಡಿ ೨೧೬ ಬಗೆಯ ಕ್ರಿಯೆಗಳಾಗುತ್ತವೆ. ಇವ್ರಗಳ ವರ್ಣನೆಗಳ್ಳು 
ಈ ಭಾಗದಲ್ಲಿ ಬಂದಿರುತ್ತವೆ. ಅಲ್ಲದೆ ಈ ಕ್ರಿಯೆಗಳ ಪರಸ್ಪರ ಸಂಬಂ 
ಧವನ್ನು ಅರಿಯಲು ಸಕೀಲಗಳು ಬಹು ಸಹಾಯಕಾರಿಗಳಾಗಿವೆ. 
ಆದ್ದರಿಂದ ಇವುಗಳಲ್ಲಿ ಬಹು ಮುಖ್ಯವಾದ ಅಷ್ಟವಿಧ ಸಕೀಲಗಳು, 
೧೦೮ ಸಕೀಲಗಳು, ೨೧೬ nd: ವಿವರಿಸ ಲ ರುತ್ತವೆ. 


ಳಿ 
೨ 


ಇಗ ೪ ಷಬ್‌ಸ್ಥಲಗಳು- ಹಿಂದೆ ವಿವರಿಸಿದ ವಿಷಯಗಳ ಜ್ಞಾನ 
ವಾದಲ್ಲಿ ಷಟ್‌ ಸ್ಥಲಗಳ ತಿಳುವಳಿಕೆಯು ಮನುಷ್ಯನಿಗೆ ಉಂಟಾಗಹತ್ತು 
ತ್ರದೆ. ಈ ಷಟ್‌ ಸ್ಥಲ ವಿನೇಚನೆಯಲ್ಲಿ ೧, ೨, ೩ ೬ ಈಸ್ಗ್ದ ಸಲಗಳ 
ಫಿರಇನಣೆಗಳು ಬರುತ್ತವೆ. ಈ ಪ್ರತಿಯೊಂದು ಸ್ಥಲದಲ್ಲಿ ಅಂಗಸ್ಥಲ 
ಗಳು, ಲಿಂಗಸ್ಥಲಗಳು ಎಂಬ ಭಾಗಗಳು ಮಾಡಲ್ಪಡುತ್ತವೆ. ಇವ 
ಲ್ಲದೆ ೧೮ ಅಂಗಸ್ಥಲಗಳು ೧೮ ಲಿಂಗಸ್ಥಲಗ-ು ಮತ್ತು ೩೬ ಅಂಗಸ್ಥಲ 
ಗಳು, ೩೬ ಲಿಂಗಸ್ಥೃಲನ ಳು ಇದ್ದು ಇವುಗಳ ತಾತ್ವಿಕ ವಿವೇಚನೆಯೂ 
ಈ ಭ:ಗದಲ್ಲಿ ಮಾಡಲ್ಪಟ್ಟಿರುತ್ತವೆ, ಈ ಭಾಗವಾದರೂ ಅತ್ಯಂತ ಮಹ 
ತ್ವದ್ದಾಗಿರುತ್ತದೆ. 


ಭಾಗ ೫, ಏಕೋತ್ತರ ಶತಸ್ಥಲಃ-- ವೀರಶೈವ ಧರ್ಮದಲ್ಲಿ ಇದಕ್ಕೆ 
ಮಹತ್ರದ ಸ್ಥಾನವಿದೆ. ಆದರೆ ಷಟ್‌ಸ್ಥಲಗಳಲ್ಲಿ ಇನರ ಸಕ, 
ಳಾವವೆಂಬುದನ್ನು A, ಬಹು ದುಸ್ತರವಾಗಿರುತ್ತದೆ. 
ಆದರೂ ಈ ನಿಷಯವು ಈ ಗ್ರಂಥದಲ್ಲಿ ವಿಸ್ತಾರವಾಗಿ ನಿರೂಪಿಸಲ್ಪಟ್ಟ 
ರುತ್ತದೆ. ಈ ನಿರೂಪಣೆಯ ಮೂಲಕ ಷಟ್‌ಸ್ಥಲಗಳ ಆಚರಣೆಗಳ 
ಮೇಳ್‌ ಮಹತ್ವದ ಪ್ರಕಾಶವು ಬೀಳದೆ ಇರಲಾರದೆಂದು ನಾವು ಭಾವಿ 
ಸಿಧೇವೆ. 


ಈ ಯಾವತ್ತು ವಿವೇಚನೆಗಳು ಬಸನಾದಿ ಪ್ರಮಥರ ಅಸಂಖ್ಯ 
ಉಕ್ತಿಗಳ ಮೂಲಕವಾಗಿಯೇ ಈ ಗ್ರಂಥದಲ್ಲಿ ಮಾಡಲ್ಪಟ್ಟರುತ್ತವೆ. 
ಅಲ್ಲಲ್ಲಿ ಸೂಚನಾತ್ಮಕ ವಿವರಣೆಗಳು ಗ್ರಂಥಕಾರರಿಂದ ಮಾಡಲ್ಪಟ್ಟಿನೆ. 
ಚನರಾಸ್ರಸಾರ ಭಾಗ 7 ಈ ಗ್ರಂಥವು ಯಾವ ಪರ್ಧತಿಯುನ್ನನುಸರಿಸಿ 
ರಚಿಸ 10 ಅದೇ ಸದ್ಧ ತಿಯ ಇದರಲ್ಲಿಯೂ ಸ್ವೀಕರಿಸಲ್ಪಟ್ಟರುತ್ತದೆ. 


೭ 


೪೫೬ ಶಿಪಾನುಭವೆ 


ಬಸವಾದಿ ಪ್ರಮಥರ ಕಾಲದಲ್ಲಿ ಷಟ್‌ಸ್ಥಲಶಾಸ್ತ್ರವು ಅತ್ಯಂತ 
ಉನ್ನತ ಸ್ಥಾನವನ್ನು ಹೊಂದಿತು. ಅವರ ವಿಚಾರಗಳನ್ನು ಈ ಕಾಲಕ್ಕೆ 
ಅರಿಯುವದು ಬಹು ಅವಶ್ಯವಾಗಿರುತ್ತದೆ. ಇದನ್ನು ಅರಿತಾಗಳೇ ವೀರ 
ಶೈವ ಸಂಸ್ಕೃತಿಯ ತಿಳವಳಿಕೆಯು ಶಕ್ಯವಾಗುತ್ತದೆ. ಈ ಸಂಗತಿಯನ್ನು 
ವೀರಶೈವರು ವಿಜಾರ ಮಾಡಿದಲ್ಲಿ ಈ ಗ್ರಂಥದ ಮಹತ್ವವು ಈ ಕಾಲ 
ದಲ್ಲಿ ಎಷ್ಟಿದೆ. ಎಂಬುದು ವಾಚಕರಿಗೆ ಗೊತ್ತಾಗದೆ ಇರದು. ಈ 
ಗ್ರಂಥವು ಒಟ್ಟು ೬೩೧ ಪುಖೆಗಸುಳ್ಳುದಾಗಿದೆ, 


ಈ ಗ್ರಂಥದ ಮಹತ್ವವನ್ನು ಅರಿತು ಶ್ರೀಯುತ ಮಂಜಪ್ಪ ಹರ್ಡೇ 
ಕರ ಇವರು ವಿಜಾಪುರ ಜಿಲ್ಲೆಯಲ್ಲಿ ಸಂಚರಿಸಿ ಅದರ ಮುದ್ರಣ 
ವೆಚ್ಚಕ್ಕಾಗಿ ಹಣವನ್ನು ಶೇಖರಿಸಿದರು ಮತ್ತು ಅದು ಬಾಗಲಕೋಟಿ 
ಯಲ್ಲಿ ರಾ ಸಾ॥ ಹಳಕಟ್ಟಿಯವರಿಗೆ ಸಾರ್ವಜನಿಕ ಸಭೆಯಲ್ಲಿ ಸನ್ಮಾನ 
ಪೂರ್ವಕವಾಗಿ ಅರ್ಷಿಸಲ್ಪಟ್ಟಿತು. ಇದರ ಮೇಲಿಂದ ಈ ಗ್ರಂಥದ ಮಹ 
ತ್ವವು ವಾಚಕರಿಗೆ ಗೋಚರನಾಗದಿರಲಾರದೆಂದು ಭಾವಿಸಿದ್ದೇವೆ. 


೪೯ 


ಜ್ಞಾನದಿಂದಲೇ ಮಾಯೆಯ ನಿನೃತ್ತಿಯು. 


ವಿನರಣೆಃ?- ಮಾಯಾ ಪಾಶವು ಲಿಂಗಜ್ಞಾನದಿಂದ ನಿವೃತ್ತಿಯಾ 
ಗುತ್ತದೆ. (೧೪) ಮನುಷ್ಯನ ಕರ್ಮತ್ರಯಗಳೂ ಕೂಡ ಜ್ಞಾನದಿಂ 
ದಲೇ ದೂರಾಗುತ್ತವೆ. (೧೫) ಜ್ಞಾನಿಯಾದವನು ಸಮರಸಾಚಾರ 
ದಿಂದ ವರ್ತಿಸಬೇಕು. (೧೬) ಹೀಗೆ ಆಚರಿಸಿದಲ್ಲಿ ಅವನಿಗೆ ಬಚ್ಚ 
ಬರಿಯ ಬಯಲು ಎಂದರೆ ಮೋಕ್ಷವು ಪ್ರಾಪ್ತವಾಗುತ್ತದೆ, (೧೭) 
ಮತ್ತು ಮಾಯೆಯು ಅಳಿದು ಇಷ್ಟ ಪ್ರಾಣ ಭಾವಲಿಂಗಗಳು ಅಳವ 
ಡುವವು. (೧೮) ಆದರೆ ಭಿನ್ನಾಚಾರದಿಂದ ವರ್ತಿಸುವವರಿಗೆ ಇದು 
ಅಳವಡಲಾರದು. (೧೯) ಮಾಯಾಪ್ರಪಂಚು ನಿವೃತ್ತಿಮಾಡಿದಲ್ಲಿ ಚಿದ್ಧನ 
ಪ್ರಕಾಶವು ದೊರೆಕೊಳ್ಳುವದು. (೨೦-೨೧) 


ವಚನಗಳು. 

೧೪. ಗಂಡನಿಲ್ಲದ ಸತಿ ಯೋನಿ ಇಲ್ಲದೆ ಮಕ್ಕಳ ಹಡೆದು 
ನಾಲಿಗೆ ಇಲ್ಲದ ಬಾಯಲ್ಲಿ ಜೋಗುಳವಾಡುತ್ತೈದಾಳೆ. ತೊಟ್ಟಲಿಲ್ಲದ 
ನೇಣು ಹೊರತೆಯಾಗಿ ಗಂಟ ಕಟ್ಟಿ ಮಗುವಿಲ್ಲದೆ ಶಿಶುವಳುತ್ತಿದೆ. 
ಅದಕ್ಕೆ ಮೊಲೆ ಇಲ್ಲ. ಹಾಲ ಬೇಕು. ಸದಾಶಿವಮೂರ್ತಿ ಲಿಂಗವ ನರಿ 
ತಲ್ಲದಾಗದು. 


ಟೀಕುಃ- ಜೀವನ ವ್ಯವಹಾರವಿಲ್ಲದ ಜ್ಞಾನಶಕ್ತಿ ಸ್ವರೂಪನಾದ - 


ವ 
ಶರಣನೆಂಬುದೀಗ ಗಂಡನಿಲ್ಲದ ಸತಿ ಎಂಬ ಶಬ್ದಕ್ಕರ್ಥ. ಆ ಸುಜ್ಞಾನ 


ಸಹಿತವಾದ ಶರಣ ಸತಿಗೆ ಉತ್ಪತ್ತಿ ನಾಸ್ತಿಯಾಯಿತ್ತೆಂಬುದೀಗ ಯೋನಿ 
ಇಲ್ಲದೆ ಎಂಬ ಶಬ್ಬಕ್ಕರ್ಥ. ಆ ಉತ್ಪತ್ತಿ ನಾಸ್ತಿಯಾಗಿರ್ಪ ಚಿತ್‌ ಸ್ವರೂ 
ಪನಾದ ಶರಣ ಸತಿಯಲ್ಲಿ ಸದ್ರೂಪವಾದಲ್ಲಿ ಶ್ರೀಗುರು ಅವಿರಳ ಸಂಗವ 
ಮಾಡಲು ಅಲ್ಲಿ ಚಿದ್ದರ್ಭ ತಲೆದೋರಿ ಸಚ್ಚಿದಾನಂದ ಸ್ವರೂಪನಾದ 
ಲಿಂಗತ್ರಯವು ಉದಯಿಸಿದವೆಂಬುದೀಗ ಮಕ್ಕಳ ಹಡೆದು ಎಂಬ 
ಶಬ್ದಕ್ಕರ್ಥ. ಆ ಲಿಂಗತ್ರಯದಲ್ಲಿ ಸಮರಸ ಭಾವವ ಘಟಿಸಿದ ಶರಣ 
ಸತಿಗೆ ಶಬ್ದ ಜಾಲಂಗಳಿಲ್ಲದೆ ಶಿವಾಪೇಕ್ಷೆಯಿಂ ಶಿವೋಹಂ ಎಂದು ಉಚ್ಚ 
ರಿಸುತ್ತಿಹಳೆಂಬುದೀಗ ನಾಲಿಗೆ ಇಲ್ಲದ ಬಾಯಲ್ಲಿ ಜೊಗಳವಾಡುತ್ತೈ 
ದಾಳೆ ಎಂಬ ಶಬ್ದಕ್ಕರ್ಥ. ಆ ಶಿವೋಹಂ ಭಾವ ಫಘಟಸಿದ ಶರಣ 
ಸತಿಗೆ ದೇಹಭಾವ ನಾಸ್ತಿಯಾಗಿ ಮಾಯಾಪಾಶ ನಿವೃತ್ತಿಯಾಯಿತ್ತೆಂ 


¥ 


೫೦ 


ಬುದೀಗ ತೊಟ್ಟಿಲಿಲ್ಲದ ನೇಣು ಹೊರತೆಯಾಗಿ ಎಂಬ ಶಬ್ದಕ್ಕರ್ಥ. 
ಆ ಮಾಯಾಸಾಶ ನಾಸ್ತಿಯಾಗಲು ಶರಣನು ತನ್ನ ಆಚಾರಾಂಗವ 
ಸ್ವಾನುಭಾವ ಸೂತ್ರದಲ್ಲಿ ಸಂಬಂಧಿಸಿದನೆಂಬುದೀಗ ಗಂಟ ಕಟ್ಟಿ ಎಂಬ 
ಶಬ್ದಕ್ಕರ್ಥ. ಆ ಸರ್ವಾಚಾರ ಸಂಪತ್ತಿನಲ್ಲಿ ಸ್ವಾನುಭಾವ ಸೂತ್ರವ 
ಸಂಬಣಧಿಸಿಕೊಂಡಿರ್ಸ್ನ ಶರಣಂಗೆ ಮನೋವರ್ತನೆ ಇಲ್ಲದೆ ಆ ಪರ 
ಬ್ರಹ್ಮದಲ್ಲಿ ಶಿವೋಹಂ ಶಿವೋಹಂ ಎನುತಿರ್ದನೆಂಬುದೀಗ ಮಗುವಿಲ್ಲದೆ 
ಶಿಶು ಅಳುತ್ತಿದೆ ಎಂಬ ಶಬ್ದಕ್ಕರ್ಥ. ಆ ತಿವಪೋಹಂ ಎನುತಿರ್ದ ಶರ 
ಣನೆಂಬ ಶಿಶುವಿಂಗೆ ಸಂಸಾರ ವಿಷಯ ರಸವ ತುಂಬಿಕೊಂಡಿರ್ಸ 
ಘಟ ಸ್ವರೂಪಿನ ಸ್ಥಾನವಿಲ್ಲದೆ ಜ್ಞಾನಾಮೃತ ರಸವನೇ ಸ್ವೀಕರಿಸುತ್ತಿ 
ಹುದೆಂಬುದೀಗ ಅವಕ್ಕೆ ಮೊಲೆ ಇಲ್ಲದ ಹಾಲು ಬೇಕು. ಸದಾಶಿವ 
ಮೂರ್ತಿ ಲಿಂಗವನರಿತಲ್ಲದಾಗದು ಎಂಬ ಶಬ್ದಕ್ಕರ್ಥ. 


೧೫. ಸುಖದುಃಖದ ನಡುವೆ ಒಂದ ತಿರುಕದ ಕೂಸು ಹುಟ್ಟಿ 
ಹಾಲನೊಲ್ಲದೆ ಮೂರು ಕೂಳು ಬೇಡುತ್ತಿದೆ. ಕೂಳು ಕುಡಿವುದಕ್ಕೆ 
ಮೊದಲೆ ಗಂಜಿಯ ಕುಡಿದು ಕೂಸು ಹೇಳದೇ ಹೋಯಿತ್ತು ಸದಾ 
ಶಿವಮೂರ್ತಿಲಿಂಗವನರಿದು. 


ಟೀಕು ದೇಹಾತ್ಮರ ಮಧ್ಯದಲ್ಲಿ ನಾನಾ ದುಶ್ಚರಿತವನುಳ್ಳ 
ಮನಸ್ಸು ಹುಟ್ಟಿತ್ತೆಂಬುದೀಗ ಸುಖದುಃಖದ ನಡುವೆ ತಿರುಕದ ಕೂಸು 
ಹುಟ್ಟಿ ಎಂಬ ಶಬ್ದಕ್ಕರ್ಥ. ಆ ದೇಹಾತ್ಮರ ಮಧ್ಯದಲ್ಲಿ ಹುಟ್ಟಿದ ಮನಸ್ಸು 
ಜ್ಞಾನಾಮೃತ ರಸವನಿಚ್ಛಿಸಿತ್ತೆಂಬುದೀಗ ಹಾಲನೊಲ್ಲದೆ. ಎಂಬ ಶಬ್ದ 
ಕೃರ್ಥ. ಆ ಸುಜ್ಞಾನ ನಷ್ಟವಾದ ಮನಸ್ಸು ಸಂಚಿತ ಪ್ರಾರಬ್ಧ 
ಆಗಾಮಿ ಎಂಬ ಕರ್ಮತ್ರಯಂಗಳ ಭಿನ್ನಾಪೇಕ್ಷೆಯಿಂದ ಇಚ್ಛಿ ಸುತ್ತಿಹು 
ದೆಂಬುದೀಗ ಮೂರು ಕೂಳು ಬೇಡುತ್ತಿದೆ ಎಂಬ ಶಬ್ದಕ್ಕರ್ಥ. ಆ 
ಮನೋ ಮಧ್ಯದಲ್ಲಿ ಜ್ಞಾನಾಗ್ನಿ ಪ್ರಭಾವಿಸಲು ಆ ಜ್ವಾನಾಗ್ಸಿಯ ಪ್ರಕಾ 
ಶದಿಂ ಕರ್ಮತ್ರಯಂಗಳು ಸಮರಸಪಾಕವಾದಾಕ್ಷಣವೆಂಬುದೀಗ ಕೂಳು 
ಕುಡಿವುದಕ್ಕೆ ಮೊದಲೆ ಎಂಬ ಶಬ್ದಕ್ಕರ್ಥ. ಆಕರ್ಮತ್ರಯಂಗಳು ಜ್ಞಾನಾ 
ಗ್ನಿಯಲ್ಲಿ ದಗ್ಗವಾಗಲು ಆ ಮನಸ್ಸು ಚಿದಮೃತ ರಸವನವಗ್ರಹಿಸಿ ಮಹಾ 
ಘನಲಿಂಗದಲ್ಲಿ ನಿಷ್ಟತ್ತಿಯಾದಲ್ಲಿ ಶಬ್ದಜಾಲವಳಿದು ಹೋಯಿತ್ತೆಂಬು 
ದೀಗ ಗಂಜಿಯೆ ಕುಡಿದು ಕೂಸು ಹೇಳದೆ ಹೋಯಿತು ಸದಾಶಿವ 
ಮೂರ್ತಿ ಲಿಂಗವನರಿದು ಎಂಬ ಶಬ್ದಕ್ಕರ್ಥ. 


೫ಗಿ 


೧೬. ಹುತ್ತದೊಳಗಣ ಉಡು ಹೊಳೆಯೊಳಗಣ ಮೊಸಳೆಯ 
ನುಂಗಿತ್ತು. ನುಂಗಿ ಹೋಗುವಾಗ ಅಂಗನೆ ಎಂಬ ಹೆಂಗುಸು ಉಡುವ 
ಕಂಡು ತಾ ಹೊತ್ತಿರ್ದ ಕೊಡನ ಕೂಡಿ ಮಂಡೆಯ ಮೇಲಿರಿಸಲಾಗಿ ತಾ 
ಸತ್ತು ಕೊಡನೊಡೆದು ಆ ಉಡುವಡಗಿತ್ತು, ಹಿಡಿಯಲಿಲ್ಲ, ಬಿಡಲಿಲ್ಲ, 
ಬೇರೊಂದಡಿ ಇಡಲಿಲ್ಲ ಸದಾಶಿವಮೂರ್ತಿ ಲಿಂಗವನರಿತಲ್ಲಿ, 


ಟೀಕುಃ-- ನವದ್ವಾರಯುಕ್ತವಾದ ದೇಹದಲ್ಲಿ ಸೂಕ್ಷ್ಮವಾಗಿರ್ಪ 
ಸುಜ್ಞಾನ ಪ್ರಕಾಶವೆಂಬುದೀಗ ಹುತ್ತದೊಳಗಣ ಉಡು ಎಂಬ ಶಬ್ದಕ್ಕರ್ಥ. 
ಅಂತಪ್ಪ ಸುಜ್ಞಾನ ಪ್ರಕಾಶವು ಸಂಸಾರ ವಿಷಯ ಜಲಕ್ರನಾಹದಲ್ಲಿ 
ಕ್ರೀಡಿಸುತ್ತಿರ್ನ ಮಾಯೆ ಯನವಗೃಹಿಸಿತ್ತೆಂಬುದೀಗ ಹೊಳೆಯೊಳಗಣ 
ಮೊಸಳೆಯ ನುಂಗಿತ್ತು ಎಂಬ ಶಬ್ದಕ್ಕರ್ಥ. ಅಂತು ಮಾಯೆಯನವ 
ಗ್ರಹಿಸಿ ನಿವೃತ್ತಿ ಮಾರ್ಗದಿಂ ಪರಶಿವತತ್ವದತ್ತಲೆಯ್ದುತ್ತಿರಲು ಎಂಬು 
ದೀಗ ನುಂಗಿಹೋಗುವಾಗ ಎಂಬ ಶಬ್ದಕ್ಕರ್ಥ. ಅಂತು ಮೋಕ್ಷಮಾರ್ಗ 
ವಿಡಿದೈದಿಹ ಚಿಚ್ಛಕ್ತಿ ಸ್ವರೂಪನಾದ ಶರಣಸತಿಯು ಆ ಸುಜ್ಞಾನ ಪ್ರಕಾ 
ಶವ ಪ್ರತ್ಯಕ್ಷ ಕಂಡು ತನ್ನಲ್ಲಿರ್ಪ ಚಿದ್ಭಾಂಡದೊಳಗೆ ಸಾಹಿತ್ಯವ ಮಾಡಿ 
ಕೊಂಡಳೆಂಬುದೀಗ ಅಂಗನೆ ಎಂಬ ಹೆಂಗಸು ಉಡುವ ಕಂಡು ತಾ 
ಹೊತ್ತಿರ್ದ ಕೊಡನ ಕೂಡಿ ಎಂಬ ಶಬ್ದಕ್ಕರ್ಥ. ಆ ಸುಜ್ಞಾನ ಪ್ರಕಾಶ 
ನೊಳಕೊಂಡಿರ್ಪ ಚಿದ್ಭಾಂಡವ ಜ್ಞಾನಸ್ಟರೂಪವಾನ ಪರಬ್ರಹ್ಮದಲ್ಲಿ 
ಸಂಬಂಧಿಸಿದಳೆಂಬುದೀಗ ಮಂಡೆಯ ಮೇಲಿರಿಸಲಾಗಿ ಎಂಬ ಶಬ್ದಕೃರ್ಥ. 
ಆ ಚಿಚ್ಛಕ್ತಿ ಸ್ವರೂಪವಾದ ಶರಣ ಸತಿಯು ಚಿದ್ಭನಲಿಂಗದಿಂ ಸಮ 
ರಸ ಭಾವದಿಂ ನಿಷ್ಟತ್ತಿಯಾಗಲು ಆ ಚಿದ್ಭಾಂಡವು ವಿಕ್ರಮಿಸಿ ಆ 
ಸುಜ್ಞಾನ ಪ್ರಕಾಶವು ನಿರಾಳ ಲಿಂಗದಲ್ಲಿ ನಿರ್ವಯಲಾಯಿತ್ತೆಂಬ:ದೀಗ ತಾ 
ಸತ್ತು ಕೊಡನೊಡೆದು ಉಡುವಡಗಿತ್ತು ಎಂಬ ಶಬ್ದಕ್ಕರ್ಥ. ಆ ಸುಜ್ಞಾನ 
ಪ್ರಕಾಶ ನಿಷ್ಟತ್ತಿಯಾದ ಶರಣನು ಪರವಸ್ತುವನಾಹ್ವಾನ ವಿಸರ್ಜ 
ನಕ್ಕೆ ತರಲಿಲ್ಲವೆಂಬುದೀಗ ಹಿಡಿಯಲಿಲ್ಲವೆಂಬುದೀಗ ಹಿಡಿಯಲಿಲ್ಲ ಬಿಡ 
ಲಿಲ್ಲವೆಂಬ ಶಬ್ದಕ್ಕರ್ಥ. ಆ ಶರಣನು ಎರಡಿಟ್ಟು ಭಿನ್ನಕ್ರಿಯೆಯನಾ 
ಚರಿಸಲಿಲ್ಲವೆಂಬುದೀಗ ಬೇರೊಂದು ಅಡಿ ಇಡಲಿಲ್ಲ ಸದಾಶಿವಮೂರ್ತಿ 
ಲಿಂಗವನರಿತಲ್ಲಿ ಎಂಬ ಶಬ್ದಕ್ಕರ್ಥ, 

೧೭. ಹುತ್ತದೊಳಗಿನ ಹಾವ ಹದ್ದಿನ ಹೊಟ್ಟಿ ಯೊಳಗಣ ತತ್ತಿ 
ನುಂಗಿತ್ತು. ಗಿಡುಗನ ಉಡು ನುಂಗಿ ಹೊಡೆನವನ ದಡೆ ನುಂಗಿತ್ತು. 


೫೨ 


ಹಾವಿನ ಹದ್ದಿನ ತತ್ತಿಯ ಗಿಡುಗನ ಉಡುವ ಹೊಡೆವವನ ರೊಣ್ಣೆಯ 
ಬಾಯಿಲ್ಲದ ಇರುಹೆ ನುಂಗಿತ್ತ ಕಂಡೆ. ಸದಾಶಿವಮೂರ್ತಿಲಿಂಗವು 
ಬಚ್ಚ ಬಯಲಾಯಿತ್ತು. 


ಟೀಕು ನವದ್ವಾರ ಯುಕ್ತವಾದ ದೇಹದಲ್ಲಿರನ್ನ ಶಂಕಾವಿಷ 
ಸಂಬಂಧಿಯಾದ ಜೀವನೆಂಬುದೀಗ ಹುತ್ತದೊಳಗಣ ಹಾವೆಂಬ ಶಬ್ದ 
ಕೃರ್ಥ. ಅಂತಪ್ಪ ಜೀವನ ಪರಮಾತ್ಮನ ಅಂತರಂಗದಲ್ಲಿರ್ಪ ಸ್ವಯ 
ಜ್ಞಾನವ ಗ್ರಹಿಸಿತ್ತೆಂಬುದೀಗ ಹದ್ದಿನ ಹೊಟ್ಟೆಯೊಳಗಣ ತತ್ತಿ ನುಂ 
ಗಿತ್ತೆಂಬ ಶಬ್ದಕ್ಕರ್ಥ. ಅಂತು ಶಿವಜ್ಞಾನ ಪ್ರಕಾಶವ ಗ್ರಹಿಸಲು ಸಕಲ 
ಪ್ರಪಂಚಿಗೆ ಲಂಥಿಸುತ್ತಿರ್ಪ ಮಾಯೆಯನು ಸೂಕ್ಷ್ಮನಾದ ಚಿತ್‌ಪ್ರಕಾ 
ಶವ ಗ್ರಹಿಸಿತ್ತೆಂಬುದೀಗ ಗಿಡುಗನ ಉಡು ನುಂಗಿ ಎಂಬ ಶಬ್ದ ಕೃರ್ಥ, 
ಅಂತು ಚಿತ್‌ಪ್ರಕಾಶವ ಗ್ರಹಿಸಲು ಸಕಲ ಕರಂಣಂಗಳ ನಿವೃತ್ತಿಯ 
ಮಾಡುತ್ತಿರ್ದ ಶರಣನ ಶಿವಭಾವವ ಗ್ರಹಿಸಿತ್ತೆಂಬುದೀಗ ಹೊಡೆವವನ 
ದಡೆ ನುಂಗಿತ್ತು ಎಂಬ ಶಬ್ದಕ್ಕರ್ಥ. ಜೀವನ ಪರಮಾತ್ಮ ಸ್ವಯಜ್ಞಾ 
ನವ ಮಾಯೆಯ ಸೂಕ್ಷ್ಮವಾದ ಚಿಕ್‌ಪ್ರಕಾಶವ ಸಕಲ ಕರಣಂಗಳ 
ನಿವೃತ್ತಿ ಮಾಡುತ್ತಿರ್ದ ಶರಣನ ಶಿವಾನುಭಾವ ಭಿನ್ನಾಪೇಕ್ಸೆ[ ಯಿಂದ ಸೂಕ್ಷ್ಮ 
ವಾದ ಪರಿಪೂರ್ಣ ಜ್ಞಾನವೇ ಆ ಸಮೂಹವನವಗ್ರಹಿಸಿ ಪರಶಿವ ತತ್ವ 
ದಲ್ಲಿ ನಿರ್ವಯಲಾಯಿಕ್ತೆಂಬುದೀಗ ಹಾವಿನ ಹದ್ದಿನ ತಕ್ತಿಯ ಡ್‌ 
ಉಡುವ ಹೊಡೆನವನ ಡೊಣ್ಣೆಯ ಬಾಯಿಲ್ಲದ ಇರುಹೆ ನುಂಗಿತ್ತ 
ಕಂಡೆ ಸದಾಶಿವಮೂರ್ತಿಲಿಂಗವು ಬಚ್ಚ ಬಯಲಾಯಿತ್ತು. 


೧೮. ಕೊಟ್ಟ ಕೂಗಿತ್ತು. ಹಾಲುವಕ್ಕಿಯ ಬಳಿಯಿತ್ತು. ಹಂಗ 
ಕಟ್ಟಿತ್ತು. ಅವನ ಅವಳ ಮದುವೆ ನಿಂದಿತ್ತು. ಇವನಿಗಾಯಿತ್ತು. 
ತಂದ ಮರುದಿನಕ್ಕೆ ಸತ್ತವಳು ಮದವಳಿಗ ಮಂಡೆಯ ಮೇಲೆ ಸೀರೆಯ 


ಹಾಕಿಕೊಂಡು ಕೆಟ್ಟ ಕಟ್ಟನೆಂದು ಹೋಗುತ್ತಿರ್ದನು ಸದಾಶಿನಮೂರ್ತಿ 
ಲಿಂಗದಲ್ಲಿಗೆ. 


ಟೀಕು ಅಂತರಂಗದಲ್ಲಿ ಚಿತ್‌ ರ್ರಣಮ ಜ್ಞಾನ ಉದಯವಾಗಿ 
ಶಿವೋಹಂ ಶಿವೋಹಂ ಎನುತ್ತಿದ್ದಿತ್ತೆಂಬುದೀಗ ಕೊಟ್ಟ. ಕೂಗಿತ್ತು ಎಂಬ 


ಶಬ್ದಕ್ಕರ್ಥ. ಆ ಶಿವೋಹಂ ಭಾನವಳವಡಲು ಅಂತರಂಗದಲ್ಲಿ ರ್ದ ತೈಜ 
ಸನು ಸಮಸ್ತ ಪ್ರಪಂಚ ಸುಜ್ಞಾನ ಮುಖದಿಂ ನಿವೃತ್ತಿ ಮಾಡಿತ್ತೆ. ಟಗ 


೫೩ 


ಹ:ಲುವಕ್ಕಿ ಬಳಿಯಿತ್ತೆಂಬ ಶಬ್ದಕ್ಕರ್ಥ. ಆ ಪ್ರಸಂಚು ನಾಸ್ಕಿಯಾಗಲು 
ಸಂಕಲ್ಪರೂಸವಾದ ಪೂರ್ವಕ್ರಿಯಾ ಚರಿತ್ರೆಯ ಬಿಟ್ಟಿ ಉತ್ತರವಾದ 
ಜ್ಞಾನದಲೆಯ್ದಿತ್ತು ಮನಸ್ಸೆಂಬುದೀಗ ಹಂಗ ಕಟ್ಟಿತ್ತು ಎಂಬ ಶಬ್ದಕ್ಕರ್ಥ. 
ಶಿವಜ್ಞಾನೋದಯವಾದಲ್ಲಿ ಜೀವನು ಮಾಯೆಯಲ್ಲಿ ಕೂಡಿ ಸಕಲ ವಿಷ 
ಯಂಗಳ ಭೋಗಿಸಬೇಕೆಂಬ ಅದೇ ನಿವೃತ್ತಿಯಾಯಿತ್ತೆಂಬುದೀಗ ಅವನ 
ಅವಳ ಮದುವೆ ನಿಂದಿತ್ತು ಎಂಬ ಶಬ್ದಕ್ಕರ್ಥ. ಆ ಮಾಯಾ ಸಂಭ್ರ 
ಮವಳಿಯಲು ಜೀವಭಾವ ಭ್ರಾಂತಳಿದು ಸಜ್ಜೀವ ಸ್ವರೂಪನಾದ ಶರ 
ಣನು ನಿರ್ಮಾಯ ಸ್ವರೂಪವಾದ ಜ್ಞಾನ ಶಕ್ತಿಯಲ್ಲಿ ಸಮರಸ ಸಂಯೋ 
ಗವ ಮಾಡುತ್ತಿರ್ದನೆಂಬುದೀಗ ಇವನಿಗಾಯಿತ್ತೆಂಬ ಶಬ್ದಕ್ಕರ್ಥ. ಶರ 
ಣನ ಮಾರ್ಗ ಕ್ರಿಯಲ್ಲಿ ಸಂಬಂಧವಾದ ಜ್ಞಾನ ಶಕ್ತಿಯ ಮೀರಿದ 
ಕ್ರೆಯೆಯನೊಳಕೊಂಡಿರ್ನ ಪ್ರಾಣಲಿಂಗದಲ್ಲಿ ನಿಷ್ಟತ್ತಿಯಾದಳೆಂಬುದೀಗ 
ತಂದ ಮರುದಿನಕ್ಕೆ ಸತ್ತವಳು ಎಂಬ ಶಬ್ದಕ್ಕರ್ಥ. ಆ ಜ್ಞಾನಶಕ್ತಿಯು 
ನಿಷ್ಪತ್ತಿಯಾಗಲು ಅಷ್ಟದಳ ಕಮಲಂಗಳಳಿದ ಚಿತ್‌ಸ್ವರೂಪನಾದ ಶರಣನು 
ಜ್ಞಾನಸ್ವರೂಪವಾದ ಸರಶಿವತತ್ವದಲ್ಲಿ ತನ್ನ ಜ್ಞಾನಾಂಬರವನೇಕೀಕರಿಸಿ 
ತಾನೆಂಬ ಭಾವ ಮಹಾಘನ ಲಿಂಗದಲ್ಲಿ ನಿಷ್ಪತ್ತಿಯೂಯಿತ್ತೆಂಬುದೀಗ 
ಮದವಳಿಗ ಮಂಡೆಯ ಮೇಲೆ ಸೀರೆಯ ಹಾಕಿಕೊಂಡು ಕೆಟ್ಟ ಕೆಟ್ಟ 
ನೆಂದು ಹೋಗುತ್ತಿದ್ದನು ಸದಾಶಿವಮೂರ್ತಿಲಿಂಗದಲ್ಲಿಗೆ ಎಂಬ ಶಬ್ದ 


ಕೃರ್ಥ. 


೧೯. ಹುಲ್ಲು ಕೆಂಡವ ಮುಟ್ಟಿ ಹತ್ತದ ಪರಿಯ ನೋಡಾ. 
ಹಸಿದ ಸರ್ಪನ ಹೆಡೆಯ ನೆಳಲಲ್ಲಿ ಮಂಡುಕ ನಿಂದ ತೆರ ನೋಡಾ. ಜೀವ 
ಪರಮನಲ್ಲಿ ಬಂದು ನಿಂದು ಒಂದಾಗದ ಸಂದೇಹವ ನೋಡಾ. ಇಂತೀ 
ಸಂದನರಿದಲ್ಲದೆ ಅಂಗ ಲಿಂಗ ಪ್ರಾಣ ಪರಮನೊಂದಾಗಲಿಲ್ಲ ಸದಾ 
ಶಿವಮೂರ್ತಿಲಿಂಗವನರಿವುದಕ್ಕೆ. 


ಟೀಕುಃ-- ವಿಷಯ ಪ್ರಸಂಚದಲ್ಲಿ ಕೂಡಿರ್ದಾತ್ಮನು ಚಿದಗ್ನಿ ಸ್ವರೂ 
ಪವಾದ ಇಷ್ಟಲಿಂಗವ ಭಿನ್ನವಿಟ್ಟು ಅಂಗದಲ್ಲಿ ಧರಿಸಿ ಎಂಬುದೀಗ 
ಹುಲ್ಲು ಕೆಂಡನ ಮುಟ್ಟಿ ಎಂಬ ಶಬ್ದಕ್ಕರ್ಥ. ಆ ಲಿಂಗಕ್ಕೆ ಭಿನ್ನ 
ಕ್ರಿಯೆಮಾಡಿ ಭಿನ್ನಭಾವಿಯಾಗಿ ಹೋದನಲ್ಲದೆ ಆ ಲಿಂಗದಲ್ಲಿ ಸಮ 
ರಸಭಾವ ಫಘಹಓಸಿದುದಿಲ್ಲನೆಂಬುದೀಗ ಹತ್ತದ ಪರಿಯ ನೋಡಾ ಎಂಬ 


೫೪ 


ಶಬ್ದಕ್ಕರ್ಥ. ಆ ಶಂಕಾ ವಿಷಯ ಸಂಬಂಧಿಯಫ್ಪ ಜೀವಾತ್ಮನು ಆ 
ತೃಷೆಯಲ್ಲಿರ್ದನೆಂಬುದೀಗ ಹಸಿದ ಸರ್ಪನ ಎಂಬ ಶಬ್ದಕ್ಕರ್ಥ. ಆ 
ಜೀವನ ಇಂದ್ರಿಯಂಗಳೆಂಬ ಶಿರಸ್ಸಿನಲ್ಲಿ ಅಜ್ಞಾನ ಮಾಯಾ ಛಾಯೆ 
ಇರುತ್ತಿಹುದೆಂಬುದೀಗ ಹೆಡೆಯ ನೆಳಲಲ್ಲಿ ಎಂಬ ಶಬ್ದಕ್ಕರ್ಥ. ಆ 
ಅಜ್ಞಾನ ಮಾಯಾ ಛಾಯೆಯ ಮಧ್ಯದಲ್ಲಿ ನರಮ ಶಾಂತಿಯ ಬಂಧು 
ಅಡಗಿರುತ್ತಿಹನೆಂಬುದೀಗ ಮಂಡುಕ ನಿಂದ ತೆರನ ನೋಡಾ ಎಂಬ 
ಶಬ್ದಕ್ಕರ್ಥ. ಆ ಪರಮ ಶಾಂತಿಯ ಚಿದ್ದಿಂದು ಅಡಗಿದ ಕಾರಣ ಆ 
ಜೀವನು ಪರಮಾತ್ಮನಲ್ಲಿರ್ದು ಸಮರಸ ಘಟಸಿದುದಿಲ್ಲ ಎಂಬುದೀಗ 
ಜೀವ ಪರಮನಲ್ಲಿ ಬಂದು ನಿಂದು ಒಂದಾಗದ ಸಂದೇಹವ ನೋಡಾ 
ಎಂಬ ಶಬ್ದಕ್ಕರ್ಥ. ಆ ಎರಡಿಟ್ಟ ಮಾಡುವ ಭಿನೃಕ್ರಿಯಾಚಾರವ 
ಳಿದು ಅಭಿನ್ನಕ್ರಿಯಾಜ್ಞಾನವಳವಟ್ಟ ಶರಣಂಗೆ ಲಿಂಗಾಂಗ ಸಂಬಂಧ 
ಘಟಸಿ ಜೀವ ಪರಮಾತ್ಮನಲ್ಲಿ ಏಕಾರ್ಥವಹುದಲ್ಲದೆ ಈ ಭೇದವನರಿ 
ಯದೆ ಇರ್ಪ ಭಿನ್ನಜ್ಞಾನಿಗಳಿಗೆ ಅಸಾಧ್ಯವೆಂಬುದೀಗ ಇಂತೀ ಸಂದನರಿದ 
ಲ್ಲದೆ ಅಂಗಲಿಂಗ ಪ್ರಾಣಸರಮನೋದಾಗಲಿಲ್ಲ ಸದಾಶಿವಮೂರ್ತಿಲಿಂಗ 
ವನರಿವುದಕ್ಕೆ ಎಂಬ ಶಬ್ದಕ್ಕರ್ಥ. 


೨೦. ಮೂರು ಲೋಕವನೆಲ್ಲವ ಗಾಳಿಯಲ್ಲಿ ತೂರಿಬಂದ ಗುಂಗುರು 
ನುಂಗಿತ್ತು. ಮೂರು ಲೋಕದ ರಾಯರು ಕೂಡಿ ಆ ಗುಂಗುರ ಕೊಂಡೆ 
ಹೆನೆಂದಡೆ ಆರಿಗೂ ಅಸಾಧ್ಯ. ಆ ಗುಂಗುರು ಬಾಯಲ್ಲಿ ಕತ್ತರಿ ವಾಣಿ 
ಕಾಲನಲ್ಲಿ ಖಂಡೆಯ ಅಂಡದಲ್ಲಿ ಕಾಳಕೂಟ ನಿಂಡವೆಲ್ಲವು ಅಸಿಯ ಬಳಗ 
ಅದು ಕೊಂದು ನಿಂದವಂಗಲ್ಲದೆ ಸದಾಶಿಮೂರ್ತಿ ಲಿಂಗದ ಬೆಳಗು ದೊರೆ 
ಕೊಳ್ಳದು ಎಂಬ ಶಬ್ದಕ್ಕರ್ಥ. 


ಟೀಕುಃ- ಸ್ವರ್ಗ ಮರ್ತ್ಯ ಪಾತಾಳದಲ್ಲಿರ್ಪ ದೇವ ದಾನನ ಮಾನ 
ವನೆಲರನು ಪ್ರಾಣವಾಯು ವಿಕಾರದಿಂ ಸಂಚರಿಸುತ್ತಿರ್ದ ಸೂಕ್ಷ್ಮವಾದ 
ಮಾಯೆಯೇ ಅವಗ್ರಹಿಸಿದಳೆಂಬುದೀಗ ಮೂರು ಲೋಕವನೆಲ್ಲವ ಗಾಳಿ 
ಯಲ್ಲಿ ತೂರಿಬಂದ ಗುಂಗುರು ನುಂಗಿತ್ತೆಂಬ ಶಬ್ದಕ್ಕರ್ಥ. ಅಂತಪ್ಪ ತನು 
ತ್ರಯ ಸಂಬಂಧಿಗಳಾದ ದ್ವೈತಾದ್ವೈತ ಯೋಗ ಮಾರ್ಗಿಗಳಿಗೆ ಆ 
ಮಾಯೆಯ ಸಂಹರಿಸಿಹೆನೆಂದೊಜೆ ಅಸಾಧ್ಯವೆಂಬುದೀಗ ಮೂರು 
ಲೋಕದ ರಾಯರು ಕೂಡಿ ಆ ಗುಂಗುರ ಕೊಂದಿಹೆನೆಂಡೊಡೆ ಆರಿಗೂ 
ಅಸಾಧ್ಯವೆಂಬ ಶಬ್ದಕ್ಕರ್ಥ. ಅಂತಪ್ಪ ಮಾಯೆಯನು ಭಿನ್ನಾಪೇಕ್ಷೆಯಲ್ಲಿ 


೫೫ 


ಸೋಂಕಿದವರ ಕಡಿದು ಕತ್ತರಿಸುವ ಅತಿ ವಿಷಾದಕವಸ್ಪ ಸಂಸಾರ ವಿಷಯ 
ರಸ ತುಂಬಿಹುದೆಂಬುದೀಗ ಆ ಗುಂಗುರು ಬಾಯಲ್ಲಿ ಕತ್ತರಿವಾಣಿ ಎಂಬ 
ಶಬ್ದಕ್ಟರ್ಥ. ಆ ಮಾಯೆಯ ದುಶ್ಚರಿತ್ರವೆಂಬ ಚರಣದಲ್ಲಿ ಖಂಡಿತ 
ಜ್ಞಾನವೆಂಬ ಶಸ್ತ್ರವಿರುತ್ತಿಹುಡೆಂಬುದೀಗ ಕಾಲನಲ್ಲಿ ಖಂಡೆಯವೆಂಬ 
ಶಬ್ದಕ್ಕರ್ಥ. ಉತ್ಪತ್ತಿಗೆ ಕಾರಣವಾದ ತನುವೆಲ್ಲ ಅಜ್ಞಾನಮಯವಾಗಿಹು 
ಔಂಬುದೀಗ ಅಂಡದಲ್ಲಿ ಕಾಳಕೂಟನೆಂಬ ಶಬ್ದಕ್ಕರ್ಥ. ಆ ಮಾಯೆಯ 
ಸೂಕ್ಷ್ಮಡೇಹದಲ್ಲಿ ಸಕಲ ಕರಣಂಗಳೆಲ್ಲ ಆಜ್ಞಾನಸಂಬಂಧಿಗಳಾಗಿಹೆದೆಂ 
ಬುದೀಗ ಪಿಂಡವೆಲ್ಲ ಅಸಿಯ ಬಳಗವೆಂಬ ಶಬ್ದಕ್ಕರ್ಥ. ಸುಜ್ಞಾನೋದ 
ಯವಾಗಿ ಸಕಲ ಮಾಯಾ ಪ್ರಪಂಚ ನಿವೃತ್ತಿ ಮಾಡಿದಲ್ಲದೆ ಚಿದ್ಭನ 
ಲಿಂಗದ ಚಿತ್‌ ಪ್ರಕಾಶ ದೊರೆಕೊಳ್ಳದೆಂಬುದೀಗ ಅದು ಕೊಂದು ನಿಂದವಂ 
ಗದೆ ಸದಾಶಿವಮೂರ್ತಿ .ಲಿಂಗದ ಬೆಳಗು ದೊರೆಕೊಳ್ಳದು. ಎಂಬ 
ಶಬ್ದಕ್ಕರ್ಥ. 


(೨೧) ಎರಳೆಯ ಕೊಂಬಿನ ನುಲಿಕೆಯ ಬಳಸಿನಲ್ಲಿ ಅರುಖಿರಿ 
ಯರೆಲ್ಲರು ಬಳಿಸಿ ಆಡುಕ್ತೈದಾರೆ. ಎರಳೆ ಸತ್ತು ಕೋಡಳಿದು ಕೊಂಬಿನ 
ನುಲುಹು ನೇರಿತವಾಗಿ ಬಳಸುವ ಅರುಹಿರಿಯರೆಲ್ಲರು ಒಬ್ಬುಳಿತವಾಗಿ 
ಸುಳುಹು ಫಿಂದಾಗವೇ ಸದಾಶಿವಮೂರ್ತಿ ಲಿಂಗದ ಅಂಗದಲ್ಲಿ ಲೀಯ 
ವಾಯಿತ್ತು. 


ಬೀಕುಃ-- ಜೀವಾತ್ಮನೆಂಬುದೀಗ ಎರಳೆಯೆಂಬ ಶಬ್ದಕ್ಕರ್ಥ. 
ಅಂತನ್ಸ ಜೀವಂಗೆ ಅಹಂಕಾರ: ಮಮಕಾರಗಳೇ -ಕೋಡುಗಳಾಗಿಹು 
ದೆಂಬುದೀಗ ಎರಳೆಯ ಕೊಂಬಿನ ಎಂಬ ಶಬ್ದಕ್ಕರ್ಥ. ಅಂತಪ್ಪ 
ಅಹಂಕಾರ ಮಮಕಾರಂಗಳ ಸಂಕಲ್ಪ ಮಾರ್ಗವಿಡಿದು ಮಾಯಾ 
ಪ್ರಪಂಚಿನ ತಿರುಹುಮುರುವಿನಲ್ಲಿ ನಾ ಬಲ್ಲೆ ಬಲ್ಲಿದರೆಂಬ ಅದ್ವೈತ 
ಜ್ಞಾನಿಗಳೆಲ್ಲರು ಮಾಯಾಸ್ರನಂಚಿನಲ್ಲಿ ವರ್ತಿಸುತ್ತಿಹರೆಂಬುದೀಗ ನುಲಿ 
ಕೆಯ ಬಳಿಸಿನಲ್ಲಿ ಅರುಹಿರಿಯರೆಲ್ಲರು ಬಳಿಸಿಯಾಡುತ್ತೈ ದಾರೆ ಎಂಬ 
ಶಬ್ದಕ್ಕರ್ಥ. ಅಂತು ಪ್ರಪಂಚಿನಲ್ಲಿ ಕೂಡಿ ಪರಿಭನಕ್ಕೆ ಬರುತ್ತಿರ್ದಾ 
ತ್ಮಂಗೆ ಶಿವಕೃಪೆಯಿಂ ಸುಜ್ಞಾನೋದಯವಾಗಲು ಜೀವಭಾವ ನಿವೃತ್ತಿ 
ಯಾಯಿತ್ತೆಂಬುದೀಗ ಎರಳೆ ಸತ್ತು ಎಂಬ ಶಬ್ದಕ್ಕರ್ಥ, ಅಂತು ಜೀವ 
ಭಾವವಳಿಯಲು ಅಹಂಕಾರ ಮಮಕಾರಗಳು ನಷ್ಟವಾಯಿತ್ತೆಂಬುದೀಗ 


೫೬ 


ಕೋಡಳಿದು ಎಂಬ ಶಬ್ದಕ್ಕರ್ಥ. ಅಹಂಕಾರವಳಿದಲ್ಲಿ ಸಂಕಲ್ಪ ಮಾರ್ಗ 
ವಿಡಿದಿಸ ಸಕಲ ಮಾಯಾ ಪ್ರಪಂಚಿನ ತಿರುವು ಮುರುನುಗಳೆಲ್ಲ ನಿವೃ 
ತ್ರಿಯ ಮುಖವಿಂಗೆ ಸಮಾನವಾದವೆಂಬುದೀಗ ಕೊಂಬಿನ ನುಲುಹು ನೇರಿತ 
ವಾಗಿ ಎಂಬ ಶಬ್ದಕ್ಕರ್ಥ. ಅಂತು ಪ್ರಸಂಚಿನಲ್ಲಿ ಚರಿಸುತ್ತಿರ್ದ ಅದ್ವೈತ 
ಜ್ಞಾನಿಗಳೆಲ್ಲರು ಶಿವಜ್ಞಾನೋದಯವಾದಲ್ಲಿ ತಮ್ಮ ನಿಜವ ತಿಳಿದು ಶ್ರೀಗುರು 
ಕಾರುಣ್ಯಮಂ ಪಡೆದು ನಿವೃತ್ತಿ ಮಾರ್ಗವನೆಯ್ದುತ್ತಿಹರೆಂಬುದೀಗ ಬಳ 
ಸುವ ಅರುಹಿರಿಯರೆಲ್ಲರು ಒಬ್ಬುಳಿತವಾಗಿ ಎಂಬ ಶಬ್ದಕ್ಕರ್ಥ. ಅಂತು 
ನಿವೃತ್ತಿ ಮಾರ್ಗವನೆಯ್ದಲು ಸಕಲ ಪ್ರಸಂಚಿನ ವರ್ತನೆಗಳೆಲ್ಲ ಅಳಿದು 
ಮಹಾಘನಲಿಂಗದ ಚಿತ್‌ಪ್ರಭಾಂಗದಲ್ಲಿ ಎಏಕಾರ್ಥವಾದಕೆಂಬುದೀಗ 
ಸುಳುಹು ನಿಂದಾಗಲೆ ಸದಾಶಿವ ಮೂರ್ತಿಲಿಂಗದ ಅಂಗದಲ್ಲಿ ಲೀಯ 
ವಾಯಿತ್ತು ಎಂಬ ಶಬ್ದಕ್ಕರ್ಥ. 


೩.1. 8. 2554 
ಹ 


























ಶಿವಾನುಭವ. 
ಸಂಪುಟಿ ೧೨] ಜೂನ ೧೯೩೮. [ ಸಂಚಿರ್ಕೆ 
ವಿಷಯಾನುಕ್ರವಂಣಿಕೆ, 
ವಿಷಯಗಳು. ಲೇಖಕರು. ಪುಟ 
೧. ಬಸವೇಶ್ವರನ.” ಶ್ರೀ. ಎಸ್‌. ವ್ಹಿ. ಹಂಜಿ ೪೫೭ 
ನೀತಿತತ್ವ. ಸ `ಬಿ 
೨. ವೀರಶೈವರ ಚರಿತ್ರೆ ಅದರ ಜೀರಗೆ ಬಸವಪ್ಪ ೪೬೬ 
ಶುದ್ಧತೆ ಮತ್ತು ಭದ್ರತೆ. ಬಿ, ಏ. - 
a. ಶ್ರೀ. ಹಾನಗಲ್ಲ ಕುಮಾರೆ ಚಂದ್ರಶೇಖರದೇವರು ೪೭೦ 
ಸ್ವಾವಿಂಗಳ ಹಾಡುಗಬ್ಬಗಳು 
೪, ಶತಕತ್ರಯವು ರ್ದ 8 ಮುರಿಗೆಪ್ಪ ಗುಡ್ಡದ ೪೭೪ 
೫. ಬೇಡಿಕೆ (ಕೃವಿತಾ) ಘ್‌ ೫ ವೀರೇಶ್ವರ ೪೮೬ 
೬. ಪುರಾಣಗಳು ಸಾಕು, ವ್ರ) ನ, ಓಿರ್ವ ಶಿಕ್ಷಕ ೪೮೭ 
ಗಳು ಬೇಕು. 
೭. ಮುಗಿಲಜೇನು (ಕವಿತಾ) ೬, ಸಿಂಪೀಲಿಂಗಣ್ಣ ೪೮೯ 
೮. ಬೌದ್ಧಧರ್ಮ ಹೆ » ವೀರಪ್ಪ ಯಗಟ ೪೯೧ 
ಬಿ. ಏ. ಎಲ್‌. ಎಲ್‌. ಬಿ. 
೯. ಜಯೆಬಸವೇಶ (ಕನಿ ೨ ಆನಂದಕನಿ ೫೦೭ 
೧೦. ಕೇಂದ್ರಕಿರಣಾವಲಿ » ಜ್ಞಾನಮಯ ೫೦೮ 
೧೧. ಕಾಲ್ಫಂಡು (ಕವಿತಾ) 4/4 3 ಈಶ್ವರ ಸಣಕಲ್ಲ ೫೧೦ 
೧೨. ಅರುವಿನಮಾರಿತಂಡೆಗಳೆ ೫೭ 


ವಚನಗಳು. 





ವಚನಶಾಸ್ತಸಾರಭಾಗ ೨. 
( ನೀರಶೈನ ಸಿದ್ದಾಂತ.) 


— ನಿಸ್ಥಿಷಾಯ್ಯಾಡಾ............. 


ರಾ। ಸಾಃ ಫೆ. ಗು. ಹಳಕಟ್ಟಿ ಇವರು ಹೊಸದಾಗಿ ವಿರಚಿ 
ಸಿದ ಈ ಉದ್ಗ )ಂಥವು ನಮ್ಮಲ್ಲಿ ದೊರೆಯುವದು. ಇದರಲ್ಲಿಯ 
ಪುಟಗಳು ೬೩೧ ಡೇಮಿ. ಬೆಲೆ ೪--೮-೦ 


ಮ್ಯಾನೇಜರ 
ಹಿತಚಿಂತಕ ಪ್ರಿಂಟಿಂಗ ಪ್ರೆಸ್‌ 
ವಿಜಾಪುರ. 


1 


ಸೆ ಮ all ಸ್ಟೆ 


| ಸಂಪುಟ ೧೨] ಸಪ್ಟಂಬರ ರ್ಣ೩೮. ([ ಡೇ. 


ಕ್ರಷ್ಣಾ ಸು ಭವ 




















| ವಿಷಯಾನುಕ್ರಮಣಿಕೆ. 
ಹ ಳಾ 
ನಿಷಯೆಗಳು. ಲೇಖಕರು. ಪುಟ . 
೧ ಬಸವೇಶ್ವರನಂ ಸ್ತ್ರೀಯರಿಗೆ /" ಈ. ಎಸ್‌. ನ್ಹಿ. ಹಂಜಿ ೬೧೫ 
ತೋರಿಸಿದ ಗೌರವ ಬಿ. ಏ. ಹಲಸಿ ' 
3 ಮಹಾದೇನಿಯಕ್ಕಗಳ pa ಶ್ರೀ. ಸ. ಹಾ. ಶಿವಮೂ ೬೨೪ 


ಮೆದುವೆ ರ್ತೀಗಳು ಬನಾರಸಸಿಟ 
೩ ಹೀನಲ್ಲದಿನ್ನಾ ರು? ಅನಂದಕನಿ ಕುರಗುಂದೆ. ೬೩೨ 
೪ ಅಕ್ಕ ಮಹಾದೇವಿಯು : ಶ್ರೀ. ಚಂದ್ರಶೇಖರ ದೇವರು ೬೩೩ 


ಕದಳೀ ಹೊಕ್ಕ ಹಾಡು ಆಡ್ನೂರ 
೫ ಸಂತೋಷ /" ಅೇಸಂಗಮೇಶ್ವರದೇವತತಿ ೬೪೪ 
ಸಿಕಾರಿಪೂರ ಶಿವಯೋಗಾಶ್ರನ 
೬ ಸಂಗೀತದಲ್ಲಿ ಶ್ರೀಬಸನಣ್ಣನ ರ” Ke ೬೪೭ 
ವಚನಗಳು ಹೆ 
೭ ಶಿವಾನುಭವ ಪತ್ರಿಕೆ ಸಂಪಾದಕರು ೬೫೦ 
೮ ಶಿವಶಂ೨ಣರ ಸಂಕೀರ್ಣ 93 ೮೯-೧ ೦ 


ವಚನಗಳು 


ಶಿವಾನುಭವ. 








ವರ್ಷ ೧೨] ಜೂನ ೧೯೩೮ [ಸಂಚಿಕೆ ೯ 
ಬಸವೇಶ್ವರ ನ ನೀತಿತತ್ತ. 
( ಲೇಖಕೆ:- ಎಸ್‌. ಪ್ಲಿ. ಹಂಜಿ, ಬಿ. ಎ, ಹಲಸಿ.) 


——— va — 


ಈ ಜಗತ್ತಿನಲ್ಲಿ ಮನುಸ್ಯನು ನ ಕತ್ತೆ ಜೀವಿಸ 
ಬೇಕಾದರೆ ನೀತಿತತ್ತದ ನಿಯಮಗಳಿಗನುಸಾರವಾಗಿ ನಡೆಯಬೇಕಾಗು 
ವದು. ಇವುಗಳನ್ನು ನೀತಿವಿಶಾರದರಾದ ಹಿರಿಯರು, ಶನಿಗಳು, ತತ್ವ 
ಜ್ಞಾನಿಗಳು ಮತ್ತು ಇತಿಹಾಸಕಾರರು ಆ ಆ ಕಾಲಕ್ಕೆ ಮೇಲಿಂದ 
'ಮೇಲೆ ಹೇಳುತ್ತ ಬಂದಿರುವರು. ಇಂಥವರ ನೀತಿತತ್ವಗಳಿ:ದಲೇ 
ಜನಾಂಗವು ಸುಧಾರಿಸುತ್ತ ಈಗಿನ ಪ್ರಗತಿಯ ಸ್ಥಿತಿಗೆ ಬಂದಿರುವದು. 

ಜಗತ್ತಿನ ತತ್ವಬೋಧಕರಾದ ಜೀಸಸ್‌ ಕೈಸ್ಟ, ಮಹಮ್ಮವಸೈಗಂಬರ, 

ಭಗವಾನ ಬುದ್ಧ, ಸ್ವಾಮಿ ವಿವೇಕಾನಂದ, ಮಹಾತ್ಮಾ ಗಾಂಧಿ 
ರವೀಂದ್ರನಾಥ ಟಾಗೋರ, ಟಾಲಸ್ಟಾಯ ಮೊದಲಾದ ಸುಪ್ರಸಿದ್ದ 
ವ್ಯಕ್ತಿಗಳು ತಮ್ಮ ಆತ ಕಾಡಿ ತತ್ವದ ಮಾತುಗಳನ್ನು ಹೇಳಿ 
ದ್ಹಾಕೆ. ಇಂಥ ಪ್ರಸಿದ್ಧ ನೀತಿಜೋಧಕರಲ್ಲಿ ಬಸ ಸವೇಶ್ವರನೂ ಒಬ್ಬ 
ನೆಂದು Bs 


ಸಾಮಾನ್ಯವಾಗಿ ಧರ್ಮಸುಧಾರಕರು ತಮ್ಮ ತಮ್ಮ ಧರ್ಮದ 
ತತ್ವಗಳನ್ನು ಹೇಳುವಾಗ ಧೀತಿತತ್ವಗಳನ್ನು ಹೇಳಿಯೇ ಹೇಳಿದ್ದಾರೆ, 
ಆದರೆ ಬಸವೇಶ್ವರನು ಮತೋದ್ಧಾರಕನಾದರೂ ಆತನು ಹೇಳುವ 
ರೀತಿಯೇ ಬೇರೆಯಾಗಿರುವದು. ಜನರಿಗೆ ಬೋಧಿಸುವದಕ್ಕಿಂತ ಮೊದಲು 
ಅವನು ಚಿಕ್ಕಂದಿನಿಂದಲೇ ಸದಾಚಾರದಿಂದ ನಡೆಯುತ್ತ ಸತ್ಯಮಾರ್ಗ 


೪೫೮ ಶಿವಾನು ಭವೆ 


ವನ್ನು ಹಿಡಿದು ಸತತನ:ದ ಸಾಧನದಿಂದ ಸಾಕ್ಸಾತ್ಕಾರವನ್ನು ಪಡೆದು 
ತನ್ನ ಅನುಭವದಲ್ಲಿ ಬಂದ ಎಲ್ಲ ಸಂಗತಿಗಳನ್ನು ತಿಳಿಸಿದನು. 


ಅವನು 
ತಾನು ನುಡಿದಂತೆ ನಡೆದು ಅನುಭವ ಪಡೆದು ಆಮೇಲೆ ಅದನ್ನು 
ಬೋಧಿಸಿದನು. ಅವನ ಮುಖ್ಯವಾದ ವೈಶಿಷ್ಟ್ಯವೇನಂದರೆ ಅವನು 


ಸತ್ಯಧರ್ಮದಿಂದ ನಡೆದು ಆತ್ಮಶುದ್ಧಿಯನ್ನು ಪಡೆದಿದ್ದನು. ಜಗತ್ತಿಗೆ 
ಬೋಧನೆ ಮಾಡಬೇಕಾದರೆ ಮೊದಲು ನಮ್ಮ ಅಂತರಂಗವನ್ನು ಶುದ್ಧ 
ಮಾಡಿಕೊಂಡು ಆತ್ಮನಿಶ್ವಾಸವನ್ನು ಪಡೆಯಬೇಕಾಗುವದು. ಇಲ್ಲದಿ 
ದ್ದರೆ ನಮ್ಮ ಆಚರಣೆಯಲ್ಲಿ ದೋಷವುಂಟಾಗಿ ನಮ್ಮ ತತ್ವಬೋಧ 
ನೆಯು ವ್ಯರ್ಥವಾಗಿ ನಮ್ಮ ಯಾವ ಮಾತಿಗೂ ಜನರ ನಂಬಿಗೆಯಾ 
ಗುವದಿಲ್ಲ. ಬಸವೇಶ್ವರನು ಈ ಪೂರ್ವಸಿದ್ಧತೆಯನ್ನು ಮಾಡಿಕೊಂಡು 
ಯಾರಾದರೂ ತನ್ನಲ್ಲಿ ತಪ್ಪನ್ನು ತೋರಿಸಿಕೊಟ್ಟಕೆ ಅದಕ್ಕೆ ವಿನಯ 
ದಿಂದ ಒಪ್ಪಿ ಅದನ್ನು ತಿದ್ದಿಕೊಂಡು ನಡೆಯುತ್ತಿದ್ದನು. ಅವನು ತಾನು 
ಜೊಡ್ಡವನೆಂದು ತಿಳಿಯದೆ ದುಷ್ಪರನ್ನೂ ದುರಾಚಾರಿಗಳನ್ನೂ ಪ್ರೇಮ 
ದಿಂದ ಹತ್ತರ ಕರೆದು ಮಧುರವಾದ ನುಡಿಗಳಿಂದ ಅವರ ಅಜ್ಞಾನ 
ವನ್ನು ತಿಳಿಸಿಕೊಟ್ಟು ಸನ್ಮಾರ್ಗಕ್ಕೆ ಹಚ್ಚುತ್ತಿದ್ದನು. ಪಾಪಿಗಳನ್ನು 
ಉದ್ದಾರ ಮಾಡುವಾಗ ಅವನು ತೋರಿಸಿದ ನಿನಯವನ್ನೂ, ಪ್ರೇಮ 
ವನ್ನೂ, ಕುಶಲತೆಯನ್ನೂ ನೋಡಿದರೆ ಎಂಥವರಿಗಾದರೂ ಆನಂದವೂ 
ಆಶ್ಚರ್ಯವೂ ಆಗದೆ ಇರಲಿಕ್ಕಿಲ್ಲ. ತಮ್ಮಷ್ಟಕ್ಕೆ ತಾವು ಬೇಕಾದಷ್ಟು 
ನೀತಿವಿಶಾರದರಾಗಬಹುದು. ಆದರೆ ಇತರರನ್ನು ಅವರ ಅಜ್ಞಾನವನ್ನು 
ಹೋಗಲಾಡಿಸಿ ಯೋಗ್ಯ ದಾರಿಗೆ ಹಚ್ಚುವದು ಸಾಮಾನ್ಯ ಕಾರ್ಯವಲ್ಲ. 


ಬಸವೇಶ್ವರನು ಮೊದಲಿನಿಂದ ಸತ್ಯಪ್ರೇನಿಯು. ಅಸತ್ಯನೆನ್ನು 
ವದು ಅವನ ಕನಸುಮನಸಿನಲ್ಲಿಯೂ ಸಹ ಇದ್ದಿಲ. ಸತ್ಯವನ್ನು 
ನುಡಿದು ಸತ್ಯದಿಂದ ಆಚರಿಸುವಡೀ ಆತನ ಧ್ಯೇಯವಾಗಿತ್ತು. ಮತ್ತು 
ಸತತವಾದ ಸಾಧನದಿಂದ ಸತ್ಯದ ಶೋಧವನ್ನು ಮಾಡಿದನು. 


ದೇವಲೋಕ, ಮತಣ್ಯಲೋಕನೆಂಬುದು ಬೇರಿಲ್ಲ ಕಾಣಿಕೋ, 
ಸತ್ಯವ ನುಡಿವುದೇ ದೇವಲೋಕ, ಮಿಥ್ಯವ ನುಡಿವುದೇ ಮತನ್ಯಲೋಕ, 
ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, 


ಕೂಡಲಸಂಗಮದೇನಾ 
ನೀವೇ ಪ್ರಮಾಣ” 


ಬಸವೇಶ್ವರನ ನೀತಿತತ್ವ. ೪೫೯ 


“ಪುಣ್ಯ ಪಾಸಂಗಳೆಂಬುವು ತಮ್ಮ ಇಸ್ಟವು. ಕಂಡಿರಯ್ಯಾ! 
"ಅಯ್ಯಾ? ಎಂದಡೆ ಸ್ವರ್ಗ, "ಎಲವೋ? ಎಂದಡೆ ನರಕ, "ದೇವಭಕ್ತ 
ಜಯ ಜಯ' ಎಂಬ ನುಡಿಯೊಳಗೆ ಕೈಲಾಸ ವೈದುದು ಕೂಡಲಸಂಗ 
ಮದೇವಾ, ” 

ಮೇಲಿನ ಆತನ ಮೊದಲನೆಯ ವಚನದಿಂದ ಸತ್ಯದ ಮಹತ್ವವು 
ಕಂಡುಬರುವದು. ನಾವು ಸ್ವರ್ಗವೆಂದು ಕರೆಯುವದು ಆಕಾಶದ 
ಕಡೆಗೆ ಅಥವಾ ಬೇರೆ ಯಾವ ಗುಪ್ತಸ್ಥಳದಲ್ಲಿ ಇಲ್ಲ. ಆದರೆ ಸ್ವರ್ಗ 
ನರಕಗಳೆರಡೂ ನಮ್ಮ ಈ ಜಗತ್ತಿನಲ್ಲಿಯೇ ಇರುವವು. ನಾವು ಸತ್ಯ 
ವನ್ನು ನುಡಿದು ಸದಾಚಾರದಿಂದ ವರ್ತಿಸಿದರೆ ಇದೇ ಸ್ವರ್ಗಲೋಕ 
ವಾಗುವದು. ಮತ್ತು ಅಸತ್ಯವನ್ನು ನುಡಿದು ಕೆಟ್ಟರೀತಿಯಿಂದ ನಡೆ 
ದರೆ ಇದೇ ನರಕವಾಗುವದು. ಎರಡನೆಯ ವಚನದಿಂದ ಪುಣ್ಯ ಪಾಪ 
ಸ್ವರ್ಗ ಮತ್ತು ನರಕಗಳನ್ನು ಡೊರಕಿಸುವನು ನನ ಕೈಯಲ್ಲಿಯೇ ಇದೆ 
ಎಂದು ತಿಳಿಯುವದು. ಇವರ ಮೇಲಿಂದ ನಮಗೆ ಸ್ವರ್ಗವು, ಪುಣ್ಯವು 
ಇಲ್ಲವೆ ಸುಖವು ಸಿಗಬೇಕಾದರೆ ಸತ್ಯವನ್ನು ಪಾಲಿಸಿ ಸದಾಚಾರದಿಂದ 

ಷೆಯಬೇಕು. ಈ ರೀತಿಯಿಂದ ಆತನು ಸತ್ಯ ಮತ್ತು ಸದಾಚಾರಕ್ಕೆ 
ಮಹೆತ್ವಕೊಟ್ಟು ತಾನೂ ಹಾಗೆ ನಡೆದು ತನ್ನ ಎಲ್ಲ ಬಂದುಗಳು ಹಾಗೆ 
ನಡೆಯಬೇಕೆಂದು ಉಸದೇಶ ಮಾಡಿದನು. 

ಸತ್ಯವನ್ನು ಪಾಲಿಸಿದ ಮೇಲೆ ಅದರ ಕೂಡ ಅಹಿಂಸೆಯು ಸಹೆಜ 
ವಾಗಿ ಬರುವದು. ಜಗತ್ತಿನಲ್ಲಿರುವ ಎಲ್ಲ ಜೀವಿಗಳು ಶಿವನ ದಯೆ 
ಯಿಂದ ಹುಬ್ಬಿದ ಮೇಲೆ ಆತನು ದಯೆ ತೋರಿಸುವಂತೆ ನಾವಾದರೂ 
ಅವುಗಳನ್ನು ನೋಯಿಸದೆ. ರಕ್ಷಣ ಮಾಡತಕ್ಕದ್ದು. ಮನುಷ್ಯರಷ್ಟೇ 
ನಮ್ಮ ಬಂಧುಗಳಲ್ಲ. ಆದರೆ ಉಳದ ಎಲ್ಲ ಪ್ರಾಣಿಗಳೂ ಕೂಡ ನವ.ಗೆ 
ಒಂದು ರೀತಿಯಿಂದ ಸಂಬಂಧಿಸಿದ್ದು ಮನುಷ್ಯನ ಹಿತಕ್ಕಾಗಿಯೇ ಇರು 
ತ್ತಜಿ. ಆದುದರಿಂದ ನಾವು ಅವುಗಳ ಮೇಲೆ ಅಂತಃಕರಣವನ್ನೂ 
ಪ್ರೇಮವನ್ನೂ ತೋರಿಸಲೇಬೇಕು ಎಂದು ಬಸವೇಶ್ವರನು ಉಪದೇಶ 
ಮಾಡಿದನು. ಈ ಸಂಗತಿಯು ಆತನ ಕೆಳಗಿನ ವಚನದಿಂದ ಸ್ಪಷ್ಟ 
ವಾಗುವದು. 

“ದಯವಿಲ್ಲದ ಧರ್ಮವದಾವುದಯ್ಯ? ದಯವೇ ಬೇಕು ಸಕಲ 
ಪ್ರಾಣಿಗಳಲ್ಲಿ. ದಯವೇ ಧರ್ಮದ ಮೂಲವಯ್ಯ. ಕೂಡಲಸಂಗಯ್ಯ 
ನಂತಲ್ಲದೊಲ್ಲನಯ್ಯ. ” 


೪೬೦ ಶಿನಾಕುಭನ. 


ಇದೇ ಕಾರಣದಿಂದ ಹಿಂಸಾಮಯ ಯಜ್ಞಯಾಗಾದಿಗಳನ್ನು 
ಮತ್ತು ಫಲಾಷೇಕ್ಷೆಯುಳ್ಳ ವಿಧಿನಿಷೇಧಗಳನ್ನು ಒಳಗೊಂಡ ವೇದದ 
ಕರ್ಮಕಾಂಡವನ್ನು ಬಿಟ್ಟ ಜ್ಞಾನಕಾಂಡವನ್ನು ಮಾತ್ರ ಸ್ವೀಕರಿಸಿದನು. 
ಭಗವಾನ್‌ ಬುದ್ಧನಾದರೂ ಇದೇ ತತ್ವದವನಿದ್ದು "ಅಹಿಂಸಾ ಪರಮೋ 
ಧರ್ಮಃ? ಎಂದು ಗಂಭೀರವಾಗಿ ಮೊದಲೇ ಸಾರಿಹೇಳಿದ್ದನು. 


ಮನುಷ್ಯನಿಗೆ ದುರ್ವ್ಯಸನಗಳು ಬಹು ಸುಲಭವಾಗಿ ಹೆತ್ತುವವು. 
ಆದರೆ ಅವುಗಳನ್ನು ಬಿಡಿಸುವದು ಬಹಳ ಕಠಿಣ. ಬಸವೇಶ್ವರನು 
ಜನರ ಇಂಥ ಸ್ಥಿತಿಯನ್ನು ನೋಡಿ ಕನಿಕರಸಟ್ಟು ತನ್ನ ಕೈಲಾದಷ್ಟು 
ಸುಧಾರಿಸಿದನು ಮದ್ಯಪಾನ ಮಾಡುವದು, ಮಾಂಸಾಹಾರ ಮಾಡು 
ವದು, ವ್ಯಭಿಚಾರ ಮಾಡುವದು ಮೊದಲಾದ ಭಯಂಕರ ದುರ್ವ್ಯಸ 
ನಗಳನ್ನು ಬಿಡಿಸಿ ಸದಾಚಾರದಿಂದ ವರ್ಶಿಸಲಿಕ್ಕೆ ಹಚ್ಚಿದನು. 


“ದುರ್ವ್ಯಸನಿ, ದುರಾಚಾರಿ ಎಂದೆನಿಸದಿರಯ್ಯಾ! ಎನ್ನ ಲಿಂಗ 
ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ. «ಅವಶ್ಯ ಮನುಭೋಕ್ತವ್ಯಂ' 
ಎಂಡೆನಿಸದಿರಯ್ಯ! ಕೂಡಲಸಂಗಮದೇವಾ ಸೆರಗೊಡ್ಡಿ ಬೇಡುವೆನು.” 


ಬ 
ತಿರಸ್ವರಿಸುತ್ತಿದ್ದನು ಮತ್ತು ತನ್ನನ್ನು ಸನ್ಮಾರ್ಗಕ್ಕೆ ಹಚ್ಚೆಂದು ಎಷ್ಟು 
ದೀನಸ್ತರದಿಂದ ಬೇಡಿಕೊಳ್ಳುತ್ತಿದ್ದನು ಎಂಬುದು ತಿಳಿಯುವದು. 


ಈ ವಚನವನ್ನು ನೋಡಿದರೆ ಅವನು ಕೆಟ್ಟ ವ್ಯಸನಗಳಿಗೆ ಎಷ್ಟು 


ಬಸವೇಶ್ವರನು ಎಲ್ಲರನ್ನೂ ಮನ್ನಿಸುವಂತೆ ಪ್ರೀಯರಿಗೆ ಯೋಗ್ಯ 
ಮಾನ ಮರ್ಯಾದೆಗಳನ್ನು ಸಲ್ಲಿಸುತ್ತಿದ್ದನು. ಆವರಿಗೆ ಪುರುಷರ ಸಮಾನ 
ಹಕ್ಕುಗಳನ್ನು ಕೊಟ್ಟಿದ್ದಲ್ಲದೆ ದೇವತೆಯರ ಸ್ಥಾನವನ್ನು ಕೊಟ್ಟಿದ್ದನು. 
ಪರಸ್ತ್ರೀಯರನ್ನು ಅನನು ಯಾವಾಗಲೂ ತನ್ನ ಸಹೋದರಿಯರಂಕೆ 
ಇಲ್ಲವೆ ಮಾತೆಯಂತೆ ಕಾಣುತ್ತಿದ್ದನು. 

“ಎಲ್ಲಿ ನೋಡಿದಲ್ಲಿ ಮನವೆಳಿಸಿದೊಡೆ ಆಣೆ, ನಿಮ್ಮಾಣೆ, ನಿಮ್ಮ 
ಪ್ರಮಥರಾಣೆ. ಪರವಧುವನು ಮಹಾದೇವಿ ಎಂದು ಕಾಂಬೆನು ಕೂಡಲ 
ಸಂಗಮದೇವಾ.” 

“ ನೋಡಲಾಗದು, ನುಡಿಸಲಾಗದ್ದು, ಪರಸ್ತ್ರೀಯರ ಬೇಡ, 
ಕಾಣಿರೋ. ತಗರ ಬೆನ್ನಲ್ಲಿ ಹರಿನ ಸೊಣಗನಂತೆ ಬೇಡ, ಕಾಣಿರೋ 
ಒಂದಾಸೆಗೆ ಸಾಸಿರ ವರುಷ ನರಕದಲ್ಲದ್ದುವ ಕೂಡಲಸಂಗಮದೇವಾ? 


ಬಸವೇಶ್ವರನ ನೀತಿತತ್ತ ೪೬೧ 


ಈ ವಚನಗಳಿಂದ ಆತನ ಸರನಾರೀ ಸಹೋದರತ್ವದ ಭಾವವನ್ನು 
ಕಾಣಬಹುದು. ಪರಸ್ತ್ರೀಯರನ್ನು ಕಂಡು ಮೋಹಿಸುವ ಜನರು ಬಹಳ. 
ಆದುದರಿಂದ ಬಸವೇಶ್ವರನು ಇದನ್ನರಿತು, 


“ಒಡೆಯರು ತಮ್ಮ ಮನೆಗೆ ಒಡಗೊಂಡು ಹೋದರೆ, ತುಡು 
ಗುಣಿತನದಲ್ಲಿ ಪರವಧುವ ನೋಡುವ ಸರಸ ಬೇಡ ಕಾಣಿರಣ್ಣಾ. 
ಒಡೆಯನರಸಿಯ ಸರಸ ಬೇಡ. ಕೂಳಸೊಕ್ಕು ತಲೆಗೇರಿ, ರಾಣೀವಾ 
ಸದೊಡನೆ ಸರಸಬೇಡ........3 ಎಂದು ವರವಧುಗಳನ್ನು ಪಾಪ 
ದೃಷ್ಟಿಯಿಂದ ನೋಡಬೇಡಿರೆಂದು ಹೇಳಿ ತಮ್ಮ ಪತ್ನಿಯರ ಕೂಡ 
ಸುಖದಿಂದ ಕಾಲಕಳೆಯಬೇಕೆಂದು ಬೋಧಿಸಿದನು. ಕೇವಲ ಹೆಸರಿಗೆ 
ಮಾತ್ರ ಬ್ರಹ್ಮಚಾರಿಗಳಂತೆ ಇದ್ದು ಕೆಟ್ಟ ವ್ಯಸನಗಳಿಗೆ ಈಡಾಗುವದ 
ಕೈಂತ ವಿವಾಹಿತರಾಗಿ ಸದ್ವರ್ತನದಿಂದ ಇರುವದು ಲೇಸೆಂದು ಆತನು, 


"ಇಂದ್ರಿಯ ನಿಗ್ರಹವ ಮಾಡಿದರೆ ಹೊಂದುವವು ದೋಷಂಗಳು. 
ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಂಗಳು. ಸತಿಪತಿ ರತಿ 
ಸುಖವ ಬಿಟ್ಟರೆ ಸಿರಿಯಾಳ ಚೆಂಗಳೆಯರು? ಸತಿಪತಿ ರತಿಸುಖ 
ಭೋಗೋಪಭೋಗ ಬಿಟ್ಟರೆ ಸಿಂಧು ಬಲ್ಲಾಳನವರು? ನಿಮ್ಮ ಮುಟ್ಟ 
ಪರಧನ, ಪರಸತಿಯರಿಗೆಳಸಿದರೆ, ನಿಮ್ಮ ಚರಣಕ್ಕೆ ದೂರ ಕೂಡಲ 
ಸಂಗಮದೇವಯ್ಯ.? 


ಎಂದು ಹೇಳಿ ಸದ್ಗೈಹಕ್ಕರಾಗಿ ಸದಾಚಾರದಿಂದ ವರ್ತಿಸಲಿಕ್ಕೆ 
ಯೋಗ್ಯ ದಾರಿಯನ್ನು ತೋರಿಸಿದನು. 


ಇನ್ನು ನಿರುದ್ಯೋಗಿ ಮತ್ತು ಆಲಸ್ಯವುಳ್ಳ ಜನರಿಗೆ ಯೋಗ್ಯ 
ಕೆಲಸಳ್ಳಿ ಹಚ್ಚವದು ಬಹಳ ಮಹತ್ವದ ಮತ್ತು ಕಠಿಣ ಕಾರ್ಯ 
ವಾಗಿರುತ್ತದೆ. ಆದರೆ ಬಸವೇಶ್ವರನು ಇದನ್ನು ಸಹ ಸುಲಭವಾಗಿ 
ತನ್ನ ನೂತನ ಬೋಧನೆಯಿಂದ ನೆರವೇರಿಸಿದನು. ಕೆಲವರು ಕೈಗೆ 
ಮೈಗೆ ಹತ್ತದ ಉದ್ಯೋಗಗಳನ್ನು ಮಾತ್ರ ಮಾಡಿ ಉಳಿದವುಗಳನ್ನು 
ಕೀಳು ಎಂದೂ ಅವುಗಳನ್ನು ಮಾಡುವದು ತಮ್ಮ ಮಾನ ಮರ್ಯಾ 
ಜಿಗೆ ಸಾಲದೆಂದೂ ತಿಳಿದು ಫಿರುದ್ಯೋಗಿಗಳಾಗುತ್ತಾರೆ. ಎಲ್ಲ ಉದ್ಯೋ 


ಗಗಳು ಅಷ್ಟೇ ಮಹತ್ವದವು ಮತ್ತು ಯಾವದೇ ಉಸ್ಫೋಗ ಮಾಡಿ 


೪೬೨ ಶಿವಾನುಭವ. 


ದರೂ ಸಹೆ ಅದು ಒಂದು ಪವಿತ್ರ ಕಾರ್ಯನೆಂದೂ ಮತ್ತು ಪ್ರತಿ 
ಯೊಬ್ಬನು ಒಬ್ಬರ ಹಂಗಿನೊಳಗಿರದೆ ತನ್ನ ಸ್ವಂತ ಶ್ರಮದಿಂದ ಗಳಿ 
ಸಿದ ಹಣವನ್ನೇ ಉಪಯೋಗಿಸಬೇಕು ಹೊರತು ಅನ್ಯರ ಧನವನ್ನು 
ಎಂದೆಂದಿಗೂ ಮುಟ್ಟಬಾರದೆಂದೂ ಉಪದೇಶ ಮಾಡಿದನು. ಇದರಿಂದ 
ಪ್ರತಿಯೊಬ್ಬನು ಬಂದಿ ಉದ್ಯೋಗವನ್ನು ಮಾಡಹತ್ತಿದರು. "ಕಾಯ 
ಕವೇ ಕೈಲಾಸ” ವೆಂದು ತಿಳಿಸಿದ್ದರಿಂದ ಅವರಿಗೆ ಮೊದಲು "ಕೇಳು? 
ಎನಿಸಿದ ಉದ್ಯೋಗಗಳು ಪವಿತ್ರವೆನಿಸಿ ಹೆಚ್ಚಿಗೆ ಪ್ರಚಾರದಲ್ಲಿ ಬಂದವು. 
ಹೀಗೆ ಬಸವೇಶ್ವರನು ಶ್ರಮದ ಗೌರವ (Dignity of Labour) 
ವನ್ನು ಆಚರಣೆಯಲ್ಲಿ ತಂದು ಜನರ ನಿರುದ್ಯೋಗತನ ಮತ್ತು ಆಲ 
ಸ್ಕತನವನ್ನು ಹೋಗಲಾಡಿಸಿದನು. 


ಬಸವೇಶ್ವರನು ಸಾಮಾನ್ಯ ದಿನದ ವ್ಯವಹಾರಕ್ಕೆ ಉಸಯೋಗ 
ವುಳ್ಳ ಅನೇಕ ನೀತಿಯ ನುಡಿಗಳನ್ನು ಹೇಳಿರುವನು. ಅವುಗಳಲ್ಲಿ ಕಳವು 
ಮಾಡದೆ ಇರುವದು, ಸಮಾಧಾನಿಯಾಗಿರುನದು, ಕಾಮ, ಕ್ರೋಧ, 
ಲೋಭ, ಮೋಹ, ಮದ, ಮತ್ಸರ ಮೊದಲಾದ ದುರ್ಗುಣಗಳನು 
ಬಿಡುವದು, ದಾನ ಮಾಡುವದು, ಸಜ್ಜನರ ಸಂಗ ಮಾಡುವದು, 
ಹಿರಿಯರನ್ನೂ ಜ್ಞಾನಿಗಳನ್ನೂ ಮನ್ನಿಸುವದು, ಕರ್ತವ್ಯದಕ್ಷನಾಗಿರು 
ವದು, ಬಡತನದಲ್ಲಿ ಧೈರ್ಯಗುಂದದೆ ಇರುವದು--ಇವೇ ಮೊದಲಾದ 
ಅನೇಕ ಉಪಯುಕ್ತ ಸಂಗತಿಗಳನ್ನು ಬೋಧಿಸಿದ್ದಾನೆ. ಮಾದರಿಗಾಗಿ 
ಕೆಳಗಿನ ವಚನವನ್ನು ನೋಡಬಹುದು. 


“ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲುಬೇಡ, ಮುನಿ 
ಯಬೇಡ, ಅನ್ಯರಿಗೆ ಆಸಹ್ಯಬಡಬೇಡ, ತನ್ನ ಬಣ್ಣಿಸಬೇಡ, ಇದಿರ 
ಹಳಿಯಲುಬೇಡ, ಇದೇ ಅಂತರಂಗಶುದ್ದಿ, ಇದೇ ಬಹಿರಂಗ ಶುದ್ಧಿ, 
ಇದೇ ನಮ್ಮ ಕೂಡಲಸಂಗನಕೊಲಿಸುವ ನರಿ. 


.  ಬಸವೇಶ್ವರನು ಜನರ ಡಾಂಭಿಕತನವನ್ನೂ ಬಿಡಿಸ ಸಲಿಕ್ಕೆ ಬಹಳ 

ಪ್ರಯತ್ನಿಸಿದನು. ಕೆಲವರು ಜನರ ತೋರಿಕೆಗೆ ಮಾತ್ರ ಬಹಳ ಹೊತ್ತು 
ನವಪೂಜೆಗೆ ಕೂಡ್ರುವದು, ಪತ್ರಿಯ ದಳಗಳನ್ನು BN ಉಪ 
ಯೋಗಿಸುವದ್ದು ಹೆಚ್ಚಾಗಿ ರುದ್ರಾಕ್ಷಿಗಳನ್ನು ಧರಿಸುವದು, ಢಾಳವಾಗಿ 
ವಿಭೂತಿಯನ್ನು ವಿವಿಧ್‌ ರೀತಿಯಿಂದ ಧರಿಸುವದ್ಕು ದೊಡ್ಡ ದೊಡ 
ಆ 


ಬಸವೇಶ್ವರನ ನೀತಿಶತ್ರ ೪೬ಪ್ಪಿ 


ಶಾಸ್ತ್ರಗ್ರಂಥಗಳನ್ನು ಓದುವದು ಮೊದಲಾದ ಕ:ರ್ಯಗಳನ್ನು ಮಾಡು 
ತ್ತಾರೆ, ಆದರೆ ಅವರ ಮನಸ್ಸು ಬೇರೆ ಕಡೆಗೆ ಇದ್ದು ಅವು ಮುಗಿದ ಮೇಲೆ 
ತಮ್ಮ ದುಷ್ಟ ಕಾರ್ಯಗಳನ್ನು ಪ್ರಾರಂಭಿಸುವರು. ಇವುಗಳನ್ನು 
ಜ್ಞಾನಿಯಾದ ಬಸವೇಶ್ವರನು ತಿಳಕೊಂಡು ಇಂಥ ಡಂಭಾಚಾರಗಳುಳ್ಳ 
ತಾಮಸ ಶಿವಪೂಜೆಯು ಅವಶ್ಯವಿಲ್ಲ ಮತ್ತು ಅದರಿಂದ ಯಾವ ಪ್ರಯೋ 
ಜನವೂ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನ ಕೆಳಗಿನ ವಚ 
ನಗಳಿಂದ ಈ ಮಾತು ಒಡೆದು ಕಾಣುವದು. 


“ಹಲವು ಮಣಿಯ ಕಟ್ಟಿ ಕುಣಿಕುಣಿದಾಡಿ, ಹಲವು ಪರಿಯಲಿ 
ವಿಭೂತಿಯ ಧರಿಸ್ಕಿ ಗಣಾಡಂಬರದ ನಡುವೆ ನಲಿನಲಿದಾಡಿ, ಉಂಡು 
ತಂಬುಲಗೊಂಡು ಹೋಹುದಲ್ಲ ತನು ಮನ ಧನವ ಸಮರ್ಪಿಸದವರ 
ಕೂಡಲಸಂಗಮದೇವನೆಂತೊಲಿವ?” 


"ಬಂಡಿ ತುಂಬಿದ ಪತ್ರೆಯ ತಂದು, ಕಂಡಕಂಡಲ್ಲಿ ಮಜ್ಜನಕ್ಕೆಕೆ 
ವಿರಯ್ಯ. ತಾಪತ್ರಯವನ ಕಳೆದು ಪೂಜಿಸಿ. ತಾಪತ್ರಯವ ಲಿಂಗನೊಲ್ಲ. 
ಕೂಡಲಸಂಗಮದೇವ ಬರಿಯುದಕದಲ್ಲಿ ನನೆವನೆ?” 


“ಕೆಲ್ಲ ನಾಗರ ಕಂಡರೆ ಹಾಲನೆಕೆ ಎಂಬರು. ದಿಟಿದ ನಾಗರ 
ಕಂಡರೆ ಕೊಲ್ಲೆಂಬರಯ್ಯ. ಉಂಬುವ ಜಂಗಮ ಬಂದರೆ ನಡೆ ಎಂಬರು. 
ಉಣ್ಣದ ಲಿಂಗಕ್ಕೆ ಬೋನವ ಹಿಡಿ ಎಂಬರಯ್ಯಾ! ನಮ್ಮ ಕೂಡಲ 
ಸಂಗನ ಶರಣರ ಕಂಡು ಉದಾಸೀನ ಮಾಡಿದರೆ ಕಲ್ಲ ತಾಗಿದ ಮಿಟ್ಟಿ 
ಯಂತಿಸ್ಪರಯ್ಯಾ.” 


ಕೊನೆಗೆ ಬಸವೇಶ್ವರನು ಉಸದೇಶ ಮಾಡುವ ಮಹಾತ್ಮರಿಗೂ 
ಒಂದು ಉಪದೇಶದ ಮಾತನ್ನು ಹೇಳಿದ್ದಾನೆ. ಈ ಜಗತ್ತಿನಲ್ಲಿ ಉಪದೇಶ 
ಮಾಡುವವರೇ ಬಹಳ ಜನರು. ಆದರೆ ಅವರೇ ಸ್ವತಃ ಆ ಉಪದೇಶ 
ದಂತೆ ನಡೆಯುವರೋ ಇಲ್ಲವೋ ಸಂಶಯದ ಮಾತು. ಆದುದರಿಂದ 
ಬಸವೇಶ್ವರನು, 

“ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮನಿಮ್ಮ ತನುವ 
ಸಂತೈಸಿಕೊಳ್ಳಿ, ನಿಮ್ಮನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯವರ 
ದುಃಖಕ್ಕೆ ಅಳುವರ ಮೆಚ್ಚ ಕೂಡಲಸಂಗಮದೇವಾ.?' 


೪೬೪ ಶಿವಾನುಭವ. 


ಎಂದು ಹೇಳಿದನು, ಜಗತ್ತಿಗೆ ಉಪದೇಶ ಮಾಡುವ ಹಂಬಲವುಳ್ಳ 
ವರು ಮೊದಲು ತಮ್ಮ ದೋಷಗಳನ್ನು ತಿದ್ದಿಕೊಂಡು ನಿರ್ದೋಷಿಗಳಾಗಿ 
ಈ ಕೆಲಸದಲ್ಲಿ ಕೈಹಾಕಬೇಕು. ಪ್ರತಿದಿವಸ ಸಾವಿರಾರು ಪಃಪಗಳನ್ನು 
ಮಾಡುವಂಥವರು ಎಂದಾದರೂ ಇಂಥ ಕಾರ್ಯಕ್ಕೆ ಯೋಗ್ಯರೇ? 
ಜಗತ್ತಿಗೆ ಉಪದೇಶ ಮಾಡುವ ಕಾರ್ಯವು ದೊಡ್ಡ ದೊಡ್ಡ ಮಹಾ 
ತ್ಮರದು. ಅವರು ಅದನ್ನು ಮಾಡಿಯೇ ಮಾಡುವರು. ನಮ್ಮನ್ನು 
ನಾವು ತಿದ್ದಿಕೊಂಡು ಇದ್ದರೆ ಹೆಚ್ಚಿನ ಕಾರ್ಯ ಮಾಡಿದಂತಾಗುವದು. 


ಹೀಗೆ ಅನೇಕ ನೀತಿಯ ತತ್ವಗಳನ್ನು ಉಸದೇಶ ಮಾಡಿದರೂ ಕೂಡ 
ಬಸವೇಶ್ವರನು, ತಾನು ಪರಿಪೂರ್ಣನು, ನಿರ್ದೋೇಷಿಯು ಎಂದು 
ಎಂದಿಗೂ ಹೇಳಿಕೊಂಡಿಲ್ಲ. ಅವನೂ ಕೂಡ ಸಾಮಾನ್ಯ ಮನುಷ್ಯರಂತೆ 
ಕಷ್ಟದಿಂದ ಬಳಲಿ ಬೆಂಡಾಗಿ ದೇವರನ್ನು ಮೊರೆಹೊಕ್ಕು ಹೀಗೆ ಬೇಡಿ 
ಕೊಂಡಿದ್ದಾನೆ. 


“ಸಂಸಾರವೆಂಬ ಸರ್ಹ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ 
ವಿಷದಿಂದ ಅನು ಮುಂದುಗೆಟ್ಟಿ ನಯ್ಯಾ! ಆನು ಹೊರಳಿ ಬೀಳುತ್ತಿದ್ದ 
ನಯ್ಯಾ! «ಓಂ ನಮಃ ಶಿವಾಯ? ಎಂಬ ಮಂತ್ರವ ಜನಿಸುತ್ತಿ ದ್ದೆ ನೆಯ್ಯಾ 
ಕೂಡಲಸಂಗಮದೇವಾ” 


“ತುಪ್ಪದ ಸನಿಗೆ ಅಲಗ ನೆಕ್ಕುವ ಸೊಣಗನಂತೆ ಎನ್ನಬಾಳುವೆ, 
ಸಂಸಾರಸಂಗವ ಬಿಡದು ನೋಡೆನ್ನ ಮನವು... ಈ ನಾಯಿತನವ 
ಮಾಣಿಸು, ಕೂಡಲಸಂಗಮದೇವ ನಿಮ್ಮ ಧರ್ಮ? 


“ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯಾ ತಂದೆ! ಸುತ್ತಿ 
ಸುಳಿದು ನೋಡದಂತೆ ಅಂಧಕನ ಮಾಡಯ್ಯಾ ತಂದೆ. ಮತ್ತೊಂದ 
ಕೇಳದಂತೆ ಕಿವುಡನ ಮಾಡಯ್ಯಾ ತಂಜಿ. ನಿಮ್ಮ ಶರಣರ ಪಾದವಲ್ಲದೆ 
ಅನ್ಯ ವಿಷಯಕ್ಕೆಳಿಸದಂತೆ ಇರಿಸು ಕೂಡಲಸಂಗಮದೇವಾ. 


ಒಟ್ಟಿನ ಮೇಲೆ ಬಸನೇಶ್ವರನು ತನ್ನ ಮೃದುಮಧುರವಾದ 
ಗಳಿಂದ ನೀಟು ಸೊಬಗನ್ನೂ ಮೇಲ್ಮೈಯನ್ನೂ ಸಾಮಾನ್ಯರೆಲ್ಲರಿಗೂ 
ತಿಳಿಯುವಂತೆ ತಿಳಿಸಿದ್ದಾನೆ. ಸಜ್ಜನರ ಸಹವಾಸದಲ್ಲಿದ್ದೂತೆ ದುಷ್ಟರ 
ದುರಾಚಾರಿಗಳ ಗುಂಪಿನೊಳಗೂ ಸೇರಿ, ಎಂಥ ಕಠಿಣ. ಎಡರುಗಳು 


ನುಡಿ 


ಬಸನೇಶ್ವರನ ನೀತಿಕತ್ತ. ೪೬೫ 


ಬಂದರೂ ಸಹ ಶಾಂತರೀತಿಯಿಂದ ತಾಳಿಕೊಂಡು, ಅವರ ಬಲೆಗೆ ಒಳ 
ಗಾಗಜೆ, ಅವರಿಗೆ ಮೃದು ವಚನಗಳಿಂದ ಅಂತಃಕರಣ ಕರಗುನಂತೆ 
ದೀನಶ್ವರದಿಂದ ಬೇಡಿಕೊಂಡ), ಅವರ ಅಜ್ಞಾನವನ್ನು ಹೊಡೆದೋಡಿಸಿ 
ಜ್ಞಾನವಂತರನ್ನಾಗಿಮಾಡಿ ಸನ್ಮಾರ್ಗಕ್ಕೆ ಹಚ್ಚೆ ಸಮಾಜದಲ್ಲಿ ಅವರಿಗೆ 
ಒಂದು ಸ್ಥಾನವನ್ನು ಒದಗಿಸಿಕೊಟ್ಟದ್ದನ್ನು ನೋಡಿದರೆ ಬಸವೇಶ್ವರನು 
ನಿಜವಾಗಿಯೇ ಒಬ್ಬ ಶ್ರೇಷ್ಠ ನೀತಿತತ್ವ ಬೋಧಕನು ಎಂದು ಸ್ಪಷ್ಟ 


ನು 
ವಾಗುವದು. 


೪೬೬ ಶಿನಾನುಭನ 


ವೀರಶೈನರ ಚರಿತ್ರೆ 
ಅದರ ಶುದ್ಧತೆ ಮತ್ತು ಭದ್ರತೆ. 


( ಲೇಖಕ;-- ಜೀರಿಗೆ ಕ ಬಸವಪ್ಪ ಬಿ. ಎ, ಬೆಂಗಳೂರ ನಗರ ) 


— EHS — 


ಯಾವ ಜನಾಂಗಕ್ಕೇ ಆಗಲಿ ಚರಿತ್ರೆಯು ಒಂದು ಅಮೂಲ್ಯ 
ವಾದ ಮತ್ತು ಪವಿತ್ರವಾದ ನಿಧಿಯಾಗಿದೆ. ಜನಾಂಗದ ಐಕ್ಯತೆಗೂ 
ಮತ್ತು ಅದರ ಅಭಿವೃದ್ಧಿಗೂ ಚರಿತ್ರೆಯು ಮೂಲಕಾರಣವಾಗಿದೆ. 
ನಮ್ಮ ಜನಾಂಗದಲ್ಲಿ ಹಿಂದೆ ಇಂಥಿಂಥ ಮಹಾ ಮಹಾ ವಿಭೂತಿಗಳು, 
ವೀರರು, ಯೋಧರು, ಸಾಹಿತಿಗಳು, ಸಾಹಸಿಗಳು ಬದುಕಿ ಬಾಳಿ 
ಹೋದರೆಂದು ಕೇಳಿದರೆ ನಮ್ಮಲ್ಲಿ ಒಂದು ತೆರನಾದ ಅಭಿಮಾನವು 
ಅಂಕುರಿಸುವುದು. ನಾವೂ ಅವರಂತೆ ಮಹತ್ಸಾರ್ಯಗಳನ್ನು ಮಾಡ 
ಬೇಕೆಂದೆನಿಸುವುದು. ಆಡಗಿರುವ ಶಕ್ತಿಯು ಸ್ಟುರಣಹೊಂದುವುದು. 
ಸಾಹಸವು ಮೈದೋರುವುದು. ಪರಿಣಾಮವಾಗಿ ಮಹತ್ಕಾರ್ಯಗಳು 
ನಡೆಯುವುವು. ಇವೆಲ್ಲಕ್ಕೂ ಮೇಲೆ ಹೇಳಿದಂತೆ ಚರಿತ್ರೆಯೇ ಕಾರಣ 
ವಾಗಿಜಿ. ಆದ್ದರಿಂದ ನಾವು ನಮ್ಮ ಚರಿತ್ರೆಯನ್ನು ಭದ್ರಪಡಿಸಿ ಆದನ್ನು 
ತಲೆತಲಾಂತರಕ್ಕೂ ಸಾಗಿಸಿಕೊಂಡು ಹೋಗಬೇಕಾಗಿದೆ. ಚಂತ್ರೆಯು 
ಎಷ್ಟು ಶುದ್ಧಪಾಗಿರುವುದೋ ಅಷ್ಟೂ ಅದು ಪವಿಶ್ರವೂ ಅಮೂಲ್ಯವೂ 
ಆಗಿರುವುದು. ಚರಿತ್ರೆಯನ್ನು ಯಾವ ರೀತಿಯಲ್ಲೂ ಯಾವ ಕಾರಣಕ್ಕೂ 
ಮಾರ್ಪಡಿಸಬಾರದು, ಹಾಗೆ ಮಾರ್ಪಡಿಸುವುದು ಬಹು ತಪ್ಪಿನ ಕೆಲಸ. 
ಅದೊಂದು ಪಾಪಕರ್ಮವೆಂದೇ ಹೇಳಬೇಕಾಗುವುದು. 


ಜಗತ್ತಿನ ಚರಿತ್ರಸ್ರಸಿದ್ಧಗಳಾದ ಕ್ರಿಶ್ಚಿಯನ್‌ ಇಸ್ಲಾಂ ಮೊದಲಾದ 
ಮತಗಳಂತೆ ವೀರಶ್ಛವ ಅಥವಾ ಲಿಂಗಾಯತ ಮತವೂ ಒಂದು ಚರಿ 


ತ್ರಪ್ರಸಿದ್ಧ ಮತನಾಗಿದೆ. ವೀರಶೈವ ಮತದ ಚರಿತ್ರೆಯು ಪ್ರಬಲವಾ 
ದುದೂ ಅಲ್ಲದೆ ಪವಿತ್ರವಾದುದೂ ಆಗಿದೆ. 


ಶರಣರ ವೀರತ್ಯಾಗವೇ 
ಇದಕ್ಕೆ ಕಾರಣವಾಗಿದೆ. 


«6 The blood of Saints 1s the 
181/76 5600 '' ಎಂಬ ಉಕ್ತಿಯಂತೆ ಶರಣರು ತಮ್ಮ ಯಾವತ್ತು 
ತನುಮನಧನಗಳನ್ನು ಲೋಕೋದ್ಭ್ಧಾಂಕ್ಕಾಗಿ ಧಾರೆ ಎರೆದು ಒಂದು 


ವೀರಶೈವರ ಚರಿತ್ರೆ.ಅದರೆ ಶುಣ್ಣೆತೆ ಮೆತ್ತು ಭದ್ರತೆ. ೪೬೭ 


ಉನ್ನತ ಚರಿತ್ರೆಯನ್ನು ಕಟ್ಟಿದ್ದಾರೆ. ಇಂತಹ ಪವಿತ್ರ ಚೆರಿತ್ರೆಯನ್ನು 
ಕಾಪಾಡಿಕೊಂಡು ಬರತಕ್ಕದ್ದು ಮ್ಮ ಬದ್ಧ ಕರ್ತವ್ಯವಾಗಿದೆ. 


ಆದಕೆ ವೀರಶೈನ ಮತದ ದುರ್ದೈವದಿಂದಲೋ ಏನೋ ಅದರ 
ಚರಿತ್ರೆಯ ರಕ್ಷಣೆಯ ಕಡಿಗೆ ವೀರಶೈವ ಮತಾನುಯಾಯಿಗಳು ಹೆಚ್ಚು 
ಲಕ್ಷಕೊಟ್ಟಂತೆ ಕಾಣುವದಿಲ್ಲ, ಅದಕ್ಕೆ ಬದಲು ವೀರಶೈವ ಮತದ 
ಚರಿತ್ರೆಯನ್ನು ಮನಸ್ಸಿಗೆ ಬಂದಂತೆ ಬದಲಾಯಿಸಲು ಪ್ರಯತ್ನಗಳು 
ಹಿಂದೆಯೂ ನಡೆದಿರುವುವಲ್ಲನೆ ಈಗಲೂ ಅಲ್ಲಲ್ಲಿ ನಡೆಯುತ್ತಿರುವುವಾಗಿ 
ಕಂಡುಬರ.ತ್ತದೆ. ಈ ಎಲ್ಲ ಬದಲಾವಣೆಗಳಿಗೂ ಚಾರಿತ್ರ ಪ್ರಮಾಣ 
ಗಳು ಆಧಾರವಾಗಿರದೆ ಯಾವುದೊ: ಒಂದು ವಿಜಾತೀಯ ಅಭಿಮಾ 
ನವೋ ಇಲ್ಲವೇ ಸ್ವಾರ್ಥಸಾಧನೆಯೋ ಆಧಾರವಾಗಿರುವುದರಿಂದ ವೀರ 
ಶೈವ ಬಾಂಧವರು ಈ ನಿಚಾರದಲ್ಲಿ ಬಹೆಳ ಯೋಚಿಸಬೇಕಾಗಿರುವುದ 
ಲ್ಲದೆ ಇನ್ನು ಮುಂದೆಯಾದರೂ ಇಂಥ ಬದಲಾವಣೆಗಳು ನಡೆಯದಂತೆ 
ಎಚ್ಚರಿಕೆಯಿಂದಿರತಕ್ಕದ್ದು ಅವಶ್ಯಕವಾಗಿದೆ, 


ಪ್ರಕೃತ ಈ ಲೇಖನದಲ್ಲಿ ಈ ವಿಚಾರದಲ್ಲಿ ಕೆಲವು ಎಚ್ಚರಿಕೆಗ 
ಳನ್ನು ಸೂಚಿಸಿದ್ದೇನೆ. ಈ ಎಚ್ಚರಿಕೆಗಳು ಎಲ್ಲರ ಮನಸ್ಸಿನಲ್ಲಿಯೂ ಮೂಡಿ 
ಸತ್ಸರಿಣಾಮವನ್ನುಂಟುಮಾಡಲೆಂದು ಬಯಸುತ್ತೇನೆ. 


ಚಂತ್ರೆಯ ಶುದ್ಧತೆ ಭಶ್ರತೆಗಳು ಈ ಶತಮಾನದಲ್ಲಂತೂ ಬಹು 
ಮಟ್ಟಿಗೆ ಗ್ರಂಥಪ್ರಕಾಶಕರನ್ನೇ ಅವಲಂಬಿಸಿವೆ ಎಂಬುದು ಎಲ್ಲರಿಗೂ 
ತಿಳಿದ ವಿಷಯವೇ ಆಗಿದೆ. ಇದರಿಂದ ಗ್ರಂಥಪ್ರಕಾಶಕರ ಕೆಲಸವು 
ಎಷ್ಟರ ಮಟ್ಟಿನ ಜವಾಬ್ದಾರಿಯ ಕೆಲಸವಾಗಿದೆ ಎಂಬುದು ಸುಲಭವಾಗಿ 
ಅರ್ಥವಾಗುವದು. ಗ್ರೇಥಪ್ರಕಾಶಕರು ಸತ್ಯಪ್ರೇಮಿಗಳೂ, ಪ್ರಾನಾಣಿ 
ಕರೂ, ನಿರ್ದಾಕ್ಷಿಣ್ಯ ಬುದ್ಧಿಯುಳ್ಳವರೂ ಆಗಬೇಕು. ಪಕ್ಷಸಾಧಕರಾ 
ಗಬಾರದು. ಇದ್ದದ್ದನ್ನು ಇದ್ದಂತೆಯೇ ಹೇಳುವ ಎದೆಗಾರಿಕೆ ಅವ 
ರಿಗೆ ಇರಬೇಕು. ಚಾರಿತ್ರ ಪ್ರಮಾಣಗಳು ವಿಪುಲವಾಗಿ ಸಿಗದಿರುವ 
ನಮ್ಮ ಭರತಖಂಡದಲ್ಲಂತೂ ಗ್ರಂಥಪ್ರಕಾಶಕರ ಜವಾಬ್ದಾರಿಯು ಬಹಳ 
ವಾಗಿದೆ. ಗ್ರಂಥಗಳ ಮೂಲ ಪಾಠದ ಒಂದೊಂದು ಅಕ್ಷರವೂ ಎಷ್ಟೋ 
ಪ್ರಮಾಣವಾಗಿ ಕಂಡುಬರುತ್ತದೆ. ಗ್ರಂಥಕರ್ತನು ಸ್ತುತಿಸಿರುವ ಕನಿ 
ಗಳೇ ಮೊದಲಾದವರ ಹೆಸರುಗಳಿಂದಲೇ ಎಷ್ಟೋ ಕಡೆಗಳಲ್ಲಿ ಗ್ರಂಥ 


೪೬೮ ಶಿವಾನುಭವ. 


ಕರ್ತನ ಕಾಲನಿರ್ಣಯ ಮಾಡಬೇಕಾಗಿದೆ. ಒಕ್ಕಣಿಕೆಗಳು, ವ್ಯಾಕರ 
ಣದ ಜೋಡಣೆಗಳು, ಶಬ್ದಪ್ರಯೋಗಗಳು, ಶೈಲಿ ಇವುಗಳಿಂದ ನಮಗೆ 
ಎಷ್ಟೋ ಚರಿತ್ರಾಂಶಗಳು ಗೊತ್ತಾಗುತ್ತವೆ. ಆದ್ದರಿಂದ ಗ್ರಂಥಸ್ರಕಾ 
ಶಕರು ಪೂರ್ನ ಗ್ರಂಥಗಳನ್ನು ಬಹು ಎಚ್ಚರಿಕೆಯಿಂದ ಇದ್ದಸ್ಕೈದ್ದಂ 
ತೆಯೇ ಪ್ರಕಟಿಸಬೇಕಾಗಿದೆ. ಅಂದಚಂದಕ್ಕಾಗಿಯೋ ಇಲ್ಲವೇ ಯಾವುದೋ 
ಒಂದು ಅಭಿಮಾನದಿಂದಲೋ ಗ್ರಂಥಗಳನ್ನು ತಿದ್ದಿ ಮುದ್ರಿಸಬಾರದು. 
ಇದರಿಂದ ಚರಿತ್ರೆಗೆ ಭಂಗಬರುವುದು. ಒಂದು ವೇಳೆ ತಿದ್ದುವುದು 
ಅನಿವಾರ್ಯವಾಗಿ ಕಂಡುಬಂದಲ್ಲಿ ಅಡಿಟಿಸ್ಪಣಿಯನ್ನು ಬರೆದು ಮೂಲ 


ಪಾಠವನ್ನು ಕಾಣಿಸುವುದೂ ಅಲ್ಲದೆ ತಿದ್ದಿಕೆಗೆ ಕಾರಣವನ್ನೂ ತೋರಿ 
ಸಬೇಕು, 


ವೀರಶೈವ ಬಾಂಧವರೇ! ಮೇಲ್ವಂಡ ಕಾರಣಗಳಿಂದ ಗ್ರಂಥ 
ಪ್ರಕಾಶನ ವಿಷಯದಲ್ಲಿ ನುವು: ಬಹಳ ಎಚ್ಚರದಿಂದಿರಬೇಕೆಂಬುದು 
ಏದಿತವಾಗುತ್ತದೆ. ಗ್ರಂಥಗಳೇ ನಮ್ಮ ಪ್ರಾಣವಾಗಿವೆ. ನಮ್ಮ ವೀರ 
ಶೈವ ಧರ್ಮವೂ ಇಂದಿಗೂ ದಿಟ್ಟತನದಿಂದ ನಿಂತಿರುವುದು, ಕೇವಲ 
ಗ್ರಂಥಗಳ ಆಧಾರದಿಂದಲೇ ಎಂದು ಹೇಳಿದರೆ ಅತಿಶಯೋಕ್ತಿಯಾಗ 
ಲಾರದು, ಗ್ರಂಥಗಳು ಶಿಥಿಲವಾಗುತ್ತ ಬಂದಲ್ಲಿ ನಮ್ಮ ಧರ್ಮವೂ 
ಶಿಥಿಲವಾಗುತ್ತ ಬರುವುದು. ಧರ್ಮವು ಶಿಥಿಲವಾಗುತ್ತ ಬಂದಲ್ಲಿ ನಮ 
ಸಮಾಜವೂ ಶಿಥಿಲವಾಗುತ್ತ ಬಂದು ಕೆಲವು ದಿನಗಳಲ್ಲೇ ಹೇಳಹೆಸರಿಲ್ಲ 
ದಂತಾಗುವುದರಲ್ಲಿ ಯಾವ ಸಂದೇಹವು ಇಲ್ಲ. 


ಆದ್ದರಿಂದ ಬಂಧುಗಳೇ, 


ಗ್ರಂಥಪ್ರಕಾಶನ ವಿಷಯದಲ್ಲಿ ನಾವು 
ಬಹಳ ಎಚ್ಚರದಿಂದಿರಬೇಕು. 


ಗ್ರಂಥಗಳು ಶಿಥಿಲವಾಗದಂತೆ ನೋಡಿ 
ಕೊಳ್ಳಬೇಕು. ಗ್ರಂಥ ಶೋಧನೆಯ ಕೆಲಸದಲ್ಲಿ ಎಲ್ಲರೂ ತಕ್ಕಮಟ್ಟಿಗೆ 
ಪ್ರಯತ್ನಸಡಬೇಕು. ಮುಖ್ಯವಾಗಿ ನಮ್ಮ ತರುಣರು ವಿಂಾಮಕಾಲಗ 
ಳಲ್ಲಿ ತಮ್ಮ ತಮ್ಮ ಪ್ರಾಂತಗಳಲ್ಲಿ ಸಂಚಾರಮಾಡಿ ಗ್ರಂಥಗಳನ್ನು ಶೇಖ 
ರಿಸಿ ಅವುಗಳನ್ನು ಪ್ರಕಾಶಕರ ಕಡೆಗೆ ಕಳಿಸಿಕೊಟ್ಟು ಅವುಗಳನ್ನು ಇದ 
ಕ್ಳಿದ್ದಂತೆಯೇ ಪ್ರಕಟಿಸುವ ಏರ್ಪಾಡು ಮಾಡಬೇಕು. ಪುರಾತನ 
ಗ್ರಂಥಗಳನ್ನು ಇದ್ದಕ್ಕಿದ್ದಂತೆಯೇ ಪ್ರಕಟಿಸುವುದು ಒಂದು ಮಹತ್ತರ 
ವಾದ ಸಮಾಜಸೇನೆ ಎಂಬುದನ್ನು ಸರ್ವರೂ ನೆನಪಿನಲ್ಲಿಡಬೇಕು. ಈ 


ನೀರಶೈನರ ಚರಿತ್ರೆ ಅದರ ಶುದ್ಧತೆ ಮತ್ತು ಭದ್ರತೆ. ೪೬೯ 


ರೀತಿಯಲ್ಲಿ ನಾವೆಲ್ಲರೂ ಎಚ್ಚರದಿಂದಿದ್ದಸೆ ಗ್ರಂಥಶ್ರಕಾಶಕರೂ ಎಚ್ಚರ 
ದಿಂದಿರುತ್ತಾರೆ. ಎಚ್ಚರದಪ್ಪಿದಕೆ ತಮಗೆ ಬೇಕಾದ ಹಾಗೆ ವರ್ತಿಸು 
ತ್ತಾರೆ. ಹಾಗೆ ಮಾಡಿದಲ್ಲಿ ಮೇಲೆ ಹೇಳಿದಂತೆ ಗ್ರಂಥಗಳು ಮಾರ್ಪಾ 
ಡಾಗುವುವದಲ್ಲದೇ ಇತಿಹಾಸವೂ ಧರ್ಮವೂ ಮಾರ್ಪಾಡಾಗಿ ನಮ್ಮ 
ವೀರಶೈವ ಸಮಾಜವು ಇಲ್ಲವೇ ಕುರೂಪಿಯಾಗುವುದು ಇಲ್ಲವೇ ನಿರ್ನಾ 
ಮವೇ ಆಗುವುದು. ಆದ್ದರಿಂದ ಬಂಧುಗಳೇ, ಗ್ರಂಥಪ್ರಕಾಶನ ವಿಷಯ 
ದಲ್ಲಿ ಎಚ್ಚರಿಕೆ! ಎಚ್ಚರಿಕೆ! ಎಚ್ಚರಿಕೆ! 


ಶಿವಾನುಭವ 


ಶ್ರೀ ಹಾನಗಲ್ಲ ಕುಮಾರ ಸ್ವಾಮಿಗಳ 
ಹಾಡು ಗಬ್ಬಗಳು. 





ಜಯಾ ಇ 
(ಸಂಗ್ರಾಹಕರು;-- ಶ್ರೀ ಚಂದ್ರಶೇಖರದೇನರು ಅಡ್ಡೂರ) 
ಜಾನೇವರಿ ೧೯೩೮ನೇ ಸಂಚಿಕೆಯಿಂದ ಮುಂದೆವರಿದದ್ದು. 


ನಿರದೆ ಬೋಧಿಸಿ ಶಿಷ್ಯ ಭಕ್ತರನುದ್ಧರಿಸಿ । 
ಚರತಿಂಥಿಣಿಯೊಳಾಡಿ ಗುರುವೆನಿನ ಚರವರಗೆ ॥ 


೩ 


ಪಾಪ ಸುಣ್ಯಗಳ ಮೀರಿ ಸ್ವಾತಂತ್ರ್ಯದಿ। 
ಕೋಪಾದಿ ಗುಣವ ತೂರಿ ॥ 
ತಾಪಗೊಳ್ಳದೆ ಜಗಜ್ಜಾಲವ ಧಿಕ್ಕರಿಸಿ । 
ಕಾಸಟ್ಯಿವಳಿದು ಶಿವ ತಾನಹ ಪರತರಗೆ ॥ 


ಡ್ರೌ 


ಅಷ್ಟಾವರಣವ ಸಾಧಿಸಿ ಸಧ್ಭ 
ಶಿಷ್ಟ ಚರವರನೆನಿಸಿ ॥ 
ಶ್ರೇಷ್ಠ ಪ್ರಮಥನಾನು ಪ್ರೇಮದಿಂದುಚ್ಛರಿಸಿ | 
ಕಷ್ಟತರದ ಮಾಯೆಯನು ಗೆಲಿದ ಯತಿವರಗೆ ॥ 


Lde 
9 
ಛಲ 
೧ 


೫ 
ಸಚ್ಚಿದಾನೆಂದನೆನಿಸ ಅಥಣೀಪುರಿ । 
ಗಚ್ಚಿನಮಠ ಮಂಟಿಸ ॥ 

ಅಚ್ಚರಿಗೊಳಿಸ ಷಟ್‌ಸ್ಪಲ ಬ್ರಹ್ಮಿವಾಸದಿಂ | 
ಬಿಚ್ಚಿ ಬೇರಿರಿಸಿದ ಮುರುಘ ಶಿವಯೋಗಿಗೆ ॥ 


ಠೀ ಹಾನಗಲ್ಲ ಕುಮಾರೆ ಸ್ವಾಮಿಗಳ ಹಾಡುಗಬ್ಬಗಳು. ೪೭೧ 


ಮಂಗಲ ೨೦ 
( ರಾಗ- ಜಂಗಲ್‌) 
ಮಂಗಳಾರತಿಯನು ನಾನು ಎತ್ತಿ ಪಾಡುವೆ | 
ಸೊಂಗಿ ಶ್ರೀಗುರು ಲಿಂಗ ಜಂಗಮರನು ಬೇಡುವೆ ॥ಪ। 
೧ 
ತುಂಗ ಶಿವನ ಮುಖದಿ ಜನಿಸಿ। ಮಂಗಲಾತ್ಮನಾಜ್ಞ ವಹಿಸಿ । 


ಲಿಂಗ ಮೂರ್ತಿ ಅಂಗಗೊಳಿಸಿ। ಸಂಗ ಶರಣರ ಭೋ ಪುಂಗ ಗುರುವರ । 
ಮಂಗಗುಣವ ಕಳೆದು ಜನರ ಹಂಗು ತೊಲಗಿಸ್ಸೆ ॥ 


೨ 
ಭವ್ಯ ಶಿರದ ಲಿಂಗ ಮೂರ್ತಿ: ಸೇವ್ಯ ಗುರುವರನ ಕೀರ್ತಿ! 


ದಿವ್ಯ ತರದ ರೂಪವೆತ್ತಿ । ಸರ್ವ ಭಕ್ತರ ಭೋ ಗರ್ವಸಂಹರ। 
ಪೂರ್ವದೋಷವನ್ನು ಕಳೆದು ಶರ್ವ ಪಾಲಿಸ್ಸೈ ॥ 


೩ 
ದೈನ್ಯತನದಿ ಗುರುವು ತಾನು । ಚೆನ್ನ ಶಿವನ ಪ್ರಾರ್ಥಿಸಿಹನು । 


ಶೂನ್ಯ ಚಕ್ರ ಸ್ವಾಮಿಯಿನ್ನು। ಎನ್ನ ಪಾಲಿಸ್ಟೆ ಭೋ ಮುನ್ನ ಲಾಲಿಸೈ | 
ಬನ್ನಗುಣನ ಕಳೆದು ಉನ್ನತದಿ ಸೋಷಿಸ್ಸೆ ॥ 


ಮಂಗಲ ೨೧ 
(ರಾಗ- ಪೂರ್ವಿ) 
ಯೋಗಿರಾಡ್ವೆಯ ಮಂಗಲಂ। ಪರತರ ಶಿವ ॥ನಃ 
೧ 


ಲಿಂಗಾಂಗೋಭಯ ಸಂಗ ಶರಣರಪುಂಗ। ಅಂಗಜ ಭನ ಭಂಗ। 
ಮಂಗಲಾತ್ಮಕ ಭಕ್ತತತಿ ಹೃದ್ವಾಸನೇ ಶ್ರೀಶನೇ । 
ಜಂಗಮಾರ್ಪಿತ ಸಕ್ತಿ ಯಂಗಳ ದಕ್ಷನೇ ನಿರಪೇಕ್ಷನೇ ॥ 


೪೭೨ ಶಿವಾನುಭವ 


೨ 
ಈಡನಿಂಗಳ ಜೋಡಿಸಿ ಹರಿದಾಡುವ । ಜೋಡಕ್ಟರವ ಕೂಡಿಸಿ | 
ಕೂಡಿ ನಡು ನಾಡಿಯೊಳಡರ್ದತಿ ಶಾಂತನೇ ಕಾಂತನೇ । 
ನಾಡೆ ದಶ ವಿಧ ದಿನದೊಳಗತಿ ಗುಪ್ತನೇ ಪರಮುಕ್ತನೇ ॥ 

೩ 
ಮಂಡಲತ್ರಯದಗ್ರದಿ ದೀಪಿಸುತಿಹ। ಖಂಡ ಜ್ಯೋತಿಯ ತೆರದಿ । 
ಮಂಡಿಸಿಹ ಕುಮಾರಗುರು ಶಿನಯೋಗಿಯೇ ತ್ಯಾಗಿಯೇ । 
ಕಂಡ ವಿಷಯವನೈಕ್ಯಗೊಂಡಿಹ ಧ್ಯಾನಿಯೇ ಸಂಧಾನಿಯೇ ॥ 


ಮಂಗಲ ೨೨ 
(ರಾಗ- ಕಾಪಿ) 


ರೇವಣಸಿದ್ಧ ಗುರುದೇವ । ಭಾವಜ ಹರಜೀವ । 
ಓವಿನೀ ಕೊಡು ಮಂಗಲನ ॥ಪ॥ 


೧ 
ಕಾಮನೆನ್ನನು ಕೂಡಿ ಕಾಡಿ । ನೇಮ ಸೀಮೆಯ ಕೆಡಿಸದಾಡಿ | 
ಪ್ರೇಮದಸ್ಪಿಯು ಭವದೊಳು ನೂಂಕುವ | 
ನೀ ಮನಸಿಜನನು ಬಿಡಿಸು ಬೇಗ ॥ 


೨ 
ದುಷ್ಟವಾಸನೆಗಳ ಬಲದಿಂದ । ಭ್ರಷ್ಟ ಕಾಮನತಾಚ್ಛಲದಿಂದ | 
ಮುಟ್ಟಿ ಕೊರಗಿಪೆ ದುರ್ವಾಸನೆಯ | 

ಕುಟ್ಟ, ವರಸುಖವ ಕೊಡು ಜವದಿ ॥ 


೩ 


ಅಂಗಹೀನನ ಸೇವೆಯ ಬಿಡಿಸಿ । ಲಿಂಗಜೀನನ ಪೂಜೆಯ ಹಿಡಿಸಿ | 
ಕಂಗಳಾಲಯನೀಕ್ಷಿಸು ಭಾವದಿ । 
ಮಂಗಲಮಯನೆನಿಸೋ ಯತಿವರ | 





ಶ್ರೀ ಹಾನಗಲ್ಲ ಕುಮಾರ ಸ್ವಾಮಿಗಳ ಹಾಡು ಗಬ್ಬಗಳು. ೪೭೩ 


ಮಂಗಲ ೨೩ 
(ರಾಗ- ದೇಸ್‌) 


ಕೊಡು ಮಂಗಲವನು ಬೇಗನೆ ಶಿವನೆ ನೀನಿದನು । 
ಭವರೋಗವನು, ತವೆಹರಿಪುದನು ಸುವಿಲಾಸದೊಳು ॥ಸ॥ 
೧ 
ಘೋರವೆನಿಪವೃತ್ತಿ । ಸಾರಿ ಕಾಡುವದತಿ । 
ಕ್ರೂರತನದಿ ಮುತ್ತಿ! ಗಾರುಗೊಳಿಸಿ ಶಾಂತಿ | 
ಪೂರವಳಿದು ಗತಿ: ಸೇರದಿರುವೆ ॥ 


೨ 
ಮುತ್ತಿ ತಾಮಸವದು । ವೃತ್ತಿ ಮೂಡವದು । 


ಚಿತ್ತದಾವರಣದು । ಸತ್ಯ ಬ್ರಹ್ಮನ ಮರೆದು । 
ಅತ್ತಿತ್ತ ಲೋಗದಂತೆ । ಸುತ್ತಿಕೊಂಡಿರುವೆ ॥ 


೩ 
ಆಂತು ಸತ್ಸಂಗವನು। ಕಂತು ಮರ್ದನನನು | 


ಚಿಂತಿಸುತ್ತಿರುವದನು । ಭ್ರಾಂತಿ ನೀಗಿರುವದನು । 
ಕಾಂತಿ ಹೊಂದುವದನು । ಇಂತು ಬೇಡುವೆ ॥ 


೪೭೪ ಶಿವಾನುಭವ, 


ಶತಕತ್ರಯವು. 


ಲೇಖಕೂ- ಮಂರಿಗೆಪ್ಪ ಸಿದ್ದಪ್ಪ ಗುಡ್ಡದ .ವಿಜಾಖುರೆ 





ಜಳ 


ಮೂರು ಶತಕಗಳಿರುವದರಿಂದ ಇದಕ್ಕೆ "ಶತಕತ್ರಯ” ವೆಂಬ ಹೆಸರು 
ಬಂದಿದೆ. ಕ್ರಮವಾಗಿ ಆ ಮೂರೂ ಶತಕಗಳಲ್ಲಿಯೂ ನೀರಶೈವಾಗ 
ಮೋಕ್ತಮರ್ಯಾದೆಯನ್ನನ:ಸರಿಸಿ ಭಕ್ತಿ ಜ್ಞಾ ವೈರಾಗ್ಯಗಳ (ಕ್ಷಣವು 
ನಿರೂಪಿಸಲ್ಪಟ್ಟಿರುವದು. ವೀರಶ್ಶಿವ ಕವಿಗಳು ಅನೇಕ ಶತಕಗಳನ್ನು 
ರಚಿಸಿರುವರು. ಅವುಗಳಲ್ಲಿ ಭಕ್ತಿ ಮತ್ತು ನೀತಿ ಪ್ರಧಾನವಾದವುಗಳೇ 
ಹೆಚ್ಚು. ಆದರೆ ಈ ಶತಕತ್ರಯವು ವೀರಶೈವ ಧರ್ಮಾಚರಣೆಯ ಶಾಸ್ತ 


ಈ 
ದಂತಿರುವದು. ಆದುದರಿಂದ ಇದು ವೀರಶೈನ ಮತದತಿಳಿವಳಿಕೆಗೆ ಯೋಗ್ಯ 


ವಾದ ಗ್ರಂಥವಾಗಿರುವದು. 


ಕೆಲಕೆಲವು ಕಡೆಗೆ ಈ ಗ್ರಂಥದ ವಿಚಾರ ಸರಣಿಯು ಬಹು 
ಮನೋಹರವಾಗಿರುವದು. ಮೊದಲು ನಿಚಾರವನ್ನು ಹೊರಡಿಸಿ ಅದಕ್ಕೆ 
ಸಂಶಯತೆಗೆದುಕೊಂಡು ಸಹಜವಾಗಿ ತಿಳಿಯುವ ಉಪಮಾನಗಳಿಂದ 
ನಿರ್ಣಯವನ್ನು ಹೇಳಿದ್ದಾರೆ. ಆದುದರಿಂದ ಓದುಗರು ಯಾವದಾದ 
ಕೊಂದು ಪದ್ಯವನ್ನು ಓದಿ ನಿರ್ಣಯವನ್ನು ಹೇಳಹೋದರೆ ಕವಿಯ 
ನಿಜವಾದ ವಿಚಾರವು ತಿಳಿಯದು, ಆದರೆ ಒಂದು ವಿಚಾರಕ್ಕೆ ಸಂಬಂಧ 
ಪಟ್ಟ ಎಲ್ಲ ಪದ್ಯಗಳನ್ನು ಓದಿದರೆ ಕವಿಯ ನಿಜವಾದ ಅಭಿಪ್ರಾಯವು 
ಮನದಲ್ಲಿ ಬಿಂಬಿಸುವದು. 


ಇದರಲ್ಲಿ ಶಿನಾಧವ, ಶಿನಾವಲ್ಲಭ, ಮಹಶೈ ಪುರೀಶ್ವರ, ಎಂಬ 


ಮಗ್ಗೆಯ ಮಾಯಿದೇನರ ಚರಿತೆ 


ಇದನ್ನು ರಚಿಸಿದವರು ಶ್ರೀ ಮಗ್ಗೆಯಮಾಯಿದೇವರು. ಇವರು 
ಐಪುರ ಅಂದರೆ ವಿಜಾಪುರ ಜಿಕ್ಲಿಗೆ ಸೇರಿದ ಐಹೊಳಿಯವರು. ಇವರ 
ಕಾಲಮಾನದ ವಿಷಯವಾಗಿಯೂ ' ಇವರು ಬರೆದಿರುವ ಗ್ರಂಥದ ವಿಷಯ 
ವಾಗಿಯೂ ಶ್ರೀ ವಿರೂಪಾಕ್ಷ ಪಂಡಿತರು ತಮ್ಮ ಚೆನ್ನಬಸವಪುರಾಣ 
ದಲ್ಲಿ ಹೇಳಿರುವ ವಿವೇಚನೆಯಿಂದ ಸ್ಪಷ್ಟೀಕರಿಸಿದ್ದು ಯೋಗ್ಯವಾಗಿದೆ. 
ಚನ್ನಬಸವಪುರಾಣದ ೫ ನೆಯಕಾಂಡದ ೧೦ ನೆಯಧ್ಯಾಯದಲ್ಲಿ, 


ಶತಕತ್ರಯವು ಜಟ್ಟ 


“ಎಲೆರಾಮ ಕೇಳಿನ್ನು ಸಕಲಾಗಮಂಗಳಿಗೆ | ನೆಲೆಯೆ ನಿಸಿ ಪೌ ಗಢ 
ನಿಂಪೂಜೆಯಂಕೊಂಡುಷ | ಟ್ರಿ ಲಮಾರ್ಗಮಂ ಸ ಸಕಲ ಶಿವಭಕ್ತಸಂತ 
ತಿಗೆ ಕರತಳಾಮಳಕವತಾಗಿ॥ ತಿಳಿವೊಲನುಭವ ಸೂತ್ರವಾದಿ ಶಾಕ್ರಂಗಳಂ। 
ಗೆಲವಿನಿಂ ಪೇಳ್ದು ನಿಜ ಶಿವಸಮಾಧಿಯಲಿ ಬಗೆ | ನಲನಿನಿಂದಲ್ಲಿ 
ಮಗ್ಗೆ ಮಾಯಿದೇವ ಪ್ರಭುವರನಿರದೆ ಮುಕ್ತನಹನು.” 


ಈ ಪದ್ಯವನ್ನು ವಿಜಯನಗರದ ಚರಿಕೆಯನ್ನು ಹೇಳುವಕಾಲಕ್ಕೆ 
ಹೇಳಿರುವದರಿಂದಲೂ ಅದರಲ್ಲಿ ಪ್ರೌಢನಿಂ ಪೂಜೆಯಂ ಕೊಂಡು ಎಂದಿ 
ರುವದರಿಂದಲೂ ವಿಜಯನಗರದ ಪ್ರೌಢರಾಯನಿಂದ ಸಂಪೂಜಿತರಾ 
ಗಿದ್ದರೆಂಬುದು ವ್ಯಕ್ತವಾಗುತ್ತದೆ. ಈ ರಾಯನ ಕಾಲವು ೧೫ನೇ ಶತಮಾನ 
ವಾಗಿರುವದು. ಅದೇ ಈ ಕವಿಯ ಕಾಲವಾಗಿದೆ. ಸಕಲಾಮಂಗಳಿಗೆ 
ನೆಲೆಯೆನಿಸಿ ಎಂದಿರುವದರಿಂದ ಆಗಮ ಪಂಡಿತರಾಗಿ ವೇದ ವೇದಾಂ 
ತಗಳ ಸಾರವನ್ನು ಹೀರಿ ವೀರಶೈವ ತತ್ವ ಪ್ರತಿಸಾದಿತವಾದ ಅನುಭವ 
ಸೂತ್ರ ಶತಕತ್ರಯ ಮೊದಲಾದ ಗ್ರಂಥಗಳನ್ನು ಪರಿಪಾಕ ಸ್ಥಿತಿಯಲ್ಲಿ 
ಬರೆದಿರುವದೇ ಸಾಕ್ಷಿಯಾಗಿದೆ. ಇವರು ಉಭಯ ಭಾಷಾಪಂಡಿತರಾಗಿ 
ಆ ಸ್ಥಿತಿಗೆ ತಕ್ಕಂತೆ ಗ್ರಂಥ ನಿರೂಪಣೆ ಮಾಡಿದ್ದಾರೆ. ಇವರು ಬರೆದ 
ಗ್ರಂಥಗಳು ವೀರಕೈವಾಚರಣೆಯನ್ನೇ ಸಮರ್ಥಿಸಿರುವದರಿಂದ ಆ ಆಚ 
ರಣೆಯ ವಿಚಾರವನ್ನು ತಿಳಿದುಕೊಳ್ಳುವ ಅಭಿಲಾಷೆಯುಳ್ಳವರಿಗೆ ಇವರ 
ಗ್ರ್ರೀಥಗಳ ಮಹತ್ವವು ಎಪ್ಟಿರುವಡೆಂಬುದು ಗೊತ್ತಾಗುವದು. ಆದು 
ದರಿಂದ ವೀರಕೈನರು ಈ ನಟ ಮತ್ತು ಗ್ರಂಥಗಳ ವಿಷಯವಾಗಿ 
ಹೆಚ್ಚಿಗೆ ಶೋಧಿಸುವದು ಯೋಗ್ಯವಾಗಿದೆ. 


ಆದರೂ ಸರಧರ್ಮಿಯರಿಗೂ ಕೂಡ ಮಾರ್ಗದರ್ಶಕವಾದ ಎಷ್ಟೋ 
ಉಪಯುಕ್ತ ವಿಚಾರಗಳು ಇದರಲ್ಲಿ ಅಡಕವಾಗಿವೆ. 


ಇವರು ಅನುಭವಸೂತ್ರದಲ್ಲಿ ಕಲ್ಯಾಣದ ಮಾಯಿದೇವರೆಂದೂ, 
ಮಗ್ಗೆಯ ಮಾಯಿದೇವಕೆಂದೂ ಕಕೆಯುತ್ತಿದ್ದರೆಂದು ಗೊತ್ತಾ ಗುತ್ತದೆ. 
ಇವರು ಶಿವಕವಿಗಳ ಮಾಲಿಕೆಯವರು ಎಂಬುದಕ್ಕೆ ಚನ್ನಬಸವಸುರಾ 
ಣದ ೧ನೆಯ ಕಾಂಡದ ೧ನೆಯ ಸಂಧಿಯಲ್ಲಿ ಕವಿಸ್ತುತಿಯಲ್ಲಿ, 


ಸರಸಕವಿ ಬಾಣಂ ಮಯೂರ ಭವಭೂತಿಸ/ದ್ವರ ಕಾಳಿದಾ 
ಮಲುಹಣ ಮಳಯರಾಜನತಿ। ಬಿರುದಂಕ ಕನಿ ರಾಘವಾಂಕ ಜು ಯ 


೪೭೬ ಶಿವಾನುಭವ. 


ಹೆರೀಶ್ವರ ಹಲಾಯುಧನುದ್ಸಟ ॥ ಗುರು ಪಂಡಿತೇಶ ಪಾಲ್ಕುರಿಕೆಯಾರಾ 
ಧ್ಯಭೀ । ಮರಸ ಮೊಗ್ಗೆಯ ಮಾಯಿದೇವ ಚಾಮರಸ ಶಂ । ಕಂಕೆ 
ಕೆಯ ಪದ್ಮರಸರಾದಿ ಶಿವಕವಿಗಳಂ ಬಲಗೊಂಡು ಕೃತಿವೇಳ್ವೈನು. | 


ಇವರ ವಿಷಯವಾಗಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು 
ತಮ್ಮ ಪಾಲ್ಕುರಿಕೆಯ ಸೋಮನಾಥ ಪುರಾಣದ ಆದಿಯಲ್ಲಿ “ಮಾಯಿ 
ದೇವರು ನೆಳಲು ಭೂಮಿಯಮೇಲೆ ಬೀಳದಂತಹ ಜಯಸ್ತಂಭವನ್ನು 
ನಟ್ಟು ಇಷ್ಟಲಿಂಗವನ್ನು ಶರೀರದಮೇಲೆ ಧರಿಸಿದವರಿಗೆ ಭವಬಂಧವಿ 
ಲ್ಲೆಂಬದನ್ನು ಸಿದ್ಧಾಂತಮಾಡಿ ತೋರಿಸಿ ಷಟ್ಟಲಮಾರ್ಗವನ್ನು ವಿಸ್ತ 
ರಿಸಿ ನಿರೂಪಿಸಿದರು” ಎಂದು ಬರೆದಿರುವರು. 


ಇವರ ಗ್ರಂಥಗಳನ್ನು ಓದಿದ್ದಾದರೆ ಇದಕ್ಕಿಂತಲೂ ಹೆಚ್ಚಿನ ಪೂಜ್ಯ 
ಭಾವವು ಅವರಲ್ಲಿ ಹುಟ್ಟವದೆಂಬುದಕ್ಕೆ ಸಂಶಯವಿಲ್ಲ. 

ಇವರು ತಮ್ಮ ತಂದೆಯ ಹೆಸರು ಸಂಗಮೇಶ್ವರ ದೇವರೆಂದೂ 
ಅವರ ಗುರುಗಳಾದ ನಾಗರಾಜರು ಐನುರದ ಸೋಮನಾಥ ಭಕ್ತರಾದ 
ಉಪಮನ್ಯು ಶಿವಾಚಾರ್ಯರ ವಂಶೀಯರೆಂದೂ ಮಾತ್ರ ಬರೆದುಕೊಂ 
ಡಿದ್ದಾರೆ. ಇದಕ್ಕಿಂತಲೂ ಹೆಚ್ಚಿನ ಸಂಗತಿ ಗೊತ್ತಾಗಿಲ್ಲ. ಇವರು ವಚ 
ನಕಾಂರೆಂದೂ ಕೇಳಿಕೆಯುಂಟು. ಆದರೆ ಆ ವಚನಗಳ ಮುದ್ರಿಕೆಯ 


ಯಾವುದೆಂಬುದು ತಿಳಿದಿರುವದಿಲ್ಲ. ಆದುದರಿಂದ ವಚನಗಳನ್ನು ಗುರ್ತಿ 
ಸಲು ಸಾಧ್ಯವಿಲ್ಲ 


ಇನ್ನು ಈ ಶತಕತ್ರಯದ ವಿಷಯಗಳನ್ನು ನಿಚಾರಿಸಿದಲ್ಲಿ ಇವು 
ಕ್ರಮವಾಗಿ ಶಿನಾಧವ, ಶಿವಾವಲ್ಲಭ, ಮಹದೈಪುರೀಶ್ವರ ಎಂದಿರುವವು. 
ಇವುಗಳಲ್ಲಿಯ ವಿಷಯಗಳು ಕ್ರಮವಾಗಿ ಭಕ್ತಿ-ಜ್ಞಾನ-ವೈರಾಗ್ಯ ಇವು 
ಗಳಿರುತ್ತವೆಂದು ಕಂಡುಬರುತ್ತದೆ, 


ಮಗ್ಗೆಯ ಮಾಯಿದೇವರ ಧಾರ್ಮಿಕ ನಿಚಾರಗಳು, 


ಪರಗತಿಯನ್ನು ಕುರಿತು ವಿಚಾರ ಮಾಡಿ ಸ್ಥಾನಿಸಿರತಕ್ಕ ಮಾರ್ಗ 
ಗಳು ಒಂದೊಂದು ಮತಕ್ಕೆ ಒಂದೊಂದು ನಿಧನಾಗಿರುನವು. 
ಮಾರ್ಗಭೇದ ಉಂಟಾಗಿರುವದರಿಂದಲೇ ಮತಭೇದ ಮತು 
ಭೇದಗಳು ಉಂಟಾಗಿರುವವು. ದ್ನ 


ಹಾಗೆ 


ವ್ಯವಹಾರ 
ಆರ್ಯಮತಗಳೊಳಗೆ ದ್ವೈತಾದ್ಥ್ಮೆತ 


ಶತಕತ್ರಯವು ೪೭೭ 


ಮತಗಳು, ಜೀವಸ್ವರೂಪ್ಕ ಆತ್ಮಸ್ಪರೂಪ, ಮುಕ್ತಿಸ್ವರೂಪಗಳನ್ನು 
ಪಡೆದುಕೊಳ್ಳುವ ಮಾರ್ಗಗಳನ್ನು ಹೇಳುವಲ್ಲಿ ಒಂದಕ್ಕಿಂತ ಒಂದು ವಿಲ 
ಕ್ಷಣವಾದ ರೀತಿಯಿಂದ ಪ್ರತಿಪಾದಿಸುತ್ತಿರುವಂತೆ ವೀರಶೈವ ಮತವೂ 
ಆ ಮತಗಳಿಂದ ಭಿನ್ನವಾಗಿ ಮತ್ತೊಂದು ವಿಧದ ವೃಲಕ್ಷಣ್ಯನನ್ನು 
ಪಡೆದು ವ್ಯವಹಾರಿಕ ಸತ್ಯ ಶೋಧನೆಯಿಂದ ಸ್ವತಂತ್ರವಾಗಿರುವದು. 

ಇದರಲ್ಲಿ ಷಟ್ಟಲ ತಿಳಿವಳಿಕೆಯೇ ಬ್ರಹ್ಮನಿದೈೈ ಎಂದೆನಿಸಿಕೊಳ್ಳ 
ಲ್ಪಡುತ್ತದೆ. ಇದರಲ್ಲಿ ಕಾಮ್ಯ ಕರ್ಮದ ಕಂಾಟಿವಿಲ್ಲ. ಅನಂತ ದೈವೋ 
ಪಾಸನೆಯ ಜಂಜಾಟವೂ ಇಲ್ಲ. ಶಿವೈಕ್ಯ ದೇವೋಪಾಸನೆಯ ಪರಮ 
ರಹಸ್ಯವಿದೆ. ಜೀವನ್ಮುಕ್ತಿಗೆ ಸುಖಕರವಾದ ಮಾರ್ಗವಿದೆ. ಕ್ರಿಯಾ 
ಜ್ಞಾನಗಳ ತವರೆನಿಸಿಕೊಂಡಿದೆ. ಭಕ್ತಿ ಜ್ಞಾನ ವೈರಾಗ್ಯಗಳ ನಿಧಿಯಾ 
ಗಿದ. ವೀರಶೈವ ಧರ್ಮದ ವಿವೇಚನೆಗಳಲ್ಲ ಈ ಷಟ್ಟಲ ವಿದ್ಯೆಗೆ 
ಅಂಗವಾದವುಗಳು. 


[58 


ಮಾನನನಿಗೆ ಜೀವತ್ವನಳಿದು ಸಾಮರಸ್ಯವು ಉಂಟಾಗಬೇಕಾದರೆ 
ಅನನು ನಡೆಯತಕ್ಕ ಮಾರ್ಗವಾವುದೋ ಅವೆಲ್ಲವೂ ಕ್ರಮವಾಗಿ ಈ 
ಶತಕತ್ರಯದಲ್ಲಿ ನಿರೂಪಿಸಲ್ಪಟ್ಟಿರ.ವದು. ಅದರಲ್ಲಿಯ ಕೆಲವು ಪದ್ಯ 
ಗಳಿಂದ ಷಟ`ಸ್ಥಲಮಾರ್ಗದ ಸ್ಥೂಲ ಸ್ವರ ಇಪವನ್ನು ಇಲ್ಲಿ ಹೇಳು 
ತ್ತೇವೆ. 
ಕರ್ಮು ಮಾರ್ಗ. 


ಲಿಂಗಭಕ್ತಿ ಸಂಪನ್ನನಾದ ಶರಣನು ಕೃಛ್ಭ್ರ ಚಾಂದ್ರಾಯಣಾದಿ 
ತಪಗಳನ್ನೂ ಪಂಚೇಂದ್ರಿಯಗಳ ವಿಗ್ರಹವನ್ನೂ ವಿಷಯ ವೈರಾಗ್ಯವನ್ನೂ 
ಯಮನಿಯಮಾದಿಗಳನ್ನೂ ಮೌನ ಮೊದಲಾನ ವ್ರತಗಳನ್ನೂ ಸವಿಕಲ್ಪ 
ನಿರ್ವಿಕಲ್ಪ ಸಮಾಧಿ ಹೋಮ ನೇಮ ತೀರ್ಥ-ಯಾತ್ರೆ ಮೊದಲಾದ 
ಪೂರ್ವಾಶ್ರಮದಲ್ಲಿ ಹಿಡಿವ ಯಾವ ನಿಯಮಗಳನ್ನೂ ಹಿಡಿದು ಆಚರಿಸುವ 
ಅವಶ್ಯವಿಲ್ಲ. ಇದಕ್ಕೆ ಮಾಯಿದೇವರು-- 
ತನದ ಜಿತೇಂದ್ರಿಯತ್ತದ ವಿರಾಗದ ಯೋಗದ ಮೌನದ ವ್ರತ | 
ಪ್ರವರದ ನಿತ್ಯ ಕರ್ಮದ ಸಮಾಧಿಯ ಸಂಜೆಯ ಮಂತ್ರ ಮಾಲಿಕಾ ॥। 
ಸದ ಶರೀರ ನಿಗ್ರಹದ ಹೋಮದ ನೇಮದ ತೀರ್ಥಯಾತ್ರೆಯ: । 
ಪಿತ ಸಮಾಯ ಜಾಡ್ಯದೊಳಗಿಪ್ರುನೆ ಭಕ್ತಿಸರಂ ಶಿವಾಧವಾ 1೧೦॥ 


೪೭೮ ಶಿವಾನುಭವ. 


ಭಕ್ತಸ್ಥಲ. 
ಕಿಂಕರಭಾವಮಂ ಬಲಿದು ಲಿಂಗವುಖಂ ಚರಲಿಂಗವೆಂದು ನಿ। 
ಶೃಂಕತೆಯಿಂ ಸುವರ್ಣ ವಸನಾನ್ನ ಪುರಸ್ಸರ ವಸ್ತುವಾಹನಾ ॥ 
ಲಂಕರಣಂಗಳಂ ಸಲೆ ಸಮರ್ಪಿಸಿ ವೀರಶಿವಾಗನೋಕ್ತ ಚಿ ॥ 
ನ್ಹಾಂಕಿತರೂದವರ್ಗೆ ಮಣಿವಂತುಟಿ ಭಕ್ತಿಸದಂ ಶಿವಾಧವಾ ೧೩ 


ಭಾವಃ-- ವಿನಯಶೀಲನಾಗಿ ತನ್ನೆದುರಿಗೆ ತಿರುಗುವ ಜೀವರುಗಳ 
ಮುಖವೇ ದೇವಮುಖವೆಂದು ಸಂಶಯವಿಲ್ಲದೆ ತಿಳಿದು ಆರಾರಿಗೆ ಆವು 
ದರ ಕೊರತೆ ಇರುವದೋ ಅದನ್ನು ಕೋರುತ್ತಲೂ ಇಲ್ಲವೇ ಸಹಾಯ 
ಮಾಡುತ್ತಲೂ ಇಲ್ಲವೇ ಮನ ಕರಗಿ ಸೇವಿಸುತ್ತಲೂ ತನ್ನ ಸರ್ವಸ್ವ 
ವನ್ನೇ ಅವರಿಗೆ ಅರ್ಪಿಸಿದವನಾಗಿ ಶಿನಾಗನೋಕ್ತ ಧರ್ಮಶೀಲರಾದವ 
ರಿಗೆ ಪೂಜ್ಯಭಾವದಿಂದ ನಮಸ್ಕುರಿಸುವದೇ ಭಕ್ತಿಮಾರ್ಗವು, ಭಕ್ತಸ್ತ 
ಲದ ಮಾರ್ಗವು. 


ಮಹೇಶ್ವರಸ್ಥಲ. 
ಪರವಧುವಂ ಪರದ್ರವಿಣಮಂ ಪರಹಿಂಸೆಯ ನೈದೆ ದೂರದಿಂ । 
ಪರಿಹರಿಸಿ ಸ್ವದೇಶಿಕ ನಿರೂಪಿತಮಪ್ಪ ಷಡರ್ಥಸಂಗ್ರಹಾ ॥ 
ಚರಣೆಯೊಳೇಕ ಲಿಂಗ ನಿಜನಿಷ್ಕೆ ಸಮಾಹಿತಮಾದೊಡಂತದೇ। 
ಪರಮ ಮಹೇಶ್ವರಸ್ಥಲದ ಲಕ್ಷಣ ವೃತ್ತಿಪದಂ ಶಿವಾಧವಾ ॥೧೪॥ 


ಭಾವಃ--ಪರಸ್ರ್ರಿ ಪರದ್ರವ್ಯ ಪರಹಿಂಸೆಗಳನ್ನು ದೂರೀಕರಿಸಿ ತನ್ನ 
ಗುರುವು ಉಪದೇಶಿಸಿದ ಸಡರ್ಥ ಅಂದರೆ ಜ್ಞಾನ ಜ್ಞೇಯ ಆನುಷಸೇಯ 
ಅಧಿಕಾರ ಸಾಧನ ಸಾಧ್ಯ ಎಂಬವುಗಳನ್ನು ಗಳಿಸುವದಲ್ಲಿಯೇ ಆಸಕಿ 
ಯುಳ್ಳವನಾಗಿ ಗುರುವಿನಿಂದ ಲಭ್ಯವಾದ ಲಿಂಗವಲ್ಲದೆ ಅನ್ಯಭಕ್ತಿ ಯನ್ನು 
ತೊರೆದು ನಡೆಯುವದೇ ಮಹೇಶ್ವರಸ್ಥಲವು. | 


ಪ್ರಸಾದಿಸ್ಥ ಲವು. 
ಲಿಂಗಮುಖಾರ್ಸಣೀಯವಹ ಸರ್ವ ನಿಶುದ ಪದಾರ್ಥ 
ಸ್ತಾಂಗನಚೋ ಮನಃ ಕಾರ 1 WA 
pF 1 ಕಾರಣ ಕಾಯಕ ವಾಚಕ ಮಾನಸ ಕ್ರಿಯಾ ॥ 
ಸಂಗತ ಸಾವಧಾನ ಸುವಿವೇಕದಿನರ್ನಿಸಿ ತಶ್ರಸಾದಮಂ | 


ನಿಂಗದೆ ಪಲ್ಲಿ ಬಳಿಕಾಸ 
ಪಿಂಗದೆ ಭೋಗಿಸಲ್ಲಿ ಬಳಕಾಸ್ಥಲಸಿದ್ಧಿ ದಿಟಂ ಶಿನಾಧವಾ ೧೫ 


ಶತಕತ್ರಯವು. ೪೭೯ 


ಭಾವಃ - ಇಷ್ಟ, ಪ್ರಾಣ, ಭಾವಲಿಂಗಗಳಿಗೆ ಅರ್ಪಿಸಲಿಕ್ಕೆ ಯೋಗ್ಯ 
ವಾದ ರೂಪ, ರುಚಿ ತೃಪ್ತಿಗಳೆಲ್ಲವನ್ನೂ ಸತ್ಯ ಮತ್ತು ಪ್ರಾಮಾಣಿಕ 
ತನದ ಗಳಿಕೆಯಿಂದ ಶುದ್ಧವೆನಿಸಿದ ಪದಾರ್ಥಗಳನ್ನೂ ಮೈ, ಮಾತು 
ಮನಗಳಿಂದ ಸ್ವಲ್ಪವೂ ಭೇದವಿಲ್ಲದೆ ಆಯಾಯ ಲಿಂಗಗಳಿಗೆ ವಿಚಾರ 
ಪೂರ್ವಕ ಅರ್ಪಿಸಿ ಸೇವಿಸುತ್ತಿರುವದೇ ಪ್ರಸಾದಿಸ್ಥ ಲವು. 


ಪ್ರಾಣಲಿಂಗಿಸ್ಥಲವು. 
ಆಣವ ಮಾಯ ಕಾರ್ಮಿಕ ಮಲತ್ರಯ ಸಂಗತಿ ದೂರಮಾಗಿ ನಿ। 
ರ್ನಾಣ ಪದೈಕ ಹೇತುವಹ ಸದ್ಗುರುನಾಥ ನಿಜೋಸದೇಶದಿಂ | 
ಪ್ರಾಣದ ಲಿಂಗದ ಸ್ಥಿತಿ ಸಮಂಜಸಮಾಗಿ ಸುಸಾಧ್ಯಮಾದೊಡಾ । 
ಪ್ರಾಣವೇ ಲಿಂಗಮಾದ ಪರಮಸ್ಥಳ ಸಿದ್ದಿ ಕಣಾ ಶಿವಾಧವಾ ॥೧೬॥ 


ಭಾವಃ-- ಶ್ರೀಗುರುನಾಥನು ಮಾಡಿದ ಮುಕ್ತಿಗೆ ಮುಖ್ಯ ಕಾರಣ 
ವಾದ ದೀಕ್ಟಾತ್ರಯಗಳಲ್ಲಿ ವೇಧಾ ದೀಕ್ಷೆಯಿಂದ ಆಣವ ಮಲ ಎಂದರೆ 
ಗರ್ಭಸಂಬಂಧವಾದ ಮಲವೂ ಮನುದೀಕ್ಷೆಯಿಂದ ಮಾಯಮಲ ಎಂದರೆ 
ಜಾತಿಸಂಬಂಧವಾದ ಮೋಹೆನೆಂಬ ಮಲವೂ ಕ್ರಿಯಾದೀಕ್ಷೆಯಿಂದ 
ಕಾರ್ಮಿಕಮಲ ಎಂದರೆ ದ್ರವೃ ಗಳಿಸುವ ಸಂಬಂಧವಾಗಿದ್ದ ದೋಷವೂ 
ಹೋಗುವವು. ಹೀಗೆ ಹುಟ್ಟು, ಜಾತಿ, ಗಳಿಕೆಗಳಲ್ಲಿದ್ದ, ಅಭಿಮಾನ 
ಅಹಂಕಾರಗಳು ನಷ್ಟವಾಗಿ ಪ್ರಾಣವೂ, ಲಿಂಗವೂ ಎರಡೂ ಒಂದಾಗಿ 
ಸಮನಿಸಿದ್ದಕೆ ಅದೇ ಪ್ರಾಣಲಿಂಗಿಸ್ಥಲವು. 


ಶರಣಸ ಲ, 
ಇ 


ಪಂಚವಿಧೇಂದ್ರಿಯ ಪ್ರಕೃತಿ ಸಂಗಸುಖಂ ತನಗೆಂಬ ಬುದ್ಧಿಯಂ । 
ವಂಚಿಸಿ ಲಿಂಗನೇ ಪತಿ ತದೀಯ ಮಹಾಸತಿ ತಾನೆನಿನ್ಟ ನಿರ್‌ ॥ 
ವಂಚಕ ಭಾವಮಂ ಬಲಿದು ಟಿತ್ಸರಿಣಾಮ ಪರಾನುಭೂತಿಯಿಂ । 
ದಂ ಚರಿಸಲ್ವಿಶಿಷ್ಟ ಶರಣಸ್ಥಲ ಸಿದ್ಧಿ ಕಣಾ ಶಿವಾಧವಾ ॥೧೭॥1 


ಟಿಪ್ಪಣೆೇ- ಶ್ರೋತ್ರಾದಿ ಪಂಚೇಂದ್ರಿಯಂಗಳ ಮುಖದಿಂದ 
ಸ್ವಭಾವ ಸಿದ್ಧವಾಗಿ ಹುಟ್ಟುವ ವಿಷಯ ಸೌಖ್ಯವು ತನಗೆಂಬ ಭಾವ 
ನೆಯನ್ನು ಬಿಟ್ಟು ತಾನು ಸತಿ ಲಿಂಗವೇ ಪತಿಯೆಂಬ ನಿರ್ಮಲನಾದ 


೪೮೦ ಶಿವಾನ:ಭವ. 


ಭಾವನೆಯನ್ನು ಹೊಂದಿ ಸಕಲ ಜಗತ್ತೂ ಚಿಚ್ಛಕ್ತಿವಿಕಾರವಾದುದೆಂಬ 
ಉತ್ಕೃಷ್ಟವಾದ ಅನುಭವದಿಂದ ಕೂಡಿರುವದೇ ಶರಣಸ್ಥ ಲವು. 


ಐಕ್ಯಸ್ಥ ಲವು. 
ತನಗವಸಾನ ಭೂಮಿ ಶಿವಲಿಂಗ ಮದಕ್ಕವಸಾನ ಭೂಮಿ ತಾ| 
ನೆನಿಸಿ ಬಹಿಃ ಪ್ರಪಂಚ ರಚನಾ ಕ್ರಿಯೆಯಂ ನೆರೆ ಬಿಟ್ಟ ಚಿತ್ಸರಾ ॥ 
ಣ್ವನುಭವದಿಂದಹಂತ್ವಮಿತಿ ಶಬ್ದ ವಿಭೇದವಡಂಗಿ ತೋರ್ಪಡಾ । 
ಪರಮೈಕ್ಯ ನಿಷ್ಠುಳ ಮಹಾಸ್ಥಲ ಯುಕ್ತಿ ಯುತಂ ಶಿವಾಧವಾ ॥೧೮॥ 


ಟಸ್ಸಣೆೇ-- ತನಗೆ ಶಿವಲಿಂಗವೂ ಶಿವಲಿಂಗಕ್ಕೆ ತಾನೂ ನಿಲ್ಲು 
ಕಡೆಯ ಸ್ಥಲವೆಂದು ತಿಳಿದು ಸ್ವಸ್ತರೂಸ ಜ್ಞಾನದಿಂದ ಭೇದ ಭಾವ 
ನೆಗೆ ಕಾರಣವಾದ ಮೂಲ ಜ್ಞಾನನು ನಷ್ಟವಾಗಿ ಸಕಲ ಜಗತ್ತೂ 
ಶಿವಾತಿರಿಕ್ತವಲ್ಲದೆ ಇರುವರೆಂದು ತೋರಿರುವ ಕಾರಣ ಪ್ರಪಂಚವನ್ನು 
ಬಾಹ್ಯವಾದುದೆಂದು ಪರಿಭಾವಿಸದೆ ಅದರಂತೆಯೇ ನಾನು ನೀನು ಎಂಬ 
ಭೇದ ಭಾವವು ಅಳಿದು ಹೋಗಿ ಇರುತ್ತಿರುವದೇ ಐಕ್ಯಸ್ಥಲ ಮಾರ್ಗ 
ವರ್ತನವು. 


ಈ ಪ್ರಕಾರ ಷಟ್‌ ಸ್ಥಲಾಚರಣ ಯುಕ್ತನಾದ ಶರಣನ ಪಂಚೇಂ 
ದ್ರಿಯಗಳಲ್ಲಿಯೂ ಹೃದಯದಲ್ಲಿಯೂ ಲಿಂಗ ಸಂಬಂಧವು ಹೇಗಿರುವ 
ದೆಂಬದು ಕೆಳಗಿನ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. 


ಷಡ್ಲಿಂಗಗಳ ಸಂಬಂಧವು. 


ಆಚರಣಾದಿಲಿಂಗ ಗುರುಲಿಂಗ ಶಿವಾಹ್ವಯಲಿಂಗ ಜಂಗಮಾ । 
ಖ್ಯೋಚಿತಲಿಂಗ ನಿರ್ಮಳ ನಿರರ್ಗಳ ನಿಶ್ಚಲ ಮುಕ್ತಿದಪ್ರಸಾ ॥ 
ದಾಚಳಲಿಂಗ ನಿಷ್ಠಳ ಮಹಾಘನಲಿಂಗ ಮಹೇಶ್ರದು ಪ್ರಭಾ। 


ಸೂಚಿತ ಷಟ್‌ಸ್ಪ ಸ್ಸಲಾತ್ಮಕ ಶರೀರಧರಂ ಶರಣಂ ಶಿವಾಧವಾ HOF 


ಟನ್ಸಣೆಃ-- - ಘ್ರಾಣೇಂದ್ರಿಯದಲ್ಲಿ ಆಚಾರಲಿಂಗ್ಯ ಜಿಹ್ಟೇಂದ್ರಿಯದಲ್ಲಿ 
ಗುರುಲಿಂಗ, ನೇತ್ರೇಂದ್ರಿಯದಲ್ಲಿ ಶಿವಲಿಂಗ, ತ್ವಗಿಂದ್ರಿ ಯದಲ್ಲಿ ಜಂಗಮ 
ಲಿಂಗ, ಶ್ರೋತ್ರೇಂದ್ರಿಯದಲ್ಲಿ ಪ್ರ ಪ್ರಸಾದಲಿಂಗ, ಹೃದಯದಲ್ಲಿ ಮಹಾಲಿಂಗ, 
ಹೀಗೆ ಆರು ಇಂದ್ರಿಯಗಳಲ್ಲಿಯೂ ಲಿಂಗಗಳು ಪ್ರತಿಷ್ಠಿತವಾಗಿರುವದ 


ಶಶಕತ್ರಯವು, ೪೮೧ 


ರಿಂದ ಆವ ಮುಖದಿಂದ ಬಂದ ಪದಾರ್ಥವಾದರೂ ಲಿಂಗಮುಖವಾ 
ಗಿಯೇ ಪರಿಗ್ರಹಿಸಲ್ಪಡುವದು. 


ಇಷ್ಟಲಿಂಗ ನಿಚಾರ 


ಹೀಗೆ ಲಿಂಗಸಂಬಂಧಿಯಾದ ಶರಣನು ತನ್ನ ಪ್ಟಲಿಂಗವನ್ನು 
ಹೇಗೆ ನೋಡುವನು, ಅದು ತನ್ನ i Be ನ 
ಪ್ರಶ್ನೆಗೆ ಮಾಯಿದೇವರು ಬಹು ಬೋಧಸ್ರದವಾಗಿ ವಿವರಿಸಿದ್ದಾರೆ. 
ಅದು ಹೇಗೆಂದರೆ, 


ಮುಕುರವನೀಕ್ಷಿಸಂಗನೆಯ ಬುದ್ಧಿಯದೇಂ ವರರೂಸಹಾವಭಾ। 
ವಕಲಿತ ವಿಭ್ರಮಾಸ್ತ ನಿಜಮಂಗಳ ಮೂರ್ತಿಯನೀಕ್ಷಿಸಲ್ಲಿಯೋ ॥ 
ಮುಕುರನನೇ ನಿರೀಕ್ಷಿಪೆಡೆಯಲ್ಲಿಯೊ ತನ್ನನೆ ನೋಳ್ಪಳ್ಳೆಸೆ ಲೈಂ 1 
ಗಿಕನಿಯಮಾರ್ಚನಾನುಭವ ದರ್ಪಣದೊರ್ಳ ಶರಣಂ ಶಿವಾಧವಾ | 


ಕನ್ನಡಿಯನ್ನು ನೋಡತಕ್ಕ ಸ್ತ್ರೀಯ ಉದ್ದೇಶವು ಸೌಂದರ್ಯ 
ಲಾವಣ್ಯ ವಿಲಾಸಾದಿಗಳಿಂದ ಕೂಡಿದ ತನ್ನ ದೇಹವನ್ನು ನೋಡಿಕೊ 
ಳ್ಳುವದಾಗಿರುವದೇ ಹೊರತು ಕನ್ನಡಿಯನ್ನೇ ನೋಡಬೇಕೆಂಬುದಾಗಿರು 
ವದಿಲ್ಲ. ಅದರಂತೆ ಶರಣನು ಲಿಂಗಾರ್ಚನಾನಿಯಮವೆಂಬ ಕನ್ನಡಿಯ 
ನೋಟದಲ್ಲಿ ಸ್ವಸ್ತರೂಪ ಸಾಕ್ಷುತ್ಥಾ ್ಸರವನ್ನೇ ಉಸ್ಲೇಶನಾಗಿಟ್ಟುಕೊಂ 
ಡಿರುವನು. ಇದಕ್ಕೆ ಘಾ 

ಕನ್ನಡಿಯಲ್ಲಿ ಕಂಡಂತೆ ತನ್ನ ಆತ್ಮಸ್ವರೂನವು ಇಷ್ಟ ಲಿಂಗದಲ್ಲಿ 
ಹೇಗೆ ಕಾಣುವದು? ಪೂಜ್ಯ ದೈವನೆಂದು ಪ್ರತ್ಯೇಕಿಸಿ ಪೂಜಿಸುವದಿಲ್ಲನೆ? 
ಅದರ ಆಕಾರಗಳು ಬೇರೆಯಾಗಿ ಕಾಣುವದಿಲ್ಲ, ಎಂಬ ಪ್ರಶ್ನೆಗೆ ಮಾಯಿ 
ದೇವರು ಹೇಳುವದೇನಂದರೆಃ-- 

ನೋಡದ ಮುನ್ನ ದರ್ನಣದ ಭಾವಮದುಂಟು ವಿಭ್ರನುಂ 
ಗೂಡಿ ವಿರಾಜಿಸುತ್ತಾಭಿಮುಖಾಸ್ಪದಮಾದ ನಿಜ ಸ್ವರೂಸಮಂ ॥ 
ನೋಡಿದ ನಂತರಂ ಮರಳಿ ದರ್ಪಣ ಭಾವಮದುಂಟಿ ತತ್ವಮಂ I 
ನೋಡದ ಮುನ್ನ ಮಾಯೆ ಬಳಿಕೆಲ್ಲಿಯ ಮಾಯೆ ಬಿಡಾ ಶಿವಾಧನಾ ॥ 


ಕನ ಡಿಯನ್ನು ದೂರಿಂದ ನೋಡಿದಾಗ ಇಲ್ಲವೆ ಮಗ್ಗುಲಾಗಿ 
ನೋಡಿದಾಗ ಇದು ಕನ್ನಡಿ, ಕಾಜು, ಚೌಕಟ್ಟು ಎಂಬ ಭಾವಕೆ ಬರು 


4 


೪೪೬೨ ಶಿವಾನುಭವ. 


pS 


ವದು. ಎಂದರೆ ತನ್ನಿದಿರಾಗಿಟ್ಟುಕೊಂಡು ನೋಡುವದಕ್ಕೆ ಮುಂಚೆ 
ಕನ್ನಡಿಯೆಂಬ ಭಾವನೆಯು ತನಗುಂಟು. ಅದರಲ್ಲಿ ತನ್ನ ರೂಪನ್ನು 
ನೋಡಿದ ಬಳಿಕ ಕನ್ನಡಿಯ ವಿಚಾರವು (ಜ್ಞಾನವು) ತನಗಿಲ್ಲ. ತತ್ವಗ 
ಳನ್ನು ನೋಡಿ ತಿಳಿಯುವ ಮೊದಲು ಮಾಯೆ, ತಿಳಿದ ಬಳಿಕ ಎಲ್ಲಿಯ 
ವರಿಗೆ ಮಾಯೆ ಎಂದರೆ ಲಿಂಗುರ್ಚನಾದಿ ಸ್ವಸ್ವರೂಸ ಸಾಕ್ಸ್ರಾತ್ಕಾರವಾ 
ಗುನ ಎರೆಗೆ ಮಾತ್ರ. ಆದರೆ ತತ್ವ ಸಾಕ್ಸಾತ್ಕಾರವಾದ ಬಳಿಕ ಮಲಶಕ್ತಿ 
ಯಳಿವ ಕಾರಣ ಕ್ರಿಯೆಯಲ್ಲಿ ಹೊರಗಿನ ಆಕಾರದ ವಿಚಾಂವು ಮಾಯ 
ವಾಗಿ ಸ್ಪಸ್ತರೂನಿಜ್ಞಾ ನವು ತನಗಾಗುವದೆಂಬ ಭಾವವು. 

ಭಾಕ್ತಿಕವೇ ಮಹೇಶ್ವರ ಮಹಾಸ್ಥಲಮಾ ಸ್ಥಲವೇ ಪ್ರಸಾದಸಂ । 
ಯುಕ್ತಿವಿಶಾರದ ಸ್ಫಳಮದೇ ಘನಜೀವಕಳಾತ್ಮಲಿಂಗಭಾ।॥ 
ವೋಕ್ತ ನಿಜಸ್ಮಳಾಖ್ಯಮದು ತಾನೆ ಲಸಚ್ಛರಣಸ್ಥಳತ್ವಮಾ । 
ಮುಕ್ತಿನಿಶಿಷ್ಟ ದಿವ್ಯ ಶರಣಸ್ಥಳವೈಕೃಪದಂ ಶಿನಾಧನಾ॥ 

ಭಕ್ತಸ್ಥಲವೇ ವಿಶಿಷ್ಟುಚರಣಸಂಪನ್ನತೆಯಿಂದ ಮಹೇಶ್ವರ ಸ್ಥಲ 
ವಾಗುವದು. ಆ ಮಹೇಶ್ವರಸ್ಥಲವೇ ಮನೋನೈಮರ್ಮಲ್ಯದ ಸಂಬಂಧ 
ದಿಂದ ಪ್ರಸಾದಿಸ್ಥಲವಾಗುವದು ಆ ಪ್ರಸಾದಿಸ್ಸಲವೇ ಜ್ಞಾನಯೋಗ 
ದಿಂದ ಪ್ರಾಣಲಿಂಗಿಸ್ಥಲವಾಗುವದು. ಆ ಪ್ರಾಣಲಿಂಗಿಸ್ಸಲನೇ ಶರಣಸತಿ 
ಲಿಂಗಸತಿ ಭಾವದಿಂದ ಲಿಂಗಾಂಗ ಸಾಮರಸ್ಯ ಸೌಖ್ಯವನ್ನನುಭನಿ 
ಸುತ್ತ ಬಾಹ್ಯ ವ್ಯಾಪಾರವನ್ನು ಮರೆತಿರುವದರಿಂದ ಶರಣಸಲವಾಗು 
ವದು. ಆ ಶರಣಸ್ಥಲವೇ ಶಿವಲಿಂಗದಲ್ಲಿ ಐಕ್ಯವನೈದಿ ಭಿನ್ನಭಾವವ 
ನ್ನಳಿದಿರುವದರೀದ ಐಕ್ಯಸ್ಥಲವಾಗುವದು. ಹೀಗೆ ಅವುಗಳೆಲ್ಲವನ್ನೂ 
ಪಡೆದಿರುವದರಿಂದ ಸ್ವಸ್ವರೂಪಸಾಕ್ಸಾತ್ಯಾರವುಳ್ಳ ಶರಣನಿಗೆ ಮೇಲೆ 
ಹೇಳಿದ ಸಟ್ಸ್ಟಿಲಾಚರಣೆಯೆಲ್ಲು ಒಂದೇ ಆಗಿರುವದು, 

ನಿಜವಾದ ವೀರಶೈವಧರ್ಮಾಚರಣೆಯು ಹೀಗಿರುತ್ತಿದ್ದರೂ ನಮ್ಮ 
ಲ್ಲಿಯ ಕೆಲವರು ಧರ್ಮಶೀಲರೆಂಬವರು ಇದಕ್ಕೆ ತೀರ ಭನ್ನವಾಗಿರುವ 
ಆಚರಣೆಗಳಿಂದ ನಡೆಯುತ್ತಿರುವರು. ಅವರು ತಮ್ಮ ಸುತ್ತಲಿನ ಕರ್ಮಾ 
ಚರಣೆಯವ-0ತೆ ಅಸ್ಪೃಶತೆ, ಚಾಂದ್ರಾಯಣಾದಿ ವ್ರತಗಳು, ಪ್ರಾಣಾ 
ಯಾಮಾದಿ ಕಾಮ್ಯಕರ್ಮಗಳು ಇವುಗಳನ್ನು 


ಆಚರಿಸುತ್ತಿರುವರು. 
ಅವರಿಗೆ ಮಾಯಿಡೇನರುಃ 


ಶತಕೆತ್ರಯವುೆ. ೪ಲಿಿ 


ಶ್ವ್ರಸಚನ ದೈನದಂತರನುನೊರ್ಮೆ ವಿಚಾರಿಸಿ ನೋಡೆಲೋಕ 
ಡೊಳಿ್‌ | 
ಶ್ಚನಚನೆ ಬಲ್ಫಿನಾಜನದ ಬುದ್ಧಿಗೆ ಡೈವಮುನೊಲ್ಲು ಮುಟ್ಟಿದ ॥ 
ಲ್ಲಿ ನರಮಶುದ್ಧತಾ ಸ್ಮರಣೆಯಿಲ್ಲದ ಶುದ್ಧಸಲೇಪಭಾವಮಾ । 
ಶ್ವನಚನ ತಟ್ಟು ಮುಟ್ಟಿ ನೆಡೆಯಲ್ಲಿಯೇ ಬರ್ಪುದರಿಂ ಶಿನಾಧವಾ॥ 


ಭಾವಾರ್ಥ ಕರ್ಮ ಭ್ರಾಂತರಾದ ಜನರ ಆಚರಣೆಯನ್ನು 
ನೋಡಿದರೆ ಅವರಿಗೆ ದೇವರಿಗಿಂತಲೂ ಹೊಲೆಯನೇ ಹೆಚ್ಚಿನವನೆಂದು 
ತೋರುವಂತೆ ಕಾಣುತ್ತದೆ. ಯಾಕಂದರೆ ತನ್ನಲ್ಲಿ ಇಷ್ಟಲಿಂಗ ಸಂಬಂಧ 
ವಿರುವಾಗ ಅದರಿಂದ ತಾನು ಪರಿಶುದ್ಧನಾಗಿರುವೆನೆಂಬ ಭಾವವಿರು 
ತ್ರಿರುವಲ್ಲಿ ಅದನ್ನು ಮರೆತು ಹೊಲೆಯನು ತನ್ನನ್ನು ಮುಟ್ಟಿದ ಕೂಡಲೇ 
ತಾನು ಪತಿತನಾದೆನೆಂದು ಇಲ್ಲವೆ ತನಗೆ ಅರುಚಿತ್ವವು ಬರುವದೆಂದು 
ತಿಳಿದರೆ ದೇವಸ್ಪರ್ಶನಕ್ಕಿಂತಲೂ ಹೊಲೆಯನ ಮುಟ್ಟೋಣವು ಹೆಚ್ಚಿನ 
ದಾಗಲಿಲ್ಲನೇ? (ಅಂಗದ ಮೇಲೆ ಲಿಂಗಸಂಬಂಧವಾಗಿ ಲೀಗಭಾವವೆಡೆ 
ಗೊಳ್ಳದೆ ಮಲಿನಭಾನಿಯಾಗಿರ್ಪೊಡೆ ಆ ಲಿಂಗಧಾರಣಂ ವ್ಯರ್ಥವೆಂದು 
ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಅಭಿಪ್ರಾಯವು) 


ಇನ್ನು ಅವರು ಆಚರಿಸತಕ್ಕ ಆಚರಣೆಗಳ ಸಂಬಂಧವಾಗಿ ವಿಚಾರ 
ಮಾಡಿ ನೋಡಿದರೆ ಚಾಂದ್ರಾಯಣಾದಿ ವ್ರತಗಳು ಪ್ರಾಣಾಯಾಮಾದಿ 
ನಿಯಮಗಳು ಉಪವಾಸ ಮೊದಲಾದ ಕಾಮ್ಯಕರ್ಮ ಸಂಬಂಧವಾದ 
ಆಚರಣೆಗಳು ಲಿಂಗವಿಹೀನರಾದ ಭವಿಗಳಿಗೆ ಉತ್ಕ್ರಕ್ಚವಾದ ಧರ್ಮ 
ವಾಗಿರುವನೇ ಹೊರತು ಲಿಂಗಾಂಗಸಂಗಿಗಳಿಗೆ ಅವು ತತ್ವಾರ್ಥ ವಿಚಾ 
ರವಿಂದ ಸಿದ್ಧಾಂತವಾದ ಆಚರಣೆಗಳಾಗಿರುವದಿಲ್ಲ. ಅದು ಹೇಗೆಂದರೆ-- 


ಆದೊಡೆ ನಿಲ್ಲು ತೀರ್ಥ ಜಲ ಮಜ್ಜನ ಮುಂಡನದಂತಧಾವನಾ । 
ಚ್ಛಾದನ ಧೋತ್ರದೇಹ ಪರಿಶುದ್ಧ್ಯುಪನಾಸ ಸಹಸ್ರಸಾರಣಾ ॥ 
ಪಾದಿಕನಿತ್ಯಕರ್ಮ ವಿಧಿ ನೋಳ್ಪೊಡೆ ಮುಂಡೆಗೆ ಯೋಗ್ಯಮೈಸೆ ಮು। 
ತೈದೆಗೆ ಯೋಗ್ಯವಲ್ಲ ಸತತಂ ಪತಿಭಕ್ತಿಯಿ:ರಲ” ಶಿನಾಧವಾ ॥ 


ಭಾವಾರ್ಥಃ- ಆ ಉರನಾಸಾದಿ ವ್ರತಗಳೇ ಕರ್ತವೃಗಳೆಂದು 
ಹೇಳುವದಾದರೆ ನತಿಯೇ ದೈವವೆಂದು ತಿಳಿದಿರುವ ಮುತ್ತೈದೆಯು ಪತಿಯ 
ಅಪ್ಪಣೆಯ ಹೊರತು ತೀರ್ಥಜಲ ಸ್ನಾನ ತಲೆಬೋಳಿಸುವಿಕೆ ಉನವಾಸ 


೪೮೪ ಶಿವಾನ: ಭವ. 


ಪಾರಣೆ ಎಂದಿಗೂ ಮಾಡುವದಿಲ್ಲವಾದ್ದರಿಂದ ಅವೆಲ್ಲ ಮುಂಡೆಯಾಚ 
ರಿಸತಕ್ಕ ಧರ್ಮಗಳು. ಅದರಂತೆ ತಾನು ಸತಿ ಲಿಂಗ ಪತಿ ಯೆಂದು ತಿಳಿ 
ದಿರುವ ಶರಣರಿಗೆ ಶಿವೈಕಾಯತ್ತವಾದ ಆಚನಣೆಯ ಹೊರತು ಬೇರೆ 


ವ್ರತೋಸವಾಸಾದಿಗಳನ್ನು ಮಾಡುವುದು ಅಧರ್ಮವೆಂಬ ಭಾವವು, 


ಇದರಂತೆ ಅರಿಸಿನ ಹೂವು ಗಂಧ ಒಡನೆ ವಸ್ತ್ರ ಮೊದಲಾದವು 
ಗಳನ್ನಲಂಕರಿಸಿ ಮರೆಯುವುದು ಗಂತನುಳ್ಳ ಮುತ್ತೆದೆಗೆ ಒಸ್ಸುವದೇ 
ಹೊರತು ಮುಂಡೆಗೆ ಯೋಗ್ಯನಖ್ಲದಿರುವಂತೆ ಲಿಂಗಾಂಗ ಸಂಬಂಧ 
ಯುಕ್ತವಾಗಿರುವ ಶರಣನು ಸಕಶೇಂದ್ರಿಯ ಮುಖಾಗತವಾದ ಸೌಖ್ಯ 
ವನ್ನು ಅನುಭವಿಸುವದಕ್ಕೆ ಯೋಗ್ಯನಾಗಿರುವನು. (ಅನ್ಯರ-ಮನನೋ 
ಯದ ಪ್ರಾಮಾಣಿಕ ಸಂಪಾದನೆಯ ಸುಖನಲ್ಲಿ ವೈರಾಗ್ಯವನ್ನು ತಾಳದೆ 
ಎಲ್ಲವೂ ಸರಮಾತ್ಮನದೇ ಎಂದು ಭಾವಿಸಿ ಪ್ರಾಮಾಣಿಕವಾದ ಎಲ್ಲ 
ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿರುವದು ಧರ್ಮವಾಗಿರುವದು.) 


ಹೀಗಿದ್ದು ತ ವೀರಶೈವರು ವೇದಾಂತದ ಬೆನ್ನುಹತ್ತಿ ಒಣ 
ಸತ ಪ್ರತ್ಯಕ್ಷ "ವಯೋ ಗವಾಗಿರುವ ಲಿಂಗಧಾರಣ, 

ಜನೆ, ಧ್ಯಾನ ಮೊದಲಾದವುಗಳಿಗೆ ಆಶ್ರ ಯವಾಗಿರುವ ಶಿವದೀಕ್ಷೆ 
ಟು ಹೊಂದದೆ, ಗರ್ವಾಂಧತೆಯಿಂದ ಲಿಂಗಸುಖಸರಿಣಾಮಿಗಳಾ 
ಗುವ ರೀತಿಯನ್ನರಿಯದೆ, ಶೂನ್ಯಬ್ರಹ್ಮನೇ ತಾವಾದೆನೆಂಬ ಅಹಂಕಾರ 
ದಿಂದ ತಾವು: ಯೋಗಿಗಳೆಂದು ಹೇಳಿಕೊಳ್ಳುತ್ತಿರುವರು, ಇಂಥವರಿಗೆ 
ಮಾಯಿದೇವರು ಹೇಳಿದ್ದೇನಂದರೆ-- 


ದೃಷ್ಟದ ಲಿಂಗಧಾರಣ ಸಮರ್ಚನಚಿಂತನನಿಲ್ಲದಾಗಮ | 
ಭ್ರ ಪ್ವರಿಗಂತರಾ ಾನುಪಮು ಚಿದ್ಧ ನರೂಸ ಮಹಾತ್ಮ ಲಿಂಗಮ || 
ಸ್ಪಷ್ಟಮದ್ದ ೈಶ್ಯಮದ್ರು ನಮಪೂಜ್ಯಮಗೋಚರಮಿಷ್ಟ ಲಿಂಗನಿ। 
ರ್ದನ್ಟ ಬಹಿಷ್ಟ್ರಿಯಾಪರರಿಗಂತರಸಿದ್ಧಿ ದಿಟಿಂ ಶಿವಾಧವಾ || 


ಭಾವಾರ್ಥಃ-- ಪ್ರತ್ಯಕ್ಷವಾದ ಇಷ್ಟಲಿಂಗವನ್ನು ಧರಿಸಿಕೊಂಡು ಆದರ 
ಪೂಜಾಧ್ಯಾನಗಳನ್ನು ಮಾಡದಿರುವ ಶಿವಾಗಮ ದೂರರಾದವರಿಗೆ ಆಸ 
ದೃಶವಾದ ಜ್ಞಾ ನಸ್ಟ ರೂಪವಾದ ಅಂತರ್ಗತವಾದ ಪ್ರಾಣಲಿಂಗವು ವ್ಯಕ್ತ 
ಗುರೂ! ಇಣಿಸುವದಿಲ್ಬ,- ಸ್ಥಿರವಾಗುವದಿಲ್ಲ ಪೂಜಾಯೋಗ 
ವಾಗುವದಿಲ್ಲ ಮನಸ್ಸಿಗೆ ನಿಲುಕುವನಿಲ್ಲ. ಮತ್ತೆ ನೆಂದರೆ Ri 


ಶತಕಶ್ರಯವು. ೪೮೫ 


ಬಾಹ್ಯವ್ಯಾಪಾರಗಳನ್ನೆಲ್ಲಾ ಇಷ್ಟಲಿಂಗಕ್ಕೆ ಅರ್ಪಿಸುವ ಅವಧಾನವುಳ್ಳ 
ವರೋ ಅಂಥವರಿಗೆ ಮಾತ್ರ ಪ್ರಾಣಲಿಂಗವು ಗೋಚರಿಸುವದು ಎಂಬ 
ಭಾವವು. 

ಇದಕ್ಕೆ ಕೆಲವರು ಆಕ್ಷೇಪಿಸುವಡೇನಂದಕಿ- ಯೋಗಸಾಧನದಿಂದ 
ಇಲ್ಲವೆ ಮನಸ್ಸಿನ ಧ್ಯಾನದಿಂದ ಸಮಾಧಿಸ್ತರಾಗಿ ಪ್ರಾಣಲಿಂಗದಲ್ಲಿ 
ತಲ್ಲೀನರಾಗಿರುವಾಗ ಇಷ್ಟಲಿಂಗದಿಂದ ಪ್ರಯೋಜನವೇನು? ಇಷ್ಟೇಕೆ? 
ಬಾಹ್ಯಕ್ರಿಯೆಗಳಿಂದ ಅಂತರ್ಧ್ಯಾನಕ್ಕೆ ಒಂದು ರೀತಿಯಿಂದ ಬಾಧಕವೇ 
ಆಗುವದು ಎನ್ನುವರು. ಇದಕ್ಕೆ ಅನುಭಾವಿಗಳಾದ ಮಾಯಿದೇವರು 
ಎಲ್ಲರಿಗೂ ತಿಳಿಯುವಂತೆ ಉತ್ತರಕೊಟ್ಟಿರುವರು. ಅದೇನಂದರೆ-- 


ಚಿರಸುಖಿ ಜಾಗ್ರದೊಳ್‌ ನೆರೆ ಮನೋರಮೆಯನ್ಸ ನಿಜಪ್ರಿಯಾಂ 
ಗನಾ। 
ಸರಸ ರತಿಪ್ರಸಂಗ ಪರಿಣಾಮದೊಳರ್ಪನೆಗಂ ತದೀಯನಿ । 
ರ್ಭರಸುಖ ತೃಪ್ತಿ ಸುಪ್ತಿ ಯೆಡೆಗೊಂಡಿರಲಲ್ಲಿಯ ವೇಧೆಯಿಂದಮಾ । 
ಪರಿಯೆ ದಿಟಿಂ ಪ್ರಬುದ್ಧತೆಯೊಳಂತುಮದೇ ಸಹಜಂ ಶಿವಾಧವಾ ॥। 


ಬೇಕೆ ಜಾಗ್ರದವಸ್ಥೆಯಲ್ಲಿ ತನ್ನ ಪ್ರಿಯೆಯೊಡನೆ ಕೂಡಿ ರಮಿಸಿ 
ಸುಖಪಡುತ್ತಿರುವವನು ನಿದ್ರೆಯಲ್ಲಿಯೂ ಕೂಡ ಆ ಜಾಗ್ರದವಸ್ಥೆಯ 
ಸುಖಸಂಸ್ಕಾರದಿಂದ ಕನಸಿನಲ್ಲಿಯೂ ಅವೇ ತರದ ಸುಖಸರಿಣಾಮಿ 
ಯಾಗಿಯೇ ಇರುವನು. ಮತ್ತು ಎಚ್ಚರುಗೊಂಡಾಗಲೂ ಹತ್ತಿರ ನಿಜಸತಿ 
ಇರುವದರಿಂದ ಆ ಸ್ವಪ್ನಾವಸ್ಥೆಯ ಸುಖಭೋಗವನ್ನೇ ಸಹಜವಾಗಿ 
ಹೊಂದುತ್ತಿರುವನು. ಅದರಂತೆಯೇ ಇನ್ಟಲಿಂಗಧಾರಣ ಪೂಜಾಸ್ಮರ 
ಣಾದಿಗಳಿಂದ ಸುಖಿಸುತ್ತಿರುವನು. ಆ ಸಂಸನ್ಫಿರಬಲದಿಂದ ಪ್ರಾಣಲಿಂಗ 
ಜ್ಞಾನಿಯಾಗಲೂ ಶಕ್ತನಾಗುವನು. 
ಈ ಪ್ರಕಾರ ಮಗ್ಗೆಯ ಮಾಯಿದೇವರು ಷಟಸ್ಥಲ ವಿಚಾರಗ 
ಳನ್ನೂ ಇಷ್ಟಲಿಂಗ ಪ್ರಾಣಲಿಂಗಗಳ ಸಂಬಂಧವನ್ನೂ, ಕರ್ಮಮಾರ್ಗದ 
ಅನಾವರ್ಯಕತೆಯನ್ನೂ ಬಹು ಸರಸಾಗಿ ನಿರೂಪಿಸಿದ್ದಾರೆ, 


(ಮು ಡೆ) 


೪೮೬ ಶಿವಾನುಭನ, 


ಬೇಡಿಕೆ. 


ಲ 


ಹಾಕಾ ಗ್ರಾ: 


ಸಕಲ ಜೀವಾತ್ಮರಿಗೆ 
ಲೇಸ ಬಯಸುವ ತೆರದ 
ಅಕಳಂಕ ಬುದ್ಧಿಯನು 
ಕರುಣಿಸೆಲೆ ದೇವಾ ॥ಪ| 
ಲೋಕ ಸೇವೆಯ ಗೈನೆ 
ನೆಂದಹಂಕರಿಸುವಾ 
ಕಾಕು ಬುದ್ಧಿಯನೆನ್ನೊ 
ಳಿರದಂತೆ ತೊಲಗಿಸುತೆ ಸಃ 
ಕಳವು, ಕೊಲೆ, ಹಿಂಸೆಗಳ 
ಗೈವರಾ ಸಹವಾಸ 
ದೊಳಗೆನ್ನ ನಿರಿಸದಲೆ 
ಕರುಣಾಳು ಪಾಲಿಸುತೆ ಸ 5॥ 
ಚಂದನವ ತುಂಡರಿಸಿ 
ತೇದರು ಗಂಧ ಕೆಡದೊಲು 
ಕುಂದದ ಧೈರ್ಯ ಕರುಣಿಸಿ 
ಬಂದೆಡರ ಸಹಿಸಲೈ ನೀಂ ॥ಸಃ೩॥ 
ಜನತೆಯೊಳು ಮೇಲು ಕೀ 
ಳುಗಳೆಂದು ಭೇದಿಸುವ 
ಮನವ ನೆನಗೀಯದಲೆ 
ಸಮತೆಯನು ಕರುಣಿಸುತೆ ॥ಸಃ೪॥ 
ಸತ್ಯ, ಶಮೆ, ದನ) ಶಾಂತಿ 
ಧೈರ್ಯ ಸ್ಟ್ರೈರ್ಯುಗಳ 
ನತ್ಯಧಿಕದಿಂ ಕರುಣಿಸುತೆ 
ಜಗವನು ಪೊರೆಯುತಲಿ ನೀಂ ॥ಸ ೫॥ 


ಶ್ರ ನೀರೇಶ್ವರ ಬೆಂಗಳೂರುನಗರ. 


ಪುರಾಣಗಳು ಸಾಕು, ಪಚನಗಳು ಜೇಕು. ೪೮೭ 


ಪುರಾಣಗಳು ಸಾಕು, ವಚನಗಳು ಬೇಕು. 
(ಲೇಖಕ;-- ಓರ್ವ ಶಿಕ್ಷಕ ಬಳಗಾನೂರ) 


—— ಉಭಾ ಸ ಹಾವಾಾ........ ..... 


ಶ್ರಾವಣಮಾಸದಲ್ಲಿ ಜನರಿಗೆ ಕೆಲಸ ಕಡಿಮೆ. ಧಾರ್ಮಿಕ ವಿಧಿ 
ಗಳು ಹೆಚ್ಚು. ಆ ಮಾಸದಲ್ಲಿ ಹಲಕೆಲವು ಕಡೆ ಒಂದೊಂದು ದೇವರ 
ಹೆಸರಿನಿಂದ ಪುರಾಣಗಳು ನಡೆಯುವವು. ಆದರೆ ಪುರಾಣ ಬೋಧ 
ನೆಯಿಂದ ಜನರಲ್ಲ ಧಾರ್ಮಿಕ ಉಚ್ಚತತ್ವಗಳು ಆಚಃರವಿಚಾರಗಳು 
ನಿಶ್ಚಯವಾಗಿ ಉತ್ಸನ್ನವಾಗುವನೆಂದು ಹೇಳಲಿಕ್ಕೆ ಬರಲಾರದು. ಅವು 
ಗಳಲ್ಲಿ ಅದ್ಭುತ ವರ್ಣನೆಗಳಿದ್ದು ಇವು ಬಹುಸಾರೆ ಆನೈಕೃತೆಯನ್ನು ಬೆಳಿ 
ಸತಕ್ಕವುಗಳಾಗಿವೆ. 


ಧಾರ್ಮಿಕ ವಿಷಯದಲ್ಲಿ ಪುರಾಣಗಳು ಪ್ರಮಾಣ ಗ್ರಂಥಗಳೆನಿಸಿ 
ಕೊಳ್ಳಲಾಂವು. ಹಿಂದುಧರ್ಮಕ್ಕೆ ಹೇಗೆ ವೇದಗಳೋ ಹಾಗೆ ವೀರಶೈವ 
ಧರ್ಮಕ್ಕೆ ವಚನಗಳು ಮಹತ್ವದ ಗ್ರಂಥಗಳಾಗಿವೆ. ಇವುಗಳನ್ನು ನಿಂದಿಸಿ 
ಸ್ವಾರ್ಥಸಾಧಕರು ರಚಿಸಿರುವ ಹಲಕೆಲವು ಪುರಾಣ ಗ್ರಂಥಗಳನ್ನೇ 
ಪ್ರಮಾಣಗಳನ್ನಾಗಿ ಸಮಾಜವು ನಂಬಿದ್ದರಿಂದ ಅದು ಮೋಸ ಹೋಗಿ 
ಸಂಕಟದಲ್ಲಿ ಬಿದ್ದಿದೆ. ಉದಾಹರಣಾರ್ಥವಾಗಿ, ದೇವರು ಒಬ್ಬನೇ ಎಂದು 
ಎಲ್ಲರೂ ತಿಳಿದಿರುವೂಗ, ಬ್ರಹ್ಮ ವಿಷ್ಣ ರ.ದ್ರಕೆಂದೂ, ಇವರಲ್ಲಿ ಪರಸ್ಪರ 
ಹೆಚ್ಚುಕಡಿಮೆಗಳು ಇರುವವೆಂದೂ ಹೇಳಿ, ತ್ರಿಮೂರ್ತಿಗಳ ತಿಕಾ ಟನನು 
ಪುರಾಣಗಳು ಬೋಧಿಸುತ್ತವೆ. ಈ ವಿಷಯದಲ್ಲಿ ಧಾರ್ಮಿಕ ವರ್ಗದ 
ವರು ಶಿವ ಎಂದರೆ ವಿಷ್ಣು ದ್ರೋಹ ಮಾಡಿದಂತಾಗುತ್ತದೆ, ಹರಿ ಎಂದರೆ 
ಹರದ್ರೋಹವಾಗುತ್ತದೆ, ಎಂದು ಬೋಧಿಸಿ ಸ್ಮಾರ್ತ ವೈಷ್ಣವ, ಶೈವ 
ವೈಸ್ಲವ ಎಂಬ ಕಲಹಾಗ್ತಿಯನ್ನು ಎಬ್ಬಿಸಿದ್ದಾರೆ. ನಮ್ಮ ಜನರು ಇಂಥ 
ಮೋಸದ ಬಲೆಗೆ ಬೀಳಬಾರದು. ಆದರೆ ವಚನಗಳಲ್ಲಿ ಹೀಗೆ ತ್ರಿಮೂರ್ತಿ 
ಗಳ ತಿಕ್ಕಾಟವಿನ್ಲಿ. ದೇವರು ಒಬ್ಬನೇ ಎಂದು ಅವು ಬೋಧಿಸುತ್ತವೆ. 


ಬಸವಪುರಾಣದಲ್ಲಿ ಮುಗ್ಧಸಂಗಯ್ಯನು ಒಬ್ಬ ವೇಶ್ಯಾಸ್ತ್ರೀಯಳ 
ಮನೆಗೆ ಹೋದಾಗ ಆಕೆಯ ಕುಚಗಳನ್ನೇ ಪೂಜಿಸಿದನೆಂದು ವರ್ಣಿತ 
ವಾಗಿದೆ. ಇದು ಎಂಥ ಅಲೌಕಿಕ ವರ್ಣನೆಯು! ಆಕೆಯಾದರೂ 


೪೮೮ ಶಿವಾನುಭವ 


ಕುಚಗಳನ್ನು ಹೇಗೆ ಪೂಜಿಸಿಕೊಂಡಾಳು!! ಹೀಗೆ ಪುರಾಣಗಳಲ್ಲಿ ವೇಶೈ 
ಯರ ವರ್ಣನೆಗಳು ಅತ್ಯಧಿಕನಾಗಿ ಬರುತ್ತವೆ. ಅವುಗಳಲ್ಲಿ ಅಶ್ಲೀಲ 
ತೆಯು ತುಂಬಿರುತ್ತದೆ. ಪುರಾಣಿಕರು ಮನರಂಜನೆಗಾಗಿ ನಾನಾತರದ 
ಇಂಥ ಕಥೆಗಳನ್ನು ಹೇಳುವದುಂಟು. ಅವುಗಳು ನೈತಿಕ ಅಥವಾ ಧಾರ್ಮಿಕ 
ತತ್ವಗಳನ್ನು ಬೋಧಿಸುವಂಥವೇ ಇರುತ್ತವೆಂದು ಹೇಳಲಿಕ್ಕೆ ಬರುವ 
ದಿಲ್ಲ. ಬೀಭತ್ಸವೂ ಇರುವಮಂಟು. ಆದರೆ ವಚನಗಳಲ್ಲಿ ಇಂಥ ಅನೈ 
ತಿಕ ಆಚಾರ ವಿಚಾರಗಳಿಗೆ ಇಂಟು ಇಲ್ಲ. ಆದುದರಿಂದ ಜನರಲ್ಲಿ 
ಇಂಥ ಕಡಿಮೆ ವಿಚಾರದ ಪುರಾಣ ಪುಸ್ತಕಗಳನ್ನು ಪಠಣ ಮಾಡಿಸಿ 
ದೇವರ ಹಾಗು ಧರ್ಮದ ಬಗ್ಗೆ ತಪ್ಪು ಕಲ್ಪನೆಗಳನ್ನು ತುಂಬಿಸಬಾರದು. 
ವಚನಗಳ ಪಾರಾಯಣ ನಡಿಸಿ ಧಾರ್ಮಿಕ ಮೂಢಭಾವನೆಗಳನ್ನು ತೆಗೆ 
ಯಿಸಜೀಕು. ಹೀಗೆ ನಾಡದಹೊರ್ತು ನಮ್ಮಲ್ಲಿ ಸಮಾಜ ಸುಧಾರಣೆ 
ಯಾಗುವದು ಶಕ್ಯವಿಲ್ಲ. 


ಮುಗಿಲ ಜೇನು. 


ಮುಗಿಲ ಜೇನು. 





ಮರದ ಕೊಂಬೆಗೆ ಒಂದು 
ತೊಟ್ಟಿಲವ ಕಟ್ಟಿಹುದು 
ತೊಟ್ಟಿಲಲಿ ಆಡುತಿದೆ 
ಕೈಕಾಲುಗಳ ಬಿಚ್ಚಿ 
ಈಗ ಕಣ್ಷೆರೆದಿರುವ 
ಹೊಚ್ಚ ಹೊಸ ಎಳೆಯ ಕೂಸು ॥ 


ಮರದ ಮೇಲ್ಪದಿಯಲ್ಲಿ 

ಮರಜೇನು ಹುಟ್ಟಿಹುದು 
ಡೇವರಾಯನ ಕರುಣೆ 
ಯಿಂದ ಹುಟ್ಟಿಗೆ ಸಣ್ಣ 
ಹುಗಿಲು ಕೊರೆದಿಹುದಲ್ಲಿ 
ಹನಿಯುತಿದೆ ಸವಿಜೇನು 
ಒಂದೊಂದು ಹನಿಯಾಗಿ 
ಧಾರೆಯಾಗಿಳಿಯುತಿದೆ 
ಹನಿಗಡಿದು ಆಧಾರೆ 

ಮತ್ತೆ ಮೇಲಕೆ ಏರಿ 
ಹನಿಗೊಂಡು ಇಳಿಯುತಿಹುದು ॥ 


ತೂಗುತಿದೆ ತೊಟ್ಟಲವು 

ಬೆಡದೆ ತೂಗಲು ಬೇಕು 
ತೂಗು ನಿಂತರೆ ಹಸುಳೆ 
ಕಿರಚಿ ಕೂಗುವದೆನಿತೊ 
ಹುಟ್ಟಿರುವ ರೆಂಜೆಯದು 
ಅಂತರದಿ ತೇಲುತಿದೆ 

ರೆಂಬೆಯಲಿ ಹುಟ್ಟಹುದು 
ಹುಟ್ಟನಲಿ ಜೇನಿಹುದು 
ಜೇನಿನಲಿ ಸವಿಯಿಹುದು 


೪೮೯ 


೪೯೦ 


ಶಿವಾನುಭವ, 


ಸವಿಯಲ್ಲಿ ಸುಧೆಯಿಹುದು 
ಅದು ಒಸರಿ ಇಳಿವಂತೆ 
ದೇವರಾಯನ ಕರುಣೆ 
ಹುಗಿಲು ಕೊರೆದಿಹುದಲ್ಲಿ 
ಹನಿಹನಿದು ಹನಿಯುತಿದೆ 
ಇತ್ತ ಈ ತೊಟ್ಟಿಲಲಿ 
ಅಮರಶಿಶು ಅಳುತಲಿದೆ 
ತಿನ್ನಲಿಕೆ ಬಾಯಿಹುದು 
ಅರಗಿಸಲು ಒಡಲಿಹುದು 
ಸಹಿಸಲಾಗದೆ ಅಳುತ 
ತೊಟ್ಟಿಲಲಿ ತೂಗುತಿದೆ 
ಇಂತಿರಲು ಆ ಅಮೃತ 
ತನ್ನಬಾಯಿಗೆ ಎಂದು 
ಎಂತು ಬೀಳುವದದನು 
ತಿಳಿಯುವದೆ ಆ ಕೂಸು? 
ಜೀಕು ಠಿಂತಿರಲಾಗ ಲೇಸು ಲೇಸು ॥ 


--ಸಿಂಪಿ ಲಿಂಗಣ. 
ಜಣ 





ಟೀಪುಃ-.- ಈ ಕವಿತೆಯಲ್ಲಿ ಬಂದ *ಹುಟ್ಟು' ಎಂಬುದು "ಜೇನು ಹುಟ್ಟು? 


ಎಂಬರ್ಥದಲ್ಲಿ ಉಪಯೋಗಿಸಿದೆ, 


ಬೌದ್ಧಧರ್ಮ. ೪೯೧ 


ಬೌದ್ಧಧರ್ಮ, 
(ಲೇಖಕ:-- ನೀರಪ್ಪ ಯಗಟ ಬಿ. ಏ. ಎಲ್‌. ಎಲ್‌ ಬಿ. ಹಾವೇರಿ.) 





ಬೌದ್ಧಧರ್ಮವು ಜಗತ್ತಿನ ಮುಖ್ಯ ಧರ್ಮಗಳಲ್ಲಿ ಒಂದಾಗಿರು 
ವದು. ಇದರ ಉಗಮವು ಭರತಖಂಡದಲ್ಲಿಯೇ ಆಯಿತು. ಆದರೆ 
ಈ ದೇಶದಲ್ಲಿ ಈಗ ಇದು. ನಾಮಶೇಷವಾಗಿರುವದು. ಈಗ ಇದು 
ತಿಬೇಟ್‌, ಚೈನಾ, ಜಪಾನ, ಸಿಲೋನ ದೇಶಗಳಲ್ಲಿ ಮುಖ್ಯ ಧರ್ಮ 
ವಾಗಿರುವದು. ಈ ಧರ್ಮ ಸ್ಥಾಪಕನು ಗೌತುಮಬುದ್ಧನು. ಇವನು 
ಕಪಿಲ ವಸ್ತುವೆಂಬ ಸಟ್ಟಣದಲ್ಲಿ ಮಾಯಾ ಮತ್ತು 1... 
ತಾಯಿತಂದೆಗಳ ಹೊಟ್ಟಿಯಲ್ಲಿ” ಕ್ರೈಸ್ತ ಪೂರ್ವ ೫೬೭ ರಲ್ಲಿ” ಜನ್ಮನೆ 
ದನು. ಶುದ್ಕೋದನನು ಶಾಕ್ಯವಂಶದ ರಾಜನಾಗಿದ್ದನು. Wi 
ಹುಟ್ಟಿದ ಏಳು ದಿನಗಳಲ್ಲಿಯೇ ಅವನ ತಾಯಿಯು ಮರಣಹೊಂದಿ 
ಚಳ ಈತನ ಮಲತಾಯಿಯು ಈತನನ್ನು ಜೋಪಾನ ಮಾಡಿದಳು. 
ಇವನು ಎಶೋಧರೆ ಎಂಬವಳನ್ನು ಲಗ್ನವಾದನು.  ರೋಹಿಲನೆಂಬ 
ಪುತ್ರಸಂತಾನವೂ ಆಯಿತು. ಬುದ್ಧನು ಚಿಕ್ಕವನಿರುವಾಗಲೇ ಜಗತ್ತಿ 
ನಲ್ಲೆಲ್ಲ ದುಃಖವು ಪಸರಿಸಿರುವದನ್ನು ನೋಡಿ ಬಹು ಕಳವಳಸಟ್ಟನು. 
ಮುಪ್ಪಿನಿಂದ ನಡುಬಾಗಿ ಕೋಲು ಊರುತ್ತ ಬರುತ್ತಿದ್ದ ಮನುಷ್ಯನ 
ಮತ್ತು ಮೃತನಾದ ಮನುಷ್ಯನ ದೃಶ್ಯವು ಇವನಿಗೆ ಗೋಚರವಾದಾಗ 
ಇವನ ದುಃಖವು ಮಿತಿಮೀರಿತು. ಆಗ ಅವನು ಜಗತ್ತು ಶಾಶ್ವತವ 
ಲ್ಲವೆಂದು ಭಾವಿಸಿದನು. ದುಃಖವನ್ನು ಅಳಿದುಹಾಕಲು ರಾಜ್ಯ ಸಂಪತ್ತು 
ಬಂಧುಬಳಗವನ್ನು ತ್ಯಾಜ್ಯ ಮಾಡಿ ಶಾಶ್ವತ ಶಾಂತಿಮಾರ್ಗವನ್ನು 
ಶೋಧಿಸಬೇಕೆಂದು ನಿರ್ಧರಿಸಿದನು. 


ಬುದ್ಧ ನು ಇ್ಬತ್ರೊಂಭತ್ತು ವಯಸ್ಸಿನವನಿರುವಾಗ ಅವನಿಗೆ ಸಂಪೂ 
ರ್ಣ ವೈರಾಗ್ಯವುಂಟಾಗಿ ಒಂದು ದಿನ ರಾತ್ರಿಯಲ್ಲಿ ಯಾರಿಗೂ ತಿಳಿಯ 
ದಂತೆ ನಿದ್ರೆಯಿಂದೆಚ್ಚ ತ್ತು ತನ್ನ ಐದು ಜನ "ಸ್ನೇಹಿತರೊಂದಿಗೆ ಕಾವಿಯ 
ವೇಷವನ್ನು ಹಾಕಿಕೊಂಡು ರಾಜಧಾನಿಯನ್ನು ಬಿಟ್ಟು ಹೊರಹೊರ 
ಟನು ಇದು ಸಾಧಾರಣವಾದ ತ್ಯಾಗವಲ್ಲ. ಆತನ ಪೃದಯ ಮನ 
ಸ್ಸುಗಳು ಸಂಪೂರ್ಣವಾಗಿ ಪಕ್ವವಾಗಿದ್ದವು. ವಿಧವಿಧವಾದ ರಾಜನ್ಯ 


೪೯೨ ಶಿವಾನುಭವ 


ಭವ, ಪಕ್ವಾನ್ನ ಮೃದುವಾದ ಕುತ್ತನಿಯ ಶಯನಗಳನ್ನು ತ್ಯಾಜ್ಯ 
ಮಾಡಿ ಮನೆ ಮನೆ ತಿರುಗಿ ತಿರಿದನ್ನವನ್ನೂ, ಉರುಬ:ದ ಹರಕು 
ಕಾನಿಯನ್ನೂ, ನೆಲವನ್ನೇ ಹಾಸಿಗೆಯನ್ನೂ ಮಾಡಿಕೊಂಡನ್ನು ಅಗಾ 
ಧವಾದ ವೈರಾಗ್ಯದ ದೃಷ್ಟಾಂತವಭನೇ? ಕೆಲವು ಕಾಲ ಹೀಗೆ ಸಂಚ 
ರಿಸುತ್ತ ಆತನು ಉರುವೆಲವೆಂಬ ಅರಣ್ಯವನ್ನು ಆಶ್ರಯಿಸಿದನು. ಅವನು 
ಸತ್ಯಶೋಧನೆಗಾಗಿ ಅನೇಕ ದಿನಗಳ ವರೆಗೆ ಉಪವಾಸವಿದ್ದು ಕಠಿಣವಾದ 
ತಪಸ್ಸು ಮಾಡಿದನು. ಆದರೂ ಸತ್ಯದ ಬೆಳಕು ಅವನಿಗೆ ಗೋಚರ 
ವಾಗಲಿಲ್ಲ. ಆಗ ಆತನು ಈ ಪದ್ಧತಿಯು ಸರಿಯಾದುದಲ್ಲವೆಂದು ಮನ 
ಗಂಡು ಧ್ಯಾನಮಾರ್ಗವನ್ನು ಸ್ವಿಕರಿಸಿದನು. ಬುದ್ಧನು ಒಂದು ಗಿಡದ 
ಅಡಿಯಲ್ಲಿ ಕುಳಿತು ಧ್ಯಾನ ಮಾಡಲುದ್ಯುಕ್ತನಾದನು. ಅನೇಕ ದಿನ 
ಗಳು ಧ್ಯಾನದಲ್ಲಿ ಕಳೆಯಲಾಗಿ ಒಂದು ದಿನ ಬುದ್ಧನಿಗೆ ಜ್ಞಾನಪ್ರಕಾ 
ಶವುಂಟಾಯಿತು. ಅವನ ಉದ್ದೇಶವು ಸಾಧ್ಯವಾಯಿತು. 


ಹೀಗೆ ಅವನಿಗೆ ಜ್ಞ್ವಾನೋದಯವುಂಟಾಗಲು ಆತನು ಅದನ್ನು 
ಜಗತ್ತಿನ ಮಾನವರಿಗೆ ಬೋಧಿಸಿವುದು ತನ್ನ ಕರ್ತವ್ಯವೆಂದು ತಿಳಿ 
ದನು. ಅವನ ಸೌಮ್ಯವಾದ ಮುಖಮುದ್ರೆಯು, ಆತನ ಗಾಂಭೀರ್ಯ 
ವಾದ ಜೀವಿತವು ಆತನ ಸರಳವಾದ ಪ್ರೇಮವು ಮತ್ತು ಗೂಢವಾದ 
ಉಪದೇಶಗಳು ಸ್ರೀಪುರುಷರ ಹೃದಯಗಳನ್ನು ಆಕರ್ಷಿಸಿದವು. ಅವನ 
ಪ್ರಥಮ ಶಿಸ್ಯಗೆಂದರೆ ಅವನ ಐದು ಜನ ಸ್ನೇಹಿತರು. ಕ್ರಮೇಣ ಅವನ 
ಶಿಷ್ಯವರ್ಗವು ಹೆಚ್ಚಾಗುತ್ತ ಹೋಯಿತು. ಅವರಲ್ಲಿ ಮುಖ್ಯರಾದವ 
ರೆಂದರೆ ಉಪಾಲ್ಕಿ ಕಂಶ್ಯಸ, ಆನಂದ ಮುಂತಾದವರು. ಬ್ರಾಹ್ಮಣರ 
ನೇಕರು ಬೌದ್ಧಧರ್ಮ ಸ್ವೀಕಾರ ಮಾಡಿದರು. ಒಂದು ಪ್ರೀ ಸನ್ಯಾಸಿ 
ವರ್ಗವೂ ಪ್ರಾರಂಭವಾಯಿತು. ಆತನ ಕಾಲದಲ್ಲಿ ಭಾರತದ ಧರ್ಮವು 
ಹೀನಾವಸ್ಥೆಯಲ್ಲಿದ್ದಿತು. ಒಂದುಕಡೆಯಲ್ಲಿ ಅನೇಕ ದೇವತೆಗಳ ಕಲ್ಪ 
ನೆಯೂ ಇನ್ನೊಂದು ಕಡೆ ಹಿಂಸಾಮಯವಾದ ಯಜ್ಞಗಳೂ ವರ್ಣಭೇದ 
ಜಾತಿಭೇದಗಳನ್ನು ಕಲ್ಪಿಸಿದ ಮನುಸ್ಮೃತಿಯಲ್ಲಿ ನಂಬಿಗೆಯೂ ಬುಡನ 
ಹೃದಯವನ್ನು ಭೇದಿಸಿದವು. ಅಂಧಶ್ರದ್ಧೆಯ ಮೂಲಕ ಮನುಷ್ಯನ 
ನೈತಿಕವೃತ್ತಿಗೆ ಕುಂದುಕೊರತೆಗಳುಂಟಾಗುವವು. ಧರ್ಮದ ಹೆಸರಿನಲಿ 
ಅನೇಕ ಪಾಪಗಳು ಘಟಿಸುತ್ತಿರುವದನ್ನು ನೋಡಿ ಬುದ್ಧನು ಪುರೋ 
ಹತರ ಸಹಾಯವಿಲ್ಲದೆ ಅಥವಾ ದೇವರಲ್ಲಿ ನಂಬಿಗೆಯಿಡಪಿ ನೋಕ 
A 


ಬೌದ್ಸಧರ್ಮ. ೪೯ 


ವನ್ನು ಸಂಪಾದಿಸಬಹುದೆಂದು ಹೇಳಿದನು. ಆದರಿಂದ ಅವನು ಮಾನವ 
ವರ್ಗದ ಯೋಗ್ಯತೆಯನ್ನೂ ನೈತಿಕ ನಿಯಮದ ಬೆರೆಯನ್ನೂ ಹೆಚ್ಚಿ 
ಸಿದನ್ನು ಬುದ್ಧನು ಜಗತ್ತಿನ ಕಾರಣವನ್ನು ವಿವರಿಸುವಾಗ ಕರ್ಮ 
ನಿಯಮದಿಂದ ವಿವರಿಸುವನಲ್ಲದೆ ದೇವರ ಸಹಾಯವು ಅವನಿಗೆ ಅವ 
ಶ್ಯುವಾಗಿಲ್ಲ. 


ಬುದ್ಧನು ಜನರ ಮೂಢನಂಬಿಕೆಯನ್ನು ನೋಡಿ ಅಸಮಾಧಾನ 
ಪಟ್ಟನು. ಪುರೋಹಿತರು ಜನರಲ್ಲಿ ಧರ್ಮದ ವಿಷಯದಲ್ಲಿ ಅಂಧಶ್ರದ್ಧೆ 
ಯನ್ನು ಹುಟ್ಟಿಸಿ ದ್ರಮ್ಯಸಂಪಾದಿಸುವದನ್ನು ಕಂಡು ವ್ಯಥೆಸಟ್ಟನು. ಜನರು 
ಆಗ ಅನೇಕ ದೇವತೆಗಳನ್ನು ಆರ:ಧನೆಮಾಡುತ್ತಿರುವದನ್ನೂ, ದೇವತೆ 
ಗಳು ತಮಗೆ ತೊಂದರೆ ಕೊಡಬಾರದೆಂದು ಅವರಿಗೆ ಅನೇಕ ಹವಿಕ್ಸು 
ಪೂಜೆ ಪುನಸ್ಕಾರಗಳನ್ನು ಅರ್ಥಿಸುತ್ತಿರುವದನ್ನೂ ಕಂಡು ಬುದ್ಧನು 
ಇಂತಹ ದೇವರನ್ನು ಮತ್ತು ವೇದಗಳನ್ನು ನಿರಾಕರಿಸಿದನು. ವೇದವು 
ದೇವೋಕ್ತವೆಂದು ನಂಬಲ್ಪಟ್ಟ ಗ್ರಂಥದ ಆಧಾರದ ಮೇಲಿಂದ ಅವನು 
ತನ್ನ ಧರ್ಮವನ್ನು ಸ್ಥಾಪಿಸಲು ಇಚ್ಛಿಸಲಿಲ್ಲ. ದೇವರ ಕೋಪವನ್ನು 
ಹೋಗಲಾಡಿಸಲು ಪ್ರಾರ್ಥನೆ ಮಾಡುವದರಿಂದ ಮೋಕ್ಷವು ಲಭಿಸು 
ವಡೆಂದು ಅವನು ನಂಬಲಿಲ್ಲ. ಸ್ವಕರ್ತವ್ಯದ ಯೋಗ್ಯತೆಯ ಮೇಲೂ 
ಉದಾತ್ತವಾದ ನೈತಿಕ ಥ್ಯೇಯದ ಮೇಲೂ, ವಿಚಾರಯುಕ್ತವಾದ 
ನಂಬಿಗೆಯ ತಳಹದಿಯ ಮೇಲೂ, ಅವನು ತನ್ನ ಧರ್ಮಮಂದಿರ 
ವನ್ನು ರಚಿಸಿದನು. ಮೋಕ್ಷವು ಪ್ರತಿಯೊಬ್ಬನ ಸದಾಚರಣೆಯ ಮನೇಲೂ 
ಸತ್ಯದ ಮೇಲೂ ಅವಲಂಬಿಸಿರುವದೆಂದು ಆತನ ನಂಬಿಗೆ. ಸತ್ಯವನ್ನು 
ಅರಿಯದಿರುವದೇ ದುಃಖದ ಕಾರಣವೆಂದು ಆತನು ಹೇಳಿದನು. ಬುದ್ಧನ 
ಕಾಲದಲ್ಲಿದ್ದ ಧರ್ಮದ ಮತ್ತು ಸಮಾಜದ ಸ್ಥಿತಿಗತಿಗಳೇ ವೀರಶ್ಛಿವ 
ಮತೋದ್ಧಾರಕನಾದ ಬಸವೇಶ್ವರನ ಕಾಲದಲ್ಲಿದ್ದವು. ಬುದ್ಧನಂತೆಯೇ 
ಬಸವಣ್ಣನವರು ಅನೇಕ ದೇವತೆಗಳಲ್ಲಿಯ ನಂಬಿಕೆಯನ್ನು ಪ್ರಬಲವಾಗಿ 
ನಿರಾಕರಿಸಿರುವನು. ವೇದದ ಮೂಗ ಕೋಯ್ಯುವೆ ಎಂದು ಮುಂತಾಗಿ 
ನಿಷ್ಠುರವಾಗಿ ಹೇಳಿರುವರು. ಬಸವಣ್ಣನವರು ತಮ್ಮ ಧರ್ಮಬೋಧೆ 
ಯಲ್ಲಿ ಮತ್ತು ಆಚರಣೆಯಲ್ಲಿ ದಯಾ, ಸರ್ವಸಮಾನತ್ವ, ನೀತಿಗಳಿಗೆ 
ಪ್ರಾಮುಖ್ಯತೆಯನ್ನು ಕೊಟ್ಟಿರುವರು. ಭರತಭೂಮಿಯಲ್ಲಿ ಧರ್ಮ, 
ನೀತಿಗಳಲ್ಲಿ ಯಥಾರ್ಥವಾದ ಬೋಧೆಯನ್ನು ಮಾಡಿ ಅಸದೃಶನಾದ 


೪೯೪ ಶಿವಾನ: ಭವ, 


ಕ್ರಾಂತಿಯನ್ನುಂಟು ಮಾಡಿದವಕೆಂದರೆ ಬುದ್ಧ ಬಸವರೀರ್ವರೀೇ ಹೊರತು 
ಮತ್ತಾರೂ ಇರುವದಿಲ್ಲ. 


ಬುದ್ಧ ನು ವಿಚಾರವಾದಿಯು. ರೈವೀ ಕಲ್ಪನೆಯ ಸಹಾಯವಿಲ್ಲದೆ 
ಆಧುನಿಕ 'ನಿಜ್ಞಾನವಾದಿಗಳ ಳಂತೆ ಸೃಷ್ಟಿ ಕ್ರಮವನ್ನು ಅರಿಯಲು ಈತನು 
ಇಚ್ಛಿ ಸಿದನು. ತರ್ಕದ ಆಧಾರದ ಮೇಲೆ ಧರ್ಮವನ್ನು ಸ್ಥಾಪಿಸಿದನು. 
ಬುದ್ಧನು ನಾಲ್ಕು ಸತ್ಯಮಾರ್ಗಗಳನ್ನು ಪ್ರತಿಪಾದಿಸಿದನು. ಜೀವಿತವು 
ದುಃಖಮಯವಾದದ್ದು. ಜನನ, ಜರಾ, ರೋಗ ಮತ್ತು ಮರಣಗಳು 
ದುಃಖಮಯವಾದವುಗಳು. ತೃಪ್ತಿ ಹೊಂದದ ಆಶೆಯು ಸಹ ದುಃಖಾ 
ಸ್ಪದವಾದದ್ದು. ಧಮ್ಮಸದದ ಗ್ರಂಥದಲ್ಲಿ ಬುದ್ಧನು ಹೀಗೆ ಹೇಳಿದ್ದಾನೆ. 
"ಸಮುದ್ರ ಮಧ್ಯದಲ್ಲಿ ಅಡಗಿ ಕುಳಿತರೂ, ಗಿರಿಕಂದರಗಳಲ್ಲಿ ಮರೆಮಾಜಿ 
ಕೊಂಡರೂ, ಆಕಾಶದಲ್ಲಿ ಸ:ಚರಿಸುತ್ತಿದ್ದರೂ ಮರಣವು ತನ್ಸದು. 
ಎಲ್ಲ ವಸ್ತುಗಳು ಹೆಸರಿಲ್ಲದಂತೆ ನಾಶನಾಗುವವು.” ಸಂಸಾರ sg 
ದಿಂದ ಪಾರಾಗಿ ನಿರ್ವಾಣವನ್ನು ಕೊಂದುವದೇ ಇದಕ್ಕೆ ಮುಖ್ಯೋ 
ಪಾಯವು. ಬೌದ್ಧಧರ್ಮವು ನೈತಿಕಮಾರ್ಗವನ್ನು ತೋರಿಸುವದ 
ರಿಂದಲೂ, ಜೀವಿತದ ಪರಿಪೂರ್ಣತೆಯನ್ನು ಬೋಧಿಸುತ್ತಿರುವದರಿಂದಲೂ 
ಇದಕ್ಕೆ ನಿರಾಶಾವಾದವೆಂದು ಹೆಸರಿಡಲು ಬರುವಂತಿಲ್ಲ. ಪಃಪಮಯ 
ವಾದ ಜೀವಿತವನ್ನು ತ್ಯಾಗಮಾಡಿ ಉತ್ತಮ ಜೀವಿತವೆಂದರೆ ಅರ್ಹತ 
ಸ್ಥಿತಿಯನ್ನ ಹೊಂದಬೇಕೆಂದು ಬುದ್ಧನು ಬೋಧಿಸುತ್ತಾನೆ. ಎಲ್ಲ 
ವಸ್ತುಗಳು ಕ್ಷಣಿಕವಾದ್ದರಿಂದ ಮತ್ತು ಕ್ಷಣಿಕ ವಸ್ತುಗಳನ್ನು ನಾವು 
ಆಪೇಕ್ಷೆಮಾಡುವದರಿಂದ ದುಃಖವು ಘಟಸುವದು. ಆಕೆಗಳ ಉತ್ಪತ್ತಿಗೆ 
ಅಜ್ಞಾನವೇ ಕಾರಣವು. ಜ್ಞಾನೋದಯವಾದ ಕೂಡಲೇ ದುಃಖವು ಇಲ್ಲ 
ದಂತಾಗುವದು. ಜೀವಿತವು. ದುಃಖವುಯವಾದುದೆಂಬ ತತ್ವವನ್ನು 
ಬುದ್ಧನು ಉಪನಿಷತ್ತಿನಿಂದಲೇ ಸ್ವೀಕರಿಸಿದನು. ಇವನು ಹೆರಾಕ್ಸೈಟಸ 
ನಂತೆ ಪ್ರಪಂಚವು ಅಸ್ಥಿ ತಾಕು ಪ್ರತಿಪಾದಿಸಿದನು. ಜಗತ್ತಿನ 
ಸ್ಥಿತಿಗೆ ಸಾರ್ವತಿ ಕವಾದ ಕಾರಣನಿಯಮನೆೇ (Zw of unt versal 
causation) Sd ಬುದ್ಧನು ಹೇಳುತ್ತಾನೆ. ಭಾರತೇಯರ 
ವಿಚಾಂಕ್ಸೇತ್ರದಲ್ಲಿ ಬುದ್ದ ನು ಪ್ರತಿಪಾದಿಸಿದ ಇದೊಂದು ಮಹತ್ವವಾದ 
ತತ್ವವಾಗಿದೆ. ಅಸ್ತಿತ್ವದಲ್ಲಿರುವ ಪ್ರತಿಯೊಂದು 


ವಸ್ತುವಿಗೂ ತ 
ಸ ಮತ್ತು RN 


ಬೌದ್ಧಧನ: ೯. ೪೯೫ 


ಉಸನಿಷತ್ತುಗಳು ಅಸ್ಥಿರವಾದ ಸೃಷ್ಟಿಯ: ತಳಹದಿಯಲ್ಲಿ ಸ್ಥಿರ 
ವಾದ ವಸ್ತುವಿದೆಯೆಂದು ಹೇಳುತ್ತವೆ. ಆದರೆ ಬೌದ್ಧ ಧರ್ಮವು ಇಂತಹ 
ಸ್ಥಿರವಾದ ವಸ್ತುವು ಜ್ಞಾನಕ್ಕೆ ಅಗಮ್ಯವಾಗಿರುವದರಿಂದ ಈ ವಿಷಯ 
ದಲ್ಲಿ ಮೌನವೃತ್ತಿಯುಳ್ಳದ್ದಾಗಿದೆ. ಇದರಿಂದ ಬೌದ್ಧಧರ್ಮವು ನಾಸ್ತಿಕ 
ಮತವೆಂದು ಹೇಳಲಾಗುವದಿಲ್ಲ ಉದಾನವೆ:ಬ ಗ್ರಂಥದಲ್ಲಿ ಬುದ್ಧನು 
ಹೀಗೆ ಹೇಳಿದ್ದಾನೆ. “ಓ ಭಿಕ್ಷುಗಳೇ ಸ್ವಮಂಭುವಾದ ಮತ್ತು ಅನಾದಿ 
ಯಾದ ವಸ್ತುವಿಲ್ಲದಿದ್ದರೆ ಈ ಅಸ್ಥಿರವಾದ ಜಗತ್ತಿನಿಂದ ಮೋಕ್ಷನೇ 
ಇಲ್ಲದಂತಾಗುವದು. ” ಜಗತ್ತು ಅಸ್ಥಿರವಾದದ್ದು. ಆದರೂ ಅದಕ್ಕೆ 
ಅಸ್ತಿತ್ವವುಂಟು. ದೇಹದಲ್ಲಿ ಕ್ಷಣಿಕವಾದ ಇಂದ್ರಿಯಗಳ ಹೊರತು ಶಾಶ್ಚ 
ತವಾದ ಯಾವ ವಸ್ತುವೂ ಇಲ್ಲ. ಬುದ್ಧನು ಆತ್ಮದ ವಿಷಯದಲ್ಲಿ 
ಮೌನವಾಗಿದ್ದಾನೆ. ಆತ್ಮನಿಲ್ಲವೆಂದು ಹೇಳಲು ಸಹ ಈತನು ಸಿದ್ಧ 
ನಿಲ್ಲ. ಶಾಶ್ವತವಾದ ಆತ್ಮವಿಲ್ಲದ ಹೊರತು ಇಂದ್ರಿಯಜ್ಞಾನ ಮತ್ತು 
ಸ್ಮರಣ ಕ್ರಿಯೆಗಳು ಅಸಂಭವವಾಗುವವೆಂದು ಶಂಕರಾಚಾರ್ಯನು 
ಕ್ಷಣಿಕವಾದವನ್ನು ನಿರಾಕರಿಸಿದ್ದಾನೆ. ಕ್ಷಣಿಕವಾದವು ನಿಜವಾಗಿದ್ದರೆ 
ನಿನ್ನೆ ಸಂಭವಿಸಿದ ವಿಷಯದ ನೆನಪು ನಮಗೆ ಆಗಲಾರದು. ಬೌದ್ಧ 
ತತ್ವದ ಪ್ರಕಾರ ದೇಹ, ಮನಸ್ಸುಗಳು ಒಂದನ್ನೊಂದು ಅವಲಂಬಿಸಿವೆ. 
ಸ್ಥೂಲವಿರುವದೆಲ್ಲ ರೂಸನೆಂತಲೂ, ಸೂಕ್ಷ್ಮವಾದುದೆಲ್ಲ ನಾಮವೆಂತಲೂ 
ಕರೆಯಲ್ಪಟ್ಟಿನೆ. ಇವೆರಡೂ ಏಕಕಾಲಕ್ಕೆ ಉದ್ಭವಿಸುವವು. ಹೇಗೆ 
ತತ್ತಿ ಇಲ್ಲದೆ ಕೋಳಿಯ ಮರಿಯು ಹುಟ್ಟುವದಿಲ್ಲವೋ ಹಾಗೆಯೇ 
ನಾಮವಿಲ್ಲದೆ ರೂಪವು ಉಂಟಾಗುವದಿಲ್ಲ. ಮನಸ್ಸು ಭೌತಿಕ ಸ್ವರೂ 
ಪವುಳ್ಳದು. ನಾಮರೂಪಗಳು ಅಥವಾ ಸ್ಥಂಧಗಳ: ಯಾವನವೆಂದರೆ-- 
(೧) ರೂಪ ಅಥಸಾ ಭೌತಿಕ ಗುಣಗಳು. (೨) ವೇದನಾ (Feeling) 
(೩) ಸಂಜ್ಞಾ (Perception). (೪) ಸಂಸ್ಕಾರಗಳು ಅಥವಾ ಮಾನ 
ಸಿಕ ಗುಣಗಳು ಮತ್ತು ಇಚ್ಛಾಶಕ್ತಿ, (೫) ವಿಜ್ಞಾನ ಅಥವಾ ಬುದ್ದಿ. 
ಇವೆಲ್ಲವು ಕೂಡಿ ಜೀವಾತ್ಮವನ್ನು ರಚಿಸಿವೆ. ಅರಿವು ಮೊದಲು ವಸ್ತು 
ನಿನ ಸಂಪರ್ಕವಾದಾಗ ಸಂಜ್ಞಾ, ವೇದನಾ ಮತ್ತು ಇಚ್ಛಾಶಕ್ತಿಗಳು 
ಉತ್ಸನ್ನವಾಗುವವೆಂದು ಬುದ್ಧಘೋಷನು ಹೇಳುತ್ತಾನೆ. ಶಬ್ದ, ಸ್ಪರ್ಶ 
ರೂಪ, ರಸ, ಗಂಧಗಳೆಂಬ ಇಂದ್ರಿಯ ವಿಷಯಗಳಿವೆ. ಕಣ್ಣು ಇಲ್ಲದ 
ಹೊರತು ಗೋಚರವಾದ ಜಗತ್ತು ಇರಲಾರದು. ಜಗತ್ತು ಇಂದ 
ಹೊರತು ನೋಡುವ ಕಣ್ಣು ಇರಲಾರದು. 


೪೯೬ ಶಿವಾನುಭವ, 


ಬೌದ್ಧತತ್ವದಲ್ಲಿ ಪಾರಮಾರ್ಥಿಕವಾದ ಆತ್ಮವಿಲ್ಲ. ಆದರೆ ಜನ್ಮ 
ದಿಂದ ಜನ್ಮಕ್ಕೆ ಹೋಗತಕ್ಕದ್ದು ವಿಜ್ಞಾನವೇ. ವಿಜ್ಞಾನವು ಶಾಶ್ವತ 
ವಾದ ವಸ್ತುವಿರದಿದ್ದರೂ ಇದು ಸ್ವತಂತ್ರವಾದ ಮಾನಸಿಕ ಸ್ಥಿತಿಯಾ 
ಗಿದೆ. ಸಂಬಂಧಾತ್ಮಕ ನಿಯಮದ ಪ್ರಕಾರ ವಸ್ತುಗಳು ಗೋಚರವಾ 
ದಾಗ ವಿಶಿಷ್ಟ ಕಲ್ಪನೆಗಳುಂಟಾಗುವವು. ಅರಿವು ಮೂರು ಸ್ಥಿತಿಗಳಿಂದ 
ಕೂಡಿದೆ. ಉತ್ಪತಿ, ್ಥಿತಿ ಅಥವಾ ವೃದ್ಧಿ, ಲಯ (ಭಂಗ). ಅರಿವು 
ಕ್ಷಣಿಕನಾದದ್ದೆಂದು ಬೌದ್ಧರ ಮತವು. ಎಚ್ಚರಿಕೆ ಇಲ್ಲದ (ವಿಧಿಮುತ್ತ) 
ಸ್ಥಿಕಿಯುಂಟೆಂದು ಇವರು ಗ್ರಹಿಸಿದರು. ಅರಿವು ಮತ್ತು ಅರಿನಿನ 
ಅಭಾವಗಳನ್ನು ಮನೋದ್ವಾರವು ವಿಭಾಗಿಸಿದೆ. ಪ್ರತಿಕ್ಷಣವೂ ನಾವು 
ಬದಲಾವಣೆ ಹೊಂದುತ್ತೇವೆ. ಆದಾಗ್ಯೂ ಹೆಳೆಯದಾದದ್ದು ನಮ್ಮ 
ಜೀವಿತದಲ್ಲಿ ಸೇರಿಕೊಂಡೇ ಇದೆ. ಅಜ್ಞಾನದಿಂದ ಸಂಸ್ಕಾರಗಳ್ಳೂ 
ಸಂಸ್ಕಾರಗಳಿಂದ ಅರಿವೂ, ಅರಿವಿನಿಂದ ನಾಮರೂಸಗಳೂ, ನಾಮ 
ರೂಪಗಳಿಂದ ಕಣ್ಣು, ಕೆವಿ ಮೂಗು, ನಾಲಿಗೆ, ದೇಹ ಅಥವಾ 
ಸ್ಪರ್ಶ ಮತ್ತು ಮನಸ್ಸು, ಈ ೩ಂದ್ರಿಯಗಳಿಂದ ಸಂಗವೂ ಸಂಗದಿಂದ 
ಇಂದ್ರಿಯಜ್ಞಾನವೂ, ಇಂದ್ರಿಯಜ್ಞಾನದಿಂದ ಕಾಮವೂ, ಕಾಮದಿಂದ 
ಸ್ನೇಹವೂ, ಸ್ನೇಹದಿಂದ ಸ್ಥಿತಿಯೂ, ಸ್ಥಿತಿಯಿಂದ ಜನನವೂ, ಜನ 
ನದಿಂದ ವಾರ್ಧಿಕ್ಯವೂ, ಮರಣ ದುಃಖಗಳೂ ಉಂಟಾಗುವವು. 
ಈ ವಿಧವಾದ ಕ್ರಮಕ್ಕೆ ಪ್ರತೀತ್ಯ ಸವನಿತ್ಪಾದವೆಂದು ಹೆಸರು. ಅಜ್ಜಾ 
ನಡ ನಾಶದಿಂದ ಸಂಸ್ಕಾರ, ನಾಮರೂಪ, ಜನ್ಮ ಮರಣ ದುಃಖಗಳ 
ನಾಶವಾಗುವದು. ಇದೇ ಮೋಕ್ಷಮಾರ್ಗವು. ಮನುಷ್ಯನು ಜನ್ಮಕ್ಕೆ 
ಬರುವದೇ ದೊಡ್ಡ ಪಾಪವು. ಅಸತ್ಯವಾದ ಚೀವಿತದ ಮೇಲೆ ಆಶೆಯ 
ನ್ನುಂಟುಮಾಡುವದು ಅವಿದ್ಯೆ ಅಥವಾ ಅಜ್ಞಾನವು. ಸಂಸ್ಕಾರವೆಂದರೆ 
ಕರ್ಮವು. ಕರ್ಮಾನುಸೂರವಾಗಿ ಮುಂದೆ ಸದ್ಗತಿ ಅಥವಾ ದುರ್ಗತಿ 
ಯುಂಬಾಗುವದು. ನಾವು ಸುಖವನ್ನು ಬಯಸುವದರಿಂದ ದುಃಖಕ್ಕೆ 
ಈಡಾಗುತ್ತೇವೆ. ಆಶೆಯನ್ನು ತೊರೆದಲ್ಲಿ ನಿರ್ವಾಣಭ್ರಂಟಬಾಗುವದು. 
ಅಜ್ಞಾನವು ಹೇಗೆ ಉದ್ಭವಿಸುವದರ ಕಾರಣವನ್ನು ಬೌದ್ದರು ಹೇಳಿರು 


ವದಿಲ್ಲ. ಅನಿದ್ಯೆಯು ಮೂಲವಸ್ತುವಿನ ಶಕ್ತಿಯಾಗಿದ್ದು ಮೂಲವಸ್ತುವಿ 


ನಿಂದ ಅನೇಕ ವಸ್ತುಗಳನ್ನು ಹುಟ್ಟಿಸುವಡೆಂದು ಇತ್ತೀಚಿನ ಬೌದ್ಧರಾದ 


ಅಶ್ವಘೋಷ, ವಸುಬಂಧು ಮುಂತಾದವರು ಹೇಳುತ್ತಾರೆ 
ರೆ, 


ಬೌದ್ಧಧರ್ಮ. ೪೯೭ 


ನಿರ್ವಾಣವನ್ನುಂಟುಮಾಡತಕ್ಕೆ ನಡತೆಯಲ್ಲವೂ ಒಳ್ಳೆಯದು. ಪುನ 
ರ್ಜನ್ಮಕ್ಕೆ ಕಾರಣನಾದ ಮತ್ತು ನಿರ್ನಾಣನನ್ನುಂಟುಮಾಡದ ನಡತೆ 
ಯೆಲ್ಲವೂ ಕೆಟ್ಟದು. ಮನುಷ್ಯನಿಗೆ ಒಳ್ಳೇದು ಇಲ್ಲವೆ ಕೆಟ್ಟದ್ದು ಮಾಡಲು 
ಇಚ್‌ ಸ್ವಾತಂತ್ರ್ಯವಿದೆ. ಬೌದ್ಧನೀತಿಯು ಅಥವಾ ಫಿರ್ವಾಣಮಾರ್ಗವು 
ಎಂಟು ವಿಧವಾಗಿದೆ. ನಿಜವಾದ ನಂಬಿಗೆ, ನಿಜವಾದ ಮೋಕ್ಸಾಸೇಕ್ಷೆ, 
ನಿಜವಾದ ಭಾಷಣ, ನಿಜವಾದ ವರ್ತನ, ನಿಜವಾದ ಜೀವನ, ನಿಜ 
ವಾದ ಪ್ರಯತ್ನ, ನಿಜವಾದ ಉದ್ದೇಶ ಮತ್ತು ನಿಜವಾದ ಆನಂದ. 
ತಸ್ಪು ನಂಬಿಗೆಯಿಂದ ತಪ್ಪು ಕೃತಿಯುಂಟಾಗುವದು. ಎಲ್ಲ ಪ್ರಾಣಿ 
ಗಳನ್ನು ತನ್ನಂತೆ ಭಾವಿಸುವದೇ ನೋಕ್ಸಾಪೇಕ್ಷೆಯಲ್ಲಿ ಸಮಾವೇಕವಾ 
ಗಿದೆ. ಚಾಡಿ, ನಿಂದೆ, ಕಠಿಣೋಕ್ತಿಗಳನ್ನಾಡದಿರುವದೇ ಸತ್ಯ ಭಾಷ 
ಣವು. ನಿಸ್ವಾರ್ಥವಾದ ಕಾರ್ಯವೇ ಸತ್ಯ ವರ್ತನವು. ಬುದ್ಧನು 
ಯಜ್ಞ, ಪ್ರಾರ್ಥನೆ, ಪೂಜೆಗಳಿಗೆ ಏನೂ ಮಹತ್ವ ಕೊಟ್ಟರುವದಿಲ್ಲ. 
«ಅಗ್ನಿಯನ್ನು ನೂರು ವರ್ಷ ಪ್ರಾರ್ಥಿಸುವದಕ್ಕಿಂತ ಧರ್ಮಿಷ್ಠನಾದ 
ಮನುಷ್ಯನನ್ನು ಗೌರವಿಸುವದು ಕ್ಷೇಮವು'' ಎಂದು ಬುದ್ಧನು ಹೇಳಿ 
ದನು. ಜೀವಿಗಳಲ್ಲಿ ಕಾರುಣ್ಯವೂ, ಅಹಿಂಸೆಯೂ ಉತ್ತಮವಾದ ಧರ್ಮ 
ಮಾರ್ಗಗಳಾಗಿವೆ. ಸತ್ಯ ವರ್ತನೆಯಿಂದ ಸತ್ಯು ಜೀವಿತವುಂಟಾಗು 
ವದು. ಸತ್ಯ ಜೀವಿತವೆಂದರೆ ಅನ್ಯಾಯ, ಮೋಸಗಳಿಲ್ಲದಿರುವಂತಹದ್ದು 
ಅಹಂಕಾರ ಮೊದಲಾದ ದುಪ್ಪವೃತ್ತಿಗಳನ್ನು ನಿಗ್ರಹಿಸುವದೇ ನಿಜನಾದ 
ಪ್ರಯತ್ನವು. ಪ್ರಜ್ಞಾ, ಧ್ಯಾನ ಮತ್ತು ಸಮಾಧಿಗಳು ಮಾನಸಿಕ ವೃತ್ತಿ 
ಗಳಾಗಿವೆ. ನಿರ್ವಾಣನೆಂದರೆ ಉತ್ಕೃಷ್ಟವಾದ ಸುಖ ಅಥವಾ ಆನಂ 
ದವು. ಸಂಪೂರ್ಣ ಜ್ಞಾನವನ್ನೂ, ಶಾಂತಿಯನ್ನೂ, ಆನೆಂದವನ್ನೂ 
ಮತ್ತು ಎಲ್ಲ ಜೀವಿಗಳೊಡನೆ ಐಕ್ಯ ಭಾವವನ್ನೂ ಹೊಂದುವದು ನಿರ್ನಾ 
ಣವು. ಒಳ್ಳೆಯದರ ಜ್ಞಾನವೇ ಸದ್ಗುಣವು. ಸದಾಚಾರವಿಲ್ಲದ ಹೊರತು 
ಧ್ಯಾನ, ಸಮಾಧಿಗಳು ಪೂರ್ಣ ಸ್ಥಿತಿಯನ್ನುಂಟು ಮಾಡಲಾರವು. 
ಬುದ್ಧನ ತಿಳುವಳಿಕೆಯ ಪ್ರಕಾರ ಪ್ರಸಂಚದ ತೊಡಕನ್ನು ಕತ್ತರಿಸು 
ವದು ಸನ್ಯಾಸವಾಗಿರದೆ ಅಹಂಕಾರ, ದ್ರವ್ಯ, ಕಾಮಗಳನ್ನು ತ್ಯಾಜ್ಯ 
ಮಾಡುವದಾಗಿತ್ತು. 


ಜನ್ಮದಿಂದ ಬ್ರಾಹ್ಮಣನಾಗಲಿ ಆಥವಾ ಅಂತ್ಯಜನಾಗಲಿ ಆಗಿರದೆ 
ಆಚರಣೆಯಿಂದ ಆಗುತ್ತಾನೆ. ಬುದ್ಧನ ಸಂಘದಲ್ಲಿ ಎಲ್ಲ ಜಾತಿಯವ 


6 


೪೯೮ ಶಿನಾನುಭನ. 


ರಿಗೂ ಆಶ್ರಯವು ದೊರೆಯಿತು. ಹೀಗೆ ಬುದ್ಧನು ಜಾತಿ ಪದ್ಧತಿಯನ್ನು 
ತೆಗೆದು ಹಾಕಲು ಯತ್ನಿಸಿದನು. ಪಶು ಯಜ್ಞವನ್ನು ಪ್ರತಿಪಾದಿಸುವ 
ವೇದ ಭಾಗವನ್ನು ಬುದ್ಧನು ನಿರಾಕರಿಸಿದನು. ನಮ್ಮ ಪೂರ್ವದ ಕರ್ಮವು 
ಸದ್ಯದ ಜೀವಿತದಲ್ಲಿ ಪರಿಣಾಮವನ್ನುಂಟು ಮಾಡುತ್ತಿರುವದು. ಹಿಂದಿನ 
ದುಷ್ಕರ್ಮದ ಪ್ರತಿಫಲವಾಗಿಯೇ ಈಗ ದುಃಖವನ್ನನುಭವಿಸುತ್ತೇವೆಂದು 
ತಿಳಿಯುವದು ನ್ಯಾಯವಾದದ್ದಲ್ಲದೆ ನಮ್ಮ ಹಳೇ ಸಾಲವನ್ನು ನಾವು 
ಈಗ ತೀರಿಸುತ್ತಿರುವೆನೆಂದು ಸಮಾಧಾನ ಹೊಂದಬೇಕಾಗಿದೆ. ಮನೋ 
ಥೈರ್ಯವಿಲ್ಲದ ಮನುಷ್ಯನು ದುಷ್ಕಾರ್ಯ ಮಾಡಿದರೆ ನರಕಕ್ಕೆ ಹೋಗ 
ಬಹುದು. ಆದರೆ ಸಾಧುವು ಅದೇ ದುಷ್ಕಾರ್ಯದಿಂದ ಸ್ವಲ್ಪು ದುಃಖ 
ವನ್ನನುಭವಿಸಿ ಪಾರಾಗಬಹುದು. ಯಾವನೊಬ್ಬ ವ್ಯಕ್ತಿಯ ಕರ್ಮ 
ಚಂತ್ರೆಯು ಅವನು ಹುಟ್ಟಿದಾಗಿನಿಂದ ಪ್ರಾರಂಭಿಸದೆ ಯುಗಯುಗಾಂ 
ತರದಿಂದ ನಡಿದಿರುತ್ತದೆ. ಕರ್ಮ ನಿಯಮವನ್ನು ವಶಮಾಡಿಕೊಳ್ಳಲು 
ವ್ಯಕ್ತಿಗೆ ಸ್ವಾತಂತ್ರ್ಯವಿದೆಯೆಂದು ಬುದ್ಧನು ಹೇಳುತ್ತಾನೆ. ಸದ್ಯದ 
ಜೀವಿತವು ಹಿಂದಿನ ಕರ್ಮದ ಮೇಲೆ ಅವಲಂಬಿಸಿದ್ದರೂ ಭವಿಷ್ಯ 
ಜೀವಿತವು ನಮ್ಮ ಇಚ್ಛೆಯನ್ನವಲಂಬಿಸಿದೆ. ಜೀವಿತದ ಚಕ್ರದಿಂದ 
ಪಾರಾಗಲು ನಾವು ಪುಣ್ಯ ಪಾಪಗಳನ್ನು ವಿರಿದ ಸ್ಥಿತಿಯನ್ನು ಹೊಂದ 
ಬೇಕು. ನೈತಿಕ ವರ್ತನವು ಧ್ಯೇಯವನ್ನು ಸಂಪಾದಿಸಲು ಸಾಧನ 
ವಾಗಿದೆ. ಧ್ಯೇಯವು ಕೈವಶವ:ದಾಗ ನೈತಿಕ ಕ್ರಿಯೆಯು ನಿಂತಂ 
ಹೋಗುವದು. ಮರಣವೆಂದರೆ ಜನ್ಮದ ಬೀಜವು. ನಮ್ಮ ಜೀವಿತ 
ಚಕ್ರದಲ್ಲಿ ಹೊಸ ಹೊಸ ಸುಸಂಧಿಗಳು ಲಭಿಸುವವು. ಆ ಸುಸಂಧಿ 
ಗಳ ಪ್ರಯೋಜನವನ್ನು ನಾವು ಪ್ರಯತ್ನ ಪೂರ್ವಕವಾಗಿ ತೆಗೆದುಕೊಂ 
ಡಲ್ಲಿ ನಮ್ಮ ಅದೃಷ್ಟವನ್ನು ನಾವು ತಿದ್ದಿಕೊಳ್ಳಬಹುದು. ಎಲ್ಲ ಜೀವ 


ಜಂತುಗಳು ಈ ಚಕ್ರವನ್ನು ಒಮ್ಮೆ ಮೇಲಾಗಿ ಮತ್ತೊಮ್ಮೆ ಕೆಳಗಾಗಿ 
ಸುತ್ತುತ್ತಿರುವವು, 


ಬುದ್ಧನು ಹಿಂದೂ ತತ್ವದಂತೆಯೇ ದುಷ್ಟರಿಗೆ ನರಕನನ್ನೂ, 
ಸಾಧುಗಳಿಗೆ ಸ್ವರ್ಗವನ್ನೂ, ಪರಿಸಕ್ಟವನ್ನು ಹೊಂದುವವರಿಗೆ ಪುನರ್ಜನ್ಮ 
ವನ್ನೂ ಕಲ್ಪಿಸಿದ್ದಾನೆ. ಪುನರ್ಜನ್ಮನೆಂದರೆ ಸತ್ತವನ ಆತ್ಮವು ಹೊಸ 
ದೇಹದಲ್ಲಿ ಬರುವದೆಂದು ಬೌದ್ಧರ ತತ್ವನಲ್ಲ. ಹೊಸದಾಗಿ ಹುಟ್ಟು 


ವದು ಹಿಂದಿನ ಜನ್ಮದ ಸೂಕ್ಷ್ಮ ಶರೀರವು ಅಥನಾ ವಿಚಾರಾಂಶವು. 


ಬೌದ್ಧಧರ್ಮ. ೪೯೯ 


ಈ ಸೂಕ್ಷ್ಮ ಶರೀರದ ಸಹಾಯವಿಲ್ಲದೆ. ಕರ್ಮನಿಯಮವು ಎನನ್ನೂ 
ಮಾಡಲು ಸಮರ್ಥವಾಗಿಲ್ಲ. ನಿರ್ವಾಣವನ್ನು ಹೊಂದಿದಾಗ ನಾವು 
ಕರ್ಮವನ್ನೂ ವಿಚಾರ ಅಥನಾ ವಿಜ್ಞಾನವನ್ನೂ ಮೀರಿರುತ್ತೇವೆ. ವ್ಯಕ್ತಿ 
ತ್ವವು ಅಳಿದುಹೋವಾಗ ದುಃಖಕ್ಕೆ ಆಸ್ಪದವೇ ಉಳಿಯುವದಿಲ್ಲ. ನಿರ್ವಾಣ 
ನೆಂದರೆ ಕಾಮ, ಕ್ರೋಧ, ದ್ವೇಷ ಮತ್ತು ಅಜ್ಞಾನಗಳ ನಾಶನೆಂದು 
ಬುದ್ಧನು ಹೇಳುತ್ತಾನೆ. ಪರಿನಿರ್ನಾಣವೆಂದರೆ ಪರಿಪೂರ್ಣತ್ವವನ್ನು 
ಅಥವಾ ಅರ್ಹತಸ್ಥಿತಿಯನ್ನು ಹೊಂದುವದು. ನಮ್ಮಲ್ಲಿಯ ವ್ಯಕ್ತಿತ್ವವು 
ಅಳಿದುಹೋಗಿ ವಿಶ್ವದೊಂದಿಗೆ ಸಮರಸವಾಗುವದೆಂದರ್ಥವು. ದೇವರು 
ಇರುವದಾದರೆ ಅವನು ಸತ್ಯಾಸತ್ಯ ಸುಖ, ದುಃಖಗಳ ಮೂಲಕಾರಣ 
ವಾಗಿರಬೇಕು. ಹೀಗಿದ್ದರೆ ಮನುಷ್ಯನಿಗೆ ಸ್ಟಾತಂತ್ರ್ಯವಿಲ್ಲದ ಹಾಗಾಗು 
ವದು. ಆತನು ದುಷ್ಕೃತಿಗೂ ದ.ಃ೩ಖಕ್ಕೂ ಕಾರಣನಾಗಿರದಿದ್ದರೆ ಅವನು 
ಸರ್ವ ಕಾರಣನಾಗಿರಲಾರನು. ಆತನು ತನ್ನ ದಯೆಯಿಂದ ದುಷ್ಟ 
ನನ್ನು ಸಾಧುವನ್ನಾಗಿ ಮಾಡಿದ್ದಾದರೆ ಮನುಷ್ಯನ ನೈತಿಕ ವೃತ್ತಿಯೇ 
ವ್ಯರ್ಥವಾಗುವದು. ಜಗತ್ತಿನಲ್ಲಿಯ ದುಃಖಕ್ಕೆ ಕಾರಣವನ್ನು ಹೇಳಲು 
ಕರ್ಮನಿಯಮವಲ್ಲದೆ ಬೇರೆ ಇಲ್ಲ. ನಮ್ಮನ್ನು ನಿರ್ಮಾಣಮಾಡುವ 
ವನು ದೇವರಲ್ಲ. ಕರ್ಮನಿಯಮವೇ ಕಾರಣವು. ಆದರೆ ಈ ನಿಯ 
ಮವು ದೇವರಿಂದ ನಿಯಂತ್ರಿತವಾದದ್ದೆಂಬದನ್ನು ಬುದ್ಧನು ಮರೆತನು. 


ಬೌದ್ಧ ಧರ್ಮವು ಪ್ರೇಮಪ್ರಾಧಾನ್ಯವಾಗಿದ್ದು ದರಿಂದ ಅನೇಕರನ್ನು 
ಆಕರ್ಷಿಸಿತು. ಬುದ್ಧನು ತೀರಿದ ೨೫೦ ವರ್ಷಗಳ ತರುವಾಯ ವತೌರ್ಯ 
ವಂಶದ ಚಕ್ರವರ್ತಿಯಾದ ಅಶೋಕನು ಬೌದ್ಧ ಧರ್ಮವನ್ನು ಸ್ವೀಕರಿ 
ಸಿದನು. ಈತನ ಪ್ರಯತ್ನದ ಮೂಲಕ ಬೌದ್ಧ ಧರ್ಮವು ಜಗತ್ತಿನ 
ಧರ್ಮವಾಗಿ ಪರಿಣಮಿಸಿತು. ಇವನು ಕಾಶ್ಮೀರದಿಂದ ಸಿಲೋನದ 
ವರೆಗೂ, ಈಜಿಸ್ನ ನೇಪಾಲ, ತಿಬೆಟ್ಟ, ಚೈನಾ, ಜಪಾನ, ಮಂಗೋ 
ಲಿಯಾ ಮುಂತಾದ ಕಡೆಗೂ ಬೋಧಕರನ್ನು ಕಳಿಸಿದ್ದಲ್ಲದೆ ಅನೇಕ 
ಸ್ಥಳಗಳಲ್ಲಿ ಶಿಲಾಶಾಸನಗಳನ್ನು ನಿಲ್ಲಿಸಿದನು. ಬುದ್ಧನ ಮೂಲಬೋಧನೆ 
ಯನ್ನೂ, ಸನ್ಯಾಸ ಪದ್ಧತಿಯನ್ನೂ ಪಾಲಿ ಭಾಷೆಯಲ್ಲಿ ಪ್ರತಿಪಾದಿಸಿದ 
ಬೌದ್ಧ ಪಂಥಕ್ಕೆ ಹೀನಯಾನನೆಂದು ಹೆಸರಾಯಿತು. ಕ್ರಿ. ಶ.೩೦೦ ರ 
ಸುಮಾರಕ್ಕೆ ಕೆಲವು ಬೌದ್ಧಸುಧಾರಕರು ಬುದ್ಧನ ಮೂರ್ತಿ ಪೂಜೆ 
ಯನ್ನೂ, ಭಕ್ತಿಮಾರ್ಗವನ್ನೂ ಸಂಸ್ಕೃತ ಭಾಷೆಯಲ್ಲಿ ಪ್ರತಿಪಾದಿಸಿದರು. 


೫೦೦ ಶಿವಾನುಭವ. 


ಈ ಪಂಥಕ್ಕೆ ಮಹಾಯಾನವೆಂದು ಹೆಸರುಂಟಾಯಿತು. ಇದು ಈವರೆಗೆ 
ನೇಪಾಳ ಮತ್ತು ಚೈನಾ ದೇಶಗಳಲ್ಲಿ ಪ್ರಾಮುಖ್ಯವಾಗಿದೆ, ಹೀನಯಾ 
ನವು ಸಿಲೋನ ಮತ್ತು ಬರಾ ದೇಶಗಳಲ್ಲಿ ಪ್ರಾಮುಖ್ಯವಾಗಿದೆ. 
ಹೀನಯಾನದ ಪಂಥವು ಎಲ್ಲ ವಸ್ತುಗಳು ಕ್ಷಣಿಕವೆಂದೂ, ವಿಚಾ 
ರಿಸುವ ಅಥವಾ ಅನುಭವಿಸುವ ವ್ಯಕ್ತಿಯರದೆ ಕೇವಲ ವಿಚಾರ ಮತ್ತು 
ಭಾವಗಳುಂಟಿಂದು ಹೇಳುತ್ತದೆ, ನಿರ್ವಾಣ ಅಥವಾ ಅರಿವಿನ ಅವ 
ಸಾನವೇ ಜೀವಿತದ ಧ್ಯೇಯವು. ಧ್ಯಾನದಿಂದ ನಿರ್ವಾಣವನ್ನು ಹೊಂದು 
ವದು ಪಶ್ರತಿಯೊಬ್ಬನಿಗೆ ಶಕ್ಯವಾಗಿದೆ. ಇದಕ್ಕೆ ದೇವರ ಸಹಾಯವು 
ಕಾರಣವಿಲ್ಲ. ಸಂಸಾರವನ್ನು ತ್ಯಾಗಮಾಡಿ ಏಕಾಂತವಾಸಮಾಡಬೇಕು. 
ಈ ಪಂಥವು ಅನೇಕ ದೇವತೆಗಳಿರುವದಾಗಿಯೂ, ಸ್ವರ್ಗ, ನರಕ, 
ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆಯನ್ನೂ ಪ್ರಕಟಿಸಿತು. 


ಮಹಾಯಾನ ಪಂಥವು ಸಂಸಾರ ತ್ಯಾಗಮಾಡಜೇಕೆಂದು ಹೇಳುವ 

ದಿಲ್ಲ. ಜಗತ್ತಿನ ಎಲ್ಲ ವಸ್ತುಗಳು ಒಂದೇ ಸತ್ಯವಸ ಸ್ತುವಿನ ರೂಪ ಪವಿದ್ದು 
ಅದನ್ನು ವರ್ಣಿಸಲು ಬರುವಂತಿಲ್ಲ. ಅವು ರೂಸಾಂತರವನ್ನಾಗಲಿ, 
ನಾಶವನ್ನಾಗಲಿ ಹೊಂದದೆ ಒಂದೇ ಆತ್ಮಸ್ತರೂಪವಾಗಿವೆ. ಮೂಲ 
ವಸ್ತುವು ಸ್ಹಯಂಭುವೂ, ಎಲ್ಲ ವಸ್ತುಗಳ ಆಧಾರವೂ ಆಗಿದೆ. ದೃಶ್ಯ 
ಜಗತ್ತು ನಿಜನಾದದ್ದಿರದೆ ಕನಸಿನ ಸ್ವರೂನದ್ದಾಗಿದೆ. ವಸ್ತುಗಳಿಗೆ 
ಮೂರು ಗುಣಗಳುಂಟು. (೧) ಉಪಾಧಿ, (೨) ರೂಪ ಮತ್ತು ಸ (೩) ಕ್ರಿಯೆ. 
ಮಡಿಕೆಯ.ಲ್ಲಿ ಮಣ್ಣ ಉಪಾಧಿಯ್ಕು ಆಕೃತಿಯು ರೂಪವು ಮತ್ತು 
ನೀರನ್ನು ಇಟ್ಟು ಕೊಂಡಿರುವದು ಅದರ ಕ್ರಿಯೆಯು. ಗ ಉಸಾ 
ಧಿಯು ಅವಿನಾತಿಯಾಗಿದ್ದು ರೂಸ ಕ್ರಿಯೆಗಳು ಬದಲಾವಣೆಗೆ ಆಸ್ಪದ 
ವಾಗಿವೆ. ಮೂಲ ವಸ್ತುವು ನಾಮ SE ಪ್ರಿಸಾಕವಾಗ. 
ಅನಿದ್ಯೆಯು ಜಗತ್ತಿನ ಕಾರಣವು. ಬುದ ನು ದೇವತೆಗಳಲ್ಲಿ ಶ್ರೇಷ್ಠನು, 
ಎಲ್ಲ ಪ್ರಾಣಿಗಳಲ್ಲಿ ಧರ್ಮಕಾಯ ಅಥವಾ 'ಶಾಶ್ವ ತವಸ ಸ್ತುವ್ಕೂ. ಸಂಜೆ 

ಹಟ ಮತ್ತು ನಿರ್ಮಾಣಕಾಯವೂ ಜಟ ನೈತಿಕ ಧ್ಯೇಯವು 
ಬೋಧಿಸತ್ವ € ಅಥವಾ ಪೂಣ ರ ಜ್ಞಾನವಾಗಿದೆ. ದಾನ, ವೀರ್ಯ, ಶೀಲ, 
ಕ್ಸಾಂತಿ, ಧ್ಯಾನ ಮತ್ತು ಪ್ರತಿಜ್ಞೆ, ಗಳು ನೈತಿಕ ತತ್ವ ಗಳಾಗಿವೆ. ಬುದ್ಧನ 
ಆಜ್ಞೆ HS ಮೋಕ್ಷಮಾರ್ಗವು. ಸ ಎಲ್ಲರಿಗೂ ಭಕ್ತಿ 
ಮೂಲಕ ಸಾಧ್ಯವಿದೆಯೆಂದು. ಈ ಪಂಥವು ಹೇಳಿತು. ಹೀನಯಾನ 


ಬೌದ್ಧಧರ್ಮ. ೫೦೧ 


ಪಂಥದಲ್ಲಿ ಸನ್ಯಾಸಿಗಳಾದ ಕೆಲವರಿಗೆ ಮಾತ್ರ ಮೋಕ್ಷವು ಸಾಧ್ಯವಿದೆ. 
ನಿರ್ನಾಣನೆಂದಕಿ ಪರಮಾತ್ಮನಲ್ಲಿ ಐಕ್ಯಹೊಂದುವದೆಂದು ಈ ಪಂಥದ 
ನಂಬಿಕೆ. ಹಳೇ ಬೌದ್ಧಧರ್ಮವು ದೇವರ ಮತ್ತು ಅಮರತ್ವದ 
ವಿಷಯದಲ್ಲಿ ನಿಶ್ಚಯವಾದ ನಂಬಿಕೆಯನ್ನು ಇಡದಿದ್ದರಿಂದಲೂ, 
ಕಾಲಾಂತರದಲ್ಲಿ ಬೌದ್ಧಧರ್ಮದಲ್ಲಿ ಅಂಧ ಶ್ರದ್ಧೆಯು ಬೆಳೆದದ್ದರಿಂದಲೂ, 
ಹೀನಯಾನ ಮಹಾಯಾನ ಪಂಥಗಳು ಹಿಂದೂ ದೇವತೆಗಳನ್ನು ಸ್ವೀಕ 
ರಿಸಿದ್ದರಿಂದಲೂ, ಹಿಂದುಗಳು ಬುದ್ಧನನ್ನು ವಿಷ್ಣುವಿನ ಅವತಾರವೆಂದು 
ತಿಳಿದದ್ದರಿಂದಲೂ ಬೌದ್ಧಧರ್ಮವು ಓಂದೂ ಧರ್ಮದಲ್ಲಿ ಬೆರೆತು ನಾಮ 
ಶೇಷನಾಗುವ ಪ್ರಸಂಗವುಂಟಾಯಿತು. ಬೌದ್ಧಧರ್ಮದಿಂದ ಹಿಂದೂ 
ಧರ್ಮವು ಅಹಿಂಸೆ ಅಥನಾ ಸರ್ವಪ್ರಾಣಿಗಳಲ್ಲಿ ದಯಾ ಬುದ್ಧಿಯನ್ನು 
ಕಲಿತುಕೊಂಡಿತು. ಕ 
ಹೀನಯಾನದಲ್ಲಿ ವೈಭಾಷಿಕ ಮತ್ತು ಸೌತ್ರಾಂತಿಕ ಎಂಬ ಎರಡು 
ಉಪಪಂಥಗಳುಂಟು. ಇವು ವಾಸ್ತವ್ಯವಾದ ಅಥವಾ ಸರ್ವಾಸ್ತಿ ವಾದ 
ವನ್ನು ಪ್ರತಿಪಾದಿಸುತ್ತವೆ. ಜಗತ್ತು ಸ್ವಯಂಭುವವಾದದ್ದೂ ದೇಶ, 
ಕಾಲಗಳಲ್ಲಿ ಇರುವಂತಹದೂ ಇದೆ. ಇದರಲ್ಲಿ ಮನಸ್ಸೂಸಹ ಉಳಿದ 
ಪ್ರಾಕೃತ ವಸ್ತುಗಳ ಸ್ಥಿತಿಯಲ್ಲಿಯೇ ಇದೆಯೆಂದು ಈ ಉಪವಪಂಥಗಳ 
ನಂಬಿಕೆಯು. ಮಹಾಯಾನದಲ್ಲಿ ಯೋಗಾಚಾರ ಮತ್ತು ಮಾಧ್ಯಮಿಕ 
ಎಂಬ ಎರಡು ಉಪಪಂಥಗಳುಂಟು. ಯೋಗಾಚಾರವು ಧ್ಯೇಯವಾದ 
ವನ್ನು ಪುರಸ್ಕಾರಮಾಡುತ್ತದೆ. ಇದು ವಿಚಾರವು ಸ್ವಯಂ ಕಿರ್ಮಾಣ 
ಶಕ್ತಿಯುಳ್ಳದ್ದೂ, ಸರ್ವಸೃಷ್ಟಿಕರ್ತೃವೂ, ನಿತೃವಸ್ತುವೂ ಆಗಿದೆಯೆಂದು 
ನಂಬುತ್ತದೆ. ಮಾಧ್ಯಮಿಕವು ಶೂನ್ಯವಾದ (Wihilism) ವಾಗಿದೆ. 
(೧) ವೈಭಾಷಿಕರು ಅನುಭವಕ್ಕೆ ಪ್ರಾಧಾನ್ಯಕೊಟ್ಟಿದ್ದಾರೆ. ವಸ್ತು 
ವಿನ ಪ್ರತ್ಯಕ್ಷ, ಸ್ಪರ್ಶದಿಂದಾದ ಜ್ಞಾನಕ್ಕೆ ಅನುಭವವೆಂದು ಹೆಸರು. 
ಬಾಹ್ಯ ಜಗತ್ತಿನ ಪ್ರತೃಕ್ಷ ಜ್ಞಾ ನನಿಲ್ಲೆಂಬದು ತಪ್ಪು. ಪ್ರತ್ಯಕ್ಷ ಜ್ಞಾನ 
ವಿರದಿದ್ದರೆ ಅನುಮಾನವೇ (111/67161160) ಹೊರಡದು. ಪ್ರಕೃತಿ ಮತ್ತು 
ಮನಸ್ಸು ಬೇರೆ ಬೇರೆ ವಸ್ತುಗಳೆಂದು ಇವರ ನಂಬಿಗೆ. ವಸ್ತುಗಳಿರು 
ವವೆಂದು ಮನಸ್ಸಿಗೆ ಅರಿಕೆಯುಂಟು. ಕಾರಣವು ಎಂದೂ ನಾಶವಾಗದೆ 
ಅದು ತನ್ನ ಸ್ಥಿತಿಯನ್ನು ಮಾರ್ಪಡಿಸಿ ಪರಿಣಾಮವನ್ನು ಹೊಂದಿದಾಗ 
ಹೆಸರಿನಲ್ಲಿ ಮಾತ್ರ ಬದಲಾವಣೆ ಹೊಂದುವದು. ಕೆಸರು ಕೊಡವಾದಾಗ 


೫೦೨ ಶಿವಾನುಭವ, 


ಕೆಸರೆಂಬ ಹೆಸರು ಹೋಗಿ ಕೊಡವೆಂಬ ಹೆಸರಾಗುತ್ತದೆ. ವಸ್ತುಗಳು 
ನಮ್ಮ ಇಂದ್ರಿಯ ಗೋಚರವಾದಾಗಲೂ ಸಹೆ ಅಸ್ತಿತ್ವದಲ್ಲಿರುತ್ತವೆ. 
ಪುದ್ಗಲ ಅಥವಾ ಆತ್ಮವು ನಮ್ಮ ದೇಹದ ಭೂತಗಳಿಂದ (Elements) 
ಪ್ರತ್ಯೇಕವಾಗಿಲ್ಲ. ವೈಭಾಷಿಕರು ಸೌತ್ರಾಂತಿಕರಂತೆಯೇ ವಸ್ತುಗಳನ್ನು 
ಬಾಹ್ಯ, ಅಭ್ಯಂತರ ಎಂದು ವಿಭಾಗಿಸಿದ್ದಾರೆ. ಬಾಹ್ಯ ವಸ್ತುಗಳಲ್ಲಿ 
ಭೂತ ಮತ್ತು ಭೂತಗಳಿಗೆ ಸಂಬಂಧಿಸಿದ ವಸ್ತುಗಳೆಂತಲೂ (ಭೌತಿಕ) 
ಅಭ್ಯಂತರ ವಸ್ತುಗಳಲ್ಲಿ ಚಿತ್ತ ಮತ್ತು ಚಿತ್ರಕ್ಕೆ ಸಂಬಂಧಿಸಿದ ವಸ್ತುಗ 
ಳೆಂತಲೂ ಗ್ರಹಿಸಿದ್ದಾರೆ. ನಾಲ್ಕು ಭೂತಗಳು ಮಾತ್ರ ಉಂಟು, ಭೂಮಿ, 
ನೀರು, ಬೆಂಕಿ, ಗಾಳಿ ಬಾಹ್ಯ ವಸ್ತುಗಳು ಅಣುಗಳ ಕೂಡುವಿಕೆಯಿಂ 
ದಾಗಿವೆ. ಅಣುವಿಗೆ ಆರು ಪಕ್ಕಗಳಿದ್ದಾಗ್ಯೂ ಅಣುವಿನಲ್ಲಿಯ ಸ್ಥಳವು 
ಅವಿಭಾಜ್ಯವಾಗಿದೆ. ಒಂದೇ ಅಣುವು ಕಾಣಿಸದಿದ್ದರೂ ಅಣುಗಳ ಸಮೂ 
ಹವು ದೃಷ್ಟಿಗೋಚರವಾಗಿದೆ. ಅಣುಗಳು ಒಂದರಲ್ಲೊಂದು ಪ್ರವೇಶಿ 
ಸಲಾರವು. ಪರಮಾಣುವು ರೂನ, ರಸ, ಗಂಧ್ಯ ಸ್ಪರ್ಶಗಳೆಂಬ ನಾಲ್ಕು 
ಗುಣಗಳುಳ್ಳದ್ದು. ಇದು ಪ್ರಥಕೃರಣಕ್ಕೆ ಆಸ್ಪದವಾಗಿಲ್ಲ. ಪರಮಾಣು 
ಗಳ ಸಮೂಹವು ಅಣುರೂಸವಾಗಿ ದೃಷ್ಟಿಗೋಚರವಾಗುವದು. ಎಲ್ಲ 
ಭೂತಗಳಲ್ಲಿ ಅಣುಗಳು ಭೂಮಿ, ನೀರು, ಬೆಂಕಿ, ಗಾಳಿಗಳಿಂದ ಸಹಿ 
ತವಾಗಿ ಒಂದೇ ಸ್ವರೂಪವಾಗಿವೆ, ಕಠಿಣ ಪದಾರ್ಥದಲ್ಲಿ ಭೂಮಿಯ 
ಅಂಶವೂ, ದ್ರವರೂಪ ಪ್ರವಾಹದಲ್ಲಿ ನೀರಿನ ಅಂಶವೂ, ಉರಿಯುವ 
ಅಗ್ನಿಯಲ್ಲಿ ಬೆಂಕಿಯ ಅಂಶವೂ, ಪ್ರಾಧಾನ್ಯವಾಗಿವೆ. ಸರ್ವಾಸ್ತಿವಾ 
ದಿಗಳು ಭಾಜನ ಲೋಕ ಅಥವಾ ವಸ್ತುಗಳ ಲೋಕನೆಂತಲೂ ಸತ್ವ 
ಲೋಕ ಅಥವಾ ಜೀವಿಗಳ ಲೋಕವೆಂತಲೂ ಎರಡು ಲೋಕಗಳ ಭೇದ 
ವನ್ನು ಮಾಡಿದ್ದಾರೆ. ಚಿತ್ತನಿಪ್ರಯುಕ್ತ ಧರ್ಮಗಳು ಘಟನಾತ್ಮಕ 
ಶಕ್ತಿಗಳಿದ್ದು ಪ್ರಾಪ್ತಿ, ಅಪ್ರಾಪ್ತಿಗಳಂತಹ ಪ್ರಕೃತಿ, ಮನಸ್ಸುಗಳಿಂದ 
ಬೇರೆಯಾಗಿವೆ. ಇವು ಮಾನಸಿಕ ಅಥವಾ ಪ್ರಾಕೃತಿಕ ಆಧಾರವನ್ನು 
ಹೊಂದಿದಾಗ ಪ್ರತ್ಯಕ್ಷ ಅಸ್ತಿತ್ವದಲ್ಲಿ ಬರುವವು. 

ಘಟನಾತ್ಮಕ ಭೂತಗಳು ಮೂರು (೧) ಆಕಾಶ-. ಇದು ಮೇರೆ 
ಯಿಲ್ಲದ್ದು, ಭೇದರಹಿತನಾದದ್ದು, ಸರ್ವ ;ವ್ಯಾಪಿಯಾದ ಸಹಜ ವಸ್ತು, 
ರೂಪವಿಲ್ಲದ್ದು ಮತ್ತು ಪ್ರಕೃತಿಸ್ವರೂಸವಿಲ್ಲದ್ದು. (೨) ಅಪ್ರತಿಸಂಖ್ಯಾ 
ನಿರೋಧವು ಧರ್ಮವನ್ನು ಅರಿಯದಿರುವದು, ಪ್ರತ್ಯುಯದ ಅಭಾವದಿಂದ 


ಬೌದ್ಭಧರ್ನು. ೫೦ತ್ಕಿ 


ಇದು ಉಂಟಾಗುವದಲ್ಲದೆ ಜ್ಞಾನದಿಂದ ಉಂಟಾಗುವದಿಲ್ಲ. ಒಂದೇ ವಸ್ತು 
ನಿನ ಮೇಲೆ ಅತ್ಯಂತ ಲಕ್ಷವನ್ನಿಟ್ಟ್ಬಾಗ ಇದು ಸಂಭವಿಸುವದು, (೩) ಪ್ರತಿ 
ಸಂಖ್ಯಾನಿರೋಧವು ಪಾರಮಾರ್ಥಿಕ ಜ್ಞಾನದ ಪರಿಸಸ್ತವನ್ನು ಹೊಂದು 
ವದು. ಇದು ಸರ್ವಾಸ್ತಿವಾದಿಗಳ ಅಂತಿಮಧ್ಯೇಯವು. ಮನಸ್ಸು 
(ಚಿತ್ತ) ಅಥವಾ ವಿಜ್ಞಾನವು ಅಂತರಿಂದ್ರಿಯವು. ವಿಜ್ಞಾನದ ಹೊರತು 
ಬೇರೆ ಅತ್ಮನಿಲ್ಲ, 

(೨) ಸೌತ್ರಾಂತಿಕರುಃ- ಮನೋಬಾಹಿರವಾದ ದೃಶ್ಯ ಜಗತ್ತಿನ 
ಅಸ್ತಿತ್ವವನ್ನು ಇವರು ಒಪ್ಪುತ್ತಾರೆ. ವಸ್ತುಗಳಿರದಿದ್ದರೆ ಅವು ಇಂದ್ರಿಯ 
ಗೋಚರವಾಗತ್ತಿರಲಿ. ಎಬ್ಲ ವಸ್ತುಗಳು ಕ್ಷಣಿಕವಾದವುಗಳು. ವಸ್ತು 
ಗಳ ಕಲ್ಪನೆಯು ಅಥವಾ ಚಿತ್ರವು ಮೊದಲು ಗೋಚರವಾಗುವದು. 
ಆನಂತರ ವಸ್ತುವನ್ನು ಅರಿತುಕೊಳ್ಳುತ್ತೇವೆಂದು ಇವರ ಗ್ರಹಿಕೆ, ಆದರೆ 
ಈ ' ಅಭಿಪ್ರಾಯವು ಆಧುನಿಕ ಮಾನಸಿಕಶಾಸ್ತ್ರಕ್ಕೆ ಸಮ್ಮತವಾಗಿರದೆ 
ನೈ ಭಾಷಿಕರು ವಸ್ತುವೇ ಮಾತ್ರ ಗೋಚರವಾಗುವದೆಂಬದು ಸಮಂಜ 
ಸವಾಗಿದೆ. ಇವರು ವೈಭಾಷಿಕರಂತೆ ಅಣುವಾದಿಗಳು. ಪರವತಾಣುವಿ 
ನಂತೆಯೇ ಆಕಾಶವಿದೆಯೆಂದು ಇವರ ಗ್ರಹಿಕೆ. ವೈಭಾಷಿಕ, ಮಾಧ್ಯ 
ವಿಕರ ವ್ಯತಿರಿಕ್ತವಾಗಿ ಅರಿವು ತನ್ನನ್ನೇ ಅರಿತುಕೊಳ್ಳಬಲ್ಲದೆಂದೂ, 
ನಾವು ಆತ್ಮಜ್ಞಾನವನ್ನು ಹೊಂದಬಲ್ಲೆನೆಂದೂ ಇವರು ಹೇಳುತ್ತಾರೆ. 
ಪ್ರಾಣಿಗಳು ಈಶ್ವರನಿಂದಾಗಲಿ, ಪುರುಷನಿಂದಾಗಲಿ ಅಥವಾ ಪ್ರಕೃತಿ 
ಯಿಂದಾಗಲಿ ಥಿರ್ಮಿತವಾಗಿಲ್ಲವೆಂದು ಯಶೋಮಿತ್ರನು ಹೇಳುತ್ತಾನೆ. 
ಕೆಲವು ಪ್ರಾಣಿಗಳು ಪಿಂಡಜ, ಕೆಲವು ಅಂಡಜ, ಕೆಲವು ಉದ್ಭಿಜ ಹೀಗೆ 
ನಾನಾ ವಿಧವಾಗಿರುವದರಿಂದ ಉತ್ಪತ್ತಿ ಕಾರಣವು ಅನೇಕಪ್ರಕಾರನಿದ್ದು 
ದೇವರು ಮುಖ್ಯ ಕಾರಣನಲ್ಲ. 


(೩) ಯೋಗಾಚಾರರುಃ- ಯೋಗ ಸಾಧನದಿಂದಲೇ ಪೂರ್ಣ 
ಸತ್ಯವು ಲಭಿಸುವದೆಂದು ಇವರ ಮತವು. ಬಾಹ್ಯ ಜಗತ್ತು ಮಿಥ್ಯವಾ 
ದದ್ದು. ಒಂದು ವೇಳೆ ಅದು ಇದ್ದರೂ ಅದನ್ನು ನಾವು ಅರಿತುಕೊಳ್ಳಲಾ 
ರೆವು. ಅರಿತುಕೊಳ್ಳತಕ್ಕ ವಸ್ತುಗಳೆಲ್ಲ ಇಂದ್ರಿಯಗಳ ಮೇಲೆ ಮುದ್ರಿತ 
ವಾದ ಕಲ್ಪನೆಗಳಾಗಿವೆ. ನಮ್ಮ ಸುತ್ತಲಿನ ಬಾಹ್ಯ ಜಗತ್ತು ನಮ್ಮ 
ಮಾನಸಿಕ ಕಲ್ಪನೆಯ ಹೊರತು ಮತ್ತೊಂದಿಲ್ಲ ಅದು ಮೋಡದಂತೆ 
ಹುಟ್ಟ ತೀವ್ರವಾಗಿ ಅದೃಶ್ಯೃವಾಗುವದು. ನಮ್ಮ ಕನಸುಗಳು ಕಲ್ಪನೆಗ 


೫೦೪ ಶಿನಾನುಭವ 


ಳಿಂದ ಕೂಡಿದ್ದು ವಸ್ತುಗಳ ಅವಶ್ಯವಿಲ್ಲದೆ ಹಿಂದಿನ ಮಾನಸಿಕ ಕಲ್ಪನೆ 
ಗಳಿಂದ ಉದಯವಾಗುತ್ತವೆ. ಇವರು ಜ್ಞಾನವಾದಿಗಳು. ಅರಿವು ಅಥವಾ 
ಜ್ಞಾನದ ಹೊರತು ಮತ್ತಾವದೂ ಇರುವದಿಲ್ಲ ಸರ್ವಂ ಬುದ್ಧಿಮಯಂ 
ಜಗತ್‌” ಅರಿವು ಬಾಹ್ಯ ವಸ್ತುಗಳ ಮೇಲೆ ಅವಲಂಬಿಸಿಂದೆ ಸ್ವಾವಲಂ 
ಬನವಾಗಿದೆಯೆಂದು ಇವರು ನಂಬುವದರಿಂದ ಇವರ ಮತವು ನಿರಾ 
ಲಂಬನವಾದನೆಂದು ಕರೆಯಲ್ಪಟ್ಟಿನೆ. ಸೌತ್ರಾಂತಿಕರು ವಾಸ್ತವ್ಯವಾದಿ 
ಗಳಿರುವಂತೆ ಯೋಗಾಚಾರರು ಥ್ಯೇಯವಾದಿಗಳಿದ್ದಾರೆ. (1delsts) 
ಅರಿವಿನ ಸಮೂಹಕ್ಕೆ ಆಲಯನಿಜ್ಞಾನವೆಂದು ಹೆಸರು. ಇದನ್ನು ಯೋಗಿ 
ಗಳು ಧ್ಯಾನದಿಂದ ಕಂಡುಹಿಡಿಯುತ್ತಾರೆ. ಇದು ಉತ್ಪತ್ತಿ, ಸ್ಥಿತಿ, ಲಯ 
ಗಳಿಂದ ರಹಿತವಾದದ್ದೆಂದು ಹೇಳಲ್ಪಟ್ಟದೆ. ಇದು ಎಲ್ಲ ಮನಸ್ಸುಗ 
ಳಲ್ಲಿಯ ಭಾವ ಮತ್ತು ಕಲ್ಪನೆಗಳ ಶಾಶ್ವತವಾದ ತಳಹೆದಿಯಾಗಿದೆ. 
ಜಗತ್ತಿನಲ್ಲಿಯ ಎಲ್ಲ ವಸ್ತುಗಳು ಇದರಲ್ಲಿ ಅಡಕವಾಗಿವೆ. ಅರಿವು ಒಂದೇ 
ನಿಜವಾದ ವಸ್ತುವು. ಸೃಷ್ಟಿಯ ವಸ್ತುಗಳು ಅರಿವಿನಿಂದಲೇ ಉತ್ಪತ್ತಿ 
ಯಾಗಿದ್ದು ಅರಿವಿನಲ್ಲಿಯೇ ಅಡಗುವವು. ದೇಶ ಕಾಲಗಳಲ್ಲಿರುವ ಜಗತ್ತು 
ನಮ್ಮ ಅಪೂರ್ಣ ಜ್ಞಾನದ ಮೂಲಕ ನಿಜವಾಗಿ ತೋರುತ್ತದೆ. ಅವಿ 
ದೈಯೇ ಈ ತೋರುವಿಕೆಗೆ ಕಾರಣವು. ಆಲಯವಿಜ್ಞಾನವು ವ್ಯಕ್ತಿವಿಶಿಷ್ಟ 
ವಾದದ್ದು. ಸರ್ವಾಂತರ್ಯಾಮಿಯಾದ ಮತ್ತು ಶುದ್ಧವಸ್ತುವು ತಥತಾ 
ಎಂದು ಕರೆಯಲ್ಪಟ್ಟಿದೆ. ತಥತಾದಿಂದ ಆಲಯವಿಜ್ಞಾನಕ್ಕೆ ಇಳಿದುಬಂ 
ದಾಗ ನಮಗೆ ಅರಿವು ಮತ್ತು ದೇಶ ಅಥವಾ ಸ್ಥಲವು ಲಭಿಸುವವು. 
ಸ್ಥಲಕ್ಕೆ ನಿಜವಾದ ಅಸ್ತಿತ್ವವಿಲ್ಲ. ಅವಿದ್ಯೆಯಮೂಲಕ ಅಂತರಂಗವೇ 
ಬಹಿರಂಗವಾಗಿ ತೋರುತ್ತದೆ. ನಮ್ಮಲ್ಲಿ ಅವಿದ್ಯೆಯಿರುವ ವರೆಗೆ ವ್ಯಕ್ತಿ 
ತ್ಚವಿರುವದು. ಮೋಕ್ಷಕ್ಕೆ ಜ್ಞಾನ ಮತ್ತು ಸದಾಚಾರಗಳು ಅವಶ್ಯವಾಗಿ 
ಬೇಕು. ಯೋಗ ಸಾಧನೆಯು ಆತ್ಮಜ್ಞಾನವನ್ನುಂಟುಮಾಡುವದು. 


(೪) ಮಾಧ್ಯಮಿಕರು-- ಮಾಧ್ಯಮಿಕತತ್ವವು ಬುದ್ಧನ ಬೋಧೆಯ 
ಆಧಾರದಿಂದ ಪ್ರಾರಂಭವಾದದ್ದು. ಬುದ್ಧನು ತನ್ನ ನೈತಿಕ ಬೋಧೆ 
ಯನ್ನು ಮಧ್ಯಮ ಮಾರ್ಗವೆಂದು ಕರೆದನು. ಜಗತ್ತು ಪ್ರಗತಿಯನ್ನು 
ಹೊಂದತಕ್ಕುದಾದುದರಿಂದ ಅದು ಪೂರ್ಣ ನಿಜವಾದುದಲ್ಲ. ಮನು 
ಷ್ಯನು ಮಾನಸಿಕ ಮತ್ತು ಪ್ರಾಕೃತಿಕ ಧರ್ಮಗಳ ಸಮೂಹವಾಗಿದ್ದಾನೆ. 
ಜಡವಸ್ತುವು ಪ್ರಾಕೃತಿಕ ಧರ್ಮಗಳ ಸಮೂಹವಾಗಿದೆ. ಧರ್ಮಗಳು 


ಬೌದ್ದ ಧರ್ಮ. ೫೦೫ 
[=] 


ಮಾತ್ರ ಅಸ್ತಿತ್ವದಲ್ಲಿವೆ. ಆದರೆ ಅವು ನಾಶವನ್ನು ಹೊಂದುವವು. 
ಪ್ರತಿಯೊಂದು ವಿಚಾರಕ್ಕೆ ಅದರ ಹಿಂದಿನ ವಿಚಾರವೇ ಕಾರಣವಾಗಿದೆ. 
ಯಾವ ವಸ್ತುವೂ ಸ್ಪತಂತ್ರವಾಗಿರದೆ ಮತ್ತೊಂದರ ಮೇಲೆ ಅವಲಂಬ 
ನವಾಗಿದೆ. ಒಂದು ವಸ್ತುವಿನ ಸತ್ಯವನ್ನು ವಿವರಿಸುವದು ಅಶಕ್ಯವೆಂದು 
ಹೇಳುವದಾದರೆ ಅಂತರಂಗದ ಆತ್ಮಗಳೂ ಬಹಿರಂಗದ ವಸ್ತುಗಳೂ 
ಅಸತ್ಯವಾಗುವವು. ಅರಿವಿನ ಮೂಲಕವಾಗಿಯೇ ಎಲ್ಲ ವಸ್ತುಗಳ ಅರಿ 
ಕೆಯಾಗುವದೆಂದು ಯೋಗಾಚಾರರು ಹೇಳುತ್ತಾರೆ. ಮಾಧ್ಯಮಿಕರ 
ಪ್ರತಿನಿಧಿಯಾದ ನಾಗಾರ್ಜುನನು ಈ ತತ್ವವನ್ನು ಸ್ವೀಕರಿಸಿದ್ದಾನೆ. ದೃಶ್ಯ 
ಜಗತ್ತು ತೋರುಮುಖನಾದುದೆಂದು ನಾಗಾರ್ಜುನನು ಹೇಳುತ್ತಾನೆ. 
ಘಟನಾತ್ಮಕ ವಸ್ತು ಗಳಿಗೆ ಸಂಸ್ಕೃತಗಳೆಂದು ಹೆಸರು. ವಸ್ತು ನಿನ ಸ್ಪ ಸೃಷ್ಟಿ ಪಾಯ 
ಕಾಲಕ್ಕೆ ವಸ ಸ್ತುವು ಸ್ಥಿತಿ, ಲಯಗಳಿಂದ ವಿರಹಿತವಾಗಿದ್ದರೆ ಅದಕ್ಕೆ. ಸಂಸ್ಕ 
ತವೆಂದು ಹೆಸಲುಂಬಾಗದು. ಆದರೂ ಮೂರೂ ಏಕಕಾಲಕ್ಕೆ ಇರಲಾ 
ರನು. ಭೂತ, ಭವಿಷ್ಯಗಳು ಫಿಶ್ಶಿತವಾದವುಗಳಲ್ಲ. ವರ್ತಮಾನಕಾಲ ವೇ 
ನಿಶ್ಚಿತವಾದದ್ದು, A ವರ್ತಮಾನಕಾಲವು ಭೂತ, ಭವಿಷ್ಯಗಳಿಂದ 
ಪ್ರತ್ಯೇಕವಾಗಿಲ್ಲ. ನಾವು ವಸ್ತುವನ್ನು ಅದರ ಗುಣಗಳ ಮೂಲಕವಾಗಿ 
ಆರಿತುಕೊಳ್ಳುತ್ತೇವೆ. ಗುಣಗಳು ಗೊತ್ತಾಗದಾಗ ವಸ್ತುವಿನ ಜ್ಞಾನ 


ವಾಗುವದಿಲ್ಲ. ಗುಣಗಳ ಹೊರ್ತಾಗಿ ವಸ್ತುವೇ ಇಲ್ಲ. ರೂಪ, ರಸ್ತ 
ಗಂಧ, ಮೃದು, ಕಠಿಣ ಮುಂತಾದ ಗುಣಗಳುಂಟು. ಯಾಕಂದರೆ 


ಇಂದ್ರಿಯಗಳಿನೆ. ಕಣ್ಣಿಲ್ಲವೆ ರೂಪವೂ, ಕೆವಿಯಿಲ್ಲದೆ ಶಬ್ದವೂ ಇರ 
ಆ ಕಃ ಗುಣಗಳು ಸ್ವತಂತ್ರವಾಗಿರದೆ ಇಂದ್ರಿಯಗಳನ್ನು ಅವಲಂಬಿ 
ಇವೆ. ಎಲ್ಲ ಗುಣಗಳು ಚ್‌ ತಿಖವಾಗಿದ್ದು ಯಾವ ವಸ್ತುವಿನಲ್ಲಿ 
ಈ ಗುಣಗಳು ನೆಲೆಸಿರುವವೋ ಆ ವಸ್ತುಗಳು ನಿಜನಾಗಿಲ್ಲ ನಮಗೆ. 
ಗುಣಗಳ ವಿಷಯದಲ್ಲಿ ಮಾತ್ರವೇ ಜ್ಞಾನವಿರುವದು. ವಸ್ತುವು ಗುಣ 
ಗಳ ಪರೋಕ್ಷ ಸಂಬಂಧವಿದ್ದು ಅರಿವಿನಿಂದ ನಿರ್ಮಿತವಾಗಿ ಅರಿವನ್ನು 


ಬಿಟ್ಟು ಇರಲಾರದು. ವಸ್ತುವು ಅದರ ಕಾರಣದಿಂದ ಕೂಡಿದೆ. ಬದೆ' 
ಲಾವಣೆಯ ಕ್ರಮವು ತಿಳೆಯಲಶಕ್ಯವಾಗಿದೆ. ಬಟ್ಟಿಯಾಗಲಿ ಅದರ 


ಲ್ಲಿಯ ಎಳೆಗಳಾಗಲಿ ಒಂದನ್ನು ಬಿಟ್ಟ ಒಂದು ಸ್ಪತಂತ್ರವಾಗಿಲ್ಲ. ಜಗ 
3ನ ಯಾವ ವಸ್ತುವೂ ಪೂರ್ಣ 'ಅಸ್ತಿತ್ವದಲ್ಲಿರಣೆ "ಒಂದಕ್ಕೊಂದರ 
ಸಂಬಂಧ ಮೂಲಕವ;ಗಿವೆ. ಅರಿವಿನ ತಿಗಳ ಹೊರತಾಗಿ ಆತ್ಮನೆಂ 


ಬದು ಇರುವದಿಲ್ಲ. ನೋಟಿನಿರದಿದ್ದರೆ ರೂಪವಿರಲಾರದು. ರೂಪಗ 
ಳಿರದಿದ್ದಕಿ ನೋಟಿನಿರಲಾರದು. ಒಂದೇ ವಸ್ತುವು ಅನೇಕರಿಗೆ ಅನೇಕ 
[A] 


ಣಿ 


41 


೫೦೬ ಶಿವಾನುಭವ 


ನಿಧವಾಗಿ ತೋರುತ್ತದೆ. ಮತ್ತು ಅದೇ ಒಬ್ಬನಿಗೆ ಬೇರೆ ಬೇರೆ ಕಾಲ 
ಗಳಲ್ಲಿ ಬೇರೆ ಬೇರೆಯಾಗಿ ತೋರುತ್ತದೆ. 

ನಮ್ಮ ಜ್ಞಾನವು ಭೇದವನ್ನು ಅವಲಂಬಿಸಿರುವದು. ಆಕಳು 
ಕುದುರೆಯಲ್ಲ, ಕುರಿಯಲ್ಲವೆಂದು ತಿಳಿಯುತ್ತೇನೆ. ಒಂದು ವಸ್ತುವಿನ 
ಸ್ವಸ್ಥಿತಿಯನ್ನು ತಿಳಿಯುವದು ಅಶಕ್ಯವು. ಎಲ್ಲ ವಸ್ತುಗಳು ಸಂಬಂಧಾರ್ಥ 
ದಲ್ಲಿ ತಿಳಿಯಲ್ಪಡುತ್ತವೆ. ಕನಸಿನಲ್ಲಿ ಕಂಡ ವಸ್ತುವು ಐಎಚ್ಚತ್ತಾಗ 
ಕಾಣುವದಿಲ್ಲ. ವಿಚಾರವು ಮತ್ತೊಂದು ವಿಚಾರವನ್ನೂ ಮತ್ತು ತನ್ನನ್ನೇ 
ತಾನು ಅರಿಯಲಾರದು. ಜ್ಞಾನನು ಅಶಕ್ಯವಾಗಿದೆ. ಈ ಪ್ರಕಾರ 
ನಾಗಾರ್ಜುನನ ತರ್ಕವಿದೆ. ಜಗತ್ತನ್ನು ಬಿಟ್ಟಿ ದೇವರಾಗಲಿ ದೇವ 
ರನ್ನು ಬಿಟ್ಟಿ ಜಗತ್ತಾಗಲಿ ಇರುವದಿಲ್ಲ. ಇನೆರಡೂ ತೋರಿಕೆಯ 
ವಸ್ತುಗಳು. ನಾಗಾರ್ಜುನನು ದೈವವಾದವನ್ನು ಖಂಡಿಸುತ್ತಿರುವನೇ 
ವಿನಹ ನಿಜವಾದ ದೇವರಲ್ಲಿ ನಂಬಿಕೆಯುಳ್ಳವನಿದ್ದಾನೆ. ಮೂಲತಃ 
ಸತ್ಯಾಸತ್ಯಗಳಲ್ಲಿ ಭೇದವಿಲ್ಲಿಂದು ಈತನು ಹೇಳುತ್ತಾನೆ. ಯಾವದೂ 
ನಿಜವಸ್ತುವು ಇಲ್ಲದ್ದರಿಂದ ತಪ್ಪು ತಿಳುವಳಿಕೆಯ ಸಂಭನವೇ ಇಲ್ಲ 
ವೆಂದು ಈತನ ಹೇಳಿಕೆ. ಜನನ, ಮರಣ, ಎಕತ್ತ, ಬಹುತ್ವನೆಂಬವು 
ಇಲ್ಲನೇ ಇಲ್ಲ. ಜಗತ್ತು ಗುಣಗಳ ಕಲ್ಪನೆಯ ಮತ್ತು ಸಂಬಂಧಗಳ 
ಹೊರತಾಗಿ ಮತ್ತೇನೂ ಇರುವದಿಲ್ಲ. ಜಗತ್ತು ಮಿಥ್ಯನಾದದ್ದು. ಕಾರ್ಯ 
ಕಾರಣಗಳ ಮೂಲಕವಾಗಿ ಜಗತ್ತು ನಮ್ಮ ದೃಷ್ಟಿಸಥಕ್ಕೆ ಬೀಳುವದು. 
ನಿತ್ಯವಸ್ತುವು ವರ್ಣನಾತೀತನೆಂದು ಈತನ ಹೇಳಿಕೆ. ಈತನು ಸತ್ಯವು 
ಪರ ಮತ್ತು ಅಸರ ಎಂದು ಎರಡು ಭೇದವುಳ್ಳದ್ದೆಂದು ಹೇಳುತ್ತಾನೆ. 
ಅಪರ ಸತ್ಯದಿಂದ ಪರವು ಸಾಧಿಸುವದು. ಪರದಿಂದ ನಿರ್ಮಾಣವು 
ಲಭಿಸುವದು. ಸಂವೃತಿಯು ಮನುಷ್ಯನ ಬುದ್ಧಿಯ ಪ್ರತಿಫಲವಾಗಿದೆ. 
ಇದು ಜಗತ್ತು ಮತ್ತು ಅದರ ತೋರುವಿಕೆಯ ಕಾರಣವಾಗಿದೆ, 
ಇದು ಸತ್ಯವನ್ನು ಮರೆಮಾಡುವದು. ಜಗತ್ತು ಶೂನ್ಯವಾದದ್ದು, 
ಅಂದರೆ ಅಸ್ತಿತ್ವವಿಲ್ಲದ್ದೆಂದು ಅರ್ಥವಲ್ಲ. ಕೇವಲ ತೋರಿಕೆಯದೆಂದರ್ಥವು. 
ಆದರೆ ಕೆಲವು ಮಾಧ್ಯಮಿಕರು ಜಗತ್ತಿನ ಅಸ್ತಿತ್ವನೇ ಇಲ್ಲನೆಂದು 
ಹೇಳುತ್ತಾರೆ.ಇದು ಪೂರ್ಣ ಶೂನ್ಯವಾದಕ್ಕೆ ತಕೃದ್ದಾಗಿಔ(Nihili5n0). 
ನಾಗಾರ್ಜುನನು ನಿತ್ಯವಸ್ತುವಿಗೆ ಶೂನ್ಯವೆಂದು ಕರೆದಾಗ ಅದು ವರ್ಣ 


ನಾತೀತವೆಂದು ಗೃಹಿಸಿದ್ದಾನೆ. ನಿರ್ನಾಣವುಂಟಾದ ಮೇಲೆ ಅಜ್ಞಾನ 
ನಾಶವಾಗುವದು. 3 


ಭಾ 


೨ಡೆ! 
ಕಾಲ್ಚಂಡೆ! 


ಜಯ! ಬಸವೇಶ. 
ದಾಟ *ಎನಿಶು-ಇನಿದು ಈ ಕನ್ನಡ ನುಡಿಯು '' ಎಂಬಂತೆ. 





(ಸಾರಂಗಾದಿ ತಾಳ.) 
ಜಯ! ಬಸವೇಶನ ಸುಂದರ ಪಾದವ 
ನಯ ವಿನಯದಿಂ ನೆನೆಯುತೆ ನಮಿಸುವೆ ಪಲ್ಲ) 


(೧) 
ಸತ್ಯಾಗ್ರಹೆಡೊಳು 
ಕೀರ್ತಿಯ ಹೊಂದಿದ 
ನಿತ್ಯಾನಂದದ 
ನಿಜವನು ತೋರಿದ 
ಧರ್ಮೋದ್ಧಾರಕ ಮಹಿಮಾ ಪುರುಷನ 


(೨) 
ಅಹಿಂಸಾವ್ರತವನು 
ಲೋಕಕೆ ಸಾರಿ 
ದಯಾಧರ್ಮದ 
ಕೀಲವನರುಹಿ 
ಜೇಶಠೋದ್ಧಾರವ ಗೈದಿಹ ಶರಣನ 
(೩) 
ಜಾತಿಯ ಭೇದದ, 
ಸೂತಕ ವಳುಕಿಸಿ 
ಸಮಾತಾ ವಾದನ 
ಜಗದೊಳು ಹೆಬ್ಬಿಸಿ 
ರಾಷ್ಟ್ರೋದ್ಧಾರವ ಗೈದಿ ಮಹಾತ್ಮನ 


ಆನಂದಕವಿ ಕುರುಗುಂದ. 





೫೦೮ ಶಿವಾನಂಭವ, 


ಕೇಂದ್ರಕಿರಣಾನಲಿ 
(ಜ್ಲಾನಮಯ ನಿಂದ) 


— ಆಸ್ರು... ಆರಾಪಾರಾಲ 


ಮನುಷ್ಯನಿಗೆ ಏನಾದರೂ ವಿಶ್ರಾಂತಿ, ಉಚ್ಚೆ ವಿಚಾರಗಳು 
ಬೇಕೋ ಹೇಗೆ ಅಥವಾ ಬಾಹ್ಯವಸ್ತುಗಳನ್ನು ಸಮನಾಗಿ ಹಂಚಿಕೊಳ್ಳುವದ 
ರಲ್ಲಿಯೇ ಸರ್ವಸ್ವವೋ? ರೊಟ್ಟಿಯನ್ನು ದೊರಕಿಸಿಕೊಡುವ ಭರದಲ್ಲಿ 
ಮುಂದಿನ ಉನ್ನತಿಯನ್ನು ಸಾಧಿಸುವ ಶಾಸ್ತ್ರವನ್ನು ನಿರುಪಯೋಗಿ 
ಯೆಂದು ಹಳಿಯುವದೇನು? 


ನಮ್ಮ ಕಡೆಗೆ ನಾವು ದುರ್ಲಕ್ಷಿದಿಂದಿರುವ ವರಿಗೆ, ಮತ್ತು ನಮ್ಮ 
ಸುಧಾರಕರು ನಾವೇ ಆಗದ ವರೆಗೆ, ಜಗತ್ತಿನಲ್ಲಿಯ ಎಲ್ಲ ಸುಧಾರಕರು 
ಕೂಡಿಯೂ ನಮ್ಮನ್ನು ಉದ್ದಾರಮಾಡಲಾರರು. ಇಂದಿನ ವರೆಗೆ ಲಕ್ಸಾ 
ವಧಿ ಶ್ರೇಷ್ಠ ಉನದೇಶಕರಾದರೂ ಜಗತ್ತು ಹಾಗೆಯೇ ಉಳಿದದ್ದಕ್ಕೆ ಈ 
ಆತ್ಮನಿಮುಖತೆಯೇ ಕಾರಣವು. ಶ್ರೇಷ್ಠ ಪುರುಷರು ಏನಾದರೂ ಕಲಿಸ 
ಬಂದರೆ ಅವರನ್ನೇ ಸುಧಾರಿಸುವದಕ್ಕೆ ಹೊರಡುವ ಸ್ವಯಂಮನ್ಯ ಈ 
ಹುಟ್ಟು ಸುಧಾರಕರ ರೀತಿಯು ಯಾವ ಉನ್ನತಿಯನ್ನು ತಾನೇ 
ಸಾಧಿಸಬಲ್ಲದು? ಸಾರಾಂಶ, ಸ್ಟೋನ್ನತಿಯನ್ನು ಬದಿಗಿಟ್ಟು ಒಬ್ಬರೊ 
ಬ್ಬರ ಉನ್ನತಿಯನ್ನು ಒಬ್ಬರೊಬ್ಬರು ಮಾಡಲಿಕ್ಕೆ ಹೊರಟರೆ ಯಾರದೂ 
ಉದ್ಭಾರವಾಗದೆ ಪರಸ್ಪರ ಕಲಹಕ್ಕೆ ಮಾತ್ರ ಕಾರಣವಾಗುನದು. 


ಇಬ್ಬರು ಹೆಣ್ಣುಮಕ್ಕಳು "ನಿನ್ನ ಹೆರಳು ನಾನು ಹಾಕುತ್ತೇನೆ, ನನ್ನ 
ಹೆರಳು ನೀನು ಹಾಕು: ಎಂದು ಮಾತನಾಡಿಕೊಂಡು ಆ ಪ್ರಕಾರ 


ಮಾಡುವರು. ಪ್ರಸ್ತುತ ಸುಧಾರಣೆಯು ಈ ರೀತಿಯ ಪರಸ್ಪರ ಸಹ 
ಕಾರದಿಂದಲೇ ಶಕ್ಕವು. 


ಭೌತಿಕ ಸುಧಾರಣೆಯಿಂದ, ಎಂದರೆ ನದಿಗೆ ಭವ್ಯ ಪೂಲುಗಳು, 
ಇರಲು ಸುಂದರ ಪ್ರಾಸಾದಗಳು, ಇಂಥವುಗಳನ್ನು ನಿರ್ಮಿಸಿದ ಮಾತ್ರಕ್ಕೆ 
ಅಂತಃಕರಣೋದಿತ ಪ್ರೇಮದ ಅವಶ್ಯಕತೆಯು ಎಂದಾದರೂ ಕಡಿಮೆ 
ಯಾಗುವದೇ? ವರ್ತಮಾನಪತ್ರಗಳಲ್ಲಿ ದೊಡ್ಡ ಅಕ್ಷರಗಳಿಂದ ತೋರಿಸ 


ಕೇಂದ್ರಕಿರಣಾವಲಿ, ೫೦೯ 


ಲ್ಪಡುವ ಬಾಹ್ಯ ಉಸಚಾರದ ಸಭೆಗಳು, ಭಾಷಣಗಳು, ಕ್ರುಂತಿವಾದ 
ಗಳು ಭವ್ಯವಾಗಿ ಕಂಡರೂ ಸತ್ಯಸೃಷ್ಟಿಯಲ್ಲಿ ಪ್ರೇಮಳತೆ, ಐಕ್ಯ 
ಭಾವದ ವರ್ತನೆ ಇವೇ ಎಲ್ಲಕ್ಕಿಂತ ಹೆಚ್ಚು ಸಮಾಧಾನವನ್ನೊದಗಿ 
ಸುವವು. 


ಸಮುದ್ರವು ಧಡ್‌ ಧಡ್‌ ಎಂದು ಬಹು ದೂರ ಕೇಳುವಂತೆ ಕೂಗಿ 
ಕರೆಯುವದು. ಅಲ್ಲಿ ನೋಡಲು ವಿಪುಲ ಸ್ವಚ್ಛ ನೀರಿನ ಸಂಚಯವೂ 
ಇರುವದು. ಆದರೆ ಸಮೀಪಕ್ಕೆ ಹೋದವರ ನೀರಡಿಕೆಯನ್ನು ಅದು 
ದೂರಮಾಡಬನ್ಲದೋ? ಆದರೆ ಅಡೇ ಶಾಂತ ನೀಶಬ್ದವಾಗಿ ರುುಳು 
ರುಳನೆ ಹರಿಯುವ ರುರಿಯು ತಾನಲ್ಪನಾಗಿದ್ದರೂ ತನ್ನ ಸ್ವಚ್ಛ 
ನೀರಿನಿಂದ ನೀರಡಿಕೆಯನ್ನು ತಣಿಸುವದು. 


ಹೀಗೆಯೇ ಸುಧಾರಕನ ನಿಯತನತ್ರಗಳಲ್ಲಿಯ ವ.ತ್ತು ಸಭೆ 
ಗಳಲ್ಲಿಯ ಗರ್ಜನೆಯನ್ನು ಕೇಳಿ ತಣಿಯುವ ಆಶೆಯಿಂದ ಅವನ ಹತ್ತಿರ 
ಹೋದಲ್ಲಿ ಕಷ್ಟ ಹೊಂದುವನು ನಿಶ್ಚಯವು. ಅವನು ನಿನ್ಮುತಸ್ಪುಗಳನ್ನೇ 
ದೊಡ್ಡವು ಮಾಡಿಕೋರಿಸುತ್ತ ನಿಮ್ಮ ಬೆರಳನ್ನೇ ನಿಮ್ಮ ಕಣ್ಣುಗಳಲ್ಲಿ 
ಆಡಿಸಿದರೆ ಮುಗಿಯಿತು ಅವನ ಕೆಲಸ! ಇಂಥವನಿಂದ ಸುಧಾರಣೆ 
ಯಾಗದು. 


೫೧೦ 


ತಾ॥ ೧೧-೬-೩೮ 
ಮಧ್ಯರಾತ್ರೆಯಲ್ಲಿ 


ಶಿವಾನುಭವ 


- 
ಕಾ ಲ್ಚಂಡೆ [ 
( Foot-ball ) 





ಕಾಲ್ವಂಡಿ! ಓ ಪುಟವ ಕಾಲ್ಪಂಡೆ, ನಿನ್ನವ 
ಸೈೆಗೆ, ಅಯ್ಯೊ! ಬಗೆಯು ಮರಗುತಲಿಹುದು! ಗುರಿಯಿಲ್ಲ! 
ಗತಿಯಿಲ್ಲ! ಸ್ವಂತಜೀವನವಿಲ್ಲ! ಆತ್ಮದುಸಿ- 
ರೂ ಇಲ್ಲ! ಆದರೂ ಪುಟಿಯುತಿಹೆ! ಹಾರುತಿಹೆ! 
ಏತರ್ಕೆ? ಏತರ್ಕೆ? ಓ ಸರಾಲಂಬಿಯೇ! 
ನಿನಗೆ ಜೀವವ ನೀಡಿ,. ನಿನ್ನ ಹೊಟ್ಟಿಯ ತುಂಬು- 
ತಿಹರೇಕೆ? ಏತರ್ಕೆ? ತಮ್ಮ ಬಲವರ್ಧನಕೆ! 
ತಮ್ಮ, ಸುಖಸಂತಸಕೆ!' ತಮ್ಮ ಗುರಿ ತಲುಪಲ್ವಿ!' 


ನೀ ಮಾತ್ರ, ನಿನ್ನ ಪಥಧ್ಯೇಯಗಳ ಆರುಹು-ಸರ- 
ವೆಗಳಿರದೆ;' ಸಿಕ್ಕಸಿಕ್ಕವಕೊದೆತಗಳ ಸಹಿಸು- 
ತಲೆಯುತಿಹೆ! ಆ ಹೊಟ್ಟಿಯೊಂದನೇ ನೋಡುತಿಹೆ! 
ಆದೊಡೇಂ?' ಅವರಾಶ್ರಯವು ರ್‌ ಅಯ್ಯಯ್ಯೊ! 
ನಿನ್ನ ಗತಿಯೇನಹುದು? ಗತಜೀವಿಯಾಗಿ, ಹಾ! 
ಬೀಳ್ವೆ ನೀ ಮಣ್ಣೂಡಿ! ಚಿಃ। ಸರಾಲಂಬನೆಯೆ! 


-- ಈಶ್ವರ ಸಣಕಲ್ಲ, 


೫೭ 


ಷಟ್‌ಸ್ಥಲಗಳು, 
ನಿವರಣೆಃ - ಕೆಳಗಿನ ವಚನದಲ್ಲಿ ವಚನಕಾರನು ಷಟಸ್ಸಲಗಳೆ 
ರೂಪನ್ನು ಏವರಿಸಿದ್ದಾನೆ. ಈ ಸ್ವರೂಸನ್ನು ಅವನು ಇಲ್ಲಿ ನೈತಿಕ 
ಪ್ಟಿಯಿಂದ ವಿವೇಚಿಸಿದ್ದಾನೆ. ಹೀಗೆ ವರ್ತಿಸದೆ ಇದ್ದ ಜಂಗಮರನ್ನು 
ಅವನು ಈ ವಚನದ ಕಡೆಯಲ್ಲಿ ಟೀಕಿಸಿದ್ದಾನೆ. 


ನಚನಗಳು. 

೨೨. ಅಯ್ಯಾ ಇದ್ದುದ ವಂಚನೆ ಮಾಡದೆ ಇಲ್ಲದುವೆ ಕಡವ 
ಮಾಡದೆ ಪರರ ಕಾಡಿ ಬೇಡಿ ತಂದು ದಾಸೋಹವ ಮಾಡದೆ, ತನ್ನ 
ಬೇಡಿದವರಿಗೆ ಇಲ್ಲೆನ್ನದಿಹುಡೇ ಭಕ್ತಸ್ಥಲ. ಜಿಹ್ವೇಂದ್ರಿಯ ಗುಹ್ಯೇಂದ್ರಿಯ 
ಮೊದಲಾದ ಸಕಲ ಸಂಸಾರ ವಿಷಯದಲ್ಲಿ ಮನ ಮಗ್ಗವಾಗದಿಹುದೇ 
ಮಹೇಶ್ವರಶ್ಕ್ಚಲ. ಲಾಂಛನವ ಧರಿಸಿ ಕಾಂಚನಕ್ಕೆ ಕೈಯ್ಯೊಡ್ಡಿ ಬೇಡುವ 
ಪಂಚ ಮಹಾಪಾತಕರಲ್ಲಿ ಪಾದೋದಕ ಪ್ರಸಾದವ ತೆಗೆದುಕೊಳ್ಳದಿ 
ಹುದೇ ಪ್ರಸಾದಿಸ್ಥಲ. ತನ್ನ ತಾನರಿಯದ ಭಿನ್ನಜ್ಞಾನ ಕ್ರಿಯಿಂದಾ 
ಚರಿಸುವ ನರಗುರಿಗಳಿಗೆ ನಮಸ್ಕರಿಸದೆ ಪರಲೋಕದ ಫಲನದವಿಗಿಚ್ಛೈ 
ಸದಿಹುದೇ ಪ್ರಾಣಲಿಂಗಿಸ್ಥಲ. ಇಹಲೋಕದ ಜಡ ಸಂಸಾರಿಗಳ 
ಸಂಗವ ಜರಿದು ಗುರುಲಿಂಗಜಂಗಮ ಮೂಲವಾದ ಬಾಹ್ಯಕ್ರಿಗಳ 
ಮರೆದು ಜನನಮರಣಂಗಳಿಲ್ಲದಿಹುದೇ ಶರಣಸ್ಥಲ. ಅರಿಸಡ್ವರ್ಗಂಗಳ 
ತೊರೆಯದ ಷಡ್ವಿಧ ಲಿಂಗಾಂಗಸಮರಸವನರಿಯದ ಮಂಗಹೊಲೆ ಮಾದಿ 
ಗರ ಸಂಗವ ತೊರೆದು ತಾನಿದಿರೆಂಬುವನರಿಯದೆ ಇಹುದೇ ಐಕ್ಯಸ್ಥಲ, 
ತಾನಾಗಿ ಕೊಟ್ಟಿರೆ ಹಿಡಿವುದೇ ಮಧ್ಯಮ ಗುರುಸ್ಥಲ. ಕೊಟ್ಟರೂ ಏಡಿ 
ಯದಿಹುದೇ ಪರಮ ವಿರಕ್ಷಿಸ್ಥಲ. ಕಾಡಿ ಬೇಡುವದೇ ಕಿರಾತಶ್ನಲ. 
ಇಂತೀ ನವವಿಧಸ್ಥಲವ ಹರಗುರುವಾಕ್ಯ ಪುರಾತನರ ವಚನ ಪ್ರಮಾಣ 
ದಿಂದ ವಿಚಾರಿಸಿ,' ಪುರಾತನರ ಕವಳಿಕೆಗೆ ಯೋಗ್ಯವಾದ ಸ್ಥಲವನಂಗಂ 
ಗೊಂಡ ಪರಿಣಾಮ, ನಿರುಪಾಧಿ, ಪರಿಪೂರ್ಣಿ, ಎಂಬ ತ್ರಿವಿಧ ಜಂಗ 
ಮಲಿಂಗದ ತೀರ್ಥ ಪ್ರಸಾದವನಂಗೀಕರಿಸಿ, ಪುರಾತನರ ಕವಳಿಕೆಗೆ ಅಯೋ 
ಗೃವಾದ ಸ್ವಯ, ಚರ, ಪರವೆಂಬ ಕ್ರಿವಿಧ ಗುರುಗಳಲ್ಲಿ ತೀರ್ಥ ಪ್ರಸಾ 
ದವನುಳಿದೂಚೆರಿಸುವದು ರಿರ್ವಯಲ ಪದವನೈದುವದು ಬಸವಾದಿ 
ಪ್ರಮಥರಿಗಲ್ಲದೆ, ಭಿನ್ನ ಜ್ಞಾನಿಗಳಿಗೆಕ್ಲಿಯದೋ ಸದಾಶಿವಮೂರ್ತಿ 
ಲಿಂಗನೇ? 


೫೮ 


ಭಕ್ತಸ್ಥಲ. 


ನಿವರಣೆಃ-- ನೈತಿಕಾಚರಣೆಯೇ ಭಕ್ತಸ್ಥಲದ ಮುಖ್ಯ ಲಕ್ಷಣ 
ವಾಗಿರುತ್ತದೆ. ಈ ಸ್ಥಲದಲ್ಲಿ ವಚನಕಾರರು ನೀತಿಯಿಂದ ನಡೆಯಬೇ 
ಕೆಂದು ಅನೇಕ ಬಗೆಯಾಗಿ ಹೇಳುವದುಂಟು. ವರ್ತನೆ ಶುದ್ಧವಾಗಿ 
ರಬೇಕು, ಮನಲ್ಸನ್ನು ಬಿಗಿಹಿಡಿಯಬೇಕು, ಮಾಯೆಗೆ ಬಲೆ ಬೀಳಬಾ 
ರದು, ನೀತಿಯಿಂದ ವರ್ತಿಸುವದರಿಂದಲೇ ಚ್ಲಾನವು ಪ್ರಾಕ್ತವಾ ಗುತ್ತದೆ, 
ಜಂಗಮರ ಕೂಡ ನೀತಿಯಿಂದ ವರ್ತಿಸ ಬೀಕು ಎಂದು ಮೊದಲಾಗಿ 
ಈ ಸ್ಥಲದಲ್ಲಿ ಅವರು ಯಾವಾಗಲೂ ಒತ್ತಿ ಹೇಳುವದುಂಟು. ಅರು 
ನಿನ ಮಾರನು ಕೆಳಗಿನ ವಚನಗಳಲ್ಲಿ ಈ ನಿಷಯನನ್ನೇ ಹೇಳಿರುವನು. 


ನಚನಗಳು. 


೨೩. ಕನ್ನಡಿಯಲ್ಲಿ ಕನ್ಸು ಹುಟ್ಟಿದಾಗ ಕಪ್ಪ ಕಳೆದಲ್ಲದೆ ಒಪ್ಪವ 
ಕಾಣಬಾರದು. ತನ್ನ ಭಾವಶುದ್ಧಕ್ಕೆ ದರ್ಪಣದೊಸ್ಸವನರಸಬೇಕು. 
ಎನ್ನ ಮನದ ಕಸಟ ನಿಮ್ಮಯ ಚಿತ್ತಶುದ್ಧವನರಸಬೇಕು. ನಿಮ್ಮಯ 
ನಿರ್ಮಲ ಎನ್ನಯ ಮಲದೇಹವ ತೊಳೆಯಬೇಕು. ಅರುವಿನ ಮಾರನ 
ಬಿನ್ನಹ. ಸದಾಶಿವಮೂರ್ತಿ ಲಿಂಗಕ್ಕೆ ತೆರಪಿಲ್ಲದ ಭಾವ. 


೨೪. ಕಾಯದ ಕಕ್ಕುಲಿತೆಗಾಗಿ ಜೀವಿಗಳ ಬಾಗಿಲವ ಕಾಯದೆ, 
ಈಷಣತ್ರಯಕ್ಕಾಗಿ ಭವದುಃಖಗಳ ಬಾಗಿಲಲ್ಲಿ ನಿಂದು ವೇಳೆಯ ಕಾವಂಗೆ 


ಬ್ರಹ್ಮದ ಮಾತೇಕೆ? ಅದು ನಾಣ್ಣುಡಿಗಳೊಳಗಾಗು, ಸದಾಶಿವಮೂರ್ತಿ 
ಲಿಂಗಕ್ಕೆ ಹೊರಗು. 


೨೫. ಒಂದಾಶೆಯ ಕುರಿತು ಸರ್ವಮಾತಿಂಗೊಡಲಾಯಿತ್ತು. 
ಒಂದಾಶೆಯನರಿತು ನಿಂದಡೆ ಈಶ ಮೂರ್ತಿ ತಾನಾಗಿಪ್ಪ. 
ಉಭಯದಾಶೆಯಲ್ಲಿ ಗಾಸಿಯಾಗುತ್ತ ಮಾತಿನ ಮಾಲೆ ಬೇಡೆ. 
ಪಾಶ ಹರಿದು ಈಷಣತ್ರಯನ ಕಿತ್ತು, 
ಶಿವಮೂರ್ತಿಲಿಂಗವು ತಾನೇ. 


ಇಂತಿ 
ಆಕೆಯ 
ನಿರ್ಜಾತನಾಗಿರ್ದಲ್ಲಿ ಸದಾ 


೨೬, ಭಕ್ತಿಹೀನನರಿದು ಭಕ್ತಿಯ ಮಾಡುವಲ್ಲಿ ಗುರುಲಿಂಗ 
ಜಂಗಮದ ಇರವ ಸಂಪಾದಿಸಲಿಲ್ಲ. ಭಕ್ತಿಯುಳ್ಳ ನನರಿದು ಭಕ್ತಿಯ ಮಾಡು 
ವಲ್ಲಿ ಗುರುವಿನಲ್ಲಿ ಗುಣವನರಸಜೇಕು. ಲಿಂಗದಲ್ಲಿ ಲಕ್ಷಣವನರಸಬೇಕು. 


೫೯ 


ಜಂಗಮದಲ್ಲಿ ವಿರಕ್ತಿಯನರಸಬೇಕು. ಅದೆಂತೆಂದೊಡ್ಕೆ, ಇಂತೀ ತ್ರಿನಿ 
ಧವು ತನ್ನಯ ಪ್ರಾಣವಾದ ಕಾರಣ. ಪರುಷ ಶುದ್ಧವಾಗಿಯಲ್ಲದೆ ಲೋಹದ 
ಕುಲವ ಕೆಡಿಸಲರಿಯದು. ತಾ ಹಿಡಿದು ಆರಾಧಿಸುವ ವಸ್ತು ಶುದ್ಧವಾ 
ಗಿಯಬ್ಲದೆ ಪೂಜಿಸುವ ಭಕ್ತನ ಚಿತ್ತ ಶುದ್ಧವಾಗಲರಿಯದು. ಸದಾಶಿವ 
ಮೂರ್ತಿ ಲಿಂಗ ಶುದ್ಧವಲ್ಲದೆ ಎನ್ನಂಗ ಶುದ್ಧವಲ್ಲ. 


೨೭. ಬಚ್ಚಿಟ್ಟ ಬಯಕೆಯನೊಡೆಯ ಬೇಡಿದಡೆ ಕೊಡದಿರ್ದಡೆ 
ಸ್ವಾಮಿದ್ರೋಹವಲ್ಲವೇ? ಆಟ್ಟಡಿಗೆಯ ಪತಿಗೆ ಇಕ್ಕದೆ ಸತಿಯುಂಡಡೆ 
ನೆ ಕಳವೆಯಲ್ಲವೇ? ಕೊಟ್ಟುತನೊಡವೆಯ ಬೇಡಿದಡೆ ಕಟ್ಟಿ ಹೋರುವ 

ಚೀವಿಗೇಕೆ ತ್ರಿವಿಧಭಕ್ತಿ, ಸಜ್ಜನಯುಕ್ತಿ? ಇಂತೀ ಸಜ್ಜನ 
ಕಳ್ಳರ ಬಲ್ಲನಾಗಿ, ಸದಾಶಿವ ಮೂರ್ತಿಲಿಂಗವು ಒಲ್ಲನು. 


೨೮, ಸಕೆಲವನರಿದಡೆ ಮಲತ್ರಯನಾಸ್ತಿಯಾಗಿರಬೇಕು. ಅರಿತು 
ನಿಂದುದಕ್ಕೆ ಮುಖ್ಯ. ಮೃತ್ತಿಕೆಯ ಕೂಡಿದ ಜಲವಾರದಿರ್ದಡೆ ಪಂಕ 
ಸೋರುವಂತೆ, ಏನನರಿತು ನುಡಿದಡೂ ಕುಲ ಛಲ ಮಲ ನಾಸ್ತಿಯಾ 
ಗಿರಬೇಕು ಸದಾಶಿವಮೂರ್ತಿ ಲಿಂಗವನರಿವುದಕ್ಕೆ. 


೨೯. ಮೊನೆ ತಪ್ಪಿದಲಗಿನ ಘನವೇನನೂ ಮಾಡದು. ಆರಿವು 
ಹೀನನಾದಲ್ಲಿ ಕ್ರಿಯೆ ಹರನರಿ ಏನನೂ ಮಾಡದು. ವರ್ತನ ಶುದ್ಧವಿ 
ಲ್ಲದೆ ಲಾಂಛನದುತೃತ್ಟತೆ ಏನನೂ ಮಾಡದು. ತ್ರಿಕರಣ ಶುದ್ಧವಿಜ್ಲದ 
ಮಾಟ ದ್ರವ್ಯದ ಕೇಡು ಭಕ್ತಿಗೆ ಹಾನಿ. ಇಂತೀ ಗುಣಾದಿಗುಣಂಗ 
ಳಲ್ಲಿ ಅರಿಯಬೇಕು. ಸದಾಶಿವ ಮೂರ್ತಿ ಲಿಂಗವನರಿಯಬೇಕು. 


೩೦. ಫಿಕ್ಷೇಷವ ಸಿಕ್ಷೇನಿಸುವಲ್ಲಿ ಮತ್ತಾರು ಅರಿಯಬೇಕೆಂಬು 


ದಿಲ್ಲ. ಶಿವಪ್ರಸಂಗವನೊಂದ ನುಡಿಯಲಾಗದು. ಮೀರಿ ನುಡಿದನಾದಡೆ 
ಸದಾಶಿವಮೂರ್ತಿ ಲಿಂಗಕ್ಕೆ ದೂರ. 


೩೧. ಅನುವನರಿವನ್ನಕ್ಕಾಚರಣೆ. ಪುಣ್ಯವನರಿವನ್ನಕ್ಕ ಪೂಜೆ. 
ಶರೀರವುಳ್ಳನ್ನಕ್ಕ ಸುಖದುಃಖ. ಸಂತೋಷಿಸಬೇಕು. ತೆಪ್ಪದಲ್ಲಿ ನಿಂತು 
ಹೊಳೆಯ ದಾಂಟುವನಂತೆ ಕ್ರಿಯಾಶುದ್ಧವಾದಲ್ಲಿ ಜ್ಞಾನದ ಗೊತ್ತು 
ಸದಾಶಿವಮೂರ್ತಿ ಲಿಂಗನನರಿವುದಕ್ಕೆ. 


೬೦ 


೩೨. ಬ್ರಹ್ಮಂಗೆ ಸರಸ್ವತಿಯಾಗಿ ಕಾಡಿತ್ತು ಮಾಯೆ. ವಿಷ್ಣು 
ನಿಂಗೆ ಲಕ್ಷ್ಮಿಯಾಗಿ ಕಾಡಿತ್ತು ಮಾಯೆ. ರುದ್ರಂಗೆ ಉಮಾದೇವಿಯಾಗಿ 
ಕಾಡಿತ್ತು ಮಾಯೆ. ಎನಗೆ ನಿಮ್ಮನರಿವ ಬಯಕೆ ಭಾವ ಮಾಯೆ 
ಯಾಗಿ ಕಾಡುತ್ತಿದೆ. ನೀ ನಾಉಳ್ಳನ್ನಕ್ಕ ಉಭಯವು ಮಾಯವಾಗಿದೆ. 
ಸದಾಶಿವಮೂರ್ತಿಲಿಂಗವು ನಾ ಸೀನೆಂಬುದೇ ಮಾಯೆ: 


೩೩. ಕಾಳೋರಗನ ಹೆಡೆಯ ಮಧ್ಯದೊಳೊಂದು ಕೊಳು ಸಿಕ್ಕ 
ಹೆಣ್ಣು ಕಾಲುಮೇಲಾಗಿ ತಲೆ ಕೆಳಗಾಗಿ ಅರುಹರನೆಲ್ಲರ ತನ್ನ ಕಾಲ 
ಸಂದಿಯಲ್ಲಿರಿಸಿ ಭಾಳಾಂಬಕನ ಲೀಲೆಯ ಹೆಣತ್ತಾಡುವರನೆಲ್ಲರ ತನ್ನ 
ಶುಕ್ಲದ ಪದರಿನಲಿ ಬೈಚಿಟ್ಟು ಇದ್ದಾಳೆ. ಆ ಹೊಲೆಯ ಹರಿದಲ್ಲದಾ 
ಗದು ಸದಾಶಿವಮೂರ್ತಿ ಲಿಂಗವನರಿವುದಕ್ಕೆ. 


೩೪. ಮತಿಯಿಂದ ಕಾಂಬುದು ಚಿತ್ತದ ಹಂಗು. ಪೂಜೆಯಿಂದ 
ಕಾಂಬುದು ಪುಣ್ಯದ ಹಂಗು. ಉಭಯವನಳಿದು ಕಾಂಬುದಕ್ಕೆ ಚಿತ್ರ 
ವೆಂಬುದಕ್ಕೆ ಗೊತ್ತಿಲ್ಲ. ಏನು ಏನು ಬಾರದುದಕ್ಕೆ ಸದಾಶಿವಮೂರ್ತಿ 
ಲಿಂಗವನರಿವುದಕ್ಕೆ ಠಾವ ಹೇಳಾ. 


೩೫. ಭಕ್ತ ಗುರುಚರನ ನುಡಿನಲ್ಲಿ ನೋವುಂಟೀ ಅಯ್ಯ? 
ಪುರುಷ ಕಳ್ಳನಾದಲ್ಲಿ ಸತಿಗೆ ಸೆರೆಯುಂಟಲ್ಲದೆ ಸೂಳೆಯ ಮಿಂಡ ಸತ್ತರೆ 
ಅವಳನಾರು ಸೆರೆಯ ತೆಗೆವರುಂಟೀ ಅಯ್ಯ? ಸಜ್ಜನ ಸದ್ಭಕ್ತನೆಂದಡೂ 
ಸದಾಶಿವಮೂರ್ತಿ ಲಿಂಗಕ್ಕೆ ಒಳಗು, 


೩೬. ಯತಿಗು ಗುಣದ್ವೇಷ, ಶಾಸ್ತ್ರ ಗುಣದ್ವೇಷ್ಠ ಆಚಾರ ಗ.ಣ 
ದ್ವೇಷ. ಸಮತೆ ಶಾಂತಿ ಗುಣದಲ್ಲಿ ನಿಂದು ವಿರಕ್ತಿ ಗುಣಡ್ವೀಷ. ಇಂತೀ 


ದ್ವೇಷಮಂ ಬಿಟ್ಟು ಸ್ವಯಂಭುವಾಗಿ ನಿಂದುದು ಸದಾಶಿವಮೂರ್ತಿ 
ಲಿಂಗವು ತಾನೇ. 


೩೭. ಶಿವಭಕ್ತನಾಗಿ ಮುಂದೆ ಬಂದು ಶಿವಜಂಗಮವಾಗಿ ಕರ್ತು 
ರೂಪ ತಾಳಿ ಹಿಂದುಳಿದ ಬಂದ ಉಭಯವು ಒಂದಾಗಿ ಜಗಹಿಶಾರ್ಥ 
ವಾಗಿ ಬಂದಂದು ಸದಾಶಿನಮೂರ್ತಿ ಲಿಂಗವು ತಾನೆ. 


೬೧ 


ಮಹೇಶಸ ಲ. 
ಈ 


ನಿನರಣೆಃ - ಧೈರ್ಯ ಸ್ಥೈಯರ್ಸಾದಿಗಳುಳ್ಳ ವನೇ ಮಹೇಶ್ವರನು. 
ಅವನಲ್ಲಿ ಸಂದೇಹನೆಂಬುದಿಲ್ಲ. ಭಾಷೆಗೆ ತನ್ಸನು. ಅತ್ಯಂತ ನೇಮಸ್ತ 
ನಾಗಿರುವನು. ದೃಢಚಿತ್ತವುಳ್ಳವನಾಗಿರುವನು. 


ವಚನಗಳು. 


೩೮. ಕುಂಭಕ್ಕೆ ಜಲವ ತುಂಬುವಲ್ಲಿ ಶೋಧಿಸಿದಲ್ಲದೆ ಶುದ್ಧವಿಲ್ಲ. 
ತಾ ಭುಂಜಿಸುವ ದ್ರವ್ಯಕ್ಕೆ ಕಲ್ಲು, ಕಡ್ಡಿ, ಮುಳ್ಳು ಮೊದಲಾಗಿ ಶೋಧಿಸಿ 
ಕೊಂಡಲ್ಲದೆ ಶುದ್ಧವಿಲ್ಲ. ಕಂಡು ಕೊಳಬಹುದೇ? ಇಂತಿದನರಿತು ಸಂದೇಹ 
ದಲ್ಲಿ ಮಾಡುವ ಭಕ್ತಿ ಅಂಧಕ ಕಣ್ಣು ಹೊಸೆದಂತಾಯಿತ್ತು. ಸಂದೇ 
ಹನ ಬಿಟ್ಟಲ್ಲಿ ಅದು ನಿನ್ನಂಗ್ರ ಸದಾಶಿವಮೂರ್ತಿ ಲಿಂಗದ ಸಂಗ. 


೩೯. ಕ್ಷೀರಕ್ಕೆ ವಾರಿಯಲ್ಲರತಲ್ಲದೆ ಮಧುರ ಗುಣವಿಲ್ಲ. ಶರೀರ 
ನಿಡಿದಿದ್ದ ಲಿಂಗಕ್ಕೆ ಆಸೆಯರತು ರೋಷ ಹಿಂಗಿ ಈಷಣತ್ರಯವನರಿದು 
ಈಶನ ವೇಷದ ಭಾಷೆಗೆ ತಪ್ಪದಿಪ್ಪುದು ಗುರುಚರಮತ ಸದಾಶಿವ 
ಮೂರ್ತಿಲಿಂಗವನರಿವುದಕ್ಕೆ. 


೪೦. ಮುನ್ನವೇ ಮೂರ ಹರಿದು, ಗುರು ಚರ ತಾನಾಗಿ 
ಬಂದಲ್ಲಿ ಇನ್ನು ಮೂರರಾಶೆ ಏಕೆ? ಆನ ಜೀನಿಯೂ ತಮ್ಮ ಮಲವ 
ತಾವು ಮುಟ್ಟವಾಗಿ ಬಿಟ್ಟುದ ಶಿಡಿವ ಮಿಸ್ಟಿಯ ಭಂಡರನೊಪ್ಪ. ಸದಾ 
ಶಿವಮೂರ್ತಿಲಿಂಗವು ನಿರ್ಧರವಿಲ್ಲದವರನೊಲ್ಲ. 


(೪೧) ಅರಿವಾಗ ಆ ತನುವಿನಲ್ಲಿದ್ದೇ ಅರಿಯಿತ್ತು. ಮರೆವಾಗ 
ಆ ತನುವಿನಲ್ಲಿದ್ದೇ ಮರೆಯಿತ್ತು. ಅರಿವು ಮರನೆ ಎರಡಾಯಿತ್ತು. 
ಉಭಯವ ತಾನಳಿದ ಘಟ ಒಂದಾಯಿತ್ತು. ಇಂತೀ ಭೇದ ವಿಷದ 
ಬೇರಿನಂತೆ. ಸಂಚಾರದೊಳಗಾದುದು ವಿಷಮಯವಾಯಿತ್ತು. ಗೋಪ್ಯ 
ಕ್ಕೊಳಗಾದುದು ಅಮೃತಮಯವಾಯಿತ್ತು. ಇಂತೀ ಸಂಚಾರವುಳ್ಳ 
ನ್ನಕ್ಕ ಸಂಚಿತಕರ್ಮ, ಸಂಚಾರ ನಿಲೆ ಸದಾಶಿವಮೂರ್ತಿ ಲಿಂಗವು ತಾನೇ. 


೪೨. ಎನ್ನ ಮಡದಿ ಹಾಲ ಕಾಸುವಾಗ ಹಾಲಿನ ಕುಡಿಕೆಯಲ್ಲಿ 
ಹಾವು ಬಿದ್ದು ಸತ್ತಿತ್ತು. ಎನ್ನ ಭಾಷೆ ನೆಟ್ಟಿತ್ತು. ಮಡದಿಯ ಬಿಡ 


೬೨ 


ಬಾರದು. ಹಾಲ ಚಲ್ಲಬಾರದು. ಹಾವಿನ ವಿಷ ಹಾಲಿನಲ್ಲಿಯೇ 
ಸೋರಿತ್ತು. ಅದಕ್ಕಿನ್ನಾವುದು ತೆರ? ಕ್ರಿಯೆಯ ಬಿಡಬಾರದು. ಅರು 
ಹಿಂಗಾಶ್ರಯವಿಲ್ಲ. ಅರಿವ ಸಂದಿಹೆನೆಂದಡೆ ಪ್ರ ಪಂಚಕ್ಕೆ ಒಡಲಾಯಿತ್ತು. 
ಹುಲಿ ಟು ಹಾವಿನ ಹೆಡೆಯನಿಕ್ಕಿದ 3ರ ಎನಗಾಯಿತ್ತು. ಈ 
ಸಂದೇಹವ ಬಿಡಿಸು ಸದಾಶಿವಮೂರ್ತಿಲಿಂಗವೇ ನಿಮ್ಮ ಧರ್ಮ. 


೪೫. ವೇದಪಾಠಕ ಶಾಸ್ರವಿತ್ತು. ಪುರಾಣ ಬಹು ಶೃತಿವಂತ 
ವಾಚಕಾಡಂಬರ. ಭೇದಕ ಸಂಸ್ಕೃತ , ಪ್ರಾಕೃತ, ಅಸಭೃಂಶ ದೇತಿಕವು 
ಈ ಮೊದಲಾದ ವಾಚಕ ಚಾರ್ವಾಕ ಮುಖಗಳಿಂದ ಹೋರುವ ಮಾಯಾ 
ವಾದದ ತೆರನಲ್ಲ. ಮೂಲಿಕಾಸಿದ್ಧಿ, ರಸಸಿದ್ಧಿ, ಅಂಜನಸಿದ್ಧಿ, ಅದೃಶ್ಯ 
ಕರಣ, ಕಾಯಸಿದ್ಧಿ ಇಂತೀ ಕುಟಲಂಗಳಿಗತಿರೇಕ ಅಗೋಚರ ಅಪ್ರ 
ಮಾಣ. ಅಂಗಲಿಂಗ ಸಂಬಂಧವಾದ ಶರಣನಿರವು ಎಂತೆದೊಡೆ, 
ಅನಿಲ ಮುಟ್ಟದ ಕಂಪಿನಂತೆ, ಶೃತಿ ಮುಟ್ಟದ ಕಡ್ಡಿಯಂತೆ, ಕೈ. 
ಮುಟ್ಟದ ಗತಿಯಂತೆ, ನೆಯಿ ಮುಟ್ಟದ ದುಗ್ಧದಂತೆ, ಪವನ ಮುಟ್ಟದ 
ಪರ್ಣದಂತೆ, ಭಾವ ಭ್ರಮೆಯೊಳಗಿರ್ದು ಇಲ್ಲದವ ಶರಣನ ಇರವು 
ಸದಾಶಿವಮೂರ್ತಿ ಲಿಂಗದಿರವು ತಾನೇ. 


೪೪, ಕುರಿಯೊಡೆಯ ಹಲನರ ನಡುನೆ ನಿಂದರೆ ತನ್ನೊಡೆಯನ 
ನರಿವಂತೆ ಸಕಲೇಂದ್ರಿಯ ಬಹು ದುಃಖದಲ್ಲಿದ್ದರೂ ತತ್ತತ್‌ ಕಾಲಾ 
ರ್ಚನೆ ನೇಮ ಕೃತ್ಯ ತಪ್ಪದೆ ಮಾಡಬೇಕು, ಇದು ನಿಶ್ಚಯದಿರವು 
ಸದಃಶಿನ ಮೂರ್ತಿಲಿಂಗವನರಿವುದಕ್ಕೆ. 


೪೫. ' ಉಂಟೆಂಬ ದೃಢವಿಲ್ಲೆಂಬ ಸಂದೇಹ ತನ್ನಲ್ಲಿ ತೋರಿ 
ಅಳಿವುತ್ತಿಪ್ಪ ಬೇಧವನರಿತಂಗೆ ಮಲತ್ರಯ ನಾಸ್ತಿ ಸದಾಶಿವ ಮೂರ್ತಿ 
ಲಿಂಗವನರಿತಡೆ. 


೪೬. ಹರಿವ ಹಾವಿಂಗೆ ಕಾಲ ಕೊಟ್ಟು, ಉರಿವ ಕಿಚ್ಚಿಂಗೆ ಕೈಯ್ಯ 
ನಿಕ್ಕಿ, ಅರಿವಾಯುಧಕ್ಕೆ ಕೊರಳ ಕೊಟ್ಟು, ಮತ್ತೆಂತೋ ಅರುಹಿರಿಯ 
ಇದಿರಿ? ಮುಂದಕ್ಕಾತನನರಿಯ ಬಲ್ಲಡೆ ದ ಚಿತ್ತವ ನಿಲಿಸಿ, ಕುದಿವ 
ಆಕಿಯ ಕೆಡಿಸಿ, ಸವೇ ವ್ಯಾಪಾರವೆಂಬ ಗೊತ್ತಿಗೆ ಚಿತ ತ್ರನನಿಕ್ಕದೆ, ನಿಶ್ಚಯ 
ಇಗಿ ನಿಂದುದು. ಆತನಿರವೇ ಸದಾಶಿವ ಮೂರ್ತಿಲಿಂಗವು ಶನೇ 


೬೩ 


೪೭.  ಉಂಟಲ್ಲೆಂಬುದನರಿತು ನುಡಿವುದು ಕ್ರಿಯೆಯೋ, ನೀಕ್ರಿ 
ಯೆಯೋ? ಇನೆಲ್ಲವನರಿತು ನುಡಿವುದು ಘಟದೊಳಗಣ ಮಾತಲ್ಲವೇ? 
ಆದು ಮಾಯಾವಾದದಿರವು. ಭಾವ ಕಾಯದಲ್ಲಿ ಸಿಕ್ಕೆ ಸಕಲನನೊಡ 
ಗೂಡಿ ಭೋಗಂಗಳನುಣುತ ತಾನಲ್ಲವೆಂಬ ಮಾಯಾವಾದಿಗಳ ಮಾತು 
ಕನ್ನದ ಬಾಯಲ್ಲಿ ಸಿಕ್ಕಿದ ಕಳ್ಳನ ಬಾಯುಲಿಯಂತೆ ಬಲ್ಲವರು 
ಮಚ್ಚುವರೇ? ಶರೀರವುಳ್ಳನ್ನಕ ಪ್ರಾಣಯುಕ್ತನಾಗಬೇಕು. ಇದೇ 
ನಿಶ್ಚಯ ಸದಾಶಿವ ಮೂರ್ತಿಲಿಂಗವನರಿಘುದಕ್ಕೆ. 


೬೪ 
ಪ್ರಸಾದಿಸ್ಕ ಲ. 


ನಿನರಣೆಃ- ಮನುಷ್ಯನು ಪದಾರ್ಥಗಳನ್ನು ಲಿಂಗಕ್ಕೆ ಆರ್ಪಿಸಿ 
ಉಪಭೋಗಿಸಬೇಕು. ಇದರಿಂದ ಆವನ ಕರ್ಮಗಳು ಕೆಡುವುವು. 
ಆವನು ಲೋಕದಲ್ಲಿ ಇದ್ದರೂ ಇಲ್ಲದಂತೆ ಇರುತ್ತಾನೆ 


ವೃಚನಗಳು. 


೪೮. ಕಾಳಿಯ ಕಣ್ಣ ಕಿತ್ತು ಏಡಿಯ ಸರ್ನಾಂಗವ ಸೀಳಿ 
ಅಚ್ಚ ಬೆಳ್ಳಗೆಯ ಹಾಲ ನಿಶ್ಚಯದಲ್ಲಿ ತೆಗೆದು ತೃಪ್ತಿಯಾಗಿ ಕೊಳಬ 
ಲ್ಲಡೆ ಆತನೇ ಸದಾಶಿವ ಮೂರ್ತಿಲಿಂಗವು. 


ಟೀಕು ಶಿವಜ್ಞಾನೋದಯನಾದ ಶರಣನು ಆಜ್ಞಾನ ಸ್ವರೂ 
ಣಿಯಾದ ಮಾಯೆಯ ಭಿನ್ನಜ್ವಾನವ ನಿವೃತ್ತಿಯ ಮಾಡಿದನೆಂಬುದೀೇ 
ಕಾಳಿಯ ಕಣ್ಣ ಕೆತ್ತು ಎಂಬ ಶಬ್ದಕ್ಕರ್ಥ. ಅಂತು ಮಾಯಾ ಸಂಬ 
ಚೂ ಖಂಡಿತ ಜ್ಞಾ ನವಳಿಯಲು ನಾನು ದುಶ ಶ್ಚರಿತ್ರವನುೃ ನುನಸ್ಸಿನ 
ಕೃತಿಭಾವವ ನಿವೃತ್ತಿಯ ಮಾಡಿದನೆಂಬುದೀಗ ಏಡಿಯ ಸರ್ವಾಂಗವ 


೦ 
||) ಔೌ 


ಸ ಎಂಬ ಶಬ _ಕೃರ್ಥ. ಅಂತು ಮನವಳಿಯಲು ಮಲತ್ರ ಯಂಗಳು 
ಹೊದ್ದದೆ ನಿರ್ಮಲಸ್ವ ರೂಸವಾದ ಜ್ಞಾನಶಕ್ತಿಯ ಮಧ್ಯದಲ್ಲಿ ರ್ನ ಪರ 


ಮಾಮೃತ ರಸವನು ಸ್ಟಾ ್ರಿನುಭಾವ ಉಪಾಯ ತಂತ್ರದಿಂ ಕರೆದುಕೊಂಡು 
ಸರ್ವಾಂಗದಲ್ಲಿ ಧರಿಸಿ ೨೫ 00 ಪ್ರಸನ್ನ ಪ ಪ್ರಸಾದನ ಸ್ವೀಕರಿಸ 
ಬಲ್ಲಾತನೇ ಪರಶಿವ ಸ್ವರೂಪನೆಂಬುದೀಗ ಅಚ್ಚ ಬೆಳ್ಳಗೆಯ ಹಾಲ 
ನಿಶ್ಚಯದಲ್ಲಿ ತೆಗೆದು ತೃಪ್ತಿಯಾಗಿ ಕೊಳಬಲ್ಲಡೆ ಆತನೇ ಸದಾಶಿವ 
ಮತತ ಲಿಂಗವು Ke, ಶಬ್ದಕೃರ್ಥ. 


ರ್ಳ, ಬಂಟನೊಡೆಯ ಕೊಡನೆಯುಂಡಲ್ಲಿ ದಾಸತನವಳಿಯಿತ್ತು. 
ನೀ ಮಸಡ ಮಲಗಿರ್ದು ಸ್ವಸ್ನವ ಕಾಂಬಲ್ಲಿ ಲಿಂಗದ ಕೂಟದ ತ್ತು? 
ನೀ ಸ್ತ್ರೀ ಸಂಭೋಗವ ಮಾಡುವಲ್ಲಿ ಲಿಂಗ ನಿನ್ನಲ್ಲಿ ಸಹಗೂಡಿದ್ದ 
ಇತಃ ಸಾಕು ಆರ್ಥಿಕಾರರ ಹೊತು ಸಹೋಕಿನ ಅರ್ಪಿತಲಿಂಗ 
ವಂಗದಿಂದ ಹಿಂಗಿದಾಗಲೇ, ಸ್ಪಷ್ಟದ ಅರ್ನಿತ. ಮರನೆಯ ಮುಟ್ಟದ 
ಅರ್ಥಿತನಿದು. ನಿಶ್ಚಯವಲ್ಲ. ಸದಾಶಿವಮೂರ್ತಿ ಲಿಂಗಕ್ಕೆ ಹೊರಗು. 


ತ್‌ ಇರ್‌. ನ 


5 NN 
NN] NE || 
ಗ್ರ || ಸ್ತ ಗ್ಗ 

ಲಲಿಲ" ' N ಶಾ ಷ್ಟ ಸ ॥; | 











ಸಂಪುಟಿ ೧೨] ಜುಲೈ ೧೯೩೮. ([ಸಂಚಿಕೆ೧ಂ 
| ವಿಷಯಾನುಕ್ರಮಣಿಕೆ.. 
— ಮಾ 
ವಿಷಯಗಳು. ಲೇಖಕರು. ಪುಟಿ 
೧ ವಚನಸಾಹಿತ್ಯದಲ್ಲಿ ಹೆ ಶ್ರೀ ನದಾಶಿವಪ್ಪ ತೆನಿಹಳ್ಳಿ ವೀರ ೫೧೧ 
ಸ್ತ್ರೀಯರ ಸ್ಥಾನ ಶೈವ ಸಾಹಿತ್ಯ ಮಂಡಳ ವಿಜಾಪುರ 


'೨ ಥೀಕರಭಾಷ್ಮ ವಿಮೃಕೂವು ಈ ಸಿದ್ಧರಾಮನ್ಪ ಪಾವಟಿ ೫೧೯ 
ಬಿ. ಏ. ಎಲೆಲ್‌. ಬಿ. ಹುಬ್ಬಳ್ಳಿ 


೩ ಕೀರ್ತಿ-ವೇಶೈ (ಕವಿತೆ) ಶ್ರೀ ಈಶ್ವರ ಸಣಕಲ್ಲ ೫೩೭ 
೪ ಹರಿಹರನು ಜರು ಶ್ರೀಚಂದ್ರಶೇಖತದೇವರು. ೫೩೮ 
ಕಾರಿಕಾಲಮ್ಮೆ ಅಡ್ನೂಗು 
೫ ನಮುಃ ಶಿವಾಯಲಿಂಗರ” ಶೀ ಜೀರಗೆಕೆ. ಬಸವಪ್ಪ ೫೫೫ 
ಓಂ ನಮಃ ಶಿನಾಯ ಬಿ. ಏ. ಬೆಂಗಳೂರ 
ಬಸನಣ್ಣ 


N ಅಕುನಿನಮೂರಿತಂಡಿಗಳ // ಆ ಭ್ಯ 


ವಚನಗಳು, 


ವಚನಶಾಸ್ತಸಾರಭಾಗ ೨. 
( ವೀರಶೈವ ಸಿದ್ಧಾಂತ. ) 





ರಾ। ಸಾ| ಫೆ ಗು. ಹಳಕಟ್ಟಿ ಇವರು ಹೊಸದಾಗಿ ವಿ 


ಸಿದ ಈ ಉದ್ದ ಂಥವು ನಮ್ಮಲ್ಲಿ ದೊರೆಯುವದು. ಇದರಲ್ಲಿಯ 
ಪುಟಿಗಳು ೬೩೧ ದೇಮಿ. ಬೆಲೆ ೪೨೮೨೦ 


ಮ್ಯಾನೇಜರ 
ಹಿತಚಿಂತಕ ಪ್ರಿಂಟಂಗ ಪ್ರೆಸ್‌ 
ವಿಜಾಪುರ. 


೫ ಮುಬುದೆ . 
ಕತೆಯ (೬ — ಸತ್ತ 5 (ಲ್ವ ರ್‌ಂ. | 2. 
ಮಿತೂತಾಸುತ್ತ್ರಮಣೆ . 
2 ಬಸ ಹೇಶಹಳು ಪೀವ-ಎಸೆ: ರ್ರ ಓ 
) ನಬಿ 
ಈ ಎ೫ 


ಹ್‌ 
ಸೆರಿ ಹಎಜಿ. 


೨) ಮುಕುಡೇಲಅಂಮಸ್ಕೆತ್ಯ ಮೆಡಿ. 6೩-6) 
ದಮ ಸ. (ಕೆನೆ 
ಗಲ 
ಅಪ್‌ ಹ 
`ಸ 8] ಆ Clb 
ಅಸ ಕುಡಕ ಆಲ- ಟೂ 


ಹ ಅಡಂಔಜು ಮೆಣಸ 90. |( 
ಆಂ Sy ತ 


ಶಿವಾನುಭವ. 


ವರ್ಷ ೧೨] ಜುಲೈ ೧೯೩೮ [ಸಂಚಿಕೆ ೧೦ 














ವಚನ ಸಾಹಿತ್ಯದಲ್ಲಿ ಸ್ತ್ರೀಯರ ಸ್ಥಾನ. 


(ಲೇಖಕ:- ಸದಾಶಿವಪ್ಪ ತೆನಿಹಳ್ಳಿ ವೀರಶೈವ ಸಾಹಿತ್ಯ ಮಂಡಳ ವಿಹಾಪುರೆ) 





ಮಾನವ ಜೀವನದಲ್ಲಿ ಸತ್ಯಯುಗದ ಸಮವೃದ್ಧಿಸಾಮರಶ್ಯಗಳು 
ಒಡಮೂಡಬೇಕಾದರೆ ಹೊರಗಿನ ಯಾವನ ಮಾರ್ಪುಡುಗಳಿಂದಲೂ, ಅದು 
ಸಾಧ್ಯವಿಲ್ಲ. ಅದು ಅಂತರಂಗದ ಆಧ್ಯಾತ್ಮ ಕ್ಷೇತ್ರದ ವಿಕಾಸದಿಂದಲೇ 
ಸಾಧ್ಯ ಎಂಬ ಅರವಿಂದ ಯೋಗಿಗಳ ಉಕ್ತಿಯಂತೆ ಇಂಥ ಅತ್ಮವಿಕಿಾ 
ಸದ ಅನುಭಾವಿಗಳೆಂದರೆ ಸಾಹಿತಿಗಾರರು. ನಿಜವಾದ ಸ:ಹಿತಿಯು 
ಎರಡು ಸಳಗಳಲ್ಲಿ ವಾಸಮಾಡುತ್ತಾನೆ. ಒಂದು ಆಂತರಂಗಿಕ ಜಗತ್ತು 
ಮತ್ತೊಂದು ಬಾಹ್ಯ ಜಗತ್ತು. ಈ ಎರಡೂ ಜಗತ್ತಿನ ಅನುಭವಗ 
ಳನ್ನು ತನ್ನ ಹೃದಯ ದರ್ಶಣದ ಮೇಲೆ ಬಿಂಬಿಸಿ ಅದರಿಂದ ಹೊರಟ 
ಒಂದು ರಸಾನಂದವನ್ನು ಪಾನಮಾಡಿಸುವದೇ ಸಾಹಿತಿಯ ಕರ್ತವ್ಯ, 


ವಚನ ಸಾಹಿತ್ಯದಲ್ಲಿ ಸ್ತ್ರೀಯರ ಪ್ರವೇಶ. 


ಕಾಲಮಾನ ಪರಿಸ್ಥಿತಿಗನುಸರಿಸಿ ಆಯಾ ಕಾಲದ ಜನಇಂಗದ 
ಜೀವನದೊಳಗೆ ಒಂದು ಸಾಹಿತ್ಯವು ಇದ್ದೇ ಇರುತ್ತದೆ. ಆ ಪ್ರಕಾರ 
೧೨ನೇ ಶತಮಾನದ ಕಾಲದಲ್ಲಿ ನಮ್ಮ ಹಿಂದುಸ್ತಾನದಲ್ಲಿ ಅನೇಕ 
ಸಾಹಿತ್ಯಗಳು ನೆಲೆಗೊಂಡಿದ್ದವು. ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ 
ಜೈನರು, ಬ್ರಾಹ್ಮಣರು ವೀರಶೈವರು, ಸಾಹಿತ್ಯ ಸೇವೆಯನ್ನು ಮಾಡಿ 
ದವರು. ಜೈನರು ಕನ್ನಡದಲ್ಲಿ ಸಾಹಿತ್ಯ ಸೇವೆಯನ್ನು ಮಾಡಿದವರಾ 
ದರೂ ಅವರ ಸಾಹಿತೃವು ಪಾಮರರಿಗಾಗಿ ಉನಯೋಗವಾಗದೆ ಸಂಡಿತ 


೫೧೨ ಶಿವಾನುಭವ, 


ಜನರ ವಿಷಯವ:ಯಿತು. ಇದರಿಂದ ಜೈನ ಸಾಹಿತ್ಯವು ಆಗಿನ ಕಾಲದ 
ರಾಜರ ಮತ್ತು ಧನವಂತರ ಬಲೆಗೆ ಸಿಕ್ಕು ತನ್ನ ಸ; ಸ್ವಿತಂತ್ರ್ಯೃತೆಯನ್ನು 
ಕಳೆದುಕೊಂಡಿತು ಬ್ರಾಹ್ಮಣರು ಸಂಸ್ಕೃತ ಭಾಷೆಯು ದೇವ ಭಾಷೆಯೆಂದು 
ಬಗೆದು ಕನ್ನಡ ಭಾಷೆಗೆ ತಕ್ಕ ಪ್ರೋತ್ಸಾಹನ ಕೊಟ್ಟಂತೆ ಕಂಡು 
ಬರ.ವದಿಲ್ಲ. ಇನ್ನು ವೀರಶೈವರು ಇವೆರಡೂ ವರ್ಗಗಳ ಧೋರಣೆಯನ್ನು 
ಅನುಸರಿಸದೆ ತಮ್ಮ ಸಾಹಿತ್ಯ ಪ್ರಸಾಂಕೈೆ ಹೊಸದೊಂದು ಕಲ್ಪನೆಯನು 
ಹುಡ:ಕೆದರು. ಸಾಹಿಶ್ಯವು ಜೀವನದ ವ್ಯಕ್ತಿತ್ವವನ್ನು ವಿಕಾಸಿಗೊಳಿಸುವ 
ಸಾ:ಧನವೆಂದೂ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರದೇಶ ನೂಡಲಿಕ್ಕೆ ಪ್ರತಿಯೊಬ್ಬ 
ಮಾನವನಿಗೆ ಹಕ್ಕು ಉಂಬಿಂದೂ ತಮ್ಮ ಸ್ಪಷ್ಟವಾದ ಧೋರಣೆಯನ್ನು 
ಜನಾಂಗದ ಮುಂದಿಟ್ಟರು, ಇದರಿಂದ ಹಳ್ಳಿಗಳಲ್ಲಿಯೂ ಪಟ್ಟಿಣಗಳ 
ಲ್ಲಿಯೂ ವ್ಯಕ್ತಿತ್ವ ವಿಕಾಸಕ್ಕೆ ಅವಕಾಶವು ದೊರೆತು ಪ್ರತಿ ಜೀವನವೂ 
ಸಾಹಿತ್ಯ ಕ್ಷೇತ್ರದಲ್ಲಿ ಧುಮುಕುವ ಸಾಹಸವನ್ನು ಕೈಕೊಳ್ಳಹತ್ತಿತು. ಈ 
ಸಮಯವನ್ನು ಸಾಧಿಸಿ ವೀರಶೈವ ಸ್ತ್ರೀಯರು ಸುಮ್ಮನೆ ಕೂಡ್ರದೆ ತಮ್ಮ 
ಆತ್ಮ ವಿಕಾಸದ ದಾರಿಯನ್ನು ಕಂಡುಕೊಳ್ಳಹೆತ್ತಿದರು. ಮತ್ತು ತಮ್ಮಲ್ಲಿ 
ಸುಪ್ತವಾಗಿ ಅಡಗಿಕೊಂಡಿರುವ ಚೇತನಗಳನ್ನು ಬಡಿದೆಬ್ಬಿಸಿ ಸಮಾಜ 
ದಲ್ಲಿ ತಮ್ಮ ಪ್ರೀತ್ರದ ಗೌರವವನ್ನು ಕಾಯ್ದುಕೊಂಡರು. ೧೨ನೇ ಶತ 
ಮಾನಕ್ಕಿಂತ ಪೂರ್ವದಲ್ಲಿ ಪ್ರೀಯರಿಗೆ ಸಾಹಿತ್ಯ ಸೇನೆಮಾಡಲು ಹಕ್ಕು 
ಇನ್ನಿಲ್ಲವೆಂದು ನನ್ನ ಮತವಲ್ಲ. ಸ್ಪಲ್ಪವ.ಟ್ಟಿಗೆ ಇದ್ದಿತಾದರೂ ಕೆಲವು 
ಧರ್ಮ ಬೋಧಕರ ದರ್ಪಿಗಾಗಿ ಅವರು ತಲೆ ಎತ್ತಲಿ. ಈ ಪ್ರಕಾರ 
ವಾಗಿ ಸಾವಿರ.ರು ವರುಷಗಟ್ಟಲೆ ತಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಂಡು 


ವಿ:ಡುಕುತ್ತಿದ್ದ ಸ್ತ್ರೀ ಜೀವನಕ್ಕೆ ವಚನ ಸಾಹಿತ್ಯವು ಆಶ್ರಯವನ್ನು 
ಕೊಟ್ಟಿತು, 


ವಚನ ಸಾಹಿತ್ಯದಲ್ಲಿ ಲಿಂಗಭೇದನಿಲ್ಲ. 


ಜಗತ್ತಿನ ಸಂಪೂರ್ಣ ಚಿತ್ರವನ್ನು ನಮ್ಮೆನುಂಗೆ ಇಟ್ಟುಕೊಂಡು 
"ವಿಚಾರ ಮಾಡಿದರೆ ಅದರಲ್ಲಿ ಸ್ತ್ರೀಯರ ನಿಜವಾದ ಸ್ಥಾನವಾವ್ರದೆಂದು 


ಗೊತ್ತುಹಚ್ಚುವದು ಒಳ್ಳೇ "ಮಹತ್ವದ ಪ್ರಶ್ನೆಯಾಗಿದೆ, ನಮಗೆ ಜನ್ಮ 
ತಹಿತುಸವಯ ಸ್ರೀ ಪೋಷಣೆ ಸುತ ಸ್ತೀ ಆಕೆಯ a 
ಸದಲ್ಲಿಯೇ ಬೆಳೆದು ನಾವು ನಮ್ಮ ನಾಗರಿಕತೆಯನ್ನು ಸಂಪಾದಿಸಬೇ 


ಕಾಗಿಸೆ.' ಅಂದ ಬಳಿಕ ನಮ್ಮ ಜೀವನದ ಬೆಳವಣಿಗೆಗೆ ಪೊ ಪೋಷಣೆಯನ್ನು 


ವಚನ ಸಾಹಿಶ್ಶದಲ್ಲಿ ಸ್ತ್ರೀಯರ ಸ್ಥಾನ. ೫೧೩ 


ಕೊಡುವ ಮಾತೆ ಯರನ್ನು ತುಟ್ಛೇಕರಿಸುವದೆಂದರೆ, ಅದೊಂದು ದೈವ 
ದ್ರೋಹ. ರಾಷ್ಟ್ರದ ಸಂನತ್ತೆಂದರೆ ಮಕ್ಕಳು. ಮಕ್ಕಳನ್ನು ಹೆರುವವಳು 
ತಾಯಿ, ಈ ಸ್ರಕಾರ ತಾಯಿ, ಮಕ್ಕಳು, ಮತ್ತು ರಾಷ್ಟ್ರ ಈ ಮೂರು 
ಜೀವನಗಳಲ್ಲಿ ನಿಕಟ ಸಂಬಂಧನಿರುವದರಿಂದ ಒಂದು ಜೀವನದ ಏಳಿ 
ಗೆಯು ಮತ್ತೊಂದು ಜೀವನದ ಏಳಿಗೆಯಲ್ಲಿ ರೂಪುಗೊಂಡಿದೆ. ಈ 
ಗುಟ್ಟನ್ನರಿಕೇ ಬಸವಾದಿ ಪ್ರಮಥರು ಸಮಾಜದಲ್ಲಿ ಪ್ರೀಯರನ್ನು ಮನ್ನಿಸಿ 
ದರು. ಆಖಿಲ ಹಿಂದುಸ್ಥಾನದಲ್ಲಿ ವನಂಥೋರಣೆಯ ದೃಷ್ಟಿಯಿಂದ 
ಸಾಹಿತ್ಯ ಪ್ರಸಂಚದಲ್ಲಿ ಪ್ರೀಯರಿಗೆ ಸ್ಥಾನವನ್ನು ಕಲ್ಪಿಸಿಕೊಟ್ಟವರೆಂದರೆ 


ಪ್ರ ಶ್ರಿ 
ವೀರಶೈವರು. ಆ ಸಾಹಿತ್ಯವೇ ವಚನ ಸಾಹಿತ್ಯ. ಇದೇ ಮಾತನ್ನೇ 


೪ 


ಅವರ ವಚನಗಳಿಂದ ಸ್ಪಷ್ಟೀಕರಣ ಮಾಡಿದ್ದೇನೆ. 


ಪ್ರೀಯರನ್ನು ಕಂಡು ಅಳುಪದಿರಾ ಮನವೇ, । ಉದ್ದಂಡ 
ತನದಲಿ ನಡೆವ ಭಂಡರನು ಹುಳುಗೊಂಡದಲಿಕ್ಕದೆ ಬಿಡು 
ವನೇ ನಮ್ಮ ದೇವಾಯ ಸೊಡ್ಡಳಾ? 


ಮೇಲಿನ ವಚನದಿಂದ ವಚನಕಾರರು ಪ್ರೀಯರನ್ನು ಹಳಿಯುವ 
ವರಿಗೆ ಭಂಡರೆಂದು ಕಕಿದಿದ್ದಾರೆ. ಅವರಿಗೆ ಪಾನದ ಭೀತಿಯನ್ನು 
ತೋರಿಸಿದ್ದಾರೆ ಮತ್ತು ತಮ್ಮ ಮನಸ್ಸಿಗೂ ಕೂಡಾ ಬುದ್ಧಿಯನ್ನು 
ಹೇಳಿದ್ದಾರೆ. ಪ್ರೀಯರನ್ನು ಕಂಡು ಅಳುಪನಿರಾ ಮನವೇ, ಎನ್ನು 
ವಂಥ ಕರುಣದ ಕೂಗು ನಮ್ಮ ಮಾತೆಯರ ಮೇಲಿನ ಮಮತೆಯಿಲ್ಲದೆ 
ಮತ್ತೇನು? 

ಕಾಮಾರಿಯ ಗೆಲಿದೆನು ಬಸವಾ ನಿಮ್ಮ ದಯದಿಂದೆ। 

ಸೋಮಧರನ ಥ್ರಿಡಿತಪ್ಪೆನು ಬಸವಾ ನಿಮ್ಮ ಕೃಪೆಯಿಂದ | 

ನಾಮದಲ್ಲಿ ಹೆಂಗುಸಾದಕೇನು, ಭಾವಿಸಲು ಗಂಡುರೂಪು । 

ಅತಿಕಾಮಿ ಚನ್ನಮಲ್ಲಿಕಾರ್ಜುನಂಗೆ ತೊಡರನಿಕ್ಕೆ ಎರಡು 

ವರಿಯದೆ ಕೂಡಿಡೆನು ಬಸವಾ ನಿಮ್ಮ ಕೃಪೆಯಿಂದ, 


ಈ ಪ್ರಕಾರವಾಗಿ ಅಕ್ಕ ಮಹಾದೇವಿಯು ಬಸವಣ್ಣನವರ ವಿಷ 
ಯಕ್ಕೆ ತೋರಿಸಿದ ಅಗಾಧವಾದ ಪ್ರೇಮವೇ ಈ ವಚನದ ಮಥಿತಾ 
ರ್ಥವು. ಇದರ ಮೇಲಿಂದ ಸ್ತ್ರೀಯರ ವಿಷಯಕ್ಕಿದ್ದ ಪುರುಷರ ಸಹಾನು 
ಭೂತಿಯೂ ಪುರುಷರ ವಿಷಯಕ್ಕಿದ್ದ ಪ್ರೀಯರ ಪ್ರೇಮಾದರಗಳೂ ಎಷ್ಟು 


೫೧೪ ಶಿನಾನುಭವ 


ಆದರಣೀಯವಾಗಿವೆಯೆಂಬುದು ವ್ಯಕ್ತವಾಗುತ್ತದೆ. ಆದ್ದರಿಂದ ವಚನ 
ಸಾಹಿತ್ಯವು ತಾತ್ಪೂರ್ತಿಕ ಸಮಾಜ ಸುಧಾರಣೆಗ:ಗಿ ಹುಟ್ಟಲಿಲ್ಲ. ಜೀವ 
ನದ ಅನಂತ ಸುಖಗಳ ಶೋಧನೆಗಾಗಿ ಮಾರ್ಪಟ್ಟಿತು. ವಿಶ್ವ ಪ್ರಸಂ 
ಚದಲ್ಲಿ ನಮ್ಮ ಬಾಳು ಸುಖರುಯವಾಗಬೇಕಾದರೆ ಉಭಯ ಜೀರನ 
ಗಳೂ ಒಂದಾಗಬೇಕು. ನಮಗೆ ಇಂದು ಬೇಕಾಗಿರುವದು ಸತ್ರ ಮೇಲಿನ 
ಸ್ವರ್ಗವಲ್ಲ, ಇರುವಾಗಿನ ಸ್ವರ್ಗ. ಇದಕ್ಕೆ ಮತಮತಾಂತಿರಗಳ ಗೊಂದ 
ಲನಿಲ್ಲ. ಸ್ನೇಹ ಪ್ರೇಮಗಳ ಪೋಷಣೆಯಿಂದ ಬೆಳೆದ ವಿಶಾಲವಾದ 
ಭ್ರಾತೃ ಭಾವನೆ. ಇದೇ ನಮ್ಮ ವಚನ ಸಾಹಿತ್ಯದ ಗುರಿ. 


ಸ್ತ್ರೀಯರ ದಾಂಪತ್ಯ ಜೀವನೆ. 


ಈ ಪ್ರಕಾರ ವಚನ ಸಾಹಿತ್ಯದಲ್ಲಿ ಸ್ತ್ರೀಯರು ಪ್ರವೇಶ ಮಾಡಿದ 
ಬಳಿಕ ಅವರು ಸಮಾಜದಲ್ಲಿ ಯಾವ ತರದ ಯೋಗ್ಯಕೆಯನ್ನು ಪಡೆದ 


ಕಿಂಬುದನ್ನು ಕೆಳಗಿನ ಒಂದೆರಡು ಉದಾಹರಣೆಗಳಿಂದ ಸ್ಪಷ್ಟೀಕರಣ 
ಮಾಡಿದ್ದೇನೆ. 


ಮೋಳಿಗೆಯ ಮಾರಯ್ಯನೆಂಬ ಭಕ್ತನು ಮೊದಲು ಕಾಶ್ಮೀರ 
ದೇಶದ ರಾಜನು. ಅವನ ಧರ್ಮಪತ್ನಿಯು ವಹದೇವಿ ಎಂಬುವಣು. 
ಈ ಉಭಯ ದಂನತಿಗಳು ತಮ್ಮ ಅರಸೊತ್ತಿಗೆಯ ಐಶ್ವರ್ಯವನ್ನು 
ತೊಕಿದು ಕಲ್ಯಾಣಕ್ಕೆ ಬಂದು ಶಿನದೀಕ್ಷೆಸ.ನ್ನು ಪಡೆದು ಬಸವಣ್ಣನ 
ಬೆಂಬಲಿಗರಾದರು, ಆ ಕಾಲಕ್ಕೆ ಬಸವಣ್ಣನವರು ಜಂಗಮ ವೇಷ 
ದಿಂದ ಅವರ ಮನೆಗೆ ಹೋಗಿ ಊಟಿ ಮಾಡಿ ಅವರಿಗೆ ತಿಳಿಯದಂತೆ 
ಒಂದು ನಿಧಿಯನ್ನಿಟ್ಟಿದ್ದರು. ಆದರೆ ಇನು ಮೋಳಿಗೆಯ ಮಾರಯ್ಯಗಳಿಗೆ 
ಗೊತ್ತಾದನಂಶರ ಪುನಃ ಪರ್ಯಾಯದಿಂದ ಅದನ್ನು ಜಂಗಮರಿಗೆ ಸಲ್ಲಿ 
ಸಿದರು. ಈ ಅವರ ನಿಷಸ್ಯಿಮಭಕ್ತಿಗೆ ನೆಚ್ಚಿ ಬನನಾನಿ ಪ್ರಮುಥಸು 
ಮೋಳಿಗೆಯ ಮಾರಯ್ಯಗಳನ್ನು ವಿಶೇಷವಾಗಿ ಕೊಂಡಾಡಿದ್ದಾರೆ, ಈ 
ಸಂದರ್ಭದಲ್ಲಿ ನಗು ಮಾರಯ್ಯಗಳಿಗೆ ಆತ್ಮಾನುಭವದ ಅಹಂ 
ಭಾವ ಬಂದಂತೆ ಕಂಡುಬಂದಿದೆ. ಇದನ್ನು ತಿಳದ ಅನರ ಧರ್ನುಪತಿ 
ಸ ಮ 

ಮಹದೇವಿಯು ನಿಜವಾದ ಅತ್ಮಾನುಭವದ ತಿಳುವಳಿಕೆಯನ್ನು ಹೇಳಿದ್ದಾಳೆ. 


ಕಾಷ್ಮೆವ ಸುವರ್ಣವ ಮಾಡಿಹೆನೆಂಬ ಘಾತುಕತನವೇ 
ನಿಮ್ಮ ಭಕ್ತಿ? ಸಕಲದೇಶ ಕೋಶ ವಾಸ ಭಾಂಡಾರ ಸವನ್ನಾ 


ವಚನ ಸಾಹಿತ್ಯದಲ್ಲಿ ಸ್ತ್ರೀಯರ ಸ್ಥಾನ. ೫೧೫ 


ಲಕ್ಷ್ಮ ಮುಂತಾದ ಸಂಬಂಧ ಶ್ರೀಯರ ಬಿಟ್ಟಿ ಬಂದಿಹೆನೆಂಬ 
ಕ್ಸ ಕೂಲಿಯೇ ನಿಮ್ಮ ಭಕ್ತಿ? ಬಸವಣ್ಣ, ಚನ್ನಬಸವಣ್ಣ, 
ಪ್ರಭುದೇವರು ಮುಂತಾದ ಎಳನೂರೆಪ್ಪತ್ತು ಅಮರ ಗಣಂ 
ಗಳ ಭಾವವಿದ್ದಂತೆನಿಮ್ಮ ಅಗಡವೇಕಯ್ಯಾ? ನಿಮ್ಮ ಅರಿ 
ವಿಂಗೆ ಇದಿರಿನಲ್ಲಿ ಕೂಡಿಹೆನೆಂಬ ಭಿನ್ನ ಭಾವ ಮುಂಟೀ? 
ಕರ್ಪುರದ ಉರಿಯ ಕಿಚ್ಚ ಹೆತ್ತಿಬೆಂದಲ್ಲಿ ಭಸ್ಮ ಇದ್ದ 
ಲೆಂದು ಭಕ್ಷಿಸಲುಂಟೆ? ನಿಮ್ಮ ಭಾವವ ನಿಮ್ಮಲ್ಲೇ ತಿಳಿದು 
ಕೊಳ್ಳಿ. ಶಕ್ತಿಯ ಮಾತೆಂದು ಧಿಕ್ಕರಿಸಬೇಡ. ಹೊರಗೆ 
ಕೂಡಿಹೆನೆಂಬ ನಿಮ್ಮ ಅರಿವಿಂಗೆ ಹಾನಿ. ಎಮ್ಮಯ್ಯ ಪ್ರಿಯ 
ಇಮ್ಮಡಿ ನಿಃಕಳಂಕ ಮಲ್ಲಿಕಾರ್ಜುನ ನಿಮ್ಮ ಶರಣರ ನೆಲೆಯ 
ನೀನೇ ನೋಡಿಕೊಳ್ಳಿ. 

ಈ ಪ್ರಕಾರ ಮೇಲಿನ ವಚನದಲ್ಲಿ ಮಹದೇವಿಯಕ್ಕನು ತಾನು 
ಅನ್ನುವಂಥ ಭಾವನೆಯು ನಿಮ್ಮಲ್ಲಿ ಚಿರಸ್ಥಾಯಿಯಾಗಿ ಇದೆ, ಅಂದ 
ಬಳಿಕ ನಿಜವಾದ ಸಮರಸ ಸ್ಥಾನಕ್ಕೆ ನೀವು ಮುಟ್ಟಿಲ್ಲ ಎಂಬ ಭಾವ 
ವನ್ನು ವ್ಯಕ್ತಮಾಡಿದ್ದಾಳೆ. 

ತನ್ನ ಕಣ್ಣಿಂದ ಕನ್ನಡಿಯ ನೋಡಿ ಆ ದೃಷ್ಟಿ ಕಾಣ 
ಲಿಕ್ಕೆ ಕಣ್ಣೋ, ಕನ್ನಡಿಯೋ? ಆ ಉಭಯ ದೃಷ್ಟಿಯಿಂದ 
ಇಷ್ಟದ ದೃಷ್ಟವ ಕಂಡು, ಉಭಯ ನಿಶ್ಚಯವಾದಲ್ಲಿ ಕೈವ 
ಲ್ಯವೆಂಬ ಕರ್ಕಶ ಬೇಡಾ। ಕೈ ಮುದ್ದೆಯ ಕೆಡಹಿದಲ್ಲಿ 
ಬಾಯಿಗೆ ಬಯಲು. ಅದು ನಿಮ್ಮ ನೀವೇ ತಿಳಿದುಕೊಳ್ಳಿ, 
ಎಮ್ಮಯ್ಯ ಪ್ರಿಯ ಇಮ್ಮಡಿ ನೀಕಳಂಕ ಮಲ್ಲಿಕಾರ್ಜುನಾ, 

ಈ ಪ್ರಕಾರ ವ್ಯವಹಾರದೊಳಗಿನ ಉದಾಹರಣೆಯಿಂದ ಆಧ್ಯಾ 
ತಿಕದ ನಿಜವಾದ ಅನುಭವವನ್ನು ತಿಳಿಹೇಳಿದ ಮಹಾದೇವಿಯು ನಿಜ 
ವಾಗಿಯೂ ನಮಗೆ ವಂದ್ಯಳು. 

ಇದರಂತೆ ಆಯದಕ್ಕಿ ಮಾರಯ್ಯಗಳ ಪಶ್ನಿ ಲಕ್ಕಮ್ಮನು ತನ್ನ 
ಗಂಡನಿಗೆ ಉಪದೇಶ ಮಾಡಿದ್ದು. 

ಆವ ಬೀಜ ಬಿತ್ತಿದರೂ ಮೊಳೆಯ ಮುಖ ಹಿಂಚು 
ಮುಂಚುಂಟಿ? ನೀನು ಮರಿದಲ್ಲಿ ನಾನರಿದಲ್ಲಿ ಬೇಕೊಂ 


೫೧೬ ಶಿವಾನುಭನ 


ಧೊಡಲುಂಟಿ? ಮೂಲ ನಸ್ಟವಾದಲ್ಕಿ ಅಂಕುರ ನಿಂದಿತ್ತು. 
ಕೂಟಕ್ಕೆ ಸತಿಸತಿಯೆಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂ 
ಡೊಡಲುಂಟಿ? ಬೇರೊಂದಡಿ ಇಡದಿರು ಮಾರಯ್ಯ ಪ್ರಿಯ 
ಅಮರೇಶ್ವರ ಲಿಂಗವನರಿಯಬಲ್ಲರೆ. 


ಗರ್ವದಿಂದ ಮಾಡುವ ಭಕ್ಷಿ, ದ್ರವ್ಯದ ಕೇಡು, ನಡೆ 
ಯಿಲ್ಲದ ನುಡಿ, ಅರಿವಿಂಗೆ ಹಾಸಿ. ಕೊಡದೆ ತ್ಯಾಗಿ ಎನಿಸಿ 
ಕೊಂಬುದು, ಮುಡಿಯಿಲ್ಲದ ಶೃಂಗಾರ ಧೃಢವಿಲ್ಲದ ಭಕ್ತಿ, 
ಅಡಿವಡೆದ ಕುಂಭದಲ್ಲಿ ಸುಖ ಜಲವ ತುಂಬಿದಂತೆ 
ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಮುಟ್ಟದ ಭಕ್ತಿ. 


ಆದ್ದರಿಂದ ಲಕ್ಕಮ್ಮಗಳ ವಚನಗಳನ್ನು ಮಧಿಸಿ ನೋಡಿದರೆ 
ಜ್ಞಾನಯುಕ್ತವಾದ ಅವರ ದಾಂಸತ್ಯ ಪ್ರೇಮವು ಮಿಗಿಲಾದ ಅಚ್ಚರಿ 
ಯನ್ನುಂಟು ಮಾಡುವದು, ಆದ್ದರಿಂದ ದಾಂಸತ್ಯ ಜೀವನದಲ್ಲಿ ಪುರು 
ಷರಿಗಿಂತ ಸ್ತ್ರೀಯರೇ ಮಿಗಿಲಾದ ಜ್ಞಾನದಿಂದ ಮುಂದುವರಿದಿದ್ದಾರೆ. 


ಸ್ತ್ರೀಯರ ಸ್ವಾರ್ಥತ್ಯಾಗ. 


ವೀರಶೈವ ಸಮಾಜದಲ್ಲಿ ಸ್ತ್ರೀಯರು ಕೇವಲ ಪ್ರಸಂಚಿಕರಾಗಿರದೆ 
ಯೋಗಿನಿಯರಾಗಿ ಅಖಂಡ ಸ್ಪಾರ್ಥತ್ಯಾಗದಿಂದ ತಮ್ಮ ಜೀವನವನ್ನು 
ಧಾರೆ ಎರೆದಿದ್ದಾರೆ. ಅಂಥವರಲ್ಲಿ ನಮ್ಮ ಅಕ್ಕ ಮಹಾದೇವಿಯು ಒಬ್ಬಳು. 
ಅಕ್ಕನು ಚಿಕ್ಕನಳಿರುವಾಗಲೇ ಅನಂತ ಕಷ್ಟನಷ್ಟಗಳನ್ನು ಸಹಿಸಬೇಕಾ 
ಯಿತು. ಕಾಮುಕನಾದ ಕೌಶಿಕ ರಾಜನು ಸಟ್ಟದರಸಿಯನ್ನಾಗಿ ಮಾಡಿ 
ಕೊಳ್ಳಲು ಹೂಡಿದ ತಂತ್ರಗಳೆಲ್ಲ ಆ ಯೋಗಿನಿ ಅಕ್ಕಮಹಾದೇನಿಯ 
ಯೋಗ ಸಾಮರ್ಥ್ಯದ ಮುಂದೆ ವ್ಯರ್ಥವಾದವು. ಮಹಾಚಾಣಾಕ್ಷನಾದ 
ಕೌಶಿಕ ರಾಜನು ಅವಳ ತಂದೆ ತಾಯಿಗಳ ಮನಸ್ಸನ್ನೂ ಕೂಡ ಒಲಿ 
ಸಿಕೊಂಡು ಅವರ ಮುಖಾಂತರ ಅಕ್ಕನನ್ನು ವಶಸಡಿಸಿಕೊಳ್ಳಲು ಪ್ರಯ 
ತೃಮಾಡಿದನು, ಆದರೂ ಅಂತರಂಗದಲ್ಲಿ ತನ್ನತನವನ್ನು ಕಂಡು 
ಕೊಂಡ ಅಕ್ಕಮಹಾದೇವಿಗೆ ತಂದೆ ತಾಯಿಗಳೂ ಕೂಡ ವಿರೋಧಿಗ 
ಳಾದರು. ೧೨ನೇ ಶತಮಾನದ ಕಾಲದಲ್ಲಿ ಪ್ರೀಯರಿಗೆ ಬಾಲ್ಯದಲ್ಲಿ 
ತಂದೆ ತಾಯಿಗಳ ಆಚ್ಲೆಯಲ್ಲಿಯೂ ತಾರುಣ್ಯದಲ್ಲಿ ಪತಿಯಾಚ್ಛೆಯಲಿಯೂ 
ವದ್ದಾಪ್ಯದಲ್ಲಿ ಮಕ್ಸುಳಾಜಿಯಲ್ಲಿಯೂ ಇರಬೇಕೆಂಬ ಸವ ya 
ಉದ್ಸಾಪ್ಯದಲ್ಲ ಮಕ್ಕಳಾಜ್ಯಯಲ್ಲಿ (ಕೆಂಬ ಸಮಾಜದ ಕಟ್ಟಾಜ್ಞೆ 


ವಚನ ಸಾಹಿತ್ಯದಲ್ಲಿ ಸ್ತ್ರೀಯರ ಸ್ಥಾನ, ೫೧೭ 


ಯಿತ್ತು. ಮತ್ತು ಅಂಥವರನ್ನು ಗೌರವ ಸೂಚಕವಾದ ನಾಮಾಂಕಿತ 
ದಿಂದ ಮನ್ನಿಸುತ್ತಿದ್ದರು. ಇಂಥ ಪ್ರಸಂಗದಲ್ಲಿ ಅಕ್ಕಮಹಾದೇವಿಯು 
ತನ್ನ ಜೀವನದ ಸ್ವತಂತ್ರತೆಯನ್ನು ಕಾಯ್ದುಕೊಂಡಿದ್ದು ಸಾಮಾನ್ಯ ಕೆಲ 
ಸವಲ್ಲ. ಎಳೆ ಹರೆಯದ ಆ ಬಾಲಿಕೆಯ ಮೇಲೆ ರಾಜ ಪರಿವಾರದವರೂ, 
ಸಮಾಜವೂ, ಬಂಧು ವರ್ಗದವರೂ ಕೂಡ ಏಕಕಾಲಕ್ಕೆ ಶತ್ರುಗಳಾ 
ದರು. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಅಕ್ಕನ ಮನೋಧೈರ್ಯವನ್ನು 
ಅವಳ ವಚನಗಳೇ ಹೀಗೆ ಹೇಳುತ್ತವೆ. 
ಹಸಿವಾದಡೆ ಭಿಕ್ಸಾನ್ನಗಳುಂಟು, ತೃಸೆಯಾದೊಡೆ ಕೆರೆ 
ಳ್ಳ ಭಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, 
ಚನ್ನಮಲ್ಲಿಕಾಜು೯ನಯ್ಯ ಆತ್ಮ ಸಂಗಾತಕ್ಕೆ ನೀನೆನಗುಂಟು. 
ಆರೂ ಇಲ್ಲದವಳೆಂದು ಅಳಿಗೊಳಲು ಬೇಡ ಕಂಡಯ್ಯಾ । 
ಏನು ಮಾಡಿದಡೆಯೂ ನಾನಂಜುವವಳಲ್ಲ। ತರಗೆಲೆಯ 
ಮೆಲ್ಲಿದ್ದು ನಾನಿಹೆನು | ಸುರಿಗೆಯ ಮೇಲೊರಗಿ ನಾನಿಹೆನು। 
ಚನ್ನಮಲ್ಲಿಕಾರ್ಜುನಯ್ಯಾ ಕರಕೆಡೆ ನೋಡಿದಡೆ ಒಡ 
ಲನು, ಪ್ರುಣವನು, ನಿನಗೊಪ್ಪಿಸಿ ಶುದ್ಧಳಹೆನು. 
ಕಿಡಿಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆ ಅಡಗಿತೆಂಬೆನು । 
ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನಕ್ಕೆರೆದೆರೆಂಬೆನು । 
ಗಿರಿ ಮೇಲೆ ಬಿದ್ದಡೆ ಎನಗೆ ಪುಪ್ಪವೆಂಬೆನು। ಚನ್ನಮಲ್ಲಿಕಾ 
ರ್ಜುನ ಶಿರ ಹರಿದು ಬಿದ್ದಡೆ ಪ್ರಾಣ ರಿನಗರ್ಪಿತನೆಂಬೆನು. 
ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು 
ಕಂಪ ಬೆಟ್ಟತ್ತೇ। ತಂದು ಸುವರ್ಣವ ಕಡಿದೊರೆದೊಡೆ 
ಬೆಂದು ಕಳಂಕ ಹಿಡಿದಿತ್ತೇ। ಸಂದು ಸಂದು ಕಡಿದ ಕಬ್ಬು 
ಗಾಣದಲಿಕ್ಟಿ ಬೆಂದು ಪಾಕಾಗುಳ್ಳ ಸಕ್ಕಕಿಯಾಗಿ ನೊಂದೆ 
ನೆಂದು ಸವಿಯ ಬಿಟ್ಟಿತ್ತೆ। ನಾ ಹಿಂದೆ ಮಾಡಿದ ಹೀನಂ 
ಗಳೆಲ್ಲವ ತಂದು ಮುಂದಿಳುಹಲು ನಿಮಗೆ ಹಾನಿಯೇ। 
ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯಾ ಕೊಂದಡೆ ಶರ 
ಣೆಂಬುದ ಮಾಣೆ । 


ಬೆಟ್ಟದ ಮೇಲೊಂದು ಮನೆಯೆ ಮಾಡಿ ಮೃಗಂಗಳಿ 
ಗಂಜಿದಡೆಂತಯ್ಯಾ। ಸಮುಗ್ರದ ತಡೆಯಲ್ಲಿ ಮನೆಯ 


೫೧೮ ಶಿವಾನುಭವ. 


ಮಾಡಿ ನೊಕೆ ತೆಕೆಗಳಿಗಂಜಿದಡೆಂತಖ್ಯಾ । ಸಂತೆಯೊಳ 
ಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆಂತಯ್ಯಾ । 
ಚನ್ನಮಲ್ಲಿಕಾರ್ಜುನ ಕೇಳಯ್ಯಾ. ಲೋಕದೊಳಗೆ ಹುಟ್ಟಿರ್ದ 
ಬಳಿಕ ಸ್ತುತಿ ನಿಂದೆಗಳು ಬಂದಡೆ । ಮನದಲ್ಲಿ ಕೋಸವ 
ತಾಳದೆ ಸಮಾಧಾನಿಯಾಗಿರಬೇಕು | 


ಈ ಪ್ರಕಾರ ಅಕ್ಕನ ಅಂತರಂಗದ ಸಾತ್ವಿಕತೆಯ ಚಂದ್ರೋದೆ 
ಯದ ಮುಂದೆ ಪಾಶವೀ ವೃತ್ತಿಯ ಕೌಶಿಕ ರಾಜನ ಕೈವಾಡವು ಸಾಗ 
ದಂತಾಯಿ:ತು. ಮುಂದೆ ಬರಬರುತ್ತ ಅಕ್ಕನು ರೂಢಿ ಬದ್ಧವಾದ 
ಮೂಢ ನಂಬಿಕೆಗಳನ್ನು ತೊರೆದು ಬಸ ಸವಣ್ಣ, ಚನ್ನಬಸವಣ್ಣ, ಅಲ್ಲವು 
ಪ್ರಭೃತಿಗಳು ಕೈಕೊಂಡ ಕ್ರಾಂತಿಕಾರರ ಗುಂಪಿನಲ್ಲಿ ಸೇರಿದಳು ಮತ್ತು 
ತನ್ನ ಜೀವನದ ಕೊನೆಯ od ವರೆಗೂ ಸಮಾಜ ಸೇವೆಯನ್ನು 
ಮಾಡಿ ಇಂದಿಗೂ ಆದರ್ಶ ಮಾತೆ ಎನಿಸಿದ್ದಾಳೆ. 


ಆದ್ದರಿಂದ ವಚನ ಸಾಹಿತ್ಯದಿಂದ ನಮ್ಮ ಜನಾಂಗದ ಸ್ತ್ರೀ ಸಮಾ 
ಇದಲ್ಲಿ ಒಂದು ಹೊಸ ಚೈತನ್ಯ ಉತ್ಸನ್ನವಾಗಿ ಸ್ತ್ರೀಯರು ಪುರುಷ 
ರಷ್ಟೇ ಯೋಗ್ಯತೆಯನ್ನು ಸಂಪಾದಿಸಿದರು, ಇದಲ್ಲದೆ ಅಕ್ಕನಾಗಮ್ಮ, 
ಮುಕ್ತಾಯಕ್ಯ, ಲಿಂಗಮ್ಮ, ಕದಿರೆಯ ರೆಮ್ಮನ್ವ ಮೊದಲಾದ ೫ ಪ್ರೀಯರು 
ಸಾಹಿತ್ಯ ಪ್ರನಂಚದಲ್ಲಿ ಕಾಣಿಸಿಕೊಂಡರು. ಇಂದಿನ ಸರಸಳ 
ಮಹಿಳೆಯರು ಸ್ವಾತಂತ್ರತೆಯ ಹೆಸರಿನಿಂದ ತಮ್ಮ ನೈಕಿಕ ವೃತ್ತಿಯನ್ನೇ 
ಹದಗೆಡಿಸಿಕೊಂಡ ಎಷ್ಟೋ ಉದಾಹರಣೆಗಳುಂಟು, ವಚನ ಸಾಹಿತ್ಯ 
ಸಿದ್ಧಾಂತದ ಪ್ರಕಾರ ಮಹಿಳೆಯರು ಮೊದಲು ನೈತಿಕ ಶಿಕ್ಷಣದಲ್ಲಿ ತೇರ್ಗ 
ಡೆಯಾದ ನಂತರ, ಅವರು ಯಾವದಾದರೊಂದು ಉದ್ಯೋಗ ಮಾಡಲಿ, 
ರಾಜಕಾರಣದಲ್ಲಿ ಬೀಳಲಿ, ಪ್ರನಂಚದಲ್ಲಿರರಿ ಅಥವಾ ಪ್ರಪಂಚದ 
ಹೊರಗಿರಲಿ, ಎಲ್ಲಿ ಬೇಕಾದಲ್ಲಿ ಇದ್ದರೂ ಅವರು ತಮ್ಮ ಉನ್ನಕಿಯ 
ಸ್ಥಾನವನ್ನೇ ಮುಟ್ಟುವರು. ಆದ್ದರಿಂದ ಪ್ರೀ ಸ್ವಾತಂತ್ರ್ಯಕ್ಕೆ ವಚನ 
ಸಹಿತ್ಯವೇ iN ವಿಶ್ವವಿದ್ಯ್ಯಲಯನೆಂದು. ಹೇಳಬಹುದು. 


ತ್ರೀಕರಭಾಸ್ಕವಿಮರ್ಶವು. ೫೧೯ 


ಶೀಕರಭಾಷ್ಕವಿಮರ್ಶವು. 
(ಥೀ. ಸಿದ್ದರಾಮಪ್ಪ ದುಂಡಪ್ಪ ಪಾವಟಿ ಬಿ, ಏ. ಎಲ್‌. ಎಲ್‌, ಬಿ. ಹುಬ್ಬಳ್ಳಿ.) 


ಇರಾ ಲಿಿಲಿರಿರಲಿಬಿಲಿ ತಾಕಾ... 


ದೇವಧಾರಣದ ವಿಧಿಶ್ವ ವಿಮರ್ಶವು ಮುಗಿಯಲಿ. ದೀಕ್ಷೆಯು, 
ಬ್ರಹ್ಮನೀಮಾಂಸಾ ಶುಶ್ರ ನಿಚಾರದ ಉನಕಾರಕವು, ಬ್ರಹ್ಮಮೀಮಾಂಸಾ 
ವಿಚಾರ ಪೂರ್ವಾಂಗವು ಎಂಬ ಶ್ರೀ ಪಂಡಿತಾಚಾರ್ಯ ಮತವನೀಗ 
ಹರಿಕಿಸುವಣ, 


ವೈದಿಕ ಶೈವಾಗಮಿಕ ಧರ್ಮಗಳು. 

ಪೂರ್ವೋತ್ತರ ಮೀಮಾಂಸಂಗಳೆರಡು ವೇದಧರ್ಮವಿಚಾರ ಶಾಸ್ತ್ರ 
ಗಳು. ಲಿಂಗಧಾರಣ ದೀಕ್ಷೆಯು ಶೈನಾಗನಿಕವು. 

ಅಸ್ಮಾತ್ರವಿತ ತಾದ್ಭಂಧಾತ್ಸರ ಸಂಸ್ಥಾನಿರೋಧಕಾರ೯ | 

ದೀಕ್ಷೈವಮೋಚಯತ್ಯೇವಂ ಶೈವಂ ಧಾಮನಯತ್ಯಪಿ i 

ಶತ್ರಸೂತ್ರ ರತ್ನದ ೬೯ ಕೈ ಉದಾಹರಿಸಿದ ಸ್ವಾಯಂಭುವ ಸೂತ್ರವು 
ಉತ್ಕೃಷ್ಟವಾದ ಶಿವತ್ವ ಸ್ಥಿತಿಯನ್ನು ತಡೆವ ಈ ಹಬ್ಬಿದ ಬಂಧದಿಂದ 
ದೀಕ್ಷೆಯೆ ಈ ಪಶುವ ಬಿಡಿಸುವುದು. ಮತ್ತು ಶೈವ ತೇಸಜ್ಸನ್ನು ಹೊಂದಿ 
ಪುದು. 

ಶಿವದೀಕ್ಷೆಯು, ಆದಿಕೈವಾದಿ ಪ್ರಕಾರಾತ್ಮಕವಾಗಿ ವೀರಶೈವ 
ದೀಕ್ಷೆಯು. ಲಿಂಗೇ ಪ್ರಾಣಾನ್ಸ ಣಿಕ್ಷಿ್ಳ ಪ್ರಾಣೇಲಿಂಗಂ ವಿನಿಕ್ರಿಪೇತ್‌ । 
ತಲ್ಲಿಂಗಂ ಸ್ಥಾಪಯೇಚ್ಛಿಷ್ಯೇ ಸಮ್ಯಗ್ಭ್ಯಾತ್ತ್ರೈಕ ಭಾವತಃ। ಸೂಕ್ತ್ಮ್ಮಾ 
ಗಮ ಪಟಲ ೫ ಶ್ಲೋಕ ೪೭ ಶರೀರದ ಭೂತಕ್ರಿಯೆಯಲ್ಲಿ ತೊಳಲುವ 
ಪ್ರಾಣವನ್ನು ಪರಿಶೋಧಿಸಿ ಲಿಂಗಕ್ರಿಯಾನುಕೂಲವನ್ನಾಗಿ ಮಾಡಿ ಆ ಪ್ರಾಣ 
ವನ್ನು ಲಿಂಗದಲ್ಲಿ ಸಂಗಡಿಸಿ ಪರಿಶುದ್ಧ ಪ್ರಾಣದಲ್ಲಿ ಲಿಂಗವನ್ನು ಹೊಂದಿ 
ಸತಕ್ಕುದು. ಅಂತಹ ಲಿಂಗವನ್ನು ಅಂಗಲಿಂಗಗಳ ಏಕಭಾವವನ್ನು 
ಧ್ಯಾನಿಸಿ ಶಿಷ್ಯನಲ್ಲಿ ಸ್ಥಾಪಿಸತಕ್ಕುದು ಎಂದು ಹೇಳಿದುದು. 


ವೇದಶಿನಾಗಮಂಗಳು ಭಿನ್ನಪ್ರಸ್ಥಾನವು. 


ಬೃಹೆದಾರಣ್ಯುಕದ ಎರಡನೆಯಧ್ಯಾಯದ ನಾಲ್ಕನೆಯ ಬ್ರಾಹ್ಮಣದ 
ಹತ್ತನೆಯ ಖಂಡದಲ್ಲಿ "ಸಯಧಾರ್ದ್ರೆ ಧಾಗ್ನೇರಭ್ಯಾಹಿತಾತ್ಸೃಥಗ್ಳು 


೫೨೦ ಶಿನಾನುಭವ, 


ಮಾ ವಿನಿಶ್ವರಂತ್ಯೇವಂವಾ ಅರೇಅಸ್ಯಮಹತೋ ಭೂತಸ್ಯವಿಶ್ವಸಿತಮೇತ 
ದೃಗ್ವೀಡೋ ಯಜುರ್ವೇದಃ ಸಾಮವೇದೋಥರ್ವಾಂ ಗಿರಸ ಇತಿಹಾಸಃ 
ಪುರಾಣಂ ವಿದ್ಯಾ ಉಸನನಿಷದಃ ಶ್ಲೋಕಾಃ ಸೂತ್ರೂಣ್ಯನು ವ್ಯಾಖ್ಯಾನಾಧಿ 
ವ್ಯಾಖ್ಯಾನಾನ್ಯಸೈಪೈತಾನಿ ನಿಶ್ವಸಿತಾನಿ” ಎಂದು ವೇದಾದಿಗಳ ಉಕ್ಸ 
ತ್ತಿಯು ಹೇಳನಡೆದಿದೆ ಶಿವಾಗಮಗಳ ಹೆಸರನ್ನೆತ್ತಿಲ್ಲ. ಭಾಷ್ಯ ಸಕ್ರಪಾ 
ಕಿಗಳು ಶ್ಲೋಕಾಃ ಎಂಬುದರಿಂದಾಗಲಿ ವ್ಯಾಖ್ಯಾನಾನಿ ಅನುವ್ಯಾಖ್ಯಾ 
ನಾನಿ ಎಂಬುದರಿಂದಾಗಲಿ, ವಿದ್ಯಾಃ ಎಂಬುದರಿಂದಾಗಲಿ, ಶಿವಾಗಮ 
ಗಳು ಇದರಲ್ಲಿ ಬಂದಿವೆ ಎನಬಹುದು. ಇದಾಗದು. ಶಿವಾಗಮಗಳು 
ಇಂತಹ ಅಪ್ರಧಾನ ಸಾಮಾನ್ಯ ನಿರ್ದೇಶನವನ್ನು ತಾಳವು. ಇಲ್ಲಿ ನೇದ 
ಗಳೂ ಆ ವೇದಕ್ಕೆ ಅಂಗವಾದ ಶಬ್ದ ವಿಸ್ತರವೂ ಬ್ರಹ್ಮನೆಂಬ ಮಹಾ 
ಭೂತದ ನಿಶ್ವಸಿತನೆಂದು ಹೇಳಿಯದೆ. ನಾವು ಕಾನಿಕಾಗಮದಿಂದುದೂ 
ಹರಿಸಿದ “ಶಿವಪ್ರಕಾಶಕಂ ಜ್ವಾನಂಶಿವಜ್ಞನ: ಪರಂಸ್ಕೃಶಮ'। ವೇದಾದ್ಯ 
ಮಸರಂಜ್ಞಾನಂ ನಶುಪಾಶಾರ್ಥ ದರ್ಶಕವಮ್‌ ” ಪ್ರಮಾಣವನ್ನು ನೆನಸಲ. 
ಶಿವಪ್ರಕಾಶಕವಾದ ಶಿವಾಗಮವು ಪರವೆಂದೂ ಪಶುಪಾಃಶಪ್ರಕಾಶಕವಾದ 
ವನೇದಾದಿಯು ಅಪರವೆಂದೂ ಹೇಳಿಯದೆ. ಆದುದರಿಂದ ವೈದಿಕ ಶಿವಾ 
ಗಮಿಕ ಧರ್ಮವು ಭಿನ್ನಪ್ರಸ್ಥಾನವಹುನು, 


ಜಾತಿಪ್ರಧಾನವು ನೈದಿಕವು. 


ವೈದಿಕಕ್ಕೂ ಶಿವಾಗಮಧರ್ಮಕ್ಕೂ ವಿಲಕ್ಷಣತ್ವವಿನ್ನೊಂದುಂಟು, 
ಅಂದರೆ ಮೇಲೆ ತೋರಿಸಿದ ಶಿವಪ್ರತಿಪಾದಕವು ಶಿನಾಗಮುವು. ಯಜ್ಞ 
ಯಜಮಾನರೆಂಬ ಕರ್ಮಪಶುಗಳನ್ನು ಬೋಧಿಸುದು ವೇದವು ಎಂಬು 
ದರಿಂದ ಇವುಗಳಲ್ಲಿ ಅಂತರವು ಬಲ್ಲಿತ್ತಾಗಿದೆ. ವೇದವು ಪಶುಧರ್ಮ 
ಬೋಧಕವಾದುದರಿಂದ ಜಾತಿ ಪ್ರಧಾನವಾಗಿದೆ. ನಶುಗಳಿಗಿಹಸಂಚ 


ಪಾಶಂಗಳಲ್ಲಿ (ತಿರೋಧಾನ ಬಿಂದು ಮಲಮಯಾಕರ್ಮ) ಕರ್ಮ 
ಪಾಶವು ಒಂದು. 


ಶತಸೂತ್ರ ರತ್ನದ ೩೧ಕ್ಕೆ ಉದಾಹರಿಸಿದ ವಿಶ್ವಸಾರೋತ್ತರಾಗಮದ 
ಧರ್ಮಾಧರ್ಮಾತ್ಮಕಂ ಕರ್ಮ ತಚ್ಚ ತ್ರಿನಿಧಮರ್ಥತಃ ಜಾತ್ಯಾಯುರ್ಭೋ 
ಗದಂ ಯೇನ ನಾಮಿಶ್ರಂ ಸಚ್ಯತೇಕ್ವಚಿತ್‌ | ಕರ್ಮವು ಧರ್ಮಾಧರ್ಮ 
ರೂಪಿಂದೆ ಇತ್ತೆರನಹುದು. ಅದು ಬ್ರಾಹ್ಮಣ್ಯಾದಿ ವರ್ಣವನ್ನೂ ಶತಾ 


ಶ್ರೀಕರಭಾಷ್ಯವಿಮರ್ಶವು. ೫೨೧ 


ಯುರಾದಿ ಆಯುಷನನ್ನೂ ರಾಜ್ಯಾಧಿಭೋಗವನ್ನೂ ಉಂಟುಮಾಡಿದ 
ಪುದು. ಎಂಬ ಪ್ರಮಾಣದಿಂದ ಮನುಜನ ಜಾತಿಯನುಂಟುಮಾ 
ಡಿದೆ. ಜಾತಿ ಶಬ್ದಕ್ಕೆ ಜನ್ಮನೆಂದೂ ವರ್ಣವೆಂದೂ ಅರ್ಥ. ಇವೆರಡಕ್ಕೂ 
ಇಲ್ಲಿ ಅದು ವಃಚಕವದೆ. ಅಂದಕೆ ಕರ್ವದಿಂದ ಕ್ರಿಮಿಕೀಟ ಮನು 
ಷ್ಯೂದಿ ಜನ್ಮವೂ ಬ್ರಾಹ್ಮೆಣ್ಯೂದಿ ವಣ೯ವೂ ಅದಪುದು, 

ಇದಕ್ಕೆ ಗೌತುಮ ಧರ್ಮ ಸೂತ್ರದ ಒಂದು ಉದಾಹರಣವ 
ನಿಲ್ಲಿ ಇಡುವೆವು. ವೈದಿಕಧರ್ಮಗ್ರಂಥಗಳು ಜನ್ಮದಿಂದಲೆ ವರ್ಣ 
ವೆಂಬ ಆಧಾರದಿಂದಲೇ ಧರ್ಮ ಸಂಸ್ಕಾರಗಳನ್ನು ಗೊತ್ತಗೊಳಿಸಿವೆ. 

ಉಸನಯನಂ ಬ್ರಾಕ್ಮಣಸ್ಯಾ ಷ್ಟಮೇ ಬಾ ತ್ರಹ್ಮಣನ ಉಸನಯ 
ನವು ಎಂಟನೆಯ ವರ್ಷದೊಳು. ಇದಕ್ಕೆ ಹಂದತ್ತಾಚಾರ್ಯನ ಮಿಶಾ 
ಕ್ಷರಾ ವೃತ್ತಿಯು-ಉಸನಯನಾನಂತರಂ ಭಾನಿನಿ ಭ್ರಾಹ್ಮಣತ್ತೇ ಅತ್ರ 
ಬ್ರಾಹ್ಮಣ ಗ್ರಹಣಂತು ಬ್ರಾಹ್ಮಣಸ್ಯ ಸತ್ಯವೋಪನಯನಂ ನತೂಸನಯ 
ನಾದಿ ಸಂಸ್ಕಾರ ಜನ್ಯಂ ಬ್ರಾಹ್ಮಣ್ಯಮಿತಿಜ್ಞಾ ಸನೂರ್ಥಮ್‌ | 

ಉಸನಯನಾನಂತರಲ್ಲಿ ಬ್ರಾಹ್ಮಣ್ಯಗಲು ಇಲ್ಲಿ ಬ್ರಾಹ್ಮಣ ಪದವ 
ನಿಟ್ಟುದು ಬ್ರಾಹ್ಮಣನಾಗಿರುವನಿಗೆಯೆ ಉಪನಯನವು, ಉಪನಯನ 
ಸಂಸ್ಕಾರದಿಂದ ಬ್ರಾಹ್ಮಣ್ಯವು ಜನ್ಯವಲ್ಲಿಂಬುದನ್ನು ತೋರಿಸಲು ಅದೆ. 
ಇದುವೆ ಯ ಮಸ್ಕರೀಯ ಟ್ರೀಕೆಯು. 

ಹ್ಮಣಗ್ರಹಣಸ್ಯ ಜಾತಿನಿಮಿತ್ತತ್ವ ಪ್ರಸಿದ್ಧೃರ್ಥ ಮಾರಂಭಃ ನಚ 
ದ್ವಿಜತ್ನ pa  ಕ್ರೆಯತ ಇತಿ. 

ಇಲ್ಲಿ ಬ್ರಾಹ್ಮಣ ಣ ನದವನಿಟ್ಟದು ಬಾಹ್ಮಣ್ಯವು ಜನ್ಮನಿಮಿತ್ತವಾ 
ದುಡಿದು ಸ್ಥಾನಿಸಲುಂಟು ದ್ವಿಜತ್ವದಂತೆ ಬಾಹ್ಮಣತ್ವವು ಸಂಸ್ಕಾರ 
ಜನ್ಯವಲ್ಲ. 

ಶೈವಾಗಮಿಕವು ಭಾವಪ್ರಧಾನವು. 

ಭಾವನೆಂದರೇನು; ಅತ್ಮದಲ್ಲಿ ಹುದುಗಿರುವ ತನ್ನ ರೂಸವನ್ನು 
ಹೊರಗೆಡುಹುವ, ತನಗೆ ಬೇರೆಯಾದ ಮಲಾದಿ ಪಾಶಗಳನ್ನು ಹರಿದು 
ಹೊರನೊಡೆವ ಪ್ರವರ್ತನವು ಇದುವೆ ಶ್ರದೈ ಯೆನಿಸಿತು. ಆ ಶ್ರದ್ಧೆಗೆ 
ಶಿನಾನುಗ್ರಹದ ಒಲವು ದೊರೆವುದೆ ದೀಕ್ಷೆಯು. ಆ ದೀಕ್ಷೆಯಿಂದ ನೈರ್ಮ 


೫೨೨ ಶಿವಾನುಭವ. 


ಲ್ಯವು. ನೈರ್ಮಲ್ಯದಿಂದ ಜಾತ್ಯಾದಿ ಬಂಧಂಗಳ ತೊಲಗಿಕೆಯು. ಇದ 
ಕೈಲ್ಲ ಪ್ರಮಾಣವು, 


ಶತಸೂತ್ರರತ್ನೋದಾಹೃತ ೬೬ನೆಯ ಸೂತ್ರವು. ಸರ್ರಜ್ಞು ನೋತ್ತರ 
ದಿಂದ-ತತ್ಸೈಕೇಭಿರ್ನಿಬದ್ದಾತ್ಮೂ ಸರ್ವ ಧರ್ಮಶ್ಚ ಸಂಯುತಃ | ನಾನ್ಯೇ 
ನಶಕ್ಯತೇಮೋಕ್ತುಂ ಮುಕ್ತಾದೀಕ್ಸುಂ ಶಿವಾತ್ಮಿಕಾವರ್‌ ॥ 


ಈ ಪ್ರಾಕೃತತತ್ವಂಗಳಿಂದ ಕಟ್ಟವಡೆದವನಾಗಿ ಮಲ:ದಿಬಂಧನ 
ಗಳಿಂದ ಕೂಡಿದ ಆತ್ಮನು ಶಿವಾತ್ಮಿಕೆಯಿಂದ ಶಿವನ ಕ್ರಿಯಾಶಕ್ತಿರೂನ 
ವಾದ ದೀಕ್ಷೆಯಿಂದಲ್ಲದೆ ಬೇರೊಂದರಿಂದ ಬಿಡುಗಡೆ ಹೊಂದನು. 


ಕರ್ತೃಶಕ್ತೆರಣೋರ್ನಿತ್ಯಾವಿಭ್ಹೀಚೇಶ್ವರ ಶಕ್ತಿವತ್‌ ॥ 
ತಮಶ್ಸನ್ನತಯಾರ್ಥೆಷುನಾಭಾತಿನಿರನುಗ್ರಹಾ ॥ 


ಮೃಗೇಂದ್ರಾಗಮ ಕಲಾದಿಸಟಲ ೩. ಆತ್ಮನ ಕ್ರಿಯಾಶಕ್ತಿಯು 
ಈಶ್ವರ ಶಕ್ತಿಯಂಕೆಯೆ ನಿಶ್ಯವಾದುದು. ವ್ಯಾಪಕವಾದುದು. ಮಲಾವ 
ಕಶೋಧದಿಂದ ಶಿವಾನುಗ್ರಹೆದಿಂದಲ್ಲಡಿ ಪದಾರ್ಥಗಳಲ್ಲಿ ಮ್ಯಾಪೃತವಾಗದು. 


ಶಿವಶಕ್ತಿಯನುಗ್ರಹ ಕಾರ್ಯಕ್ಕೆ ಶತಸೂತ್ರೋದಾಹೃತ ೭೬ ನೆಯ 
ಸೂತ್ರನಿಶ್ವಾಸಕಾರಿಕೆಯು ಏಕೈವವಸ್ತುತ; ಶೈವೀಯಾಶಕ್ತಿರ್ನಿರ್ಮ೯ 
ಲಾನರಾ | 
ಅನಿನಾಭಾವಿಠೀಶಂಭೋ: ಶುಚೇರುಷ್ಣವತ್ರಭೋಃ 
ತಯಾತ್ಮಶಿವಯೋಃ ಸಂಧಿಃ ಶಿವಬೋಧ ಸರಾನರಾ॥ 


ಅವುದಾನೊಂದು ಶಿನಶಕ್ತಿಯಹುಡದೊ ಫಿಜದೊಳು ಅದು ಒಂದೆ 
ಯಾಗಿದೆ. ನಿರ್ಮಲವಾಗಿದೆ. ಉತ್ಪೃಷ್ಕವಾಗಿದೆ. ಬೆಂಕಿಯ ಕಾವಿನಂತೆ 
ಶಿವನಲ್ಲಿ ಎಡೆಬಿಡದಾಗಿದೆ. ಶಿವನನರುಹಿಸುವಲ್ಲಿ ಆಶಕ್ತಿ ಶಕ್ತಿಯು ಪರಾ 


ಪರ ಜ್ಞಾನವಾಗಿದೆ. ಆ ಶಕ್ತಿಯಿಂದಲೆ ಶಿನನಿಗೂ ಆತ್ಮನಿಗೂ ಸಂಧಿ 
ಯಪ್ಪುದು. 


ಮತಂಗ ಪಾರಮೇಶ್ವರದಲ್ಲಿ- ದೀಕ್ಸುನಲನ್ಸುಷ್ಟಮಲಸ್ಯಜಂತೋಃ 
ಸ್ವಾಖ್ಯಂಬಲಂ ವ್ಯಕ್ತಿ ಮುಖೈತಿ ಯೋಗಾತ್‌ ॥ ದೀಕ್ಷಾಗ್ನಿಯಿಂದ ದಗ್ಗ 
ಮಲನಾದ ಜಂತುವಿನ ಸ್ವಯಂತಾನೆಂಬ ಬಲವು ದೀಕ್ಷಾಯೋಗದಿಂದ 
ಅಥವಾ ಶಿವತ್ತಯೋಗದಿಂದ ಪ್ರಕಟವಾದಪುದು. 


ಶೀಕರಭಾಸ್ಯನಿನರ್ಶವು. ೫೨ಶಿ 


ಈ ಪ್ರಮಾಣಂಗಳಲ್ಲಿ ಅನುಗ್ರಹ ಪಡೆತ ಆತ್ಮರುಗಳಿಗೆ ವಿಪ್ರಾದಿ 
ಜಾತಿ ಶಬ್ದಗಳನ್ನು ಬಳಸದೆ ಆತ್ಮನೆಂದೂ ಜಂತುವೆಂದೂ ಸಾಮಾನ್ಯ 
ಶಬ್ದಗಳ ಬಳಕೆಯಾಗಿದೆ. ಮತ್ತು ಶಿವಶಕ್ತಿಯು ಆತ್ಮನ ಮಲವನ್ನು 
ಸುಡುವುದೆಂದು ಹೇಳಿಯದೆ. ಆದುದರಿಂದ ದೀಕ್ಷೆಯು ವರ್ಣನಿಯಂತ್ರಿ 
ತನಲ್ಲ. ಮಲಬದ್ಧ ದುಸ್ಕಿಯಾಶಕ್ತಿಯನುಳ್ಳ ಆತ್ಮನನ್ನು ಆ ಶಿವಶ 
ಕ್ರಯು ಸ್ಪರ್ಶಿಸಲು ಕಾಷ್ಠವನ್ನು ಅಗ್ನಿಯು ಸೋಂಕುತ್ತಲೆ ಅದರಲ್ಲಿ 
ಹುದುಗಿದ ಅಗ್ನಿಯು ಪುಟವಾಗಿ ಅದರೊಳಗಿನ ಜಾಡೈವನ್ನು ಸುಟ್ಟು 
ನೆಗೆವಂತೆ ಆತ್ಮನಲ್ಲಿ ಹುದುಗಿದ ಚಿತ್ಕ್ರಿಯಾಶಕ್ತಿಯು ಮಲವನ್ನು ದಹಿಸಿ 
ಶಿವತ್ಪಾಭಿವ್ಯಕ್ತಿಯಹುದು. ದೀಕ್ಷೆಯಿಂದ ಆತ್ಮರೂಪವು ಶಿನಾತ್ಮಕವಾಗಿ 
ಪ್ರಕಟವಾದಪುದು. ಇದಕ್ಕೆ ದಾನವೆಂಶಲು ಹೆಸರುಂಟು, ಅಂದರೆ ಶಿವನು 
ಅನುಗ್ರಹ ಆತ್ಮ ಸ್ವರೂಸವನ್ನು ಪ್ರಕಟಸುವುದರಿಂ ಆತ್ಮಲಾಭವಾದಪುದಾಗಿ 
ಅದೊಂದು ಆತ್ಮದಾನನೆ ಮತಂಗಪಾರಮೇಶ್ವಂಾಗಮದ ಪತಿಪಟಿಲದಲ್ಲಿ- 


ದಾನಂ ನಾವು ಸ್ಪಸಕ್ಸೈವ ಯಾಸಾಜ್ಞಾನಕ್ರಿಯಾತ್ಮಿಕಾ 
ಸಾಶಕ್ತಿಸ್ತಸ್ಯಸಂಸ್ಸರ್ಶಾದ್ವ್ಯಕ್ತೀಭೂತಾ ಸುನಿರ್ಮಲಾ 
ಪ್ರತ್ಯುತ್ಥಾನಂ ತದೇವೋಕ್ತಂ ನಸ್ತ್ರಯಂ ವ್ಯಜೃತೇಸಶೋಃ 


ಜ್ಞಾನಕ್ರಿಯೆಗಳೇ ಸ್ವರೂಪವಾಗಿಯುಳ್ಳಂತಹ ಆವುದಾನೊಂದು 
ತನ್ನ ಸದ್ರೂನತ್ವವೊ ಅದುವೆ ದಾನವೆಂದು ಪ್ರಸಿದ್ಧವು. (ದೀಯತೆ 
ಇತಿ ದಾನಂ ಕೃತ್ಯಲ್ಯುಟೋ ಬಹುಲಮಿತಿ ಕರ್ಮಣಿಲ್ಯುಟ್‌) ಜ್ಞಾನ 
ಕ್ರಿಯಾ ರೂಪದಿಂದ ಆಶಕ್ತಿಯು ಆ ಪರಮೇಶ್ವನ ಅನುಗ್ರಾಹಕ ಶಕ್ತಿ 
ಯಿಂದಾದ ಸ್ಪರ್ಶನದದಿಸೆಯಿಂದ ಅತ್ಯಂತ ನಿರ್ಮಲವಾದುದಾಗಿ ಅಭಿ 
ವ್ಯಕ್ತಿಯ ನೆಯ್ದುವುದು, ಆ ಅಭಿವ್ಯಕ್ತಿಯನು ಹೊಂದಿಸುವಣನೆ ಪರ 
ಮೇಶ್ವರಗೆ ದಾನನೆಂದು ಹೇಳಲ್ಪಟ್ಟಿತು. ಆತ್ಮಂಗೆ ತಾನೆ ಅಭಿವ್ಯಕ್ತಿ 
ಯನೆಯ್ದದು. 


ಸಶುಧರ್ಮ ಪತಿಧರ್ಮಗಳು. 


ಇಂತಾಗಿ ವೈದಿಕ ಧರ್ಮವು ಪಶುಧರ್ಮವು. ಆಗಮಿಕ ಶಿವಧ 
ರ್ಮವು ಪತಿಧರ್ಮವು. ಇದು ಉಚಿತವಾಗಿದೆ,  ಮನ್ವಾದಿ ಸ್ಕ್ರೃತಿಕಾ 
ರರು ಕರ್ಮದ ಹಲವು ತೆರದಿಂದ ಜನ್ಮಗಳನ್ನೂ ಅವುಗಳಲ್ಲಿ ವರ್ಣಗಳ 
ಉತ್ಪತ್ತಿಯನ್ನೂ ಹೇಳುವರು. ಭಗವದ್ಗೀತೆಯಲ್ಲಿ. “ ಚಾತುರ್ವರ್ಣ್ಯಂ 


೫೨೪ ಶಿವಾನುಭವ 


ಮಯಾಸೃಷ್ಟಂ ಗುಣಕರ್ಮ ವಿಭಾಗಶ: ” ಎಂದು ಹೇಳಿರುವುದು ಬ್ರಾಹ್ಮ 
ಣಾದಿ ಚತುರ್ವರ್ಣವು ಗುಣ ವಿಭಾಗದಿಂದಲು ಕರ್ಮ ವಿಭಾಗದಿಂದಲು 
ಉಂಟಾದುದೆಂದು ಹೇಳುವುದರಿಂದ ವರ್ಣವಿಭಾಗವು ಪ್ರಾಕೃತ ಎಂದರೆ 
ಪ್ರಾಕೃತಿ ಕಾರ್ಯವಾದ ಸತ್ವಾದಿಗುಣಮಯನೆಂದಾಯ್ತು. ಇಂತಹ 
ವರ್ಣಗಳನ್ನು ಹಿಡಿದು ಮುಂದುವರಿವ ಉಸನಯನಾದಿ ಧರ್ಮವು 
ಶಸ 

ವೈದಿಕರಲ್ಲಿ ವಿವೇಕಿಗಳು ಈ ಪ್ರಾಕೃತ ಧರ್ಮದಿಂದಲೆ ಸದ್ಗತಿ 
ಯಾಗದೆಂದು ಕಂಡು ಶಿರಲಿಂಗಾರ್ಚನಾದಿ ಶಿವಧರ್ಮವನ್ನು ವರ್ಣ 
ಧರ್ಮದಲ್ಲಿ ಅಂಗೀಕರಿಸಿದರು. ಅಂತಹರಸರಣಿಸಯಲ್ಲಿ ದಶಶೈವ ಪುರಾ 
ಣಗಳುಂಟಾದುವು. ಇವುಗಳಿಗಿಂತಲು ಮುಂದುವರಿದ ಕೆಲವರ ಸರಣಿ 
ಯಲ್ಲಿ ಶಿವರಹಸ್ಯಾದಿ ಇತಿಹಾಸಗಳಾದುವು. ಜಾಬಾಲ ಕೈವಲ್ಯಾದ್ಯು 
ಪನಿಷತ್ತುಗಳೂ ಸಾಕ್ಸಾದ್ರೇದ ಶಾಖೆಗಳ್ಲಿಯೆ ಹುಟ್ಟಿದುವು, ಇವೆಲ್ಲ 
ವುಗಳಲ್ಲಿ ಶಿವಧರ್ಮವು ಒತ್ತಿ ಕಸ;ನಿನಿಂದ ಬಂದು ಕವಿದಿತು. 
ಆದರೆ ವೈದಿಕರೆಂದಿಗೂ ವರ್ಣಧರ್ಮವನ್ನು ತೀರ ಬಿಡಲಿಲ್ಲ. ಅವರು 
ಲಿಂಗವನ್ನು ಅಂಗದಲ್ಲಿ ಧರಿಸಲಿಲ್ಲ ಹಲಕೆಲರು ಧರಿಸಿದರಾದರು. ಕುಲ 
ಧರ್ಮದಲ್ಲಿ ಅದನ್ನು ಸೇರಿಸಿದರು. ಆದರೆ ಈ ವೈದಿಕ ಗ್ರಂಥಗಳಲ್ಲಿ 
ಯಜ್ಞಯಾಗಾದಿಯು ಪ್ರಾಕೃತ ಧರ್ಮನೆಂಬುದಕ್ಕೆ ಒಳ್ಳೆ ಬಿಗ.ಹನ 
ಒಪ್ಸಿಗೆಯುಂಟು, ಶಿವರಹಸ್ಯ ವಚನವಿದು. “ವೇದಸ್ಕೃತಿ ಪುರಾಣೇಷು 
ಭಾರತೇಷ್ವಾಗಮೇಷ್ವನಿ 1 ನಶುಧರ್ಮಾಶ್ಚ ಮುನಿಭಿ: ಪ್ರೋಕ್ತಾ: ಸಂಸಾ 
ಕದಾಯಕಾ; | ಪತಿಧರ್ವೈಕ ಕಥನಂ ವಿಮುಕ್ತಿದ ಮುಮಾಸತಿ: | 
ವೇದವೇದಾಂತಸಾರೋತ್ಸ ಕಥಾಃ ಪಾಪನಿಕೃಂತನೀಃ । ಕಥಯಾಮಾಸ 
ತದ್ಬೇವ್ಕೈರಹಸ್ಯಂಶ್ರುತಿಸಮ್ಮತವರ್‌ ॥ ಪ್ರಥಮಾಂಶ ಅಧ್ಯಾರ್ಯ ಶ್ಲೋಕ 
೩೧--೩೨. ಮಿಥ್ಯಾಭೂತ ಜಗತ್ರಚಾರ ವಿಹಿತೋ ಧರ್ಮೋ 5ತ್ರ 
ವರ್ಣಾಶ್ರಮ । ಪಾರಾವಾರ ವಿಚಾರಸಾರ ಹೃದಯಾಸ್ತೆ(ಷಾಮಶ್ರ 
ಕೇವಲವರ' । ಕಿಂತಚ್ಚರ್ವಿತಚರ್ವಣೇನವಿದುಷಾಂ ವಿದ್ಯೋಗ್ಭವೋ 
ಜಾಯತೆ । ಯಂ ಧರ್ಮೋತ್ತಮ ಮಾನಂತಿ ತನಸಾ ಸಂವೇಧ್ಯ ಎ: 
ಶಿವ: ॥ ಪ್ರಥಮಾಂಶ ಅಧ್ಯಾಯ ೯, ಶ್ಲೋಕ ೪೮. 


ಇದಕ್ಕಿಂತು ಕನ್ನಡವು. ವೇದಸ್ಮ್ಮೃತಿ ಪುರಾಣಾಗಮಗಳಲ್ಲಿ ಮುನಿ 
ಗಳು ಪಶುಧರ್ಮಗಳನ್ನು ಹೇಳಿಹರು. ಪರಶಿವನು ವೇದವೇದಾಂತ 


ಶ್ರೀಕರಭಾಸ್ಕವಿಮರ್ಶವು, ೫೨೫ 


ಸಾರಕ್ಕೆಂತ ಉನ್ನತವಾದ ವಿಮುಕ್ತಿಯನೀವ ಧರ್ಮ ಶಿವಕಥಾಮಯ 
ವಾದ ಈ ರಹಸ್ಯವನುಸುರಿಹನು. ಅದರಿಂದ ವಿದ್ಯೆಯುದಯಿಪುದು. 
ತಠಸುಗಳಿಂದ ತಿಳಿಯತಕ್ಕ ವಸ್ತುವೆಂದರೆ ಶಿನನು, 


ಈ ಶಿವರಹಸ್ಯದಲ್ಲಿ ಹೇಳಿದುದೆಲ್ಲ ಅನಂತ ಶಿವಕ್ಷೇತ್ರಗಳ ಮಹಿ 
ಮೈಯು ಮತ್ತು ಆ ಲಿಂಗಪೂಜೆಯ ಮರ್ಮವು ಇಷ್ಟ ಪ್ರಾಣಭಾವ 
ಲಿಂಗಧಾರಣವು ಇಲ್ಲಿ ಬಂದಿಲ್ಲ, 


ಸಾರಾಂಶವು. 


ವೈದಿಕರು ಶಿವಧರ್ಮವನು ಅಂದರೆ ಶಿವಲಿಂಗ ಪೂಜೆಯನು ವಿ:ಗಿ 
ಲಾದುದಿಂದು ನಂಬಿದರು. ಒಡಬಟ್ಟರು. ಮನಗಂಡರು. ಅದಕೆ ವೈದಿಕ 
ಧರ್ಮವನ್ನು ಹಿಡಿದು ಅದರೊಳಗಿದನು ಸೇರಿಸಿಕೊಂಡರು. ಶಿವಾಗಮಂ 
ಗಳು ಪತಿಧವು೯ ಬೋಧಕವೆಂದೂ ವೇದಂಗಳು ಪಶುಧರ್ಮು ಬೋಧಕ 
ವೆಂದೂ ಶ್ರೀಮತ್ವಮಿಕಾದ್ಯಗಮಗಳು ಸಾರುವುದನ್ನು ಪ್ರಮಾಣೀಕ 
ರಿಸಿದರು. ನೋಡಿ. 


ಆದಾವಭೂದ್ಹ್ವಿಧಾಜ್ಞಾನ ಮಧಿಕಾರಿ ವಿಭೇದತಃ 
ವೇದಾದ್ಯಮನರಂಜ್ಞುನಂ ಪಶುಪೂಶಾರ್ಥ ದರ್ಶಕಂ 
ಯಥಾವಿಲಕ್ಷಣಂ ಚಕ್ಷುಃ ಕ್ಷಸಾಯಾಂ ನೃಬಿಡಾಲಯೋ: 


ಶ್ರೀಕಾಮಿಕಾಗಮ ಪ್ರಥಮ ಪಟಲ ೧೪-೧೫. ಮೊತ್ತ ಮೊದಲು 
ಅರಿವು ಇತ್ತೆರನಾದುದು. ಅಧಿಕಾರಿಗಳು ಎರಡು ತೆರವಾದುದರಿಂದ 
ಜ್ಞಾನದ ಭೇದವು. ವೇದಾದಿಗಳು (ವೇದವೇದಾಂಗಗಳು) ಕೆಳಗಣ 
ಜ್ಞಾನವು. ಅದು ಪತಿಪಶುಪಾಶುಗಳೆಂಬ ತ್ರಿಸದಾರ್ಥಗಳಲ್ಲಿ ಪಶುಪಾಶ 
ವೆಂಬ ಪದಾರ್ಥದ್ವಯವನರುಹುದು, ರಾತ್ರಿಯ ಕತ್ತಲಲ್ಲಿ ಮನು 
ಸ್ಯನ ಕಣ್ಣಿಗು ಬೆಕ್ಕಿನ ಕಣ್ಣಿಗೂ ಭೇದವಿಕುವ ಹಾಗೆ ಈ ಭೇದವು. 
ಅಂದರೆ ಮಲಾವೃತವಾದ ದೃಷ್ಟಿಯನ್ನು ದೂರಗೆಯ್ದು ಜ್ಞಾನರೃಷ್ಟಿಯ 
ನೀವ ಶಿವಾಗಮ ಶಾಸ್ತ್ರವು ಮಲದಾಚೆಯ ಶಿವತಕ್ವವನ್ನು ತೋರಿಸಲಾ 
ರ್ಪುದು, ವೇದವು ಪಶುವಾದ ಯಜಮಾನನನ್ನು ಮತ್ತು ಪಾಶವಾದ ಕರ್ಮ 
ವನ್ನು ಮಾಯೆಯನ್ನು ತೋರಿಸಲಸುನು. ಅಲ್ಲದೇ ಶಿನನನ್ನು ತೋರಿ 
ಸಲಾರದು. 


೫೨೬ ಶಿವಾನುಭವ 


ಇಂತಾದರು ವೈದಿಕರ ದೃಷ್ಟಿಯು ಹಸನಾಗಲಿಲ್ಲ. ಸೂತ ಸಂಹಿ 
ತೆಯೆಂಬ ಸ್ಫಂದಪುರಾಣ ಕಾಂಡವು ಶಿವಲಿಂಗ ಪೂಜೆಯನ್ನೂ ಶಿವ 
ಮಹಿಮೆಯನ್ನೂ ಹೊಗಳುವಲ್ಲಿ ಹಿರಿದಹುದು. ಇದಕ್ಕೆ ಶಿವಾಗವು ಪ್ರಮಾ 
ಣದಿಂದಲ್ಲದಾಗದು. ಆದುದರಿಂದ ನಾದಬಿಂದು ಕಲಾದಿಗಳ ವಿಷಯ 
ದಲ್ಲಿಯು ಶಿವಲಿಂಗ ಪ್ರತಿಷ್ಠಾಪೂಜಾದಿಗಳಲ್ಲಿಯು ಅದಕ್ಕೆ ಶ್ರೀ ಶಿವಾ 
ಗಮಗಳೆ ಆಧಾರವಾಗಿವೆ. ಆದೊಡೆಯು ಸೂತಸಂಹಿತೆಯ ಅರ್ಬಟಿಯ 
ಕೇಳಿರಿ. 


ಶ್ರುತಿರನಿ ಮನುಜಾನಾಂ ವರ್ಣಧರ್ಮಂ ಬಭಾಕ್ಷೀ। ಪರಗುರುಖಿಲೇಶಃ 
ಪ್ರಾಹತಂತ್ರೇಷು ತದ್ವತ್‌: ಶ್ರುಕಿಪಥಗಲಿತಾನಾಂ ವರ್ಣಧರ್ಮಂ 
ಘೃಣಾಬ್ಬಿಃ। ಶ್ರುತಿಪಥನಿರತಾನಾಂ ನೈವತತ್ಸೇವ ನೀಯವರ್‌ ॥ ಶ್ರುಕಿಪಥ 
ಗಲಿತಾನಾಂ ಮಾನ:ಷಾಣಾಂತು ತಂತ್ರವರ್‌ 1 ಗುರುಗುರುರಖಿಲೇಶ; 
ಸರ್ವ ವಿತ್ರಾಹ ಶಂಭುಃ। ಶ್ರಾತಿನಥನಿರತಾನಾಂ ತತ್ರ ನೈವಾಸ್ತಿ ಕೆಂಚೆ। 
ದ್ಕಿತಕರೆ ಮಿಹೆ ಸರ್ವಂ ಪುಷ್ಪಲಂ ಸತ್ಯ ಮುಕ್ತವರ್‌ ॥ --ಸೂತ. ಸಂಹಿ 
ತಾಸೂತಗೀತಾ ಅಧ್ಯಾಯ ೮-- ಶ್ಲೋಕ 5೬.೨೫. 


ನೇದಮಾರ್ಗ ಭ್ರಷ್ಟರಿಗಾಗಿ ಸರ್ವಜ್ಞನಸ್ಪ ಶಂಭುವು ತಂತ್ರವನ್ನು 
(ಆಗೆಮವನ್ನು) ಹೇಳಿದನು. ವೈದಿಕರ ಹಿತಕರವಾದುದು ಅದರಲ್ಲೇನೂ 
ಇಲ್ಲ. ಇದು ನಿರವಧಿಕವಾದ ಸತ್ಯವು. ವೇದವು ಸರ್ವವರ್ಣ ಧರ್ಮ 
ಗಳನ್ನು ಹೇಳಿಯೇ ಹೇಳಿದೆ. ತಂತ್ರಗಳಲ್ಲಿ ಆದಿಗುರುವಾದ ಶಂಭುವು 
ವರ್ಣಧರ್ಮಗಳನ್ನು ಹೇಳಿಹನು. ಆ ಕರುಣಾ ಸಮುದ್ರನು ಹೇಳಿದ 
ಆ ವರ್ಣಧರ್ಮಗಳು ವೇದಮಾರ್ಗ ಭ್ರಷ್ಟರಿಗಹವು. ವೈದಿಕ ಮಾರ್ಗ 
ನಿರತರಿಂದದು ಎಂದಿಗು ಸೇವ್ಯವಲ್ಲ. ಹೀಗೆ ವೈದಿಕರು ಸೇವಿಸಬಾರದ 
ವರ್ಣಧರ್ಮಗಳು... ಸೂಕ್ಷ್ಮ್ಮಾಗಮಾದಿಗಳಲ್ಲಿ ಹೇಳಿದ--ಶೈವದೀಕ್ಷೋಕ್ತ 
ಮಾರ್ಗೇಣ ದೀಕ್ಷಿತಾ ಬ್ರಾಹ್ಮಣಾಃ ಶಿನೇ | ಮಹಾಶೈವಾಸ್ತು ತೇಜ್ಞೀಯಾ 
ಮಹಾಂತೋಲೋಕ ಪೂಜಿತಾಃ ॥ ಅನುಶೈವಾ ಇತಿ ಪ್ರೋಕ್ತಾ ನ ಪಾ 
ವೈಶ್ಚಾಶ್ಚದೀಕ್ಷಿತಾಃ । ಅವಾಂತರಾಖ್ಯಶೈವಾಸ್ತು ಕೂದ್ಲಾಶ್ಚಿದ್ದೀಕ್ಷಿತಾಯದಿ | 
ಕುಲಾಲಪಾರ್ಶ್ವಕಾದ್ಯಶ್ಚಪ್ರವರಃ ಶೈವ ಉಚ್ಯತೇಃ ॥ 'ಅನಸ್ಯಿ ಸಾಮಂತ್ಯ 
ಜಾತೀನಾಯಂತ್ಯ ಶೈವಂ ವಿಧೀಯತೇ ॥ ಏವಂ ಪ್ರೋಕ್ತಾಃ ಶೈವ 


ಭೇದಾ ಜಾತ್ಯಾನು ಕ್ರಮಶೋಮಯಾ ॥ ಏಳನೆಯ ಪಟಲ ೯೩ ರಾದ 
೧೬ ಶ್ಲೋಕಗಳು 


ಶ್ರೀಕರಭಾಸ್ಕವಿನಂರ್ಶವು. ೫೨೭ 


ಎಂಬಲ್ಲಿ ಹೇಳಿದ ಮಹಾಶೈವಾದಿ ಅಂತೃಕೈವ ಜಾತಿಗಳು ಶಿನದೀ 
ಸ್ಲೆಯನು ಹೊಂದಿದ ಬ್ರಾಹ್ಮಣರು ಮಹಾಶೈವರು. ಶಿವದೀಕ್ಷೆಯನು 
ತಂದಿದ ಕ್ಷತ್ರಿಯರು ಅನುಶೈವರು. ಶಿವದೀಕ್ರಿತರಾದ ಶೂದ್ರರು ಅವಾಂ 
ತರಕೈವರು. ಕುಂಬರರು ಮೋಸಗಾರರು ಇಂತಹರು ಸ್ರವಂಶೈವರು. 
ಉಳಿದ ಅಂತ್ಯ ಜಾತಿಗಳು ಅಂತ್ಯಶೈವರು. ಎಂಬವರಿಗೆ ಹೇಳಿದ ಶಿವ. 
ದೀಕ್ಸ್‌ದಿಗಳು. 

ಶಿವಾಗಮಂಗಳು ಸರ್ವರು ಧರ್ಮಭಾಗಿಗಳಾಗಲೆಂದು ಅವರೆಲ್ಲರಿಗೆ 
ದೀಕ್ಲೆಯನು ಕಟ್ಟಿದುದು ಶೂದ್ರೋ ಸಯ್ಯೆಯಾಮರ್ಹತಿ ಎಂದು ವೈದಿಕ 
ಧರ್ಮಕ್ಕೆ ಸಹನವಾಗಲಿಲ್ಲ. ವೈದಿಕರು ಶಿನಲಿಂಗ ಶಿವಸೂಜೆಗಳ್ಗನ್ನು 
ಗ್ರಹಿಸಿದರು. ಆದರೆ ಶಿವದೀಕ್ಷೆಯ ಕೊಸ್ಟಲಿಲ್ಲ. ಆದರೆ ಶಿವಸೂಜೆಯೂ 


ಶಿವಜ್ಞಾನವೂ ಪತಿಧರ್ಮವೆಂದು ಒಸ್ಸಲೇಬೇಕಾಯ್ತು. ., 


“& 


ಆಚಾರ್ಯನ ವಿಸರ್ಯಾಸವು. 


ಇದನೀಗ ನೋಡಿದರೆ ವೈದಿಕನೆಂಬ ಪಶುಧರ್ಮದಾಜೆಯಲ್ಲಿ ಪತಿ 
ಧರ್ಮವಿಹುದರಿಂದ ಶಿವದೀಕ್ಷೆಯ ನಂಬುಗೆಯುಳ್ಳಂತಹರು ಬ್ರಹ್ಮನೂ 
ಮಾಂಸಾ ವಿಚಾರಾನಂತರದಲ್ಲಿ ದೀಕ್ಷೆಯನು ಆಂಗೀಕರಿಸಬೇಕಲ್ಲದೆ 
ಬ್ರಹ್ಮನೊಮಾಂಸಾಧಿಕಾರಾಂಗವಾಗಿ ಶಿವದೀಕ್ಷೆಯೆಂಬುದು ವಿರೋಧೋ 
ಕ್ರಿಯು. ` 


'ವೀರಶೈನ ದೀಕ್ಸಾನಿಚಾರವು. 


ಮೇಲೆ ದೀಕ್ಸಾನಿಷಯವನ್ನು ಚರ್ಚಿಸಿದೆವು. ದೀಕ್ಷೆಯು ಶಿವಾನು 
ಗೃಹ ರೂಪಶಕ್ತಿಯೆಂದು ತೋರಿಸಿದೆವು. ಆ ವೀರಶ್ಛೈ ವ ದೀಕ್ಷೆಯನ್ನು 
ಇನ್ನಿಷ್ಟು ವಿಮರ್ಶಿಸಿ ಅದು ವರ್ಣಗಳನ್ನು ಸುಟ್ಟುಬಿಡುವುದಾಗಿ ಆಚಾ 
ರ್ಯನ ಭಾಷ್ಯಸಿದ್ಧಾಂತವನ್ನು ಓಡಿಪುದೆಂದು ತೋರಿಸುವೆವು 


ದೀಕ್ಲೆಯು ಆಣನಮಾಯೀಯ ಕಾರ್ವ೯ಮಲಗಳನ್ನು ಸುಡು 
ವುದೆಂದು ಶಿವಶಾಸ್ತ್ರಗಳು ಸಾರಿ ಕೂಗಿ ಹೇಳುವುವು. "ಅನಾದಿ ಮಲಸಂ 
ಬಂಧಾತ್ಯಿಂಚಿಜ್ಞೋ $6 ಣುರ್ಮಯೋದಿತಃ? ಅನಾದಿ ಮಲದ ಸಂಬಂಧ 
ದಿಂದ ಜೀವನು ಅಣುವೆನಿಸಿದನೆಂದು ಆನು ಹೇಳಿದೆನು, ಎಂಬ ತ್ರಿಕರ 
ಣಾಗಮ ಪ್ರಮಾಣದಿಂದ ಆತ್ಮನ ಮಲನೆ ಅಣುತ್ವಕ್ಕೆ ಕಾರಣನಾಗು 


ತ 


೫೨೮ ಶಿವಾನುಭವ, 


ವುದರಿಂದ ಆಣನ ಮಲನೆನಿಸಿತು. ಅಣುತ್ತನೆಂದರೆ ತಾನು ವ್ಯಾಪಕ 
ನಾಗಿ ಜ್ಞಾ ನ ಕ್ರಿಯೆಗಳು ಸ್ಪುರಣವಾಗದೆ ಅತ್ಯಂತ ಜಡಸ್ಟಿ ತಯ್‌ ಗು. 
ಮಾಯೀಯ ತರಕ ಆತ್ಮನಿಗೆ ದೇಹೇಂದ್ರಿ ಯಾದಿಗಳನ್ನೂ ಭೋಗ 
ಭೂಮಿಗಳನ್ನೂ ಭೋಗ ವಿಷಯಗಳನ್ನೂ ಒದಗಿಸುವ ದ್ರವ್ಯವು. ಅದು 
ತನ್ನ ಕಾರ್ಯಗಳಾದ ಕಲಾದಿಗಳಿಂದ ಆತ್ಮನನ್ನು ಮೋಹಿಸುದು. 
“ಸಹಜೋಣವೋರ್ಮಲೋ ಮಾಯಾ ಕಾರ್ಯ ಮಾಗಾನಿಕೋಮಲಃ। 
ಮಾಯಾಣವೋರ್ನೋಹಿನೀ ಪ್ರೋಕ್ತಾಸ್ತತಃ ಕಾರ್ಯ ಪ್ರಕಾಶಿಕಾ | 
ಯತಃ ಕ್ರಮೇಣ ಸಂಶ್ಚಿಷ್ಟಾ ಚೈಿತಕ್ರೋಸ್ಯೋತಿಕಾಶ್ಮನಃ (ಕಿರಣಾ 
ಗಮು ಮಾಯಾಸಟಿಲ) ಆಣವಮಲವು ಆತ್ಮನಲ್ಲಿ ಸಹಜವಾದುದು. 
ಮಾಯೆಯಮಲವು ತನ್ನ ಕಾರ್ಯಗಳಿಂದ ಆತ್ಮನ ಚೈತನ್ಯವನ್ನು ಕೆಂಚಿ 
ತ್ತಾಗಿ ವ್ಯಕ್ತೀಕರಿಸಿ ಮೋಹಿಪುದು. ಆಣನಮಲವಿಲ್ಲದೆ ಮಾಯಾ 
ಮಲವು ಅಂಟದಾಗಿ ಅದು ಆಗಂತು ಕಮಲವೆನಿಪುದು. ಇದರ ವಿನ 
ರವು ಆಣವ ಮಲವು ಆತ್ಮನಲ್ಲಿರುವನಕ ಆತನು ಜ್ಞಾನ ಕ್ರಿ ಯಾಶಕ್ತಿಯು 
ಮೂರ್ಛೆಹೊಂದಿದವನಾಗಿ ವಿಷಶುಪ್ರನಂತಿರುವನು. ಸೆ ಸ್ಥಿತಿಯಲ್ಲಿ 
ಅನಾದಿ ಕರ್ಮಮಲದಿಂದ ಸೃಷ್ಟಿಯ ಪ್ರಾರಂಭದಲ್ಲಿ ಮಾಯೆಯ ಕಾರ್ಯ 
ಗಳಿಂದ ಕಲಾದಿಗಳುದ್ಧವಿಸಿ ಆತ್ಮನ ಮಲನನು ಸ್ವಲ್ಪ ಕೆದರಲು 
ಜ್ಞಾನಕ್ರಿಯಾತ್ಮಕ ಚೈ ತನ್ಯವು ಒಪ್ಪಚಿ ಪ್ರಕಟವಾದಪುದು. ಇದು ಅಲ್ಪ 
ವಾಗಿರುವುದರಂದ ಮಾಯೆಯು ಆತ್ಮನನ್ನು ಮೋಹದಲ್ಲಿ ತೊಡಗಿಸಲು 
ಸಮರ್ಥವಹುದು. ಇನ್ನು ಕಾರ್ಮಮಲವೆಂದರೆಃ-- ಸುಖದುಃಖಾತ್ಮಕೋ 
ಭೋಗಃ ಕರ್ಮತಃ ಸಂಸ್ಥಿತಃ ಪಕೋಃ (ಕಿರಣಾಗಮ. ಕರ್ಮಪಟಲ.) 
ಚು ಪ್ರಮಾಣದಿಂದ” ಸುಖದುಃಖಾತ್ಮಕ ಭೋಗಕ್ಕೆ ಕಾರಣನಾದ 
ತ್ಮನ ವ್ಯಾಪಾರವೆ ಕರ್ಮಮಲವು. 


ಈ ತ್ರಿಮಲಧ್ವಂಸವೆ ದೀಕ್ಷೆಯು. ಶಿವನ ಅನುಗ್ರಹ ಶಕ್ತಿಯು ಗುರು 
ರೂಪದಿಂದ ಪ್ರಕಟನಾದಪುದು. ಶಿವನ ಜ್ಞಾನ ಶಕ್ತಿಯೆ ಗುರುವು. 
ಆ ಜ್ಞಾನ ಶಕ್ತಿಯು ಅನುಗ್ರಹ ಮುಖನಾದುದೆ ದೀಕ್ಷೆಯು- ಸೂಕ್ಷ್ಮ 
ಗಮದಲ್ಲಿ ತತಃ ಪ್ರಸನ್ನ ಮನಸಾ ಶಿಷ್ಯಮಾಲೆ ಲೋಕ್ಯದೇಶಿಕಃ ಎಂದು 
ಸೂಚಿಸಿದುದೆ ಆಗಮಾಂತರದಲ್ಲಿ ವಿವರಣನಾದನ್ನು ಸಿದ್ಧು ತ ಶಿಖಾ 
ಮಣಿಯು- ಗುರೋರಾಲೋಕ. ಮಾತ್ರೇಣ ಹಸ್ತ ಮಸ್ತ ಕ ಯೋಗತಃ 
ಯಃ ಶಿವತ್ವ ಸಮಾವೇಶೋ ವೇಧಾ ದೀಕ್ಷೇತಿ Mo ॥ ಗುರುವು 


ಶೀಕರೆಭಾಸ್ಯನಿನಂರ್ಶವು, ೫೨೯ 
ದಯಾರ್ದ್ರ ದೃಷ್ಟಿಯಿಂದ ನಿರೀಕ್ಷಿಸಿದ ಮಾತ್ರದಲ್ಲಿ ಶಿಷ್ಯನ ನುಸ್ತ ಕಡೊಳು 
ತನ್ನ ಹತ್ತವನ್ನಿಟ್ಟಿ ಸಂಯೋಗದಿಂದ ಶೆಷ್ಯನಿಗಪ್ಪ ಶಿವತ್ವ ಸಮಾನೇ 
ಶವು ವೇದಾದೀಕ್ಷೆ ಎನಿಸುದು ಎಂದು ಹೇಳುವದು. ಅಂದಕೆ ಗುರು 
ವಿನ ದೃಷ್ಟಿಯು ಶಿಷ್ಯನನ್ನು ನಿರೀಕ್ಷಿಸಲು ಆಣವಮಲದ ಕೋಶವು ಬಿಚ್ಚಿ 
ಅದರಲ್ಲಿ ಹುದುಗಿದ ಶಿಷ್ಯನ ಚಿತ್ಸ್ವರೂಸವು ಪ್ರಕಟಿವಾದಪುದು, ವೇಧಾ 
ಎಂದರೆ ವಿಧ್ಯತೀತಿನೇದಾ, ಆವುದೊಂದು ದೀಕ್ಷೆಯ ಶಿಷ್ಯನ ಮಲಾ 
ವರಣನನ್ನು ಚಚ್ಚತ್ತಲು ಹರಿಪುಜೊ ಅದು ವೇದಾ ದೀಸ್ಬೆಯು. 


ಇಂತು ಚಿಕ್ಸ್ವರೂಪವು ಪ್ರಕಟವಾದ ಶಿಷ್ಯನಿಗೆ ಶಿವನಿದ್ಯಾರೂನ 
ಮಾದ ಶಿವಮುಂತ್ರವನುನಸೇಶಿಪುಸೆ ಮಾಂತ್ರೀ ದೀಕೈಯು- ಮಾಂತ್ರೀ 
ದೀಕ್ಷೇತಿ ಸಾಪ್ರೋಕ್ತಾ ನೇತ್ರ ಮಾತ್ರೋಸದೇಶಿನೀ. ಮಂತ್ರವನ್ನು 
ಸಾಂಗವಾಗಿ ಉಪದೇಶಿಪುವದೆ ಮಾಂತ್ರೀ ದೀಕ್ಷೆಯ: ಅನುಭವದಿಂದ 
ಶಬ್ದಾರ್ಥಗಳು ಅಗಲದೇ ಹೊಂದಿಹವು, ಜಡವಾದ ಆತ್ಮನು ತನ್ನ 
ಜಡಸ್ಟಿತಿಯಲ್ಲಿ ಅನುಗುಣವಾದ ನಿಷಯಂಗಳಲ್ಲಿ ಎರಕವಾದ ನುಡಿ 
ಗಡಣದಲ್ಲಿ ತೊಡಕಿರುವನು. ಸದ್ಗುರುವು ಶಿಷ್ಯನನ್ನು ವೇಧಾದೀಕ್ಷೆಯಿಂದ 
ಮಲದ ಮುಸುಕಿನಿಂದ ಬಿಡಿಸಲು ಜರಾಯುವಿನಲ್ಲಿ ಶಿಲುಕಿ ಶಿಶುವು 
ಹೊರಗೆದ್ದಂತೆ ಚಿನ್ಮಯ ರೂಪನಾಗಿ ಪ್ರಕಟಿವಾದಸನು. ಆತನ ಚಿದ್ರೂಸ 
ಪ್ರಪಂಚಕ್ಕೆ ಬೋಧಕನಾದ ಶಬ್ದರಾಶಿಗಳಿಗೆ ಮೂಲವಾದುದೆ ಮಂ 
ತ್ರವು. ಆ ಮಂತ್ರಾಕ್ಷರಂಗಳಲ್ಲಿ ಸದ್ಗುರುವು ರಹಸ್ಯದಿಂದ ಸರ್ವಚಿತ್ತ 
ತ್ವಂಗಳನ್ನು ಹುದುಗಿಸಿ ಬೋಧಿನನು. ಆ ಮಂತ್ರವೇ ಅಷ್ಟಾವರಣ 
ಬೋಧಕವಾಗುತ್ತ ಪಂಚಾಜಾರಗಳಿಗೆ ನೆಲೆಯಾಗಿ ಶಿಷ್ಯನ ಅಂಗ ಪ್ರಾಣ 
ವಾದಪುದು. ಆಂಗವು ವಿಷಯಾಶ್ರಯವಾಗಿತ್ತು. ಪ್ರಾಣವು ಸಂಸ್ಕ 
ತಿಯಾಶ್ರಯವಾಗಿತ್ತು. ಈಗದು ತೊಲಗಿ ಅಂಗವು ಅಷ್ಟಾವರಣಕ್ಕೂ 
ಪ್ರಾಣವು ಆಚಾರಕ್ಕೂ ಆಶ್ರಯವಾದುವು. ಇದರಿಂದ ಮಾಯಿಯ 
ಮಲವು ದೂರವಲಪುದು., ಮಾಯಾ ಕಾರ್ಯಗಳಾದ ಕಲಾಧಿಪೃಥಿ 
ವ್ಯಂತ ತತ್ವಜಾತವು ಆಯಾ ವಾಚಕ ಶಬ್ದಗಳಿಂದ ಜೀವವ್ಯವಹೃತಿ 
ಗಾಗಿದ್ದುವು. ಈಗ ವಾಚಕ ಶಬ್ದಗಳು ನಕಾರಾದಿಗಳ ಮಂತ್ರ ರೂಪ 
ದಲ್ಲಡಗಿ' ಶುದ್ಧಪದಾರ್ಥಗಳನ್ನೈ ಬೋಧಿಸಿದಪುವು. ಇಂದ್ರಿಯಗಳು 
ನಕಾರಾದಿ ಮಂತ್ರಗಳಿಂದ ಆಚಾರಾದಿ ಲಿಂಗಗಳಲ್ಲಡಗಿ ಶುದ್ಧ ಪದಾ 
ರ್ಥಂಗಳನ್ನೇ ಗ್ರಹಿಸುವುವು. ಪರೋಕ್ಷ (ಎದುರಿಗಿಲ್ಲದ) ಪದಾರ್ಥಗ 


೫೩೦ ಶಿವಾನ: ಭವ, 


ಳನ್ನು ಬೋಧಿಸುವ ಶಬ್ದವೂ ಪ್ರತ್ಯಕ್ಷ ಸದಾರ್ಥವನ್ನರುಹುವ 
ಯವೂ ಶುದ್ಧವಾಡುದರಿಂದ ವಿಷಯಗಳೂ ಶುದ್ಧವಾದುವು. ಮೋ 
ಕತ್ವದ ಸ ತೊಲಗಿದುದು. 

ಇಂತು ಮಲಮಾಸೆ ಗಳು ವೇಧಾಮಾಂತ್ರಿಗಳಿಂದ ತೊಲಗಲು 
ಕ್ರಿಯಾದೀಕ್ಷೆಯಿಂದ ಕರ್ಮಮಲವು ದೂರಾದಪುದು. ಈ ದೀಕ್ಷೆಯನ್ನು 
ಸೂಕ್ಸುಗಮವಿಂತು ಹೇಳ್ವುದು. ಏವಂಮಂತ್ರಮ:ಸಪಾದಿಶ್ಯ ಶಿಷ್ಕ್ಯಾಂಗ 
ವಪಿದೇಶಿಕಃ ಗೂ ಸಂಚಿತ್ಯ ಲಿಂಗ ಸಂಸ್ಥಾರಮಾಚರೇತ"| 
ಲಿಂಗಂ ಹಸ್ಕೇ ಗೃಹೀತ್ವಾ ತು ಭಾವದೃಷ್ಟ್ವಾಜೆ ದೇಶಿಕಃ । ಸಂಸ್ಥೃನ್ಯು 
ಲಿಂಗಂ ಕ 'ಮುಸ್ತಕಸ್ತಾಂ ಕಲಾಂ ಪರಾಮ । ತಲ್ಲಿಂಗಂ ಸ್ಥನ 
ಯಿತ್ವಾಥ ಶಿಕ ್ವೇಶಿಕೋತ್ತಮಃ | ನಿನೇದ್ಯ ತ 


ಸಾಡಂಚ ನಾ ಪ್ಯಾ 
ನುಜ್ಞಾಂ ಶಿವ 


ಇತ್ಮಿಕಾಮ್‌ । ಲಿಂಗೇಪ್ರುಣಾ ನ್ಲಿಕಿಕ್ಷಿ 1. ವಿನಿ 
ಕ್ಲಿಪೆ ಫೇತ್‌ | ತಪ್ಲಿಂಗಂ ಸ್ಥಾ ನಯೇಚ್ಛಿ ಸೆ ಕ್ಸಿಷ್ಟೀ ಸಮ್ಯಗ್ಭ್ಯಾಕ್ರೈ ಕಭಾವತಃ ॥ 
ಐದನೆಯ ಪುಟಿದಲ್ಲಿ-- 


ಮಲಮಾಯೆಗಳು ಹರಿದುದರಿಂದ ಶುನ್ಸವಾದ ಶಿಷ್ಯನ ಅಂಗ 
ವನ್ನು ಶಿನಾಂಗವೆಂದು ಚಿಂತಿಸಿ ಲಿಂಗಸಂಸ್ಕಾರವನಾ ಚಂಸತಕ್ಕುದು. 
ಧರಿಸತಕ್ಕ ಲಿಂಗವನು ಹಸ್ತದಲ್ಲಿ ಹಿಡಿದು ಭಾವದೃಸ್ಟಿಯಿಂದ ನಿರೀಕ್ಷಿಸಿ 
ಸ್ಥಿರಗೊಳಿಸಿ ಶಿಷ್ಯನ ಮಸ್ತಕದಲ್ಲಿರುವ ಸರ ಕಳೆಯನ್ನು ಆಲಿಂಗನೆಂದು 
ಈ ಶಿಷ್ಯನಲ್ಲಿ ಸ್ಥಾಪಿಸಿ ದಿವಾತ್ಮಿ ಒಕೆಯಾದ ಶಿನಾನುಜ್ಜೆಯನ್ನು ಪಡೆದು 
ಲಿಂಗದಲ್ಲಿ ಶಿಸ್ಯನ ಪ್ರಾಣವನ್ನೂ ಶಿಷ್ಯನ ಪ್ರಾಣದ ದಲ್ಲಿ ಲಿಂಗವನ್ನೂ 
ಒಂದಕ್ಕೊಂದು ಮೇಳವಿಸಿತೊಡಕಿಸಬೇಕು. ಇಂತಹ ಲಿಂಗವನ್ನು 
ಸಮರಸಭಾವದಿಂದ ಶಿಷ್ಯನಲ್ಲಿ ಸ್ಥಾನಿಸಬೇಕು 


ಇಂತು ಅಂಗಲಿಂಗಗಳ ಪರಸ್ಪರ ಸಮರಸದಿಂದ ಲಿಂಗವು ಶಿಷ್ಯ 
ನಲ್ಲಿಯೂ ಶಿಷ ಸ್ಕನು ಲಿಂಗಸಲ್ಲಿಯೂ ಇಳಿವರು; ಇಂಗುವರು. ಇ 
ರ್ಧಕ ಮಸಿತ್ವೀಶಿಯತ್ತಲ್ಲಿಂಗ ಮುದಾ ಹೃತನ 
ಗಮ ಪ್ರಮಾಣದಿಂದ ಅರಿಯಬಹುದು 
ಳನದಿಂದ ಆತ್ಮನ ಕರ್ಮವು ಹರಿವುದು. 
ಶೈವ ಮತಕ್ಕೂ ಒಂದು 


ಲೀನಾ 
ಕ್‌ ಎಂಬ ek 
ಲಿಂಗಾಂಗಗಳ ಸರಸ್ಪ ಮ್ಮ್ಮೇ 


ವೇದಾಂತ ಸು ನೀರ 


ಮಹದಂತರವು ಈ ವಿಷಯದಲ್ಲುಂಟು, 
ವೇದಾಂತ ಜ್ಞಾನದಿಂದ ಹಿಂದಿನ ಕರ್ಮಗಳಾನುವು ಫಲದಾನಾರಬ 
ಬ್ಬ 


ಶ್ರೀಕರಭಾಸ್ಯನಿಮರ್ಶವು. ೫೪೧ 


ಬ 
ಆ) 
ಎ 

ವ 
aS 
ಲ್ಪ 


ಅವು ಮಾತ್ರ ವಿನಾಕವಾದಸುನು, ಅವುವು ಈ ದೇಹಾರಂಭ 
ಅದರ ದ್ವಾರದಿಂದ ಬ್ರಹ್ಮಜ್ಞಾನಕ್ಕೆ ಕಾರಣಮಾಗಿಹವೊ ಅಂತ 
ವು ಭೋಗದಿಂದಲೆ ಕ್ಷಯಿಸತಕ್ಟವಾಗಿ ಶರೀರ ಪಾತದನ್ನಕ್ಕು ಉಳಿ 
ವು. ಅನಾರಬ್ಬಿಕಾರ್ಯೇ ಏವತು ಪೂರ್ವೇ ತದವಧೇಃ ಬ್ರಹ್ಮ 
ಅಧ್ಯಾಯ ೪ ಪಾದ೧ ಸೂತ್ರ ೧೫. ಇದಕ್ಕೆ ಶ್ರೀಕರ 
ವು ಪೂರ್ನೇ ಶಿನಜ್ಞಾನೋತ್ಸತ್ತೆಃ ಪೂರ್ವೇ ಶುದ್ಧ ಜೀವಾನಾ 
ಇಣಾರ ಸುಕೃತ ದುಷ್ಕೃತೇ ಅನಾರಬ್ದ್ಬಕಾರ್ಯೇ ಅಸ್ರವೃತ್ತ 
ವಿದ್ಯಯಾನಶೃತಃ ಕುತಃ ತನನಧೇಃ ತಸ್ಯತಾವದೇವಚಿರು 
ಯಾವನ್ನನಿನೋಕ್ಷ್ಯೇ ಅಥಸಂಪತ್ಸ ಇತ್ಯತ್ರ ಶಿವಜ್ಞಾನ ಸಂಪೂರ್ಣ 
ದ್ದಿಸರ್ಯಂತೆಂ ಬದ್ಧಜೀವವಚ್ಛದ್ಧ ಜೀವಾನಾಂ ಮೋಕ್ಷನಿಲಂಬಾವಗ 
ಇವಕ್ಕೆ ಕನ್ನಡನು- ಆರೂಡಸ್ಥಿತಿಯನ್ನು ಬಯಸುವ ಶುದ್ಧ 
ಜೀವರು ಶಿವಜ್ಞಾನೋತ್ಸತ್ತಿಗಿಂತಲು ಮೊದಲು ಎಸಗಿದ ಪುಣ್ಯಪಾನಂ 
ಗಳು ತಮ್ಮ ಫಲವನ್ನು ಕೊಡಲು ಪ್ರವೃತ್ತಿಯನ್ನು ಹೊಂದಿರದಿದ್ದರೆ 
ಮಾತ್ರ ಶಿವಜ್ಞುನೋದಯದಿಂದ ನಾಶವ ನೆಯ್ದುಪು ತು. ಇಸೇತರಿಂದ? 
ಅವನನು (ಜ್ಞಾನಿಯದು) ಅಸ್ಟೇ ತಡವು ಅಂದರೆ ಶನೀರದಿಂದ ಬಿಡು 
ಗಡೆಯಾಗುವನಕ ಎಂದು ಛಾಂದೋಗ್ಯ ಶ್ರುತಿಯಿಂದ ಶಿವಜ್ಞಾನದ 
ಸಂಪೂರ್ಣ ಪ್ರಾಪ್ತಿಯ ತನಕ ಬದ್ಧಜೀನರಂತೆಯೆ ಶುದ್ಧಜೀವರಿಗಾದರು 
ಮೋಕ್ಷನುನಿಲಂಬನಾದಪುಡೆಂದು ತಿಳಿವುದು. ಶಿವಜ್ಞಾನೋದಯವಾಗು 
ವುದಕ್ಕಿಂತ ಮೊದಲು ಫಲಮುಖವಾದ ಕರ್ಮಗಳು ವಿದ್ಯೆಯಿಂದ 
ಸುಡುವುದಿಲ್ಲ ಅವು ಶರೀರಾನಸಾನನಾಗುವನಕ ತಮ್ಮ ಭೋಗವನು 


ಶಲ್‌) 


ಣಿಸುವವೆಂಬರ್ಥವು 


ಇಟ್‌ AAU 
ಆ pol ೬ 
ಜಟ ೮ 
ಈ ಮ 5 3¢ 
& 9 

(GL 


2 ಬ 
Ce 
2೬ ೭ a 
UU 


ಶಿನಾಗಮ ವೀರಶೈನ ಸಿದ್ಧಾಂತವು ಇದರಿಂದ ಬೇರೆಯಾಗಿದೆ. 
ವೀರಶೈವಃ ಕ್ರಮೇಣೈನ ಮಾಚರನ" ಗುರ:ಶಾಸನನು। ಪ್ರಾನ್ನೋತಿ 
ನ 


ಧಿ 


ರೆ 
ಪ್ರಾಪ್ತಂ ಕರ್ಮಚಾನಾಮಿತತ್ತಥಾ | ಪ್ರಾರಬ್ಬಮಸಿ ಚೈತಸ್ಯತರ್ತಕ್ಷಣಾ 
ಜೀವನಶೃತಿ॥ ಸೂಕ್ಸ್ಮ್ಮುಗಮು ಪಟಲ ೫ ಶ್ಲೋಕಗಳು. ೫೫-೫೯. 


ಗುರುವಿನಪ್ಪಣೆಯಿಂದ ಹೀಗೆ ನಡೆವ ವೀರಶೈವನು ಇಲ್ಲಿಯು 
ಪರಲೋಕದಲ್ಲಿಯು ಅತಿ ದುರ್ಲಭವಾದ ಸುಖವನ್ನೂ ಆರೋಗ್ಯವನ್ನೂ 
ಹೊಂದುವನು. ಅನೇಕ ಜನ್ಮಂಗಳಲ್ಲಿ ಗಳಿಸಿದ ಆ ಕರ್ಮವು ಇದ್ದಂತೆಯೆ 


೫೩೨ ಶಿವಾನ;ಭವ. 


ಆ ಕ್ಷಣದಲ್ಲಿಯೆ ನಾಶವಾಗುವುದು. ಪ್ರಾರಬ್ಧವಹುದಾದರು ನಾಶವ 
ನೊಂದುನ್ರದು. ಆಗಾಮಿ ಕರ್ಮವು ತಟ್ಟಿದು. 


ಎಂಬೀಪ್ರ ಮಾಣದಿಂದ ಪ್ರಾರಬ್ಧ ಕರ್ಮವೂ ಕಯಿಪುದು. 

ಇಂತು ನಾಗಮ ವೀರಶೈವ ದೀಕ್ಷೆಯು ಜ್ಞಾ ಸಾ 
ಲರಿಯದ ಪ್ರಾರಬ್ಧ ಕ್ಷಯವನೆಸಸುವುದರಿಂದ ಅದರಿಂದ ಪ್ರಬಲತರವು. 
ಈ ದೀಕ್ಷೆಯನ್ನು ಬ್ರಹ್ಮನಿಚಾರಕ್ಕೆ ಅಂಗವೆಂಬುದು ಅಸಮಂಜಸವು. 


ಪ್ರಾರಬ್ಧ ಶೇಷಪ್ರಯೋಜನವು. 


ಪ್ರಾರಬ್ಧ ಶೇಷವು ಉಳಿವುದರಿಂದ ಬ್ರ ಹ್ಮಜ್ಜಾನಿಗೆ ಜ:ತಿಯು ಲಯ 
ವಾಗುವುದಿಲ್ಲ. ಈ ಶರೀರವು ಕರ್ಮಸಫಲವಾಗಿ ಬಂದಿದೆ. ಆ ಕರ್ಮವು 
ಈ ಜನ್ಮದಲ್ಲಿ ಉಂಡುತೀರಲಿಕ್ಕಾಗಿ ಶರೀರವು ಬಂದುದರಿಂದ ಶರೀರವು 
ಬೀಳುವತನಕ ಅದರ ಧಾರಣಕ್ಕಾಗಿ ಉಳಿದು ಭೋಗವನುಂಟುಮಾಡು 
ವುದು. ಶರೀರ ಪತನದೊಡನೆ ತಾನೂ ಲಯವಾದಪ್ರದು. ಹೀಗೆ 
ಪ್ರಾರಬ್ಧ ಕರ್ಮವು ಉಳಿದುದರಿಂದ ಅದರ ಕಾರ್ಯವಾದ ಜಾತಿಯು 
ಬ್ರಹ್ಮಜ್ಞಾನದಿಂದ ಅಳಿಯಲಿಲ್ಲ. 


ಶತಸೂತ್ರರತ್ನದಲ್ಲಿ ಭೋಜನುದಹರಿಸಿದ ಪರಾಗಮ ಸೂತ್ರ 
ದಿಂದ BN ಧರ್ಮಾಧರ್ಮಾತ್ಮಕಂ ಕರ್ಮ ತಚ್ಚತ್ರಿನಿಧರ್ಮತಃ। 
ಜಾತ್ಯಾಯುರ್ಭೊೋಗದಂ ಯೇನನಾಮಿಶ್ರಂ ಪಚ್ಯತೇ ಕ್ನಚಿತ್‌॥ -- 
ಕರ್ಮವು ಪುಣ್ಯಪಾಸಂಗಳ ರೂಪದಿಂದಿಹುದು. ಅದರ ಪ್ರಯೋಜನವು 
ಮೂದೆರನಾದುದ್ಕು ಜಾತಿಯನ್ನುಂಟುಮಾಡುವುದೊಂದು ಆಯುಪ್ಯವ 
ನೀಡುವುದೊಂದು,  ಸುಖದುಃಖಭೋಗಂಗಳ ಸವಿಕಹಿಗಳನೊದಗಿಪು 
ದೊಂದು. ಈ ಮುಶ್ಪುರಿಯಿಂದಲೆ ಕರ್ಮಸಮುದಯವು ಪಾಕವಾದ 
ಪುದಲ್ಲದೆ ಒಂದೊಂದೆಯಾಗಿ ಪಾಕವಾಗದು. 


ವೇದಾಂತ ನೀರಶೈವಗಳ ಫಲಭೇದ. 


ವೇದಾಂತಮತದಲ್ಲಿ ಪ್ರಾರಬ್ಧ ಕರ್ಮವು ಜ್ಞಾನದಿಂದಳಿಯದಾಗಿ 
ಬ್ರಹ್ಮಜ್ಞ ನು ಜ್ಞಾ ನಸಿದ್ಧಿ ಯಾಗಲು ಶರೀರದ ವರ್ಣಾಕ್ರಮಾದಿಗಳ ಚ 


ಇ ಅಹಂ 
ಮಮತೆಯನ್ನು "ಮಾತ್ರ ನೀಗುವನು. ಆದಕೆ ಆ ಶರೀರವಿರುವನ್ನಕ್ಕು 


ಅವನೊಳಗವು ಕೋರಿದವುವು. ವಿನಷ್ಟದಿಗ್ಗ ್ಸ)ಮಸ್ಕಾನಿ ಯಥಾ ಸುಕ 


ಶ್ರೀಕರಭಾಷ್ಯ್ಕನಿಮರ್ಶವು. ಜಪಿಸಿ 


ವಿಭಾತಿದಿಕ್‌ | ತಥಾನಿಜ್ಞಾನನಿಧ್ವಸ್ತಂ ಜಗನ್ಮೇಭಾತಿತನ್ನಹಿ ॥ ಇತಿಯೋ 
ವೇದವೇದಾಂತೃಃ ಸೋತಿವರ್ಣಾಶ್ರನೊಭವೇತ್‌ ಸೂತಸಂಹಿತಾ ಮುಕ್ತಿ 
ಖಂಡ. ಅಧ್ಯಾಯ ೫. ಶ್ಲೋಕ 5೮3೯. ಯಸ್ಯವರ್ಣಾಶ್ರಮಾಚಾ 
ರೋಗುತಃ ಸ್ವಾತ್ಮದರ್ಶನಾತ್‌ ಸವರ್ಣಾನಾಶ್ರಮಾನ್ಸರ್ವಾನ ತೀತ್ಯ 
ಸ್ವಾತ್ಮನಿಸ್ಥಿತಃ॥ ಅಲ್ಲಿಯೆ ಶ್ಲೋಕ ೩೧. 

ದಿಗ್ಸ್‌ )ಂಕಿಯಳಿದಬಳಿಕಲು ಮೊದಲಂತೆಯೆ ತಪ್ಪಿದದಿಕ್ಕು ಅದೆಂತು 
ತೋರಿದಪುದೂ ಅಂತೆಯೆ ಜ್ಞಾನದಿಂದ ಅಳಿದ ವಿಶ್ವವು ನನಗೆ ತೋರಿತು. 
ಆದರೆ ಅದಲ್ಲವು. ಇಂತಾವನು ವೇದಾಂತ ವಚನಂಗಳಿಂದೆ ಅರಿದ 
ಪನೊ ಅನನು ಅತಿ ಬರ್ಣಾಶ್ರಮಿಯ). ತನ್ನಾತ್ಮದರ್ಶನದಿಂದಾವನ 
ವರ್ಣಾಶ್ರಮಾಚಾರವು ಜಾರಿಹುದೊ ಅವನು ವರ್ಣಗಳನ್ನೂ ಆಶ್ರಮ 
ಗಳನ್ನೂ ವೂರಿ ತನ್ನಾತ್ಮ ನಲ್ಲಿ ನಿಂದಿಹನು. 

ತನ್ನಲ್ಲಿ ತೋರುವ ವರ್ಣಾಶ್ರಮಗಳು ಬ್ರಹ್ಮಜ್ಞಾನದಿಂದ ಮಿಥ್ಯ 
ವೆಂದು ಕಾಣುತ್ತನಾದರು ಅವುಗಳ ತೋರಿಕೆಯು ತನಗೂ ಮಂದಿಗೂ 
ಅಡಗದು. ಸೂತಸಂಹಿತೆಯಲ್ಲಿ ಹೇಳಿದಂತೆ ವರ್ಣಾಶ್ರಮಾಚಾರವು 
ಗಲಿತವಾಗಬಹುದು. ಆದರೆ ವರ್ಣವು ಹೋಗುವದಿಲ್ಲ. ಸೂತಸಂಹಿತೆ 
ಯನ್ನೆ ನೋಡಿರಿ. ಮುಕ್ತಿಖಂಡದ ಐದನೆಯ ಅಧ್ಯಾಯದ ೨೮-೨೯-೩೧ 
ನೆಯ ಶ್ಲೋಕಗಳನ್ನು ಮೇಲುದಹರಿಸಿದೆವುು ಅದೇ ಅಧ್ಯಾಯದ 
ಪ್ರಾರಂಭವನ್ನು ನೋಡಿರಿ. 

ಆಚಾರ್ಯ ಏವ ಸಂಸಾರ ಮೋಡಕಪ್ರದ ಉಚ್ಯತೇ | 
ಆಚಾಯ್ಯೋನಾಮ ವೇದಾಂತ ವಿಚಾರೇಣಾಸ್ತವೇದನಃ॥ 
ತಮನ್ಯನೇಕಧಾ ವಿದ್ಧಿ ಶ್ರದ್ಧಯಾ ಪುರುಷೋತ್ತಮ । 
ಉತ್ತಮೋ ಮಧ್ಯಮ 5 ದ್ವಧಮಾಶ್ವಾಂಬುಜೇಕ್ಷಣ ॥ 
ಉತ್ತಮೋ ಬ್ರಾಹ್ಮಣಃ ಪ್ರೋಕ್ತೇ ಮಧ್ಯಮಃ ಕ್ಷತ್ರಿಯಸ್ತಧಾ । ಅಧಮೋ 
ವೈಶ್ಯ ಇತ್ಯುಕ್ತಃ ಸರ್ವ ಶಾಸ್ತ್ರಾರ್ಥವೇದಿಭಿಃ ॥ 

ಶೂದ್ರಾಣಾಂ ಚ ತಥಾ ಸ್ತ್ರೀಣಾಂ ಗುರುತ್ವಂ ನ ಕದಾಚನ। 
ಉತ್ತಮಃ ಪಂಚಧಾಪ್ರೋಕ್ತೋ ಗುರುರ್ಬ್ರಹ್ಮಾತ್ಮವೇದಭಿಃ । 
ಬ್ರಹ್ಮಚಾರೀ ಗೃಹಸ್ಥಶ್ಚ ವಾನಶ್ರಸ್ಥಶ್ಚ ಬಭಿಕ್ಸುಕಃ । 
ಅತಿನರ್ಣಾಶ್ರನಿಚೀತಿ ಕ್ರಮಾಚ್ಛೆೇಷ್ಠಾ ವಿಚಕ್ಷಣ ॥ 

೨-೩-೪೯ ಶ್ಲೋಕಗಳು. 


೫೭೪ ಶಿವಾನುಭವ 


ಆಚಾರ್ಯೆನೆ ಸಂಸಾರದಿಂದ ಬಿಡಿ 
ಕಿವ 


ವೇದಾಂತ ವಿಚಾರ 


ಶಿ 

ಮತೀಕ್ಷಣನೆ ಆಚಾರ್ಯನು 
ಉತ್ತಮನೆಂದೂ ಮಧ್ಯಮನೆಂದೂ ಅಧನುಔಂದೂ ಮೂದೆರನಹನು. 
ಉತ್ತಮನೆಂದರೆ ಬ್ರಾಹ್ಮಣನು. ಮಧ್ಯಮನೆಂದಕೆ ಕ್ಷತ್ರಿಯನು. ಅಧಮ 
ನೆಂದರೆ ವೈಶ್ಯನು. ಶೂದ್ರರೂ ಹೆಂಗಸರೂ ಗುರುವಾಗರು. ಉತ್ತಮ 
ಗುರುವಿನಲ್ಲಿಯು ಐಮ ಬಗೆಯುಂಟು ಬ್ರಹ್ಮಚಾರಿಯು ಗೃಹಸ್ಥನು 
ವಾನಪ್ರಸ್ಥನು. ಜಕ್ಸುಕನು ಅತಿ ವರ್ಣಾಶ್ರವಿಯು. ಇಂತೆ೨ದು ಪರಿ 


ನಿಡಿಯಿಂದ ಒಬ್ಬರಿಗೊಬ್ಬರು ಮೇಲು. 


ಬ್ರಹ್ಮನನರಿದ ಗುರುಗಳಲ್ಲಿ ಮೂರು ತೆರವನು ತೋರಿಸಿ ಆ 
ಮೂವರಲ್ಲಿ ಉತ್ತಮನು ಟಾಹ್ಮಣನೆಂದು ಹೇಳುವನು. ಆ ಉತ್ತಮ 
ವರ್ಗದಲ್ಲಿ ಐದು ತರಗಳನ್ನು ವಿವರಿಸಿ ಅತಿ ವರ್ಣಾಶ್ರನಿಯನ್ನು 


ಎಲ್ಲಕ್ಕು ಮೇಲೆನ್ನುವನು. ಅದರಿಂದ ಅತಿ ವರ್ಣುಶ್ರನಿಯು ಬ್ರಹ್ಮ 
ಜ್ಞಾನದಿಂದ ವರ್ಣಾಶ್ರಮ ಸಮಾಚಾರವನ್ನು ಜಾರಿಸಿದವನಾದರು 


ಬ್ರಾಹ್ಮಣನೆ ಅಂದರೆ ಜೀವನೇ. 


ನೀರಶೈವಲಿಂಗಸಮರಸನು ಅಂತಲ್ಲ. ದೀಕ್ಷೆಯಿಂದ ಮಲಮಾಯೆ 
ಗಳಂತೆ ಕರ್ಮಪಾಶವೂ ಹರಿದು ಪ್ರುರಬ್ಧವಿಲ್ಲದಾಗಿ ಕರ್ಮಜನ್ಯ 
ವರ್ಣವು ಅಳಿವುದು. ಅವನು ವರ್ಣಿಯಲ್ಲ. ಅತಿ ವರ್ಣಿಯಲ್ಲ. ಶುದ್ದ 
ಲಿಂಗಾಯತನು - ಲಿಂಗದಲ್ಲಿ ವಿಕೃತಿಯ ವ್ರ 
ತನ್ನಲ್ಲಿ ವಿಸ್ತೃತವಾದವನು. 
ವ್ಯಾಪೃತವಾದವನು. 


ನೆಯ್ದಿದವನು. ಲಿಂಗವು 
ಲಿಂಗವ್ಯಾಸೃತನು. ಲಿಂಗವು ತನ್ನಲ್ಲಿ 


೬೬೪೬೬೧. ಯಸೈೈವಂಶಾಭಂನೀದೀಕ್ಸಾಸಂಚಾತಾಗುರು 
ಕೃಸಾನಶಾತ್‌ ಪೂರ್ವಜಾತ್ಯಾದಿಕಂತಸೃನಸ್ಮರೇತ್ಪಾಕೃತಂಹಿತ ತ್‌, ಎಂದು 
ಮತತ ಸೂಕ್ಸ್ಟ್ಮಾಗವು ಲಿಂಗದೀಕ್ಷಿತನ ಪೂರ್ವಜಾತಿಯನ್ನು ಸ್ಮರಿಸ 
ಕೂಡದೆಂದುದು. " 


ನ್ಗ ವಾವ 
ಸ್ಟ ಶಿವದೀಕ್ಷೆಯು ಪ್ರಾರಬ್ಧಕ್ರಿಯೆಗಳ ಮೊರದ ಪ್ರಾಕೃತವಃದ 
ಬ್ರಹ್ಮವೂಾಮಾಂಸಾಶಾಸ್ತ್ರಾಧಿಕಾರಸಂಪಾದಕನೆಂಬುದು ತನ 


ಬ್ರಿ 


ಶ್ರೀಕೆ:ಭಾಷೃವಿಮರ್ಶವು. ೫೩೫ 


ಒಂದು ಆಸ್ಲೇಪವು. 


ಅಹುದಿದು. ಯುಕ್ತಿಯುಕ್ತವಸ್ಪಂತೆ ತೋರುವದು. ಅದಕೆ 
ಶಾಂಕರಸಂಹಿತಾದಿಗಳಲ್ಲಿ ವೈದಿಕ ವಿಧಿ ಪ್ರಾಸ್ತವಾದುದೆ ಧರ್ಮವು. 
ಅದನುಳಿದು ಧರ್ಮಸ್ರಮಾಣವಿಲ್ಲವು. ಅದನ್ನು ವರಿ ಮಾಡಿದುದು 
ಅಧರ್ಮವು ಎಂದು ಹೇಳಿಯದೆ. ಆದುದರಿಂದ ಲಿಂಗಧಾರಣವು ವೇದ 
ವಿಧಿವಿಹಿತವಲ್ಲದಿದ್ದರೆ ಧರ್ಮವೆನಿಸದು. ಅದುವೇದವಿಹಿತವೆನ್ನುವುದಕ್ಕೆ 
ದೇವಧಾರಣ ವಾಕ್ಯವು ಗತಿಯು. ಇದನ್ನೆ ಶ್ರೀ ಪಂಡಿತಾಚಾರ್ಯನು 
ಚೆನ್ನಾಗಿ ಪ್ರತಿಪಾದಿಸಿಹೆನು. ಲಿಂಗಧಾರಣವು ಶ್ರುತಿವಿಹಿತವೆಂಬ ತನ್ನ 
ಸಿಂದ್ಧಾಂತಕ್ಕೆ ಲಿಂಗವಂತನಿಗೆ ಪಂಚಸೂತಕಂಗಳಿಲ್ಲದುದರಿಂದ ವರ್ಣ. 
ಚತುಷ್ಟಯನವನ್ನು ಮೊರಿದ ಮಾರ್ಗನವಿದು. ರಜಸ್ವಲಾದಿ ಪ್ರೀಯರಿಂದಾದ 
ಆಡುಗೆಯನುಣಬಹುದು. ಉಣದಿದ್ದರೆ ಶೈವ ಶಾಸ್ತ್ರವನು ಮೊರಿದಂತಾ 
ದನುದು. ಅದರಿಂದ ವೈದಿಕರು ಲಿಂಗಧಾರಣವನು ಹೊಂದಲಾಗ 
ದೆಂದು, ಆಕ್ಷೇನವ ಕಲ್ಪಿಸಿ ಸಂಚಸೂತಕಗಳು ಇಷ್ಟಲಿಂಗ ಪೂಜೆಯಲ್ಲಿ 
ಮಾತ್ರ ನಿಷೇಧಿತವಾಗಿವೆ. ಅದನುಳಿದು ಇತರ ಸಂದರ್ಭಗಳಲ್ಲಿ ಅವು 
ಉ:ಟಿ ಉಂಟು ಎಂದು ಸ್ಥಾಪಿಸಿ ಲಿಂಗಧಾರಣವು ವೇದವಿಹಿತನೆಂದು 
ಸಿದ್ಧಾಂತವ ಸ್ಥಾಪಿಸಿಹನು. ನಮ್ಮ ಆಚಾರವನ್ನು ಹಿಡಿದು ಲಿಂಗಧಾ 
ರಣವು ವೇದವಿಹಿತವಲ್ಲವೆನ್ನುವುದಕ್ಕಿಂತ ನಮ್ಮ ಆಚಾರಗಳೇ ಕಾಲಚ 
ಕ್ರದಿಂದ ಕೆಟ್ಟಿವೆ ಎನಲಾಗದೇ ಎಂದರೆ 


ಇದಕ್ಕೆ ಸಮಾಧಾನವು. 


ನಾವು ಇದುವರೆಗೆ ನಡೆಯಿಸಿದ ವಿಚಾರವು ವಸ್ತು ಪರೀಕ್ಷಣ 
ಪೂರ್ವಕವಾಗಿ ನಡೆದಿದೆ. ಅಲ್ಲದೆ ನಮ್ಮ ಆಚಾರಗಳನ್ನು ಹಿಡಿದು 
ಆಚಾರ್ಯನ ಸಿದ್ಧಾಂತವನ್ನು ಹಿಡಿದಿಲ್ಲ. ಆದೊಡೆಯು ಈ ಅಕ್ಷೇಪದಿಂದ 
ನಮಗೊಂದು ಅನುವು ದೊರೆತಿದೆ. ಅಂದರೆ ಪಂಚಸೂತಕಗಳು ಲಿಂಗ 
ವಂತನಿಗೆ ಸ್ವೇಷ್ಟಲಿಂಗಸೂಜಾಮಾತ್ರದಲ್ಲಿ ಸಂಬಂಧವನೆಯ್ತವೊ? ಅಥವಾ 
ಅವನನ್ನು ಎಂದಿಗೂ ಅಂಟಲಾರವೂ? ಲಿಂಗವಂತನು ಬ್ರಾಹ್ಮಣಾದಿ 
ವರ್ಣಗತನೊ ಆ ವರ್ಣಗಳಿಲ್ಲದಹನೊ? ಧರ್ಮವು ವೇದವಾಕ್ಯವಿಹಿ 
ತವಾದುದೊ ಆತ್ಮನ ಕ್ರಿಯಾಶಕ್ತಿಯ ಸುಪ್ರಚಾರವೂ ಎಂಬವುಗಳ 
ವಿಮರ್ಶನಾವಕಾಶವು. ಈಗ ಬರೆದುದರಿಂದ ಈ ಪ್ರಶ್ನಗಳಿಗುತ್ತರಗ 


4 


೫೩೬ ಶಿವಾನುಭವ 


ಳಿವು. ಸಂಚಸೂತಕಗಳು ಲಿಂಗವಂತನನು ಎಂತ:ಗಿಯು ಅಂಟಿಲಾ 
ರವು. ಲಿಂಗನಂತನು ವರ್ಣಗತನಲ್ಲ. ಆತ್ಮನ ಕ್ರಿಯಾ8ಕ್ತೆಯ ಸುಪ್ರ 
ಚಾರವೇ ಧರ್ಮವು. ಇದನ್ನೆಲ್ಲ ವಿಸ್ತರಿಸುವುಜೆ ಮುಂದಿನ ವಿಮ 
ಶ್ಶವು. “ಮೊದಲನೆಯದು ಚೋದನಾಲಕ್ಷಣೋ ಅರ್ಥೊೋ ಧರ್ಮಃ” 
ವೇದನಿಹಿತನಹುದಾಗಿ ಪ್ರ ಯೋಜನವುಳ್ಳುದಾವ್ರಜೋ ಅದು ಧರ್ಮವು 
ಎಂಬ ವಿಧಾನವನ್ನು ಪರಿಕಿಸುವುದು. 


ಕೀರ್ತಿನೇಕ್ರೈ. ೫ಕ್ಕ೭ 


ಕೀರ್ತಿ--ವೇಕೈ 





ಎ 


ಕೀರ್ತಿ ! ಹುಂ! ಇಪೇ ಕೀರ್ತಿ! ಉಚ್ಚ ನೀತವಿ ನಿಂತು 
ಏಂ ನಗುವೆ ಓ ಜಗನ್ಮೋಹಿನಿಯೇ? ಮಕೆ ಮಾಡು 
ಆ ನಿನ್ನ ಚಾರು-ಧವ ಳ-ಪ್ರಭೆಯ |! ಜಗವಿಂದು 
ಅದಕಾಗಿ ಹೆಚ್ಚಿದ್ದು ಕುಣಿಯುತಿದೆ! ನಿನ್ನೊಲ್ಮೆ- 
ಗಾತ್ತ್ವಬಲಿಯೇ ಯೆಂಬುದರಿಯದಲೆ ಹುಚ್ಚಿದ್ದು 

ಐ 
ಕುಣಿಯುತಿದೆ! ಮೌನದಲಿ ನೀನೊಲೆಯ ಬಂದನಾ- 
ಥರನು ಏಡವರನು ಬಲಿಗೊಡುತಲಿದೆ! ಅನರ ಮೆ- 
ಚಿದ ನಿನ್ನನಪಹರಿಸಿ ಸಂಭ್ರಮದಿ ಕುಣಿಯುತಿದೆ ! 


ಧರ್ಮಕ್ಷೇತ್ರವು ಒಳಗೆ ಕುರುಕ್ಷೇತ್ರನಾಗುತಿದೆ! 
ಪ್ರೇಮದ ಪಥದಿ ಕುಟಿಲ A ರಥವು 
ಸಾಗುತಿದೆ! ಸುವಿಚಾರವನು ಮೆಟ್ಟುತಧಿಕಾರ- 
ನೇಳುತಿದೆ! ಜಾರ: ಚೋರರು 'ಬಲಾತ್ಛರಿಸರಹೆ ! 
ಕಾಮಾಂಧರಾಗಿ ನಿನ್ನನು, ಕೇರ್ತಿ! ಆದಕಾಗಿ 
ಅಡಗಡಗು | ಇಲ್ಲದೊಡೆ, ಬಾಳಿಂದು ವೇಶೈಯೊಲು ! 
೨೪-೬-೧೯೩೮. ಈಶ್ವರ ಸಣಕಲ್ಲ. 


[ಬೆಳಗಿನ ಎರಡು ಗಂಟಿಗೆ] 


೫೩೮ ಶಿವಾನುಭವ 


ಹರಿಹರನು ತಕೀರ್ತಿಸಿದ ಕಾರಿಕಾಲನ್ಮೆ. 


(ಲೇಖಕರುಃ- ಶ್ರೀಚಂದ್ರಶೇಖರದೇನಕು, ಅಡ್ಡೂರು ) 


a -ರಾೂ 


ಕನ್ನಡ ನಾಡಿನಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಧೈರ್ಯದಿಂದ ಧುಮುಕಿ 
ಕಾವ್ಯ ಜೀವನವನ್ನು ಸಡೆದ ಪ್ರೀಯರಲ್ಲಿ ಕಾರಿಕಾಲಮ್ಮೆಯು ಆಗ್ರಗಣ್ಯ 
ಳಾಗಿದ್ದಾಳೆ. ಶರಣನಲ್ಲಿ ಮಹಾದೇವಿಯಕೃಗಿರುವ ಸ್ಥಾನವು ಪುರಾತ 
ನರಲ್ಲಿ ಕಾರಿಕಾಲಮ್ಮೆಗಿದೆ. ಅದರೆ ಆದು ಧಾರ್ಮಿಕಾಚ:ಣೆಯೊಂದ 
ರಲ್ಲಿಯೇ ಹೊರತು ಸಾಹಿತ್ಯ ಸೇವೆಯಲ್ಲಿ ಅಲ್ಲ ಕಾರಿಕಾಲಮ್ಮೆಯ 
ಕತೆಯು ಕೇಳುವವರ ಕರುಳನ್ನು ಕರುಗಿಸುವಂತಹದು, ಕಣ್ಣರಳಿಸು 
ವಂತಹದು. ಅವಳ ಆ ಭವ್ಯ ಚರಿತ್ರೆಯಲ್ಲಿ ಅನಿತೊಂದು ಭಕ್ತಿಭಾವವು 
ಬೆರೆತು ಹೆಸ್ಸುಗೊಂಡಿದೆ. ಎಗ್ಗಳವಾಗಿ ಎದ್ದು ನಿಂತಿದೆ. 

ಈ ಕಾರಿಕಾಲನ್ಮೆಯು ೬೩ ಸುರಾತನರಲ್ಲಿ ಓರ್ವಳು. ಇವಳ 
ನಿಜವಾದ ಹೆಸರು ಅಮ್ಮೆ. ಇವಳ ಊರು ಕಾರಿಕಾಲ (ಕಾರೆಕಾಲ್‌). 
ಈ ಊರ ಹೆಸರೂ ಸೇರಿ ಇವಳಿಗೆ “ಕಾರಿಕಾಲನ್ನೆ” ಎಂದು ಹೆಸ೨ಾ 
ದಂತೆ ಹರಿಹರ ದೇವನ ಈ ಉಕ್ತಿಯಿಂದ ವ್ಯಕ್ತವಾಗುತ್ತಿದೆ. 

“ಸಕಲ ಜನಂಗಳ್‌ `ಕಾಣುತ | 
ಕೌತುಕಮೆನಲಾ ಕಾರಿಕಾಲೊಳಿನ್ಸ ಮ್ಮೆಯರಂ ॥ x 
ಮತ್ತು ಧರೆಗೆಸೆನ ಜೋಳದೇಶದಲ್ಲಿ “ಕರಮೊಪ್ಪುವುದು ಕಾರಿಕಾ 
ಲೆಂಬ ಶಿವಪುರಂ" ಎಂಬುದಾಗಿಯೂ ರಗಳೆಯ ಆರಂಭಕ್ಕೆ ಬಣ್ಣಿ 
ಸಿದ್ದಾನೆ. 

ಭಕ್ತಿ ಬಲ್ಲಿದಳೂ ಜ್ಞಾನ ಸಂಸನ್ನಳೂ ಆದ ಕಾರಿಕಾಲನ್ಮೆಯು 
ಸಂಸತ್ತಿನಿಂದ ಕುಬೇರನನ್ನು ಮೀರುವಂತಿದ್ದ ಮಾಣಿಕ ಸೆಟ್ಟಿಯ ಸತಿ 
ಯಾಗಿದ್ದಳು. + ಪರಮ ಪವಿತ್ರತಾ ಶಿರೋಮಣಿಯಾಗಿದ್ದಳು. 





ಹ ಇದಕ್ಕೆ ಸೊಮೇಶ್ವರ ಪುರಾಣವೂ ಪ್ರಮಾಣವಾಗಿದೆ. 


ರ್ಯ ಈಕೆಯ ಪತಿಯ ಹೆಸರು ಪರಮಗ್‌ತ್ತನೆಂದೂ ಈತನ ಊರು ನಾಗಪಟ್ಟಣ 
ವೆಂದೂ ಕಾರಿಕಾಲವು ಇವಳ ತನರೂಕೆಂದೂ ಇವು ಎರಡೂ ಊರುಗಳು 
ಮದ್ರಾಸ ಇಲಾಖೆಯ ತಂಜಾವೂರ ಜಿಲ್ಪೆಯಲ್ಲಿನೆಯಂದೂ ಸದ್ಧರ್ಮ ದೀಸಿಕೆಯ 
ಸಂಪಾದಕರು ಬರೆವ ದೇವಿಯರ ತ್ರಿವಿಧಿ' ಯಿಂದ ತಿಳಿದು ಬರುತ್ತದೆ, ಪುಟ ೨೧ 


ಹರಿಹರನು ಕೀರ್ಕಿಸಿದ ಕಾರಿಕಾಲಮ್ಮೆ. ೫೩೯ 


ಭವಿಗೆ ಹೆಂಡತಿಯಾಗಿ ಪರಾಧೀನೆಯೂಗಿದ್ದರೂ ತನ್ನ ಆತ್ಮ ನಿಷ್ಠೆ 
ಯನ್ನು ಬಿಟ್ಟಿರಲಿಲ್ಲ. ಧರ್ಮಬಲವನ್ನು ತ್ಯಜಿಸಿರಲಿಲ್ಲ. ಗುಪ್ತವಾಗಿಯೇ 
ಗಿರಿಜಾರಮಣನಲ್ಲಿ ಅತುಲವಾದ ವಿಶ್ವಾಸವನ್ನಿಟ್ಟಿದ್ದಳು. ಅದರಿಂದ 
ಅವಳು ಶಿವನಿಗೆ ಪರಮ ಆಕ್ತಳಂಗಿದ್ದಳು. 


ಕಾರಿಕಾಲಮ್ಮೆಯು ಗುಪ್ತ ಭಕ್ತಿಯಿಂದಿರುವದನ್ನು ಆ ಮನೆಯ 
ಲಿರುವ ಅತ್ತೆ, ಮಾವ, ಗಂಡ ಮೊದಲಾದವರಾರೂ ಅರಿತಿರಲಿನ್ಲ. ಅವ 
ಳಾದರೂ ಆನರರಿಯುವಂತೆ ಆಡಂಬರದ ಪೂಜೆ ಪುನಸ್ಕಾರಗಳನ್ನಿ 
ಟ್ರುಕೊಂಡಿರಲಿಲ್ಲ. ಅವರರಿಯದಂತಹ ಆಧ್ಯಾತ್ಮಿಕ ಅರ್ಚನೆಯನ್ನು 
ಅದೆಂದಿಗೂ ಬಿಟ್ಟಿರಲಿಲ್ಲ ಅವಳಿಗೆ ಭೋಗದ ಭ್ರಾಂತಿಯಿರಲಿಬ. ಯೋಗ 
ನಿಯೋಗಗಳ ತೊಡಕಿರಲಿಲ್ಲ. ರಾಗ-ವಿರಾಗಗಳ ಹಂಬಲಿರಲಿಲ್ಲ. ಆದ್ದ 
ರಿಂದಲೇ ಅವಳು ಅಂತರಾತ್ಮನ ಅಂತರಾರ್ಚನೆಯಲ್ಲಿ ನಿಷ್ಕಳಾಗಿದ್ದಳ.. 
ಹಾಗಾದರೆ ಅವಳು ಪೂಜಿಸುವ ಮನೆಯಾವುದೆಂಬುದನ್ನೂ, ಉಪಚರಿ 
ಸುವ ಪತ್ರಿ, ಹೂವು, ಧೂಪ, ದೀಪಗಳು ಯಾವವೆಂಬುದನ್ನೂ ತಿಳಿ 
ಯುವ ತವಕವು ನಿಮಗಿದೆಯೇ? ಹಾಗಿದ್ದರೆ ಕನಿಯು ಹೇಳಿರುವದನ್ನೇ 
ಕೇಳೋಣ ಬನ್ನಿಃ 


ಬೋನಮಂ ಮಾಡುವೆಡೆ. ದೇವಾರ್ಚನಾ ಸ್ಥಳಂ 
ಏನೆಂಬಿನಲ್ಲಿ ಸಿಂಹಾಸನಂ ಕರತಳಂ॥ ” 
ನೆನೆವ ಘನಚಿಂತೆ ಸಕಲ ಸ್ತೋತ್ರನಭವಂಗೆ । 
ಮನದ ನಿರ್ಮಳವಗ್ಗವಣಿ ಮಹಾದೇವಂಗೆ ॥ 
ಕೆಯ್ಯ ಕೇರೆಯ ಪರಿಮಳದ ಪುಷ್ಪವಭವಂಗೆ | 
ಸುಯ್ಯಕಂಪೆ ಗುಗ್ಗಳ ಧೂಸವಾ ಮಹಿಮಂಗೆ ॥ 
ನೋಟವೇ ಬೆಳಗಿನಾರತಿ ಶಂಕರಂಗಲ್ಲಿ। 
ಊಟಿನಲ್ಲಿಯೆ ಸಮೆದ ಬೋನದೋಗರವನ್ಲಿ ॥ 
ಇಂತಾರರಿಯದಂತಿರೆ ಶಿವನನರ್ಚಿನಳು ॥ 

ಇಂತು ಶಿವಭಕ್ತಿಯಂ ಮನದೊಳಗೆ ಸೆರ್ಚಿಪಳು ॥ 


[ ಅವಳು ಶಿವಪೂಜೆಗಾಗಿ ಕಾಡುಗೀಡು, ಕ್ಷೇತ್ರಗೀತ್ರಗಳನ್ನು ಹುಡು 
ಕಲಿಲ್ಲ. ಸ್ತುತಿಸಲು ಶೃತಿ, ಪುರಾಣಗಳಲ್ಲಿರುವ ಸ್ತೋತ್ರಗಳನ್ನು ಕಂಠ 
ಪಾಠ ಮಾಡಲಿಲ್ಲ. ಮಜ್ಜನಕ್ಕೆ ಕೆಕೆ ಭಾವಿ, ನದಿಗಳಿಗೆ ಅಲೆಯಲಿಲ್ಲ. 


೫೪೨ ಶಿವಾನುಭವ 


ಬಂದು ಎಂದಿನಂದದಿ ಆ ಭಕ್ತೆಯು ಅಂತರಂಗ ಸನ್ನಿಹಿತ 

ವಾದ ಪ್ರಾಣಲಿಂಗಕ್ಕೆ ಶಮೆಯೆಂಬ ಸತ್ಯೋದಕದಭಿಷೇಕವ ಮಾಡಿ, 
ನಿಶ್ಚಲ ಚಿತ್ತೆಂಬ ಗಂಧವನರ್ಪಿಸಿ, ನಿರಹಂಕಾರನೆಂಬ ೬ಕ್ಷತೆಯನಿಕ್ಸಿ, 
ವಿರತಿಕುಸುಮವ ಧರಿಸಿ, ಸತ್ಯ ತೊಡಿಗೆಯ ತೊಡಿಸಿ, ವಿವೇಕ ವಸ್ರವ 
ಹೊದಿಸಿ, ವಿನಯವೆಂಬ ಧೂಸವ ಹಾಕಿ, ಅರಿವೆಂಬ ಆರತಿಯನೆತ್ತಿ, 
ನಿತ್ಯನೇಮಗಳ ಮಾಡಿ ಪಡಿ ಓಲಾಡಿ-ಹೆರೆಹಿಂಗದೆ ಹರುಷ ತೀರದೆ 
ಮಾಡಿಟ್ಟ ಓಗರವನ್ನು ಆರಾಧ್ಯವ.ೂರ್ತಿಗೆ ಇನ್ನು ಆರೋಗಿಸುವೆನೆಂದು 
ಅನುವಾಗಲು, ಅದೇ ಸಮಯಕ್ಕೆ ಅವಳ ಆ ಮಿತಿಮೀರಿದ ಅತಿಭಕ್ತಿಗೆ 
ಸಿತಿಕಂಠನು ಉತ್ಕಂಠಿತನಾಗಿ, ಪ:ಲಿದೊವಲುಟ್ಟು- ಜಡೆದಲೆಯವನಾಗಿ 
ಸಾಮಾನ್ಯ ತಪಸ್ವಿಗಳಂತೆ ವೇಷಧರಿಸಿಕೊಂಡು ವೈದೋರುವನು. 
ಮುಂದೆ ಬಂದ ಶಿವನನ್ನು ನೋಡಿ ಕಾರಿಕಾಲಮ್ಮೆಯು ನಲಿದಾಡಿ 
ಏನು ಎನ್ನವನೆ ! ಏಕೆ- ಬಂದೈ? ಭಾವುಕರು ಭವಿಗಳ ಮನೆಗೆ 
ಬರುವುದೇ? ಭಕ್ತಿ ಇಲ್ಲುಂಟೇ? ಎಂದು ಭಯಭಕ್ತಿಯಿಂದ ಪೇ 
ನಲು--ವೇಷದಿಂದ ಬಂದ ಶಿವನು ಇನ್ನು ಸುಮ್ಮನಿರುವನು ಲೇ 
ಲ್ಲೆಂದು ಯುಕ್ತಿಯಿಂದ-- 

ಭಕ್ತರೆಂದರಿಯೆವಃ ಕೆಂದರಿಯೆವೆಲೆಯನ್ನು | 

ಭಕ್ತಿಗಟ್ಟೋಗರವನಿಕ್ಳ ಸೋದಪೆನಮ್ಮೆ | 

ಎಂದು ಜಾಣ್ಮೆಯಿಂದ ಶಿವನು ಹೇಳಲು ಕಾರಕಾಲನ್ಮೆಯ 

ಅಂತರಂಗದ ಭಕ್ತಿಯು ತಡೆಯದೆ ಉಕ್ಕಿ ಮನದೊಳಕ್ಕಾಾಡಿಃ-.- 4 

ಮನದ ಗರ್ಭಿಣಿ ಣಿಹ್ವೆಯಿಂ ಬೆಸಲೆಯಸ್ಪಂತೆ । 

ತನುವಿಡಿದ ಭಕ್ತಿಯಿಂ ಕಾಣ್ಬತುಸುರಿದಳಿತೆ ॥ 

ಆರುವುಂ ಕಾಣ್ಬುದಕೆ ಮುನ್ನವಾರೋಗಿಪುದು | 

ಆರುವರಿಯದ ತೆರದಿ ತ್ವರತದಿ ಕರುಣಿಪುದು ॥ 

ದೇವ ಕಂಡೊಡೆ ಭಕ್ತಿಯಿಂತರುಪಿದಂತಕ್ಕು 

ದೇವ ಬಳಿಕಾಂ ಬದುಕೆನರಿದೊಡಿರಿದಂತಕ್ಕು ॥ 

ಎನ.ತಲ್ಲಿಯಾರೋಗಣೆಗೆ ಕೊಟ್ಟು ಬೇಗದಿಂ | 

ಘನಮಹಿಮ ಹದುಳ ನಾರೈಸೆಂದು ರಾಗದಿಂ | 

ಮನೆಯ. ವರ್ಕಂಡೊಡಂ ಕೊಲುಗೆನ್ನನೆನುತಲ್ಲಿ | 

ಶನಿವಣ್ಣನೆರಡರೊಳಗೊಂದರಿಕ್ಕಿದಳಲ್ಲಿ 


೪ರ ॥ 
ಇ 


ಹೆರಿಹ:ನು ಕೀರ್ತಿಸಿದ ಕಾರಿಕಾಲಮ್ಮೆ. ೫೪ತ್ಲಿ 


ಹಾ! ಎಂತಹ ಬಿಕ್ಕಟ್ಟಿನ ಭಕ್ತಿಯಿದು. ದುಸ್ಸಹವಾದ ಸನಿ 
-ವೇಶದಕ್ಷಿಯೂ ಸಹ ಭಕ್ತಿಯನ್ನು ಚ್ಯುತಿಬಾರದಂತೆ ನಡೆಯಿಸಿಕೊಂಡು 
ಬರಬೇಕಾದರೆ ಅವಳಲ್ಲಿ ಎಷ್ಟು ಥೈರ್ಯ ಎಷ್ಟು ಆತ್ಮಬಲ ಎಷ್ಟು 
ಆಧ್ಯಾತ್ಮಿಕ ಪಿಪಾಸೆಯಿದ್ದಿತೆಂಬುದು ವೃಕ್ತವಾಗುತ್ತಿದೆ. ಕಂಡರೆ ಕೊಲ್ಲು 
ವಂತಹ ಕಟುಕ ಕಲ್ಲೆದೆಯ ಬಳಗದಲ್ಲಿ ನಿಂದು ಭಕ್ತಿಯನ್ನು ಮಾಡು 
ವದೆಂದರೆ ಸರ್ವಸಾಮಾನ್ಯರ ತುಕ್ತೇ? ವಿಷಯೋಪಾಸಿಗಳ ಸೊತ್ತೇ? 
ಆದರೂ ಆಗಲಿ. ಮರೆಮಾಜಿ ಭಕ್ತಿಯನ್ನು ಮಾಡಿ ಪಾರಾಗಬೇ 
ಕೆಂದು ಅವಳು ಬಗೆದಿದ್ದರೆ ಈಶಸಂಕಲ್ಪವು. ಮತ್ತೊಂದನ್ನು ಬಗೆದಿ 
ದ್ದಿತು. ಅವಳು ಎಷ್ಟೇ ಆತುರಮಾಡಿ ಎದೆಮಾಡಿದರೂ 


..ನಲಿದಾತೋಗಿಸುತಿರ್ಗ ಸಮಯದೊಳ" । 
ದಿಕ್ಕನೇ ಮನೆಯ ಬಂದನಾ ಪೊಲ್ತಿನೊಳಿ್‌ ॥ 


ನೋಡಿದಿರಾ ವಿಧಿವಿಲಾಸವನು! ತನಸ್ವಿಯು ಉಣ ನವ ಸಮಯ 
ಕ್ಶೇನೆ ಮಾಣಿಕಸೆಟ್ಟಿಯು ಬರುವನು. ಸ ಬಂದುದನ್ನು ಕಂಡು 
ವೇಷಧಾರಿಯಾದ ಶಿವನು ನಸುಗಾಣದಂತೆ ಆಡಗಿ ಬಿಡುವನು. 
ಹೀಗಾದರೂ ಸೆಟ್ಟಿಯ ಮನಸ್ಸಿಗೆ ಯಾವದೋ ಸಂದೇಹವು ಆಂಟವೇ 
ಬಿಡಲಿಲ್ಲ. ಸಂಶಯದಿಂದಲೇ ಊಟಕ್ಕೆ ಅಣಿಯಾಗುವನು. ಕಾರಿಕಾ 
ಲಮ್ಮೆಯಾದರೂ ಅಂಜುತ್ತ ಮನದಲ್ಲಿ ಅಳ್ಳುತ್ತ ಎಡೆಮಾಡಿ ಒಂದೆ 
ಡೆಗೆ ನಿಲ್ಲಲು ಕಡುಹಸಿದು ಹಾವಾಗಿ ಬಂದ ಶೆಟ್ಟಿಯು ಹಣ್ಣೆಲ್ಲಿ 
ತಾಯೆನಲು ಶರಣೆಯು ಸಂದೆ:ಹಿಸುತ್ತ ಒಂದೇ ಹಣ್ಣನು ತಂದು 
ಮುಂದಿಡುವಳು. ಇಟ್ಟ ಹಣ್ಣನ್ನು ತಿಟ್ಟಿಯು ಇನ್ನೊಂದು. ಹಣ್ಣೆಳ್ಲಿ? 
ಎಂದು ಕೇಳಲು ದೇವಿಯು ದಿಗಿಲು ಬುಗಿಲಾಗಿ ಭಯದಿಂದ ಬಂದು 
ಹಣ್ಣಿಟ್ಟ ಪೆಟ್ಟಿಗೆಯಲ್ಲಿ ಕೈಯೊಡನೆ ಹೆರಣನ;ಂ ಬೆರಸಿ ಕೈಯಿಕ್ಸು 
ಹ ಅಷ್ಟರಲ್ಲಿಯೇ ಆ ಹಣ್ಣನ್ನು ತಿಂದು ಹೋನ ಶಿವನು ಇವಳಿ 
ಗಿಂತಲೂ ಸೂಡಲೇ ಅಂಜಿ ತಾ ತಿಂದ ತಪ್ಪಿಗಾಗಿ ಒಂದು ಅಮೃತ 
ಫಲವನ್ನೇ ತಂದಿಕ್ಕೆರುವನು. ಅದನ್ನು ಕಂಡು ಅತ್ಯಂತ ಹರ್ಷಿತ 
ಳಾಗಿ ಆನಂದವನ್ನೇ ಹೊರಗೆ ತೆಗೆನಂತೆ, ಕೈಲಾಸವನ್ನೇ ಕಡೆಗೆ 
ತೆಗೆವಂತೆ, ತೆಗೆದು ಪತಿಯ ಮುಂದಿಕ್ಬುವಳು. ಇಟ್ಟಿರುವ ಆ ಅನ್ಭುತ 
ಫಲವನ್ನುಃ-- 


5 


೫೪೪ ಶಿನಾನುಭವ 


ಸೆಟ್ಟಿ ಕೈಮುಟ್ಟಿ ಮ್ಳ ಕೋಮಾಂಚಮಾಗುತಿಕೆ । 
ದಿಟ್ಟಿಸಲ್ಕಣ್ಣಳ್ಗ ಸವಿಗಳಂ ಸವಿಶುತಿರೆ॥ 
ಎಲ್ಲಿಯದು ಪೇಳೆನಗೆ ಕಾಂಣಿಕೆ ಈ ಫಲಂ । 
ಎಲ್ಲಿಯದು ಪೇಳೆಲೆ ಮಹಾ ಪುಬಷೆ ಈ ಫಲಂ | 
ಸುಮ್ಮನಿರದೆ ಪೇಳೆನಗಿದೆಲ್ಲಿಯ ಫಳಂ । 
ಹರಕರುಣವಲ್ಲದೀ ನೆಲದೊಳೆಲ್ಲೀ ಫಳಂ॥ 
ಎನೆ ಪೇಳಲುಂ ಪೇಳದಿರಬಾರದಿನ್ನೆಂದು । 
ನದೊಳಗೆ ಸಿಡಿಮಿಡಿಗೊಳುತ್ತುಸುರ್ದಳು ನಿಂದು 
ಓ ಪತಿದೇವನೆ! ಈ ಮುನ್ನ ಒಬ್ಬ ಭಕ್ತರು ನಮ್ಮ ಮನೆಗೆ 
ಆನಂದದಿಂದ ಆರೋಗಿಸಲು ಬಂದಿದ್ದರು. ಅವರಿಗೆ ಎನ್ನ ಮನದ 
ಉತ್ಸುಕತೆಯಿಂದ ಒಂದು ಹೆಣ್ಣನ್ನು ಎಡೆಬಡಿಸಿದೆನು. ನೀವೀಗ ಅದನ್ನು 
ತಂದೇ ತೀರಬೇಕೆಂದು ಛಲವಿಡಿಯ.ಲು, ಆ ದೇವನೇ ಪೆಟ್ಟಿಗೆಯಲ್ಲಿ 
ತಂದಿರಿಸಿವ ಅಮೃತಫ ಲನಿದು, ಎಂದು ನಿಜಸಂಗತಿಯನ್ನು ನೆರಸಲು, 
ನೆಟ್ಟಿಯು ಆ ನುಡಿಯನ್ನು ಕೇಳಿ ನಡುನಡುಗಿ, ಬಲ್ಮರುಗಿ, 


ಆ ಹೊತ್ತೆ ಸತಿಯೆಂಬ ಭಾವ ಮುನ್ನಡಗಿದಂ ॥ 
ಮುನ್ನವೇ ಸಂದೇಹಿಸುತ್ತಿರ್ದೆನೆಕೆ ತಾಯೆ । 
ಇನ್ನೆನ್ನ ಸತಿಯೆಂದು ನುಡಿಯೆಂ ಮಹಾಮಾಯೆ ॥ 
ಇಂತು ಕರುಣಿಸಿ ಹರಂ ಪ್ರತೃಕ್ಷನಕ್ಸ ನೇ? । 
ಇಂತಸ್ಸ ಸತಿಯರುಂಟೇ ಶಿವಂ KN 


ಇಲ್ಲಿಯ ವರೆಗೆ ನಿಮ್ಮನ್ನು ಸತಿಯೆಂದು ಭಾನಿಸಿದ್ದು ತಪ್ಪಾ 
ಯಿತು. "ಇನ್ನು ನೀನೆನಗೆ ತಾಯಿ. ಓ ತಾಯೆ! ಈ ತನಿನಣ್ಣ ನ್ನು ಸಾ 
ಕೊಳ್ಳಬೇಕು. ಭಕ್ತಿ ಹೀನರಾದ ನಮಗಿದು ಸಲ್ಲದು. ಓ ದೇವಿ! 
ಸ ದಿವಸ ನಿಮಗೆ ಏನೇನೋ ಮಾತಾಡಿದೆನು. ಎಷ್ಟೋ ಉದಾ 
ಸೀನ ಮಾಡಿದೆನು. ಅದನ್ನೆಲ್ಲ ಕರುಣಿಸಿ ಕುವುದು. ಈ ಉರವಣಿ 
ಸುವ ಮರವೆಯಿಂದ ಪೊರೆ. ಭವಬಂಧನವ ತೊಲಗಿಸು. ಇನ್ನೆ ಇ 
ನೀನೇ ಗುರು, ನೀವೇ ಜಂಗಮ. ನೀವಲ್ಲದೆ ಗತಿಯಿಲ್ಲ. ನಿಮ್ಮ 
ದೇಶಾಮ್ಭ ತವನು ನೀಡಿ ನನ್ನನು ಅಮರನನ್ನಾಗಿ ಮಾಡು. rE 
ಅರಿಯದ ಮೂಢ ನಾನು. ಇಂದು ನಿಮ್ಮ ಒಡಲಲ್ಲಿ ಬಿದ್ದಿರುವೆನು. 
ಕೊಲ್ಲು-ಕಾಯಿ ಇಲ್ಲವೆ ಹಾಲಲೆದ್ದು ಫೀರಲೆದ್ದು- 


ಹರಿಹರನು ಕೀರ್ಕಿಸಿದ ಕಾರಿಕಾಲನ್ಮೆ. ೫೪೫. 


ಎಂದು ಕಣ್ಣಂ ಕೊಟ್ಟು ಮೆಯ್ಯಿಕ್ಕಿ ಪಟ್ಟಿರಲ್‌ । 
ಮಂದಯಿಸ ಪರವಶದ ಬೆಮರಿಂದೆ ಬೀಳ್ದಿರಲ್‌ ॥ 


ಹೀಗೆ ಮಾಣಿಕ ಸೆಟ್ಟಿಯು ಸತಿಯನ್ನು ಗತಿಯನ್ಸ್ನೀಯುನ ಗುರು 
ವೆಂದು ಭಾವಿಸಿ ಭಕ್ತ್ಯೋದ್ರೇಕದಿಂದ ಪರವಶನಾಗಿ ಬೀಗಿ ಬಳ್ಳಿ 
ಬೇಡುತ್ತಿರಲು, ಅದನ್ನು ಕಂಡು ಕಾರಿಕಾಲನ್ಮೆಯ ಮ್ಛೈ ಜುಮ್ಮೆಂದು 
ಕಂದಿ, ಕುಂದಿ, ಕೊರಗಿ, ಮರುಗಿ-- 


ದೇವ ಭಕ್ತಿಯನಿಂತು ಗಾರುಮಾಡಿದೆ ತಂದೆ | 
ದೇವ ಮೀಸಲಮೋಹನುಂ ಸೂಸಿದೈ ತಂದೆ ॥ 
ಭಕ್ತಿಬೀಸರವಾಯಿತಿನ್ನೆಂತು ಸೈರಿಪೆಂ | 

ಭಕ್ತಿ ಹುರಿಹಂಚಾಯ್ತು ಇನ್ನೆಂತು ಜೀವಿಸೆಂ || 
ಕೆಲರರಿಯೆ ಭಕ್ತಿಯಂ ಸಾರಿ ಮಾಡಿದವರುಂಟಿ? | 
ಕೆಲರರಿಯೆ ಛಕ್ತಿಯಂ ತೋರಿ ಬೀರಿದರುಂಟಿ? | 
ಎಂದಲ್ಲಿ ಬಾಡುತಂ ಕೋಡುತಂ ನಡೆನೋಡಿ । 
ಮುಂದಿರ್ದ ಸೆಟ್ಟಿಯರ್ಗುಪದೇಶಮಂ ಮಾಡಿ ॥ 
ದೇವನಿತ್ತ ಪ್ರಸಾದದ ಫಳಮುಮಂ ಕೊಟ್ಟು । 


ಖ 
ದೇವ ಭಾಮಿನಿ ಮನದ ನಿಷ್ಕೆಗಂದೆಡೆಗೊಟ್ಟ ॥ 


ಜಗಕೆಲ್ಲ ಎನ್ನ ಭಕ್ತಿ ವ್ಯಕ್ತವಾಯಿತು. ಇನ್ನೇನು? ಇಲ್ಲಿ ಇರ 
ಲಾರೆ. ಇದ್ದು ಬದುಕಲಾರೆ, ಎಂದು ಗುಪ್ತವಾಗಿದ್ದ ತನ್ನ ಶಿವಲಾಂ 
ಛನಗಳನ್ನು ವ್ಯಕ್ತಮಾಡಿದ್ದಾಳೆ. ಭಸಿತ-ರುದ್ರಾಕ್ಷಿಗಳನ್ನು ಧಾರಣಮಾ 
ಡಿಕೊಂಡಿದ್ದಾಳೆ. ಶರಣು, ಶಿವ, ಶಿವ, ಭವಹರ, ಭಕ್ತಬಂಧು, ದಯಾ 
ಸಿಂಧು ಎಂದೆನುತ ಕೈಲಾಸ ಪುರದತ್ತ ತೆರಳಿದ್ದಾಳೆ. ಇದೋ ನೋಡಿ! 
ಅನಳ ಪ್ರಯಾಣ ವರ್ಣನೆಯನ್ನು 


ಪೊರಮಟ್ಟಳಮ್ಮನ್ನು ಪುರಜನಂ ನೋಡುತಿರೆ। 
ಸೊರಮಟ್ಟಳಲ್ಲಲ್ಲಿ ಬಂಧುಜನ ಮರುಗುತಿರೆ॥ 

ಪುರದ ಪುಣ್ಯ ವ್ರಜಂ ನೆಕೆದು ಸೊರಮಡುವಂತೆ। 
ಬಿಸಿಲನಂಯದ ರಮಣಿ ಬಿಸಿಲಿಂಗೆ ಮೆಯ್ಯಾಂತು। 
ಮಿಸುಕಲರಿಯದ ಮಾನಿಯಡಿಯ ಮೇಲುಡಿಯಾಂತು ॥ 


೫೪೬ ಶಿವಾನುಭವ 


ಹೀಗೆ ಕಾರಿಕಾಲೆಮ್ಮೆಯು ಸಕಲ ಸುಖವನ್ನು ಬಿಸುಟ ಸರ್ವ 
ಬಂಧು ಬಾಂಧವರನ್ನು ಲೆಕ್ಕಿಸದೆ, ಪತಿಯನ್ನು ಪರಿಹರಿಸಿ, ಪುರಹರ 
ನನ್ನು ಪರಾಂಬರಿಸಿ, ಆನಂದದಲ್ಲಿ ತಾನೇ ತಾನಾಗಿ ಹೊರಡಲು ಆ 
ಳನ್ನು ಕಾಣಲು ಬಂಧು ಬಾಂಧವರು, ಪರಿಜನರು, ಪುರಜನರು ನೆರೆ 
ನೆರೆದು ಬರಕೊೌಡಗಿದ್ದಾರೆ. ಬಂದವರ ಭಾವನೆಗಳಂತೆ ತೋರುತ್ತ, 
ಬಳ್ಲಿದರಿಗೆ ಆನಂದವನ್ನು ಬೀರುತ್ತ, ಶಿವಭಕ್ತಿಯೇ ಸತ್ಸಥವೆಂದು ಸಾರ.ತ್ತ 
ತೆರಳಿದ ಆ ಅಮ್ಮೆಯ ನಡೆಯ ಸೊಬಗನ್ನ ಕವಿಯ ಕಾವ್ಯದಲ್ಲಿ ಕೇಳಿರಿ! 


ಸವುಳ್ಳರ್ಗೆ ಸಿಂಗರದಂತೆ ತೋರುತುಂ। 
ನವಿಲ್ಲದವರ್ಗೆ ತಾಯಂತೆ ತೋರುತುಂ ॥ 
ನಿಲ್ಲಿಕಾಲತೆಗೆ ಶಿವಭಕ್ತಿಯೊದವಿದ ತೆರದಿ। 


1 2೭ 


೭ 


~ 
ಅ 
ನೌ 


wu 


೧೧ 


ಸಲ್ಲಲಿತ ಶಶಿಕಳೆಗೆ ನಿಷ್ಠೆಯೊದವಿದ ತೆರದೆ ॥ 
ಭಕ್ತಿಲಕೆ ನಡೆವಂತೆ ನಡೆಯುತಿರ್ದಳ್ಳೋಡ | 
ಭಕ್ತಿವನಿತಾಗಮನದಂತೆ ನಡೆದಳ” ನೋಡ ॥ 
ಲಂಬಿಸುವ ಪಾವನತೆಯಂ ರಪುದೋರುತಿರೆ। 
ಇಂಬಿರಿಂ ನಡೆತಂದಳೊಡನೆ ಜನನೆಯ್ದುತಿರೆ ॥ 


ಈ ವರ್ಣನೆಯಲ್ಲಿ ಅದೆಷ್ಟು ಕಾವ್ಯ ಸಂಸತ್ತಿಯಿದೆ ನೋಡಿ! 
ಅದೆಂತಹ ದಿವ್ಯ ಭಾನ ಒಡಮೂಡಿದೆ ನೋಡಿ!! 
ಸೊಂಪುಗಳು ಹೊಂದಿಕೊಂಡಿವೆ ಆಲಿಸಿರಿ!!! ಇನಿತು ಬೆಡಗಿನಿಂದ 
ಆ ಅಮ್ಮೆಯ ಅವಯವಗಳು ಎಷ್ಟು ಸುಂದರವಾಗಿದ್ದವೋ ಆಸ್ಟ್ರೇ. ಅದ 
ಕೈಂತಲೂ ಹೆಚ್ಚು ಪವಿತ್ರವಾಗಿಯೂ ಸನಿತ್ರ ಭಾವನೆಯನ್ನು ಹುಟ್ಟಿಸು 
ವವಾಗಿಯೂ ಇದ್ದವೆಂದ. ಕವಿಯು ಬಣ್ಣಿಸುವ ಬಗೆಯನ್ನು ಇಲ್ಲಿ 
ಓದಿ ನೋಡಿ! 


ಅದೆಷ್ಟು ಇಂಪು 


ನ 


ಕದಳಿಯಂ ಪಳಿವುತಿರ್ಪೊರು ದಂಡಂ ನೋಡ । 
ಮದನ ವೈರಿಯ ನಮಸ್ಕಾರ ದಂಡಂ ನೋಡ ॥ 
ಮದನ ಕೃತಕಾಚಲ ನಿತಂಬಬಿಂಬಂ ನೋಡ । 
ಒದವಿ ಪದ್ಮಸನದ ತಳವೃತ್ತವುಂ ನೋಡ ॥ 
ಸರಸಿಯಂ ಪಳಿಕೆಯ್ವ ನಾಭಿಮಂಡಲವಲ್ಲಿ | 
ಹರಭಕ್ತಿಸಾರ ಮಡುನಿನ ತೆರದೊಳಿರಲಲ್ಲಿ | 


ಹರಿಹರನು ಕೀರ್ತಿಸಿದೆ ಕಾರಿಕಾಲನಮ್ಮೆ. ೫೪೭ 


ಮುಗಿದ ಸರಸಿಜನನೇಳಿಸುವ ಕುಚ ಒನ್ಪಿರಲ್‌ | 
ಮಿಗೆ ಭಕ್ತಿರಸದ ಕಳಶದ ಮುಚ್ಚುಳಂತಿರಲ್‌ ॥ 
ಪದಕೊರಳ್ಳೇಳಿಸುವ ಕಂಬುವಿನ ತೆರದೊಳಿರೆ | 
ಕಣ್ಣೆರಡು ಚಲ್ವಿಂಗೆ ಕಣ್ಮೂಡಿದಂತಿರೆ । 
ತಿಣ್ಣವೆನೆಸುವ ಭಕ್ತಿ ಕಣ್ಣೆರೆದ ಪರಿಯೊಳಿರೆ ॥ 
ಇಂತು ಸೌಂದರ್ಯವಂ ಪಾವನತ್ವವನೀವ | 
ಸಂತತಂ ಶೃಂಗಾರ ರಸದ ಲಹರಿಯನೀವ ॥॥ 


ಆಹಾ! ಅದೆಷ್ಟು ಮುದ್ದಾಗಿ ಮನೋಹರವಾಗಿ ವರ್ಣಿಸಿದ್ದಾನೆ. 
ಅದೆಷ್ಟು ಸುಲಭವಾಗಿ ಸ್ವತಂತ್ರವಾಗಿ ಹೇಳಿದ್ದಾನೆ. ಒಂದು ಪಂಕ್ತಿ 
ಯಲ್ಲಿ ಶೃಂಗಾರ ರನ, ಇನ್ನೊಂದು ಪಂಕ್ತಿಯಲ್ಲಿ ಭಕ್ತಿ ರಸ. ಅವೆ 
ರಡನ್ನೂ ಗಂಗೆ ಜಮುನೆಗಳಂತೆ ಕೂಡಿಯೇ ಹೃದಯಂಗಮವಾಗಿ 
ಹರಿಸಿದ ಹರಿಹರ ದೇವನ ಸ್ವತಂತ್ರ ಸುಂದರ ಕೈಲಿಗೆ ನಾವೇನೆಂದು 
ಹೇಳೋಣ! ಎಂತೆಂದು ಬಣ್ಣಿಸೋಣ!! ರೂಪುಗಲಿಡೆಳಿಸುವದು 
ಸರ್ವಜನ ಸಹಜವಾದುದು. ಅದರಂತೆ ಕಾರಿಕಾಲನೆಸು ಈ ಕಾಯ 
ರೂನನ್ಮು ಕಂಡು ವ.ರುಳಾಗಿ ಜನರು ಬೆಂಬಿಡಿಮು ಬರಲು ತೊಡಗಿ 
ದ್ದಾರೆ. ಅದನ್ನು 


ಕಂಡಲ್ಲಿ ಕಾರಿಕಾಲಮ್ಮೆ ಮನದೊಳ್ನೊಂದು । 
ಬಂಡದಿಂಡಿಗೆ ಮರುಳ್ಗೊಂಡಿರಯ್ಯೋ ಎಂದು॥ 
ಅವಿಚಾರ ಮತಿಯರೇನೆಂದರಿಯರಕ್ಕಟಾ | 
ಸುವಿಚಾರವೆಳ್ಳಿನಿತಿಲ್ಲ ನಿನುಗಕ್ಕಟಾ। 

ಒಳಗು ಹೊರಗಾಗಿ ನೋಡಿರೆ ಎನ್ನ ದೇಹಮಂ॥ 
ಬಳಿಕ ಹೇಸಲ್ವೇಳ್ಳುಮರಿಯಿರೇ ಚೋಹಮಂ॥ 
ಪಂಚಭೂತಂ ನೆರೆಯೆ ಕಾಯಂ ಪರಿಯೆ ವಾಯ। 
ಇಚ್ಛೆಗೊಳ್ಳದಿರಿ ಎನ್ನ ರೂಪೆಲ್ಲ ಹ್ಯೇಯ ॥ 


ಎಲೋ ಅಣ್ಣಂದಿರಾ! ಶರೀರವು ಶಾಶ್ವತನಲ್ಲ. ಅದು ಸಾವ 
ಪ್ರಸಂಚಿನ ಪುತ್ಥಳಿ. ಮಾಯಿಕದ ಮಲಭಾಂಡ. ಆತುರದ ಭವನಿ 
ಳಯ. ಅದರಲ್ಲಿರುವದೆಲ್ಲವೂ ಕೊಳೆ. ಅಮೇಧ್ಯದ ಹಡಿಕೆ, ಮೂತ್ರದ 
ಕುಡಿಕೆ, ಎಲುವಿನ ತಡಿಕೆ, ಕೇವಿನ ಹಡಿಕೆ. ಹೀಗಿದ್ದೂ ಇದಕ್ಕೆ ಮರು 


೫೪೮ ಶಿವಾನುಭವ, 


ಳ್ಲೊಳ್ಳುವಿರಲ್ಲಾ! ಇಚ್ಛೆ ಗೊಳ್ಳುವಿರಲ್ಲಾ!! ಎಂಥ ಆವಿಚಾರಿಗಳು ನೀವು. 
ಬ ಪಕ್ಷ ಅದರ ಬಲೆಗೆ ಬಿದ್ದರೆ 1 “ಹುಟ್ಟದ ಯೋನಿಯಲ್ಲಿ 
ಹುಟ್ಟಿಸಿ, ಬಾಗದ ಭವಂಗಳಲ್ಲಿ ಬರಿಸಿ, ಉಣ್ಣದ ಭಾರ ವನ. ಣಿಸಿ ವಿಧಿ 
ಗೊಳಗಾಗಿಸುವ ಕೇಳಿರಣ್ಣಾ! ” ಎಂಬ ಅಕ್ಕನ ಹತೋಕ್ತಿಯನ್ನು ಆಲಿ 
ಸರಿ! ಇನ್ನಾದರೂ ನಿಮ್ಮು ಮರುಳತನವನ್ನು ಬಿಟ್ಟಬಿಡಿರಿ ಎಂದು 
ಕನಿಕರದಿಂದ ಕಾರಿಕಾಲಮ್ಮೆಯರು ಕಾಯದ ಹ್ಯೇಯವನ್ನೆಲ್ಲ ಬೋಧಿ 
ಸಿದರೂ ಕಾಮೋನ್ಮತ್ತರಾದ ಕೆಲ ಜನರು ಆ ಬೋಧೆಗೆ *ೆವಿಗೊಡಧೆ 
ಹಿಂಚಿಟ್ಟಿದ್ದಾಕಿ. ಅದನ್ನು ಕಂಡು ಕಾರಿಕಾಲಮ್ಮೆಯುಃ-- 


ಬೇಸತ್ತು ಪುರಹರಾ ಮಾಯಾ ತಮೋಹರಾ। 
ವೇಷನೆನ್ನಂ ಕೊಂದಪುದು ಪಂಚಶರಹಂಾ॥ 


ಓ ದೇವ! ಈ ದೇಹದ ಚಲ್ವಿಕೆಯನ್ನು ಎನಗೇಕೆ ಕೊಟ್ಟಿಯ್ಯಾ! 
ಇದನ್ನು ಕಲ್ಲುಹೊಯು ಕಿಡಿಯ ತೆಗೆದುಕೊಂಬಂತಾಗಿದೆಯಯ್ಯ! ಪುರ 
ಹರಾ! ಪರಿಹರಿಸು ಈ ಪ್ರಾಣಸಂಕಟಿವನು, ಎಂದು ಆರ್ತಳಾಗಿ 
ಮೊರೆಯಿ:ಡಲು ಪರಮಾತ್ಮನು ಅನುಪಮವಾದ ಅಮೋಘವಾದ ಒಂದು 
ಶಕ್ತಿಯನ್ನು ಕೊಡುತ್ತಾನೆ. ಆ ಶಕ್ತಿಯಿಂದ ಅವಳು ತನ್ನ ನುವನ್ನು 
ತುಂಡರಿಸಲು ನಿರ್ಧರಿಸಿ ಜನರೆದುರೂಗಿ ನಿಂದುಃ-- 


ಮಾಯೆಯಂ ಬಿದಿರ್ವಂತೆ ಮೋಹನುಂ ಬಿದಿರ್ವಂತೆ | 
ಛಾಯೆಯಂ ಬಿದಿರ್ವಂತೆ ಚಂದಮಂ ಬಿದಿರ್ವಂತೆ ॥ 
ಅವಯವಂಗಳನಲ್ಲಿ' ಚಲ್ಲಿದಳು ಛಲದಿಂದ | 
ತಮತಮಗೆ ಓಡಿತ್ತು ಮೂರ್ಬಜನ ಭಯದಿಂದೆ ॥ 
ಕಣ್ಣು ಳಿಯೆ ಮೆಯ್ಯಲ್ಲವೆಲುವಾಗಿ ನಿಲಲಲ್ಲಿ | 

ಬಣ ೧ ವಳಿಯಲ್ಲೋಡ: ತೆಲ್ಲ ಲಘುಜನವಲ್ಲಿ ॥ 

ಮರುಳೋ ನಿಶಾಚಿಯೋ ಓಡೋಡೆನುತ್ತಲ್ಲಿ । 

ಮರಳಿ ನೋಡಲನ್ಮುಡಿಯೋಡಿತ್ತು ಜನನಲ್ಲಿ ॥ 


ಹೀಗೆ ಸ್ಥೂಲ ತನುವಿನ ಚರ್ಮನನ್ನೆಲ್ಲ ದೋಚಿಕೊಂಡು, ಕಣ್ಣು, 
ತಲೆಗಳೆರಡನ್ನು ಮಾತ್ರ ಹಾಗೆಯೇ ಉಳಿಸಿಕೊಂಡು ಮೆಯ್ಯೆಲ್ಲ ಎಲು 
ವಾಗಿ ರಕ್ತಾಗಿ ಸೂಕ್ಷ್ಮಕನು ತೊಟ್ಟು ನಿಲ್ಲಲು ಜನರೆಲ್ಲ ನೋಡಿ. ಭಯಾ 
ನ್ವಿತರಾಗಿ "ಇದೇನು ಮರುಳೋ ನಶಾಚಿಯೋ ಎಂದು ಮೂದಳಸಿ 


ಹರಿಹರನ: ಕೀರ್ತಿಸಿದ ಕಾರಿಕಾಲಮ್ಮೆ, ೫೪೯ 


ಓಡೋಡು ಎಂದು ಕೂಗಿ ಮರಳಿ ಸಹ ನೋಡದೆ ಬಲ್ಲತ್ತ ಓಡಿಹೋಗಿ 
ದ್ದಾರೆ. ಆಗ ಕಾರಿಕಾಲಮ್ಮೆಯು ನಿಷ್ಕಂಟಿಕಳಾಗಿ ಸಂತಸದಿಂದ ಶಿವ 
ನನ್ನು ನೆನೆಯುತ್ತ, ಅಪ್ರತಿಮ ವೈರಾಗ್ಯವನ್ನು ಬೀರುತ್ತ, ಹರುಷದಿಂದ 
ಹಾಡಿ ಹಿಗ್ಗುತ್ತ ಪುಣ್ಯದ ಪುಂಜನೇ ಮೂರ್ತಿಗೊಂಡಂತೆ ಹೊರಟು 
ಹೋಗುತ್ತಿರಲು ಕಂಚಿಗೆ ಉತ್ತರದಿಕ್ಕಿನಲ್ಲಿರುವ ತಿರುವ:ನ ಕಾಡೊಳ 
ಗಿರುವ ಶಿವಮೂರ್ತಿಯನ್ನು ಕಾಣುವಳು. ಕಂಡು ಹಿಗ್ಗೈಸಿಃ-- 


ಆಹಾ ಶಿವನೆ ನಿನ್ನ ನಾಟ್ರಿಮಂ ತೋರೆನಗೆ । 
ಆಹಾ ನುಹಾ ನಾಟ್ಯಮಂ ಕರುಣಿಸುವುದೆನಗೆ ॥ 
ತೋರಯ್ಯ ಘನಕಾಂಡವಾಡಂಬರವನೆನಗೆ । 

ತೋರಯ್ಯ ಮೆಯ್ಯಲ್ಲ ಕಣ್ಣಾಗಿ ನೋಳ್ಳಿನಗೆ॥ 


ಎಂದು ಭಕ್ತಿಯಿಂದ ಬಿನ್ನವಿಸಲು ಭಕ್ತಾಧೀನನಾದ ಶಿವನಾದರೂ 
ಅವಳ ಬೇಡಿಕೆಯಂತೆ ಆ ಕೂಡಲೆ ವಿರಾಡ್‌ ರೂಪನ್ನು ತಳೆದಿದ್ದಾನೆ. 
ಆ ರೂಪು ಇಡೀ ವಿಶ್ವವನ್ನೇ ವ್ಯಾಪಿಸಿಬಿಟ್ಟದೆ. ಮುಡಿಯು ಗಗನ 
ಚುಂಬಿಯಾಗಿದೆ. ಜಡೆಯು ಆಗಸದಲ್ಲಿ ಪರ್ವಿ ಪಲ್ಲವಿಸಿಡೆ. ಹಾವು 
ಗಳು ಹೆಡೆಗಳನ್ನು ಬಿಚ್ಚಿ ಆಡಲಾರಂಭಿಸಿವೆ. ಕೈಗಳು ಏಣ್ಣೆಸೆಗಳಲ್ಲಿ 
ನಟನೆಯಿಂದ ನಲಿಯತೊಡಗಿವೆ. ವಿನ್ಯಾಸಕ್ಕಾಗಿ ಪಾದಗಳನ್ನು ಮೇಲ 
ಕೈತ್ತಿದ್ದಾನೆ. ಮೇಲೆ ವಿಶ್ವಕ್ಷೇನನ: ತಿರ್ರನೆ ತಿರುಗಹೆತ್ತಿದ್ದಾನೆ. ಹೀಗೆ 
ಅಂಗಾಂಗಗಳನ್ನು ಭಂಗಿಯಿಂದ ದಶದಿಕ್ಕುಗಳಲ್ಲಿ ಹರವಿ ನಾಟ್ಯಕ್ಕೆ 
ಪ್ರಾರಂಭಿಸಲು ಹಲವು. ಬಗೆಯ ವಾದ್ಯಗಳು ಮೊಳಗತೊಡಗಿವೆ. 
ಸಾಕ್ಸಾತ್‌ ಶಿವನ ನಾಟ್ಯಿರಂಗದ ಇಂಪಾದ ವಾದ್ಯಗಳನ್ನು ಕೇಳುವ 
ಭಾಗ್ಯವು ನಮಗಿಲ್ಲದಿದ್ದರೂ ಆ ನಾದವೇ ತಾನಾಗಿ ಬಿತ್ತರಿಸಿದ ಹರಿ 
ಹರನ ಶ್ರಾವ್ಯ ಕಾವ್ಯ ಗಾನವನ್ನಾದರೂ ಕೇಳಿ ತಣಿಯೋಣ ಬನ್ನಿಃ 
ಡಮರುಗದ ನಾದಮುಂ ಢಣಢಣಮೆನುತ್ತಿರಲ್‌ | 
ಅಮಮ ಫಘಂಟಾನಾದವಲ್ಲಿ ಢಣಢಣ ಮೆನಲ್‌ ॥ 
ಪುಲಿದೊವಲ ಪೊಂಗೆಜ್ಜೆಗಳ ಘಲಿಘ೯ಲಿರೆನಲ್‌ । 
ಚಲಿಸುವಂದುಗೆಯ ದನಿ ಘುಲುಘುಲುಕು ಘುಲಕೆನಲ್‌ ॥ 
ಕೆಯ್ಯ ಬೊಮ್ಮನ ಸಿರಮದರಿಯರೇ ಎನುತ್ತಿರಲ್‌ |. 
ಮೆಯ್ಯದೇವರ ಹಿಂಡುದಲೆ ಮಾಲೆಯು ಬುಬೆನಲ್‌ | 
ಗಜಚರ್ಮವಲ್ಲಿ ಜೊಂಸಿಸಿ ರಾಡಿ ಮೂಡುತಿರೆ। 


೫೫೦ ಶಿವಾನ: ಭನ. 


ಭುಜಹತ್ತುದೆಸೆಗಳಂ ಕೌಂಕುಳೊಳಿರಿಂಕುತಿರೆ ॥ 
ಪದತಳದ ಹರಿನಯನನೆನೆದೆಕೆನು ಹಳಿಹಳಿಸೆ । 
ಬಿದಿರ್ದೆತ್ತಿ ಖಟ್ಯಾಂಗಮಂಬರಕವ್ವಳಿಸೆ ॥ 
ಕೋಟಂವಿಕಾಂತಿಯಂ ಪದನಖಂ ಸೂಸುತಿರೆ । 
ಕೋಟಾನುಕೋಟ ನಾಟ್ಯಿಂಗಳಂ ಚಲ್ಲುತಿರೆ ॥ 
ಬ್ರಹ್ಮೆವಿಷ್ಟ್ಯಾದಿಗಳ್‌ ಜಯಜೀಯವೆ ನುತಮಿರೆ । 


ಬ್ರಂಹ್ಮಾಂಡಭಾಂಡವಾ ತಾಂಡವಕೆ ಬಿರಿಯುತಿರೆ ॥ 


೨) 
ನೋಡಿ ಕವಿಯ ಆವೇಶವನ್ನು! ನೃತ್ಯಧ್ವನಿಯನ್ನು ತನ್ನ ಕಾವ್ಯ 

ರಸದಲ್ಲಿ ಬೀರಿರುವದನು!! ಆ ವಾದ್ಯಗಳ ರಭಸವನ್ನು ಹೃದಯಕ್ಕೆ 
ವೇದ್ಯವಾಗುವಂತೆ ತಲ್ಲೀನನಾಗಿ ಬಣ್ಣಿಸಿರುವನು. ರಸ, ಭಾವ, ತರಂಗ 
ಗಳನ್ನು ಎಬ್ಬಿಸುತ್ತ ಶಬ್ದಮಾಧುರ್ಯವನ್ನು ಬೀರುತ್ತ ತಾಳ, ಗತಿಗ 
ಳನ್ನು ಹಿಡಿದು ಓದುಗರ ಕೃೈದಯವು ಆವೇಶದುಂಬಿ ಕುಣಿಯುವಂತೆ 
ಕಾವ್ಯವನ್ನು ಹೆಣದಿದ್ದಾನೆ. ಘುಲು ಘುಲುಕೆನಲ್‌, ಬುಬೆನಲ್‌, 
ಹಳಹಳಿನ್ಮೆ ಕವ್ವಳಿಸೆ, ಇಂಕುತಿರೆ, ರುೂಡಿಮೂಡುತಿರೆ, ಎಂದು ಓದು 
ವಾಗ ಕವಿಯು ಆ ವಾದ್ಯಗಳನ್ನು ಕೇಳುವಾಗಲೆ ಬರೆದುಕೊಂಡನೋ 
ಎಂದು ಭಾಸವಾಗುವಂತಿವೆ. ಇದುವೇ ಕವಿಯ ಕಾವ್ಯದುದ್ದೇಶ 

ತಾನಾಡೆ-ಉಮೆಯಾಡೆ, ಹರಿ-ಅಜ-ಸುರರಾಡೆ | 

ತಾನಾಡೆ, ಜಗವಾಡೆ, ಜೀವರಾಶಿಗಳಾಡೆ ॥ 


ಆಹಾ! ಎಂತಹ ಮಾತಿದು! ಎಷ್ಟು ನಿಶಾಲ ತತ್ವವು ಹುದುಗಿ 
ಕೊಂಡಿದೆ!! ತಾನು ನಾಟ್ಯವಾಡಲು ಆ ಆವೇಶದಿಂದ ತನ್ನಾತ್ಮವೇ 
ಆದಿ ಶಕ್ತಿಮೊದಲ್ಲೊಂಡು ಶುಕ್ತಿಸರ್ಯಂತ ಸಮಸ್ತ ಪ್ರಸಂಚವೇ ಆಡಿ 
ತೆಂಬೀ ಮೃದುವಾದ ಕಿರಿವಾತಿನಲ್ಲಿ ಎಂತಹ ವ್ಯಾಸಕ ಅರ್ಥವು ತುಂಬಿ 
ಕೊಂಡಿದೆ, ಇದನ್ನು ಓದುವಾಗ ಗೀತೆಯಲ್ಲಿ ಶ್ರೀಕೃತ್ಣನು ಶಿಷ್ಯನಾದ 
ಅರ್ಜುನನಿಗೆ ತೋರಿದ ವಿರಾಡ್‌ರೂಸವು ನಮಗೆ ತಟ್ಟನೆ ನೆನಪಿಗೆ 
ಬರುತ್ತದೆಯಾದರೂ ಆ ವಿಕಾರವು. ಆ ಭೀತಿಯು ಇಲಿ (ಈ ಹರಿಹರನ 
ವರ್ಣನೆಯಲ್ಲಿ) ತೋರುವದಿಲ್ಲ. ಇಂಥ ವಿಶಾಲ ತತ್ನ ಗಳ 
ನಯವಾಗಿ, ನೇರವಾಗಿ, ಸುಲಭವಾಗಿ, 
ಬಲ್ಮೆಯು ಹೆರಿಹರನಲ್ಲದೆ ಇನ್ನಾರದು ? 
ಮೃದುಗೀತೆಯು; ಮಧುರಗೀತೆಯು. 


ಳನ್ನು ಇಷ್ಟೊಂದು 
ಸ್ವತಂತ್ರನಾಗಿ ಬಣ್ಣಿಸುವ 
ಆದ್ದರಿಂದ ಹರಿಹರನ ಗೀತೆಯು 


ಹರಿಹರನು ಕೀರ್ತಿಸಿದ ಕಾರಿಕಾಲನಮ್ಮೆ. ೫೫೧ 


ಶಿವನ ವಿರಾಡ್‌ರೂಪದ ವಿಶ್ವಭರಿತದ ನಾಟ್ಯವನ್ನು ಕಾರಿಕಾಲ 
ಮ್ಮೆಯು ಕಂಡಂಜಿ ಕಣ್ಮುಚ್ಚಿ ಕಡು ನಡುಗಿ ಅರಿವ್ರಗೆಟ್ಟಿದ್ದಾಳೆ. ಅದನ್ನು 


ನೋಡಿ ಶಿವನು ನಾಟ್ಯವನ್ನು ಫಿಲಿಸಿಃ - 


ಕಂಡವ್ವೆ ಕಾರಿಕಾಲಮ್ಮೆ ಎಲೆ ನಾಂಟ್ಯಿಮಂ 1 
ಕಂಡಿರೇ ಅಮ್ಮೆಯಕೆ ಯೆನ್ನ ಚೆಲ್ಹಾಟನುಂ ॥ 


ಎಂದು ಕರುಣೆಯಿಂದ ಕೇಳಲು ಅದಕ್ಕೆ ಕಾರಿಕಾಲಮ್ಮೆಯುಃ-- 


...ಕಂಡೆ ನಾ ಕಂಡೆ ಎನ್ನಳವೆ ಬರ್ದುಕಿದೇಂ | 
ಎನಗೆ ತೋರಿದೆ ದಯಾಪರತೆಯಂ ಬರ್ದುಕಿದೇಂ ॥ 
ಹರಿಯಜರು ಕಾಂಬರೇ ನಿಮ್ಮ ಪೊಸನಾಂಟೃಮಂ | 
ವರವೇದವರಿವವೇ ನಿಮ್ಮ ಕಾಲಾಟಿಮಂ ॥ 

ಎಲೆ ದೇವ ಎನ್ನ ಭಾಗ್ಯದ ಬೆಳೆಗೆ ಸರಿಯುಂಟಿ | 
ಎಲೆ ದೇವ ನಿಮ್ಮ ನಾಟ್ಯಕ್ಕಿನ್ನು ಸರಿಯುಂಟಿೆ ॥ 


ವರವೇದ ಹರಿಯಜರು ಅರಿಯದ ಕಾಣದ ಪೊಸನಾಟ್ಯವನ್ನು 
ನೋಡಿದ ಕಾರಿಕಾಲಮ್ಮೆಯ ಅರಳಿದ ಆಲರಿನಂತಿರುವ ಆಲಿಗಳಿಂದ 
ಆಂಬುಗಳು ಸುರಿಯತೊಡಗಿವೆ; ಪರಿಯತೊಡಗಿವೈ, ಆನಂದದಿಂದ 
ಅಂಗದಲ್ಲಿ ಪುಳಕತತಿಯು ದಟ್ಟಾಗಿ ಹುಟ್ಟಿವೆ. ಆ ಆನಂದಾತಿಶಯ 
ದಲ್ಲಿಯೇ ತನ್ನ ಭಾಗ್ಯವನ್ನು ಕೊಂಡಾಡಿ ಕುಣಿದಾಡಿ ಕುಕಿಲ್ವರಿವ 
ಕಾರಿಕಾಲನ್ಮೆಯಂ ಕಂಡುಃ-- 
ಇಂದು ಶೇಖರನಲ್ಲಿ ಹರ್ಷಮಂ ಕೈಕೊಂಡು | 
ನಡೆ ತಾಯೆ ಕೈಲಾಸ ಪುರಕೆನುತ್ತಂ ಪೈಃಳ್ನ್ಠ | 
ಮೃಡನಲ್ಲಿ ಲಿಂಗದೊಳ್ಳೊ ಕ್ಕ ನೊಲನಂ ತಾಳ್ಡು ॥ 


ಹರನು ಹರುಷದಿಂದ ಕಾರಿಕಾಲಮ್ಕೆಗೆ ಕೈಲಾಸಕ್ಕೆ ಬರಹೇಳಿ 
ತಾನು ಲಿಂಗದೊಳ್‌ ಐಕ್ಯವಾಗಲು ಇತ್ತ ಕಾರಿಕಾಲಮ್ಮೆಯು ಅಲ್ಲಿಗೆ 
ಹೊರಡುವ ಮೊದಲು ದಾರಿಯನ್ನು ದಿಟ್ಟಿಸಿ ಅಲ್ಲಿ ಮೂಡಿರುವ ಶರಣ 
ರಡಿಯ ಹೆಜ್ಜೆ ಗಳನು ಕಂಡು ಕರಗಿ ಆಹಾ! ಇವು ಶರಣರೆಲ್ಲ ನಡೆದು 
ಹೋದ ಹೆಜ್ಜೆಗಳು! ಎನ್ನೊಡೆಯರೊಲವಿಂದ ನಡೆದ ಪೊಸ ಹೆಜ್ಜೆ 
ಗಳು!! ಇವುಗಳ ಮೇಲೆ ನಾ ನಡೆದು ಹೋಗುವದೇ? ಈ ಸಜ್ಜನರ 
6 


೫೫೨ ಶಿವಾನುಭನೆ, 


ಹೆಜ್ಜೆಗಳಲ್ಲಿ ನನ್ನ ಹೆಜ್ಜೆಗಳನ್ನು ಚಲ್ಲಿ ಯಾವ ಯಾತನೆಗೆ ಗುರಿಯಾಗಲಿ? 
ಇದಕ್ಕಿಂತಲೂ ಬೇರೆ ಅಸರಾಧಮುಂಟೇ? ಆನೆ. ಆ ದಾರಿಯಲ್ಲಿ 
ಹೋಯಿತ್ತೆಂದರೆ ಆತು ಆ ದಾರಿಯಲ್ಲಿ ಹೋಗಬಹುದೇ? ಅವರ 
ಸಾಮರ್ಥ್ಯವು ನನಗುಂಟೀ? ಅವರೆದುರು ನಾನಾರು? ಆಗದಾಗದು. 
ಈ ಶರಣರ ಹೆಜ್ಜೆಗಳು ನನ್ನ ಶಿರದ ಮೇಲಿರಲಿ. ನಾನವನ್ನು ಹೊತ್ತು 
ಮೆರೆಯುವೆನು. ಎಂದು ಕ್ಸ ಕಾಲಾಗಿ ಮುಡಿಯಡಿಯಾಗಿ ನಡೆಯಲು 
ರಿರ್ಧರಿಸಿ ಕೊನೆಗೆ :- 


ಎಲೆ ಶರಣರಡಿಗಳಿರಾ ಶಿವನಲ್ಲಿ ಗೊಯ್ಯಿರೇ। 
ಎಲೆ ಹೆಜ್ಜೆಗಳಿ೦ಾ ಕೈಲಾಸಕ್ಕೆ ಕಳಪಿರೇ ॥ 
ಎಂದು ಶರಣರ ಹೆಜ್ಜೆಯೊಳ್ಳಂಬಿ ತಲೆಯಿಟ್ಟು । 
ಬಂದಳೊಂದೊಂದು ಗಳಿಗೆಗದೊಂದಡಿಯನಿಟ್ಟು ॥ 
ಶಿವಭಕ್ತಿ ಯುಕ್ತಿ ತಲೆ ಕೆಳಗಾದ ಚಂದದಿಂ । 
ಶಿವನಿಷ್ಠೆ ಸೊರ್ಕೆ ತಲೆಯೂರಿತೆಂಬಂದದಿಂ ॥ 
ಎಲ್ಲಾ ನರಾಳಿ ಜೇರ್ನೊದಲಾಗಿ ನಡೆವುತಿಕೆ । 
ಇಲ್ಲಿ ಬೇರ್ಕೆಳಗಾಗಿ ಸಸಿನದೊಳ್‌" ನಡೆಯುತಿರೆ ॥ 


ಆ ದಾರಿಯಲ್ಲಿ ಶರಣ ಆತ್ಮತೇಜಗೈನ್ನು ಅಂತರಂಗದಲ್ಲಿ ತುಂಬಿ 
ಕೊಂಡಂತೆ ಬಿದ್ದಿರುವ ಆ ಹೆಜ್ಜೆಗಳನ್ನು ಬೀಳ್ಕೊಂಡು, ಅವುಗಳಿಂದ 
ತಾನು ಮುಂದೆ ಕೈಯಿಂದ ಕೈಲಾಸಕ್ಕೆ ಹೋಗುವ ಸಾಹೆಸಕ್ಕೆ ಸಾಮ 
ರ್ಥ್ಯವನ್ನು ಕೇಳ್ಕೊಂಡು ಲೋಕ ವಿರುದ್ಧವಾಗಿ ರಜತ ಗಿರಿಯ ಸೋಪಣನ 
ಗಳನ್ನು ಸರಳವಾಗಿ ಏರುಕ್ತಿರಲು ಅಲ್ಲಿದ್ದ ಚೇರಮರ್‌ ಗಜ, ತುರಗ 
ಗಳನೇರಿ ನೆರೆದು ನೋಡಿ ಬೆರಗಾಗಿ ನಿಂತು ಹೀಗೆ ಹೋಗಬೇಕಾದರೆ 
ಇವಳಾರೊ ಶಿವಭಕ್ತೆಯಿದ್ದಂತೆ ಕಾಣುವದೆಂದು ನಿರ್ಣಯಿಸಿ ಅವಳಿಗೆ 
ಶಿಷ್ಯರಾಗಿ ಶಿವಭಕ್ತಿಯನ್ನು ಬೇಡಲು ಅವರಿಗೆಲ್ಲ ಕರುಣಿಸುತ್ತ ನಂದೀ 
ಶ್ವರನ ಬಾಗಿಲ್ಲೆ ಬರುವಳು. ನಂದಿಯು ಕಂಡು ಕೈ ಮುಗಿಯಲು 
ಈಶ್ಗ್ಷರನ ಸಭೆಯ ಜನರೆಲ್ಲ ಕಂಡು ಕೌತುಕ 
ವರು. ಅಷ್ಟರಲ್ಲಿ ವಿಷ್ಟರದಲ್ಲಿ ಕ ೩. ೪೩.೬] 

- ಅಷ್ಟರಲ್ಲ ವಿಷ್ಟರದಲ್ಲಿ ಕುಳಿತ ಪಾರ್ವತಿಯು ನೋಡಿ ನಡ 
ನಡನೆ ನಡುಗಿ ಓ ದೇನ! ಇದೇನು? ತಲೆ ಕೆಳಗಾಗಿ ಮೈಯೆಲ್ಲ 
ಎಲುವಾಗಿ ಬರುನದಿದೇನು? ಮರುಳೋ? ಗರಪೋ? ಚಃ 


ಹೆರಿಹ3ನು ಕೇರ್ತಿಸಿನ ಕಾರಿಕಾಲನ್ಮೆ. ೫೫೩ 


ಅಂಜಿ ಒಲ್ಲೆನೊಲ್ಲೆನೆಂದೆದ್ದು ಹರನ ಹಿಂದೆ ಹೋಗಿ ಬೆನ್ನನ್ನು ಬಿಗಿ 
ದಫ್ಪಿ ನಿಲ್ಲಲುಃ-- 


ಅಲ್ಲಲ್ಲ ಎಲೆ ಗಿರಿಜೆ! ಕಾರಿಕಾಲಮ್ಮೆಯರು । 
ಅಲ್ಲೆ ಎಲೆ ಗೌರಿ! ನಿಮ್ಮತ್ತೆ ನಮ್ಮಮ್ಮೆಯರು ॥ 
ಎನ್ನಯ ಜನನಿ ಎನಗೆ ಹಣ್ಣಿತ್ತ ಹತವೆಯರ" । 
ಎನ್ನಪ್ವೆ ನಿಮ್ಮತ್ತೆ ಕಾರಿಕಾಲಮ್ಮೆಯರಂ" ॥ 
ಮರುಳೆಂಬರೇ ವಿಚಾರಂ ನಿನಗೆ ತೋರದೆನೆ । 
ಮರುಳೆನಲ್ಯಾಗದೌ ದೇವಿ ಪೊಡಮಡುವುದು...॥ 


ಎಂಬೀ ಶಿವನ ಮಾತನ್ನು ಕೇಳಿ, ಕಾರಿಕಾಲೆಮ್ಮೆಯು ಮನ 
ದೊಳು ನೊಂದು ಓ ದೇವ! ನೀವಿಂತೆನ್ನುವುದೇ? ನಾ ನಿಮ್ಮ ತೊಳ್ರ 
ಲ್ಲನೇ? ಎನಗೆ ನೀ ತಂದೆ. ಪಾರ್ವತಿಯೇ ತಾಯ. ಎಲೆ ದೇವ! 
ಎನಗೆ ನೀವಿಬ್ಬರೂ ಜೀವದುನ್ನತಿ ಎಂದು ಆತ್ಮ ಕಳಕಳಿಯಿಂದ 
ಕಣ್ಣನೀರ್ದುಂಬಿ ಪರಮಾತ್ಮನ ಪಾದ ತಳದಲ್ಲಿ ಬೀಳ್ಕೊಳ್ಳುವಳು. ಶಿವನು 
ಅನುನಯದಿಂದ ಕೈಯ್ವಿಡಿದೆತ್ತಿ ಮೈದಡನಿ, ಕೋಡೆಲೆ ಉಮಾದೇವಿ! 


ಮೆಯ್ಯೆಲ್ಲವದಿರ್ದು ಬಿದಿರ್ದು ನಿಂದವರುಂಟಿ । 
ಕೆಯ್ಯೆ ಕಾಲಾಗಿ ತಲೆಯೂರಿ ನಡೆದವರುಂಬೆ ॥ 
ಭಾಸುರೇ ಜಗದ ತಾಯಾಗಿ ಸಲೆ ಸಂದಮ್ಮೆ।| 
ಭಾಪು ಮಜ ಭಾಪುರೇ ಎಲೆ ಕಾರಿಕಾಲಮ್ಮೆ ॥ 
ಎಂದಲ್ಲಿ ಗಣಕುಲಕೆ ತೋರುತುಂ ಬೀರುತುಂ । 
ಸಂದ ಹರಿ ಬೊಮ್ಮರ್ಗೆ ಹೇಳುತುಂ ಹಿಗ್ಗುತುಂ ॥ 
ಗಣಸದವಿಯಂ ಕಾರಿಕಾಲಮ್ಮೆಗೊಲಿದಿತ್ತು । 
ಗಣನಿವಹೆಡೊಳ್ಳಲಿಸಿ ಪರಮ ಸುಖಮಂ ಪೊತ್ತು ॥ 
ಮೇರುಚಾಸಂ ಮಂತ್ರಮೂರ್ತಿ ಶಿನನೊಸಪ್ಪಿದಂ । 
ತಾರಾದ್ರಿಯರಮನೆಯೊಳಿಂದುಧರನೊಪ್ಪಿದಂ ॥ 


ನಾವು ನಿಮಿತ್ತ ಮಾತ್ರದಿಂದ ಪ್ರಪಂಚದಲ್ಲಿ ಸಿಲ್ಕಿದ್ದರೂ ಮನಸ್ಸು 
ಇಂದ್ರಿಯಗಳು ಕಾರಿಕಾಲಮ್ಮೆಯಂತೆ ಮಹಾದೇವನತ್ತ ಧಾವಿಸುತ್ತಿರ 
ಬೇಕು. ನಿಷ್ಠೆ ಭಕ್ತಿಗಳಿಲ್ಲದ ಜೀವನ ಎಷ್ಟಿದ್ದರೂ ವ್ಯರ್ಥ. ಸಜ್ಜನರ 
ಹೆದ್ದಾರಿಯಲ್ಲಿ ನಾವು ಹೋಗದಿದ್ದರೆ ನಾವು ಮನುಷ್ಯರಾಗಿ ಬಾಳಲಾ 


೫೫೪ ಶಿವಾನುಭವ 


ರೆವು. ನಮ್ಮ ಧ್ಯೇಯಮೂರ್ತಿಯು ಎಲ್ಲಿಯೋ ದೂರದಲ್ಲಿದ್ದರೆ ನಾವು 
ಹೇಗಾದರೂ ಇದ್ದು ಕೊಳ್ಳಬಹುದು, ಆದರೆ ನಮ್ಮಲ್ಲಿಯೇ ಇದ್ದೂ 
ನಾವು ಉದಾಸೀನ. ಮಾಡಿರೆ ನಮ್ಮಂಥ ಕೀಳರು ಕಲ್ಲೆದೆಯವರು 
ಮತ್ತಾರೂ ಇಲ್ಲ. ಪತಿಯು ಹೆತ್ತರಿದ್ದೂ ಪ್ರೀತಿಸದ ಸತಿಯ ಪಾಡಾ 
ಗುತ್ತದೆ. ಇದೇ ವಿಚಾರವಾಗಿ ಅಕೃಮಹಾದೇವಿಯು ತನ್ನ ವಚನ 
ದಲ್ಲಿ 


30% 


“ನೀನು ದಂಡಮಂಡಲಕ್ಕೆ ಹೋದೆನೆಂದೊಡೆ, ನಾನು ಸುಮ್ಮನಿಹೆನು. 
ನೀನು ಎನ್ನ ಕೈಯೊಳಗಿರ್ದು ಎನ್ನ ಮನದೊಳಗಿರ್ದು ನುಡಿಯ- 
ie ಎಂತು ಸ್ಥೆ ಸೈರಿಸುವೆನಯ್ಯಾ! ನೇಹವೆಂಬ ಕುಂಬಣಿ 
ಚನ್ನಮಲ್ಲಿಕಾರ್ಜುನನೆ ನೊಲಿಸದಿದ್ದರೆ ಇನ್ನೇವೆ ಸಖಿಯೆಲಿ” 


ಎಂದು ಒಳ್ಳೇ ಸೊಗಸಾಗಿ ಹೇಳಿರುವಳು. ಆದುದರಿಂದ ನಿಜ 
ಇಂತಿಯು ನಮಗೆ ದೊರೆಯಬೇಕಿದ್ದರಿ ನಮ್ಮಂತರಾತ್ಮನಲ್ಲಿ ನಾವು 
ಭಕ್ತಿ ವಿಶ್ವಾಸಗಳನ್ನು ಅವಶ್ಯವಾಗಿ RE ಸಜ್ಜನರು ತೋರಿದ 
ಸತ್ಸಥದಲ್ಲಿ ನಡೆಯಲೇಬೇಕು. ಆ ತೆರನಾದ ವಿವೇಕವನ್ನು ಕಾಲಿನಿಂದ 
ಕೈಲಾಸಕ್ಕೆ ತೆರಳಿದ ಓ ಕಾರಿಕಾಲನ್ಮೆ! ಶರಣರ ಹೆಜ್ಜೆಗಳನ್ನು ತಲೆ 
ಯಲ್ಲ ಹೊತ್ತ ಓ ಸಜ್ಜೆನೆ!! ನಿನ್ನನುಯಾಯಿಗಳಾದ ನನು ಕೊಡ 
ಲುರೆಯಾ? ಅದರಲ್ಲಿಯೂ ನಿನ್ನ ಸಹೋದರಿಯರಾದ ಪ್ರೀ ಸವಾ 
ಜಕ್ಕೆ ಬಂಧುಗಳ ತೊಡಕಿದ್ದರೂ ಭಕ್ತಿ ಯನ್ನು ಬಿಡಬೇಡಿಕೆಂದು ಬೋಧಿ 
ಸಲ:ರೆಯಾ? 


"ನಮಃ ಶಿವಾಯ ಲಿಂಗ ಓಂ ನವಂ ಶಿವಾಯ ಬಸವಣ್ಣ. ೫೫೫ 


“ನಮಃ ಶಿವಾಯ ಲಿಂಗ- 
ಓಂ ನಮಃ ಶಿವಾಯ ಬಸನಣ್ಣ” 


(ಲೇಖಕ;-- ಜೀರಗೆ ಕೆ. ಬಸವಪ್ಪ ಬಿ. ಏ. ಬೆಂಗಳೂರು ನಗರೆ.) 





ಇದು ಶಿವಶರಣರ ಮಹಾವಾಕ್ಯ. ಹನ್ನೆರಡನೆಯ ಶತಮಾನ 
ದಲ್ಲಿ ಕರ್ಣಾಟಕದಲ್ಲಿ ಜಗದೋದ್ದಾರಕನ್ಕಿಗಿ ಅವತಾರಮಾಡಿದ ಅಣ್ಣ 
ಶ್ರೀ ಬಸವಣ್ಣನವರ ಯೋಗ್ಯತೆಯನ್ನು ಶರಣರು ತಮ್ಮ ಈ ವಾಕ್ಯದಲ್ಲಿ 
ನಿರ್ಣಯಿಸಿದ್ದಾರೆ. ಶರಣ ಸಮೂಹದಲ್ಲಿ ಬಸವಣ್ಣನನರಿಗಿರುವ ಸ್ಥಾನ 
ವನ್ನು ಮನೋಹರವಾಗಿ ಚಿತ್ರಿಸಿದ್ದಾರೆ. "ನಮಃ ಶಿವಾಯ” ಎಂಬುದು 
ಪಂಚಾ ಕರಿ ಮಂತ್ರವು, "ಓಂ ನಮಃ ಶಿವಾಯ' ಎಂಬುದು ಷಡಕ್ಷರಿ 
ಮಂತ್ರವು. ಈ ಎರಡು ಮಂತ್ರಗಳಲ್ಲಿ ಪಂಚಾಕ್ಷರಿ ಮಂತ್ರವು ಲಿಂಗ 
ವಾಯಿತೆಂದರೆ, ಪ್ರಣವ ಬಾವಾ“ ಷಡಕ್ಷರಿ ಮಂತ್ರವು ಬಸವಣ್ಣ 
ನಾಗಿದೆ ಎಂಬ ಶರಣರ ಹೇಳಿಕೆಯಲ್ಲಿ ತಾತ್ವಿಕ ಅರ್ಥವಲ್ಲದೆ ಚಾರಿ 
ತ್ರಕ ಅರ್ಥವೂ ಅಡಗಿದೆ. 


ಸಕಲ ಚೈತನ್ಯ ಸ್ವರೂಪನೂ ಸೃಷ್ಟಿ ( ಲ ಲಯ ಕರ್ತನೂ ಆದ 
ಪರಮಾತ್ಮನೇ ಪ್ರಪಂಚದ ಉದ್ದಾರಕ್ಕಾಗಿ ಭಕ್ತನ ಅಂದರೆ ಸೇವಕ 
ನಾಗಿ ಹುಟ್ಟುತ್ತಾನೆಂಬುದೂ, ಹಾಗೆ ಹುಟ್ಟಿ WAS ಸೇವೆಯನ್ನು 
ಸಲ್ಲಿಸಿ ಜಗದೋದ್ಧಾರ ಮಾಡಿದ ಆ ಭಕ್ತನನ್ನೇ ಇನ್ನುಳಿದ ಭಕ್ತರು 
ಲಿಂಗವೆಂದು ಅಂದರೆ ಪರಮಾತ್ಮನೆಂದು ಪೂಜಿಸುವರೆಂಬುದೂ, ಇದ 
ರಿಂದ ಭಕ್ತನು ಅನಾದಿಯಾದನೆಂಬುದೂ ಶರಣರ ಮೇಲ್ಕಂಡ ಮಹಾ 
ವಾಕ್ಯದ ತಾತ್ವಿಕ ಅರ್ಥ. 


ಇನ್ನು ಈ ಮಹಾವಾಕ್ಯವನ್ನು ಚಾರಿತ್ರಕ ದೃಷ್ಟಿಯಿಂದ ಕೋಡಿ 
ದ್ಹಾದರೆ ವೀರಶೈವ ಮತ ಚರಿತ್ರೆಯ ಆದ್ಯಂತವೂ ಮನವರಿಕೆಯಾ 
ಗುವುದು. ಪಂಚಾಕ್ಷರಿಯು ಶೈವ ಮಂತ್ರವಾದರೆ ಷಡಕ್ಷರಿಯು ವೀರ 
ಶೈವ ಮಂತ್ರವಾಗಿದೆ. ಶೈವ ಸಂಪ್ರದಾಯಕ್ಕೆ ಹೇಗೆ ಲಿಂಗವು ಅದಿ 
ಯಾಗಿದೆಯೋ ಹಾಗೆ ವೀರಶೈವ ಸಂಪ್ರದಾಯಕ್ಕೆ ಬಸವಣ್ಣನವರು ಆದಿ 
ಯಾಗಿದ್ದಾರೆ. ಲಿಂಗಾರಾಧನೆಯು (111೬ Cult) ಬಹು ಪುರಾತನ 


೫೫೬ ಶಿವಾನುಭವ. 


ವಾದದ್ದೆಂಬುದೂ, ವೇದಗಳ ಕಾಲಕ್ಕೂ ಹಿಂಜಿ ಸಾನಿರಾರು ವರ್ಷಗ 
ಳಿಂದಲೂ ನಮ್ಮ ಹಿಂದುಸ್ಥಾನವೇ ಅಲ್ಲದೆ. ಐಗುಪ್ತ ( ಗ! 
ಮುಂತಾದ ಪರದೇಶಗಳಲ್ಲೂ "ಹ ಲಿಂಗಾರಾಧನೆಯು ಪ್ರಚಾರದಲ್ಲಿ 
ತ್ತೆಂಬುದೂ, PS ಹ ಆರ್ಯ ಬಾಡಿ ಕೇವಲ 
ದ್ರಾವಿಡ ಸಂಸ್ಛತಿಯಾಗಿರುವುದೆಂಬುದೂ ಇತ್ತೀಚಿಗೆ ನಡೆದಿರುವ ಅನೇಕ 
ಶೋಧನೆಗಳಿಂದ ಗೊತ್ತಾಗುತ್ತದೆ. ಈ ಲಿಂಗಾರಾಧನೆಯು ಅನೇಕ ವರ್ಷ 
ಗಳು ಸ್ಥಾವರ ಲಿಂಗಾರಾಧನೆಯಾಗಿ ಶೈವ ಸಂ ಸ್ಕೃತಿಯ ಮುಖ್ಯ ಅಂಗ 

ಇಗಿ ನಡೆದುಕೊಂಡು ಬಂದಿತು. ಆದಕೆ ಕೆಲವು ಕಾಲದ ಮೇಲೆ 
ಸ ಈ ಶೈವ ಸಂಸ್ಕೃತಿಯು ಕ್ಷೀಣವಾಗ ತೊಡಗಿತು. ಆರ್ಯರ 
ಆಗಮನ, ವೇದಗಳ ನಿರ್ಮಾಣ, ವರ್ಣಾಶ್ರಮಗಳ ಉತ್ಪತ್ತಿ, ಮೂಲ 
ನಿವಾಸಿಗಳಾದ ದ್ರಾವಿಡರ ಮೇಲೆ ಆರ್ಯರ ದಾಳಿ, ಇವೇ ಶೈವ ಸಂಸ್ಕ 
ತಿಯ ಕ್ಲೀಣತೆಗೆ sd ಆರ್ಯ ದ್ರಾವಿಡರ ಹೋ ರಾಟಿನು 
ಕೆಲವು ಕಾಲ ನಡೆದು ಕೊನೆಗೆ ಆರ್ಯರೂ ದ್ರಾನಿಡರೂ ಬೆರೆಯಲಿಕ್ಕೆ 
ಪ್ರಾರಂಭಿಸಿದರು. ಮಿಶ್ರ ವಿವಾಹಗಳು ಜ್‌ ಇದರ ಫಲವಾಗಿ 
ಆರ್ಯ ದ್ರಾನಿಡ ಸಂಸ್ಕೃತಿಗಳೂ ಮಿಶ್ರಿತವಾದವು. ಆದರೆ ಈ ಸಂಸ್ಕ್ರತಿ 
ಗಳ ಮಿಶ್ರಣದಲ್ಲಿ ಖಿ ಸಂಸ್ಕೃತಿಯ ಕೈವಾಡವೇ ಹೆಚ್ಚಾಗಿದ್ದಿತು. ಸ್ಫಟಕ 
ಮಣಿಯಂತಿದ್ದ ಸ್ವಚ್ಛ ಶೈವವು ಮಿಶ್ರಣದಿಂದ ರೂಪುಗೆಟ್ಟಿತು. ಆದರ 
ಉದಾರ ತತ್ವಗಳು ಕಣ್ಮರೆಯಾದವು. ಇಲ್ಲವೇ ಮಸಕು ಮಸಕಾದವು. 
ಕೈವದ ಭಕ್ತಿಮಾರ್ಗವು ಅಥೋಗತಿಗೆ ಇಳಿಯಿತು. ಆರ್ಯರ ವೈದಿಕ 
ಧರ್ಮವಾದರೋ ಮಿಶ್ರಣದಿಂದ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳ 
ಲಿಲ್ಲ. ತನ್ನ ಹೆಚ್ಚಳವನ್ನು ಎಲ್ಲ ಕಡೆಗೂ ಬೀರಿ “ವರ್ಣಾಶ್ರಮ ಧರ್ಮ” 
ವೆಂಬ ತನ್ನ ಕಠಾರಿಯನ್ನು ರುಳುಸಿಸುತ್ತ ಒಡೆತನಮಾಡಿತು. ಉಚ್ಚ 
ನಚ, ಶ್ರೇಷ್ಠ, ಕನಿಷ್ಠ, ದ್ವಿಜಶೂದ್ರ, ಕುಲ ಅಕುಲ ಎಂಬ ಭಾವನೆಗಳು 
ನಿಶಾಚಿಗಳಂತೆ ಎಲ್ಲೆಲ್ಲೂ ನರ್ತನ ಮಾಡತೊಡಗಿದವು. ತೇಜೋವಧೆ 
ಗಳು ಬರಬರುತ್ತ ಹೆಚ್ಚಿದವು. ಅಶಾಂತಿಯು ತಲೆಜೋರಿತು. 


ಈ ಸ್ಥಿತಿಯು€ಟಾಗಲು ಜನರು ಕುಪಿತರಾದರು. ತಮ್ಮನ್ನು 
ಉದ್ಧರಿಸಲು ವೀರರ ಬರವನ್ನು ಅಸೇಕ್ರಿಸಿದರು. ದೇವರಲ್ಲಿ ಮೊರೆಯಿ 
ಟ್ವರು- ಇವರ ದೂರು ದೇವರಿಗೆ ಕೇಳಿಸಿತು, ವೀರರು ಉದಯವಾದರು 
ಪ ವೀರರೇ ತಮಿಳನಃಡಿನ ಅರವತ್ತು ಮೂನರು ಪಾತಕ, 


ನಮಃ ಶಿನಾಯೆ ಲಿಂಗ ಓಂ ನನ:ಃ ಶಿನಾಯ ಬಸನಣ್ಣ- ೫೫೭ 


ಕಂದಿ ಕುಂದಿ ಬೆಂಡಾಗಿ ಹೋಗಿದ್ದ ಫೈನಧರ್ನುವನ್ನು ಈ ವೀರರು 
ಮೇಲಕ್ಕೆ ಎತ್ತಿದರು. ದ್ರಾವಿಡರ ಭಕ್ತಿಮಾರ್ಗವನ್ನು ಪುನರುಜ್ವಲಿಸಿದರು. 
ಆದರೆ ಈ ವೀರರಿಂದ ಜನತೆಗೆ ಹೆಚ್ಚು ಪ್ರಯೋಜನವಾಗಲಿಲ್ಲ. ಇವರ 
ಶಕ್ತಿಸಾಹಸಗಳು ಕೇವಲ ವೈಯಕ್ತಿಕವಾದವುಗಳಾಗಿದ್ದವು. ಆದಾಗ್ಯೂ 
ಇವರ ದೆಸೆಯಿಂದ ಜನನ ಜಾಗ್ರತರಾದರು. ವಿಚಾರಪರರಾದರು. 
ಈ ಅರವತ್ತುಮೂನರು ನಡೆಸಿದ ಕ್ರಾಂತಿಯಿಂದ ಇವಂಾನಂತರ ಮುಂಡೆ 
ಅವತರಿಸಿದ ಬಸವಾದಿಗಳ ಶೈವೋದ್ಧರಣ ಮತ್ತು ವೀರಶೈವ ಸ್ಥಾನನ 
ಕಾರ್ಯಗಳಿಗೆ ಬಹಳ ಸಹಾಯವಾಯಿತು. ಒಂಭತ್ತು ಹತ್ತು ಹನ್ನೊಂ 
ದನೇ ಶತಮಾನಗಳಲ್ಲಿ ನಡೆದ ಈ ಹೋರಾಟವು ಹನ್ನೆರಡನೇ ಶತಮಾನ 
ದಲ್ಲಿ ಬಸವಾದಿಗಳ ಕಾಲಕ್ಕೆ ಸಮಾಸ್ತಿಗೊಂಡಿತು. 


ಒಬ್ಬಾರೆ ' ಚಾರಿತ್ರಕನಾಗಿ ಇದನ್ನು ಹೇಳಬೇಕೆಂದರೆ, ಅರವತ್ತು 
ಮೂವರು ಸುರಾತನರ ಚರಿತ್ರೆಯು ವೀರಶೈವ ಚರಿತ್ರೆಗೆ ಹಿನ್ನೆಲೆ. ಅರವತ್ತು 
ಮೂವರ ಚರಿತ್ರೆಯನ್ನು “ಹಳೇ ಒಡಂಬಡಿಕೆ” (01೫ Testanient) 
ಎಂದು ಹೇಳುವುದಾದರೆ, ಬಸವಾದಿಗಳ ಚರಿತ್ರೆಯು ನಮಗೆ “ಹೊಸ 
ಒಡಂಬಡಿಕೆ? (New Testament) ಆಗಿದೆ. ಬಸವಾದಿಗಳ ಸಾಹ 
ಸನ್ರು ಅರವತ್ತುಮೂನರ ಹಾಗೆ ವೈಯಕ್ತಿಕ ಸಾಹಸವಾಗಿರದೆ ಸಾಂಘಿಕ 
ಸಾಹಸವಾಗಿತ್ತು. ಬಸವಣ್ಣನವರು ತಮ್ಮ ಭಕ್ತಿ ಪ್ರಭಾವದಿಂದ ಒಂದು 


ಣ್ಣನನರು ಬೇ ಬೇಕೆ ದೇಶಗಳಿಂದ ಅನೇಕ ದೊಡ್ಡ ದೊಡ್ಡ ವಿಭೂ 
ತಿಗಳನ್ನೂ, ಪದವೀಧರರನ್ನೂ, ತಸಸ್ತಿಗಳನ್ನೂ ತಮ್ಮ ಕಡೆಗೆ ಸೆಳೆದು 
ಕೋಡು ಕಲ್ಯಾಣದಲ್ಲಿ ಒಂದು ಸಂಘವನ್ನು ಸ್ಥಾಪಿಸಿದರು. ಈ ಸಂಘವೇ 
ಸುಪ್ರಸಿದ್ಧವಾದ ಅನುಭವ ಮುಂಟಿಪ. ಈರೀತಿ ಬಸವಣ್ಣನವರ ಸೂಜಿ 
ಗಳಲ್ಲಿನ ಸೆಳೆತಕ್ಕೆ ಸಿಕ್ತಿದವರಲ್ಲಿ ಗೋವೆಯ ಪ್ರಭುದೇವರು, ಸೊನ್ನಲಿ 
ಗೆಯ ಸಿದ್ಧರಾಮೇಶ್ವರ ದೇವರು, ಉಡುತಡಿಯ ಮಹಾದೇವಿಯಕ್ಕ 
ಗಳು, ಗುಜರಾತಿನ ಆದಿಶೆಟ್ಟಿಗಳು, ಕಾಶ್ಮೀರದ ಕಟ್ಟಿಗೆಯ ಮಾರಿತಂಡೆ 
ಗಳು, ಕೊಲ್ಲಿಪಾಕಿಯ ರೇವಣಸಿದ್ಧೇಶ್ವರ ಪ್ರಭುಗಳು, ಇವರ ಪುತ್ರ 
ರುದ್ರಮುನಿ ಸ್ವಾಮಿಗಳು, ಅಮರಗುಂಡದ ಮಲ್ಲಿಕಾರ್ಜನ ಪಂಡಿತಾ 
ರಾಧ್ಯರು ಇವರೇ ಮುಂತಾದವರು ಮುಖ್ಯರು. 


ಉಜ್ವಲ ಸಂಘಶಕ್ತಿಯನ್ನು ನಿರ್ಮಿಸಿದರು. ಸೂಜಿಗಲ್ಲಿನಂತೆ ಬಸವ 


೫೭೮ ಶಿವಾನುಭವ 


ಪುರಾತನವಾದ ಶೈವ ಧರ್ಮವನ್ನು ಉದ್ಭರಿಸ ಹೊರಟು ಬಸನ 
ಣ್ಣನವರು ಒಂದು ಪ್ರಬಲನಾದ ಸುಸಂಸ್ಕೃತ ನೀರತನದ ಕೈವಸಂಥ 
ವನ್ನು ನಿರ್ಮಾಣಮಾಡಿದರು. ವರ್ಣಾಶ್ರಮ ಧರ್ಮವನ್ನು ಪ್ರತಿಭಟ 
ಸಲು ಅತಿ ವರ್ಣಾಶ್ರಮ ಧರ್ಮವನ್ನು ಸ್ಥಾಪಿಸಿದರು. ಪುರಾತನ ಶೈವ 
ಸಂಸ್ಕತಿಯ ಸ್ಥಾನರ ಲಿಂಗವನ್ನು ಇಷ್ಟ ಲಿಂಗವನ್ನಾಗಿ ಮಾರ್ಪಡಿಸಿ 
ಪ್ರತಿಯೊಬ್ಬರೂ ಲಿಂಗವನ್ನು ದೇಹದಲ್ಲಿ ಧರಿಸಬೇಕೆಂಬ ಕಟ್ಟಿಸ್ರಣೆ 
ಮಾಡಿ ಲಿಂಗಧಾರಿಗಳಿಗೆ ಕ್ಷೇತ್ರ ಯಾತ್ರೆಗಳ ದೇವಸ್ಥಾನಗಳ ಅವಶ್ಯ 
ಕತೆ ಇಲ್ಲನೆಂದು ಸಾರಿ, ದೇಹವೇ ದೇಗುಲ, ಇಷ್ಟ ಲಿಂಗನೇ ದೇವರು 
ಎಂದು ಸಿದ್ಧಾಂತಮಾಡಿದರು. ಇಂಥ ಇಷ್ಟ ಲಿಂಗದ ಸೂತ್ರದ ಮೇಲೆ 
ಷಟ್‌ಸ್ಥಲ ಸೋಪಾನವನ್ನು ಕಟ್ಟೆ ಷಡಕ್ಷರಿ ಮಂತ್ರವನ್ನು ಲೋಕದಲ್ಲಿ 
ಹರಡಿ ಸರ್ವರನ್ನೂ ಪಾವನಗೊಳಿಸಿದರು. 


ಈ ಕಾರಣಗಳಿಂದ “ನಮಃ ಶಿವಾಯ ಲಿಂಗ, ಓಂ ನಮಃ ಶಿವಾಯ 
ಬಸವಣ್ಣ” ಎಂಬ ಶರಣರ ವಾಕ್ಯವು ಸತ್ಯ, ಸತ್ಯ, ಸತ್ಯು, ನಿತ್ಯ, 
ನಿತ್ಯ, ನಿತ್ಯ. 


೬೫ 


೫೦. ಲಿಂಗಕ್ಕೆ ಸಹಭೋಜನವಾದಲ್ಲಿ ಕೂರ್ಮನ ಶಿಶುವಿನ 
ಸ್ನೇಹದಂತಿರಬೇಕು. ಆಯಃ ಕಾಂತದ ಶಿಲೆಯ ಲೋಹದಂತಿರಬೇಕು. 
ಶಶಿಶಿಲೆಯಂತೆ ಒಸರುವ ಅರ್ಪಿತ ಕೂಡುವ ಕೂಟ ಭ್ರಮರ ಚಂಪ 
ಕದಂತೆ ಒಡಗೂಡಿ ಲಿಂಗವ ಎಡತೆರಹಿಲ್ಲದ ಸಹಭೋಜನ ಕೊಡುವ 
ತನ್ನಡಿಗೆ ಕಡೆನಡು ಮೊದಲಿಲ್ಲದೆರಗುವೆ. ಆತ ಸದಾಶಿವಮೂರ್ತಿ 
ಲಿಂಗವು ತಾನೇ. 


೫೧. ಲಿಂಗದೊಡನೆ ಸಹಭೋಜನವ ಮಾಡುವ ಸಾಧಕರೆಲ್ಲರು 
ನೀವು ಕೇಳಿರೋ! ಲಿಂಗವೆ ಕರ್ತೃವಾಗಿ ನೀವೇ ಭೃತ್ಯರಾಗಿದ್ದಲ್ಲಿ ಲಿಂಗ 
ದೊಡನೆ ಸಹಭೋಜನವ ಮಾಡಲಾಗದು. ಆದೇಕೆಂದಡೆ, ಲಿಂಗವು 
ಅಮಲ ಸ್ವರೂಪವು. ನೀನು ಮಲದೇಹಿ. ನಿನಗೆ ಪ್ರಸಂಚು, ಲಿಂಗವು 
ಃಪ್ರಸಂಚು. ನೀನು ಅಂಗಿ, ಲಿಂಗವು ನಿರಂಗಿ. ಅಂತಹ ಲಿಂಗಕ್ಕೂ 
ನಿನಗೂ ಸಹೆಭೋಜನವೆಂತುಟಿಯ್ಯ? ಜಾಗ್ರದಲ್ಲಿ ತೋರಿ ಸ್ಪಷ್ಟ 
ದಲ್ಲಿ ಕಂಡುದ ಲಿಂಗಕ್ಕರ್ನಿಸಿ ಸಹಭೋಜನವ ಮಾಡುವ ಪರಿ ಎಂತೋ? 
ಸಾಕು ಕುಟಿಲದ ಊಟ. ಸದಾಶಿವಮೂರ್ತಿಲಿಂಗವ ಮುಟ್ಟದ ಅರ್ಥಿ 


ತವಡೇಕೆ? ಕೇಳಿರಣ್ಣಾ! ನರಕಕ್ಕೆ ಭಾಜನರಸ್ಪರಲ್ಲವೆ? 


೬೬ 


ಪ್ರಾಣಲಿಂಗಿಸ್ಥಲ, 


ನಿವರಣೆಃ-- ಈ ಸ್ಥಲದಲ್ಲಿ ಇಷ್ಟ ಪ್ರಾಣ ಭಾವಲಿಂಗಗಳ ನಿಚಾ 
ರಗಳೂ ಅವುಗಳ ಸರಸರ ಸಂಬಂಧಗಳೂ ಹೇಳಲ್ಪಟ್ಟಿವೆ. ವಚನಕಾ 
ರನು ಇಲ್ಲಿ ಅನೇಕ ಬೆಡ ವಚನಗಳನ್ನು ಉಪಯೋಗಿಸಿ ಈ ವಿಷ 
ಯಗಳನ್ನು ತಿಳಿಯಲು ಯತ್ನಿಸಿ ದ್ದಾನೆ. ಈ ಮೂರೂ ಲಿಂಗಗಳು ಮನು 
ಷ್ಯನಲ್ಲಿ ಹೇಗೆ ಪ್ರಕಟವಾಗುತ್ತವೆ, ಅವುಗಳ ಪರಿಣಾಮಗಳು ಆಯಾ 
ಶರೀರಗಳ ಮೇಲೆ ಹೇಗೆ ಉಂಟಾಗುತ್ತವೆ, ಜ್ಞಾನ ಕ್ರಿಯಗಳ ಸಂಬಂ 
ಧನೇನು, ಮಾಯೆಯನ್ನು ಹೇಗೆ ದೂರ ಮಾಡಬೇಕು, ಇವೇ ಮೊದ 
ಲಾದ ವಿಷಯಗಳನ್ನು ಬೆಡಗುಗಳ ಮೂಲಕ ವಚನಕಾರನು ಬಹು 
ಮಾರ್ಮಿಕ ರೀತಿಯಿಂದ ವಿವೇಚಿಸಿದ್ದಾನೆ. 


ವಚನಗಳು. 


೫೨. ಜೇನು ತುಪ್ಪವ. ಹೊತ್ತು ಮಾರುವವಳ ಮಡಿಕೆಯ 
ಮೇಲೆ ಮೂರು ತುಂಬಿ ಕುಳಿತಿದ್ದಾವೆ. ಒಂದು ತುಂಬಿ ಇದ್ದಿತ್ತು. 
ಒಂದು ತುಂಬಿ ಹಾರಿತ್ತು. ಒಂದು ತುಂಬಿ ಸತ್ತಿತ್ತು ಮೂರು ತುಂಬಿ 
ಯಂದವ ಕಂಡುದಿಲ್ಲ. ಮಡಿಕೆ ಒಡೆಯಿತ್ತು. ತುಸ್ಪ ಉಕ್ಕಿತ್ತು. ಹೊತ್ತವ 


ಸತ್ತ. ಇದೇನು ಕೃತ್ರಿಮವೆಂದು ಕೇಳಬನ್ನಿ ಸದಾಶಿವಮೂರ್ತಿಲಿಂಗವ. 


ಟೀಕುಃ-- ಪರಮಾಮೃತ ಸ್ಪರೂಸವಾದ ಸ ಸುಜ್ಞಾನವನ್ನು ತನ್ನ 
ರ್ನಾಂಗದಲ್ಲಿ ಧರ ಕನಂಿ ಎಂಬುದೀಗ ಜೇನು 'ತುಪ್ರವ ಹೊತ್ತು. 


ಎಂಬ ಶಬ್ದಕ್ಕರ್ಥ. ಸುಜ್ಜಾ ನೋದಯವಾಗಿ 


ತನ್ನ ಉಪಾವಸ್ಥೆಯ 
ಮಾಡುತ್ತಿರ್ದ ಮೋಕ್ಸಾಸೆ (ಕ್ಷರುಗಳಾದ ಭಕ್ತಜ 


ನಂಗಳಿಗೆ ಪರಮಾವೃ ತ 
ಸ್ವರೂಸವಾದ ಸುಜ್ಞಾನ ಬೋಧೆಯ ಜಬೋಧಿಸುತಿ ತ್ತಿಹನು ಚಿತ್ಯಕ್ಕಿ 
ಧ್ಯ ಸ್ವರೂಪವಾದ ಶ್ರೀಗುರುನೇಜುದೀಗ ಮಾರುವವಳಿಂಬ ಶಬ್ದಕ್ತ ರ್ಥ. 


ಸ ಶ್ರೀಗುರು ಸಂಬಂಧವಾಗಿಹುದೆಂಬುದೀಗ ಮಡಿಕೆಯ ಮೇಲೆ ಟಿ] 


ತುಂಬಿ ಕುಳತಿದ್ದಾನೆ ಎಂಬ ಶಬ್ದಕ್ಕರ್ಥ. ಸದ್ರೂಸವಾದ ಇಷ್ಟ 
ಲಿಂಗವು ಸತ್ಯ ಯಾಚಾರದಲ್ಲಿರುತ್ತಿ ಹುಖೆಂಬುದೀಗ ಒಂದು ತುಂಬಿ 


ಇದ್ದಿತ್ತು ಎಂಬ ಶಬ್ದ ಕೃರ್ಥ. 'ಚಿತ್ಸ್ವರೂನವಾದ ` ಪ್ರಾಣಲಿಂಗವು ಶರ 
ಣನ ನಿಜಾಂತರಂಗಕ್ಕೆ ವೇಧಿಸಿತ್ತೆ ಂಬುಡೀಗ ಒಂದು ತುಂಬಿ ಹಾರಿತ್ತು 
ಎಂಬ ಶಬ್ದಕೃರ್ಥ. ಆನಂದ ಸ್ವರೂಸವಾದ ತೃಪ್ತಿ ಲಿಂಗವು ಶರಣನ 


೬೭ 


ಭಾವದಲ್ಲಿ ನಿಷ್ಟತ್ತಿಯಾಯಿತ್ತೆಂಬುದೀಗ ಒಂದು ತುಂಬಿ ಸತ್ತಿತ್ತು ಎಂಬ 
ಶಬ್ದಸ್ಳರ್ಥ. ಆ ತ್ರಿವಿಧ ಲಿಂಗವು ಶರಣನ ತ್ರಿವಿಧಾಂಗವನವಗೃಹಿಸಿ 


ನಿಷ್ಟಕ್ತಿಯಾದ ಬಳಿಕ ಇದಿರಿಟ್ಟು ಕಾಣಲಿಲ್ಲನೆಂಬುದೀಗ ಮೂರು ತುಂಬಿ 
ಯಂದವ ಕಂಡುದಿಲ್ಲ ಎಂಬ ಶಬ್ದಕ್ಕರ್ಥ. ಅಂತು ನಿಷ್ಪತ್ತಿಯಾಗಲು 
ಆ ಚಿದ್ಭಾಂಡದಲ್ಲಿ ಏಕಾರ್ಥವಾಯಿತ್ತೆಂಬುದೀಗ ಮಡಕೆ ಒಡೆಯಿತ್ತು 
ಎಂಬ ಶಬ್ದಕ್ಕರ್ಥ. ಆ ಚಿದ್ಭಾಂಡವು ಲಿಂಗದಲ್ಲಿ ನಿಷ್ಟತ್ತಿಯಾಗಲು ಆ 
ಪರಮಾಮೃತ ರಸ ಶರಣನ ಬಾಹ್ಯಾಭ್ಯಂತರಂಗದಲ್ಲಿ ಪರಿಪೂರ್ಣ 
ವಾಗಿ ಸೂಸುತ್ತಿಹುದೆಂಬುದೀಗ ತುಸ್ಸ ಉಕ್ಕಿತ್ತು ಎಂಬ ಶಬ್ದಕ್ಕರ್ಥ. 
ಆ ಚಿದ್ಭಾಂಡವ ಧರಿಸಿಕೊಂಡಿರ್ಸ ಜ್ಞಾನಗುರು ಶರಣನ ನಿಜಾಂತ 
ರಂಗದಲ್ಲಿ ನಿಷ್ಪತ್ತಿಯಾದನೆಂಬುದೀಗ ಹೊತ್ತವ ಸತ್ತ, ಇದೇನು ಕೃತ್ರಿಮ 
ವೆಂದು ಕೇಳುವ ಬನ್ನಿ ಸದಾಶಿವಮೂರ್ತಿಲಿಂಗವ ಎಂಬ ಶಬ್ದಕ್ಕರ್ಥ. 


೫೩. ಕಣ್ಣಿಲ್ಲದ ಕುರುಡ ಕನ್ನಡಿಯ ನೋಡಿ, ಮೂರು ಕಣ್ಣ 
ಕಂಡೆನು. ಒಂದು ಧರೆಯ ಕಣ್ಣು, ಒಂದು ಸಿರಿಯ ಕಣ್ಣ, ಒಂದು 
ರಿಯ ಕಣ್ಣು. ಉರಿ ಸಿರಿಯ ನುಂಗಿ, ಸಿರಿ ಧರೆಯ ನುಂಗಿ, ಧರೆಯ ಅರು 
ಹಿರಿಯರು ನುಂಗಿ, ಆ ಗುಣವನರಿಯಬೇಕ್ಕು ಸದಾಶಿವಮೂರ್ತಿಲಿಂಗವ 
ಬೆರಿಸಬೇಕು. 


ಟೀಕ ಃ--ದೇಹೆ ಸಂಬಂಧಿಯಾದ:ತ್ಮಂಗೆ ಸುಜ್ಞಾನ ದೃಷ್ಟಿ ನಷ್ಟ 
ವಾಯಿತ್ತೆಂಬುದೀಗ ಕಣ್ಣಿಲ್ಲದ ಕುರುಡನೆಂಬ ಶಬ್ದಕ್ಕರ್ಥ. ಅಂತಪ್ಪಾ 
ತ್ಮಗೆ ಶಿವಕೃಪೆಯಿಂ ಸದ್ದಿವೇಕ ಜ್ಞಾನ ತಲೆದೋರಿ ಶ್ರೀಗುರುಕಾರು 
್ಯದಿಂ ತ್ರಿವಿಧಲಿಂಗ ಪ್ರಭಾವಿಸಿತ್ತೆಂಬುದೀಗ ಕನ್ನಡಿಯ ಕೋಡಿ ಮೂರು 
ಕಣ್ಣ ಕಂಡೆನೆಂಬ ಶಬ್ದಕ್ಕರ್ಥ. ಸದ್ರೂಸವಾದ ಇಷ್ಟಲಿಂಗವು ಶರಣನ 
ಸೂಲಾಂಗದಲ್ಲಿ ಸಂಬಂಧವಾಗಿಹುದೆಂಬುದೀಗ ಒಂದು ಧರೆಯ ಕಣ್ಣು 
ಎಂಬ ಶಬ್ದಕೃರ್ಥ. ಸುಜ್ಞಾನಸ್ತರೂಪನಾದ ಪ್ರಾಣಲಿಂಗವು ಶರಣನ 
ಸೂಕ ಒಂಗದಲ್ಲಿ ಸಂಬಂಧವಾಗಿಹುದೆಂಬುದೀಗ ಒಂದು ಸಿರಿಯ ಕಣ್ಣು 
ಎಂಬ ಶಬ್ದಕ್ಕರ್ಥ. ಚಿದಗ್ನಿಸ್ತರೂಪವಾದ ಭಾವಲಿಂಗವು ಶರಣನ 
ಕಾರಣಾಂಗದಲ್ಲಿ ಸಂಬಂಧವಾಗಿಹುದೆಂಬುದೀಗ ಒಂದು ಉರಿಯ ಕಣ್ಣು 
ಎಂಬ ಶಬ್ದಕ್ಕರ್ಥ. ಆ ಚಿದಗ್ನಿಸ್ಟರೂಪವಾದ ಭಾವಲಿಂಗವು ಸ.ಜ್ಞಾನ 
ಸ್ವರೂಪವಾದ ಪ್ರಾಣಲಿಂಗವನವಗ್ರಹಿಸಿ ಲೀಯವಾಯಿತ್ತೆಂಬುದೀಗ 
ಉರಿ ಸಿರಿಯ ನುಂಗಿ ಎಂಬ ಶಬ್ದಕ್ಕರ್ಥ ಆ ಸುಜ್ಞಾನ ಸ್ವರೂಪವಾದ ಪ್ರಾಣ 


೬೮ 


ಲಿಂಗವು ಸದ್ರೂಸನಾದ ಇಷ್ಟಲಿಂಗನನವಗೃಹಿಸಿ ಲೀಯವಾಯಿತ್ತೆಂಬು 
ದೀಗ ಸಿರಿ ಧರೆಯ ನುಂಗಿ ಎಂಬ ಶಬ್ದಕ್ಕರ್ಥ. ಆ ಶರಣನ ಆಚಾರ 
ಲಿಂಗದಲ್ಲಿ ಸಂಬಂಧವಾದ ಸತ್ಕಿಯಾಲಿಂಗವು ತ್ರಿವಿಧಲಿಂಗಾನುಭಾವಿ 
ಗಳ ಸರ್ವಾಂಗವನವಗ್ರಹಿಸಿ ನಿಷ್ಪತ್ತಿಯಾಯಿತ್ತೆಂಬುದೀಗ ಧರೆಯ ಅರು 
ಹಿರಿಯರು ನುಂಗಿ ಆ ಗುಣವನರಿಯಬೇಕ್ಕು ಸದಾಶಿವಮೂರ್ತಿಲಿಂ 
ಗವ ಜೆರಿಸಬೇಕು ಎಂಬ ಶಬ್ದಕ್ಕರ್ಥ. 

೫೪: ಒಂದು ಹೆರಿನ ಹಾವು, ಒಂದು ಧನಿ ಸರಕ್ಕೆ ನಿಂತ ಹಾವು, 
ಒಂದು ಹರಿವ ಹಾವು, ಈ ಮೂವರ ನಡುವೆ ನಿಂತು ಆಡುವ ಕೋಡ 
ಗದಿರವು ಇಂತೆಂದೊಡೆ ಹರಿವ ಹಾವ ಮೆಟ್ಟಿ, ನಿಂದ ಹಾವ ಕೈಯ್ಯಲ್ಲಿ 
ಹಿಡಿದು, ಉರಿವ ಹಾವ ಬಾಯಲ್ಲಿ ಕಚ್ಚೆ ಆಡುತ್ತಿರಲಾಗಿ, ಕೋಡಗ 
ದೊಡೆಯ ಬಂದು ನೋಡಿ ಕೋಲ ಹಿಡಿದು ಕುಟ್ಟಿ, ಮೂರು ಹಾವ 
ಬಿಟ್ಟು ಕುಟ್ಟಿದ ಕೋಲ ನುಂಗಿತ್ತು. ಆ ಕೋಲು ಕೋಡಗದ ಒಡಲೊ 
ಳಗೊಡೆದು, ಕೋಡಗ ಸತ್ತಿತ್ತು. ದಡಿ ಒಡೆಯನ ನುಂಗಿ ಒಡೆಯ 
ನಡಗಿ ಸದಾಶಿವಮೂರ್ತಿಲಿಂಗವನೊಡಗೂಡಿ ಬಚ್ಚಬಯಲಾಯಿತ್ತು. 


ಟೀಕು$-- ಸ್ಥೂಲತನುನಿನ ಜಾಗ್ರಾವಸ್ಥೆಯ ವ್ಯಾಪಾರದಲ್ಲಿ ಚರಿ 
ಸುತ್ತಿಹನು ವಿಶ್ವನೆಂಬುದೀಗ ಒಂದು ಹರಿವ ಹಾವು ಎಂಬ ಶಬ್ದ 
ಕೃರ್ಥ. ಸೂಕ್ಷ್ಮ ತನುವಿನ ಇಂದ್ರಿಯಂಗಳ ಶಬ್ದ ಜಾಲದೊಳಗಿರ್ದ 
ತೈಜಸನೆಂಬುದೀಗ ಒಂದು ಧನಿ ಸರಕ್ಕೆ ನಿಂತ ಹಾವು ಎಂಬ ಶಬ 
ಎ 

ಕೃರ್ಥ. ತಾಪತ್ರಯದೊಳಗೆ ಸಿಲ್ಕಿ ಮರವೆಯಲ್ಲಿರುತ್ತಿಹನು ಪ್ರಾಜ್ಞನೆಂ 
ಬುದೀಗ ಒಂದು ಹರಿವ ಹಾವು ಎಂಬ ಶಬ್ದಕ್ಕರ್ಥ. ಇಂತನ್ಸ ಜೀವ 
ತ್ರಯಂಗಳೊಳಗಾಗಿ ಸಿಲ್ಕಿಯೆಂಬದೀಗ ಈ ಮೂವರ ನಡುವೆ ನಿಂದು 
ಎಂಬ ಶಬ್ದಕ್ಕರ್ಥ. ಅಂತಪ್ಪ ಜೀವತ್ರಯಂಗಳೊಳಗೆ ಮನವು ಸಿಲ್ಲಿ 
ಪ್ರಪಂಚಿನಲ್ಲಿ ಚರಿಸುತ್ತಿಹುದೆಂಬುದೀಗ ಆಡುವ ಕೋಡಗದಿರವು ಎಂಬಿ 
ಶಬ್ದಕ್ಕರ್ಥ. ಇಂತನ್ಸ ಮನೋಮಧ್ಯದಲ್ಲಿ ಸುಜ್ಞಾನೋದಯನಾಗಲು 
ಶ್ರೀಗುರು ಕಾರುಣ್ಯದಿಂ ಜಾಗ್ರಾವಸ್ಥೆ 


ಯ ವ್ಯಾಪಾರವ ಕ್ರಿಯ 
ಸ ಸ ರ್ರ ನಾದೀಕ್ಷೆಯಿಂ 
ನಿವೃತ್ತಿಮಾಡಿ ಆ ವಿಶ್ವದಲ್ಲಿ ಇಷ್ಟಲಿಂಗ ಪ್ರತಿಷ್ಠೆಯ ಮಾಡಿದನೆಂಬು 


ದೀಗ ಹರಿವ ಹಾನ ಮೆಟ್ಟಿ ಎಂಬ ಶಬ್ದಕ್ಕರ್ಥ. ಅಂತು ಇಷ್ಟಲಿಂಗ 

ಬೆ 

ಸಂಬಂಧವಾಗಲು ಸೂಕ್ಷ್ಮ ತನುವಿನ ಇಂದ್ರಿಯಂಗಳ ವರ್ತನೆಯಲ್ಲಿ 
3 ಗಿ 

ಚರಿಸುತ್ತಿಹ ತೈಜಸನ ದುರ್ಭಾವ ಹಸ್ತನ ಮಂತ್ರದೀಕ್ಷೆಯಿ)ಂ ನಷ್ಟವಾಗಿ 


೬೯ 


ಸದ್ಭಾವ ನೆಲೆಗೊಂಡಲ್ಲಿ ಪ್ರಾಣಲಿಂಗ ಸಂಬಂಧವಾಯಿತ್ತೆಂಬುದೀಗ 
ನಿಂತ ಹಾವ ಕೈಯಲ್ಲಿ ಹಿಡಿದು ಎಂಬ ಶಬ್ದಕ್ಕರ್ಥ. ಅಂತು ಪ್ರಾಣ 
ಲಿಂಗ ಸಂಬಂಧವಾದಲ್ಲಿ ತಾಸತ್ರಯಾಗ್ನಿಯಲ್ಲಿ ಬೇವುತ್ತಿರ್ದ ಪ್ರಾಜ್ಞ 
ನನು ವೇಧಾದೀಕ್ಷೆಯಿಂ ನಷ್ಟವ ಮಾಡಿ ಭಾವಲಿಂಗದ ' ಸಂಬಂಧವಾ 
ಗಲು ಚಿದ್ವಾರದಲ್ಲಿ ಅವಗ್ರಹಿಸಿದನೆಂಬುದೀಗ ಉರಿವ ಹಾವ ಬಾಯಲ್ಲಿ 
ಕಚ್ಚಿ ಎಂಬ ಶಬ್ದಕ್ಕರ್ಥ. ಇಂತಪ್ಪ ತ್ರಿವಿಧ ಲಿಂಗದಲ್ಲಿ ಆಚರಿಸುತ್ತಿರ 
ಲಾಗಿ ಎಂಬುದೀಗ ಆಡುತ್ತಿರಲಾಗಿ ಎಂಬ ಶಬ್ದಕ್ಕರ್ಥ. ಮನಕ್ಕೆ 
ಕರ್ತನಾದ ಶರಣ ಬಂದು ಅವಿರಳ ಜ್ಞಾನ ದೃಕ್ಕಿನಿಂ ನೋಡಶೊಡನೆ 
ಕೋಲೆಂದೊಡೆ ಶಿವಭಾನ, ಆ ಶಿವಭಾವದಲ್ಲಿ ಬಡಿಯಲಾಗಿ ಜೀವತ್ರ 
ಯಂಗಳ ವರ್ತನೆ ಬಿಟ್ಟು ಶಿವಭಾವವನವಗ್ರಹಿಸಿತ್ತೆಂಬುದೀಗ ಕೋಡ 
ಗದೊಡೆಯ ಬಂದು ನೋಡೆ ಕೋಲು ಹಿಡಿದು ಕುಟ್ಟ ಮೂರು ಹಾವು 
ಬಿಟ್ಟು ಕುಟ್ಟಿದ ಕೋಲ ನುಂಗಿತ್ತು ಎಂಬ ಶಬ್ದಕ್ಕರ್ಥ. ಆ ಶಿನ 
ಭಾವವು ಮನೋಮಧ್ಯದಲ್ಲಿ ಸಮರಸವಾಯಿತ್ತೆಂಬುದೀಗ ಆ ಕೋಲು 
ಕೋಡಗದ ಒಡಲೊಳಗೊಡೆದು ಎಂಬ ಶಬ್ದಕ್ಕರ್ಥ. ಆ ಮನಸ್ಸು 
ಸದ್ರೂಸವಾದ ಬ್ರಹ್ಮನೆಯಾಯಿತ್ತೆಂಬುದೀಗ ಕೋಡಗ ಸತ್ತಿತ್ತೆಂಬ ಶಬ್ದ 
ಕೃರ್ಥ. ಅಂತು ಮನ ಲಿಂಗದಲ್ಲೇಕಾರ್ಥವಾಗಲು ಶರಣನ ಆ ಶಿವಭಾ 
ವವನವಗ್ರಹಿಸಿತ್ತೆಂಬುದೀಗ ದಡಿ ಒಡೆಯನ ನುಂಗಿ ಎಂಬ ಶಬ್ದಕ್ಕರ್ಥ. 
ಅಂತಪ್ಪ ಜ್ಞುನ ಕಲಾತ್ಮನು ಆ ಶಿನಭಾವದಲ್ಲೇಕಾರ್ಥವಾದನೆಂಬು 
ದೀಗ ಒಡೆಯನಡಗಿ ಸದಾಶಿವಮೂರ್ತಿಲಿಂಗವನೊಡಗೂಡಿ ಬಚ್ಚ 
ಬಯಲಾಯಿತ್ತು ಎಂಬ ಶಬ್ದಕ್ಕರ್ಥ. 

೫೫. ಇಷ್ಟಲಿಂಗ ಪ್ರಾಣಲಿಂಗವೆಂದು ಬೇರೊಂದು ಕಟ್ಟಣೆಯ 
ಮಾಡಬಹುದೇ ಅಯ್ಯ? ಬೀಜ ಒಡೆದು ಮೊಳೆ ತಲೆದೋರುವಂತೈೆ 
ಬೀಜಕ್ಕೂ ಅಂಕುರಕ್ಕೂ ಭಿನ್ನಭಾನ ಉಂಟೀ ಅಯ್ಯ? ಇಷ್ಟಲಿಂಗದ 
ಕುರುಹಿನಲ್ಲಿ ಚಿತ್ತು ನಿಂದು ಮಿಕ್ಕ ಗುಣಂಗಳನರಿಯಬೇಕು. ಇದೇ 
ನಿಶ್ಚಯ ಸದಾಶಿವಮೂರ್ತಿಲಿಂಗವು ತಾನೆ. 


೫೬. ಅರಿವ ಮರೆದು ಪೂಜಿಸಿದುದು ಸ್ಥಾವರಲಿಂಗಕ್ಕೆ ಸರಿ. 
ಅರಿಯದೆ ಮರೆಯದೆ ಕರಿಗೊಂಡ ನೆನಹು ಅದು ಪ್ರಾಣಲಿಂಗ ಸಂಬಂಧ. 
ಇಂತಿವರಲ್ಲಿ ಭೇದಂಗಳನರಿತು ಸರತತ್ವವ ಕೊಡುವ ಪರಮ ಗುರು 
ನಾಗಬೇಕು. ಸದಾಶಿವಮೂರ್ತಿಲಿಂಗೆ ತಾನಾಗಬೆ:ಕು. 


೭೦ 


ಇರವು ನಿರಾಳವಾಯಿತ್ತು. 


ಟೀಕುಃ-- ಅಂತರಂಗದಲ್ಲಿ ಸುಜ್ಞಾನೋದಯವಾದ ಶರಣಂಗೆ 
ಮನೋನಿಕಾರವಳಿದು ಉನ್ಮನಿ ತತ್ವರೂಪವನೆಯ್ದಿತ್ತೆಂಬುದೀಗ ಕೋಡಗ 
ಚೇಷ್ಟೆ ಉಡುಗಿ ಎಂಬ ಶಬ್ದಕ್ಳರ್ಥ. ಅಂತಪ್ಪ ಮನೋವಿಕಾರ ನಷ್ಟ 
ನಾಗಲು ಜೀವನ ಸಂಕಲ್ಪ ವಿಕಲ್ಸಂಗಳೆಂಬ ದಂತ ಭಗ್ಗಖಾದನೆಂಬು 
ದೀಗ ಹಾವಿನ ಹಲ್ಲ ಮುರಿದು ಎಂಬ ಶಬ್ದಕ್ಕರ್ಥ. ಆ ಎರಡನು 
ನಿವೃತ್ತಿ ಮುಖಕ್ಕೆ ತಂದು ಲಿಂಗದಲ್ಲಿ ಏಕಾರ್ಥವ ಮಾಡಿ ಇಷ್ಟಲಿಂಗ 
ಪ್ರಾಣಲಿಂಗದಲ್ಲಿ ಜ್ಞುನಕ್ರಿಯಿಂದಾಚರಿಸುತ್ತಿಹ ಶರಣನ ಸರ್ವಾಂಗವು 
ಲಿಂಗಮಯವಾಯಿಕ್ತೆಂಬುದೀಗ ಆಡಿಸುವ ಜೋಗಿಯು ಎಂಬ ಶಬ್ದ 
ಕೃರ್ಣ. ಆ ಸರ್ವಾಂಗಲಿಂಗ ಸಂಬಂಧಿಯಾದ ಶರಣನು ನುಹಾ 
ಘನಲಿಂಗದಲ್ಲಿ ನಿಷ್ಟತ್ತಿಯಾಗಲು ಉಭಯ ನಾವ.ವಳಿದು ನಿರ್ನಾಮ 
ಸ್ವರೂಪವಾಯಿತ್ತೆಂಬುದೀಗ ನಾಮ ನಷ್ಟವಾಗಿ ಸದಾಶಿನಮೂರ್ತಿಲಿಂಗದ 
ಇರವು ನಿರಾಳವಾಯಿತ್ತೆಂಬ ಶಬ್ದಕೃರ್ಥ. 


೫೮. ಕೋಣೆಯೊಳಗಣ ಮಿಂಡ, ನಡುಮನೆಯೊಳಗಣ ಗಂಡ, 

ಇವರಿಬ್ಬರ ಒಡಗೂಡುವಳ ಚಂದವ ನೋಡಾ. ಕೈಯ್ಯಲ್ಲಿ ಕಣ್ಣ ಹುಟ್ಟಿ 

ಸ “ಜ್‌ ಣ 

ಬಾಯಲ್ಲಿ ಬಸಿರು ಹುಟ್ಟಿ, ಮೊಲೆ ತಲೆಯಲ್ಲಿ ಭಗ ಬೆನ್ನಿನಲ್ಲಿ ಈ 
ಹಾದರಗಿತ್ತಿಯಂದವ ಸದಾಶಿವಮೂರ್ತಿ ಲಿಂಗವೇ ಬಲ. 


ಟೀಕು: ಶರಣನ ಸೂಕ್ಸ್ಮ್ಮಾಂತರಂಗದಲ್ಲಿ ಸಂಬಂಧವಾಗಿರ್ಪ 
ಚಿದ್ರೂಸವಾದ ಪ್ರಾಣಲಿಂಗವೆಂಬುದೀಗ ಕೋಣೆಯೊಳಗಣ ಮಿಂಡ 
ನೆಂಬ ಶಬ್ದಕ್ಕರ್ಥ. ಚಿದ್ರೂಸನಾದ ಶರಣನ ಆಚಾರಾಂಗದಲಿ ಸಂಬಂ 
ಧವಾಗಿರ್ಪ ಸದ್ರೂಸವಾದ ಇಷ್ಟಲಿಂಗವೆಂಬುದೀಗ ನಡುನುನೆಯೊಳ 
ಗಣ ಗಂಡನೆಂಬ ಶಬ್ಧಕ್ಕರ್ಥ, ಜ್ಞಾನಶಕ್ತಿ ಸ್ವರೂಸನಾದ ಶರಣ ಇಷ 
ಲಿಂಗ ಪ್ರಾಣಲಿಂಗದಲ್ಲಿ ಕ್ರಿಯಾಜ್ಞಾನದಿಂ ಚಿರಿಸುತ್ತಿರ್ದನೆಂಬುದೀ 
ಇವರಿಬ್ಬರ ಒಳಗೂಡುವವಳ ಚಂದವ ನೋಡಾ ಬ ಶಬ್ಲಕ್ಸರ್ಥ. 
is ಕ್ರಿಯಾಜ್ಞಾ ನವಿಡಿದಾಚರಿಸುತ್ತಿರ್ದ ಶರಣ ಸತಿಯ ನ 
ಹಸ್ತದಲ್ಲಿ ಜ್ಞಾನದೃಷ್ಟಿ ಪ್ರಭಾನಿಸಿತ್ತಿಂಬುದೀಗ ಕೈಯ್ಯಲ್ಲಿ ಕಣ್ಣು ಹುಟ್ಟ 


೭೧ 


ಎಂಬ ಶಬ್ದಕ್ಕರ್ಥ. ಆ ಶರಣನ ಶಿವಾಪೇಕ್ಷೆಯಲ್ಲಿ ಚಿದ್ದರ್ಭದ ಚಿನ್ನ 
ದೋರಿತ್ತೆಂಬುದೀಗ ಬಾಯಲ್ಲಿ ಬಸಿರು ಹುಟ್ಟಿ ಎಂಬ ಶಬ್ದಕ್ಕರ್ಥ. 
ಅಮೃತ ಕುಂಭ ಸ್ವರೂಸಿನಿಂದೊಪ್ಪುತ್ತಿರ್ದ bE ಶರ 
ಣನ ಅಭಿನ್ನ ಜ್ಞಾನದಲ್ಲಿ ಸಂಬಂಧವಾಯಿತ್ತೆಂಬುದೀಗ ಮೊಲೆ ತಲೆ 
ಯಲ್ಲಿ ಎಂಬ ಶಬ್ದಕ್ಕರ್ಥ. ಆ ಶರಣನ ಸತಿಯ ನಿಜ ಸುಷುಪ್ತಿ 
ಸ್ಥಾನವು ಸುಜ್ಞಾನವೆಂಬ ಅವರ ಭಾಗದಲ್ಲಿ ಸಂಬಂಧವಾಗಿರುತ್ತಿಹು 
ದೆಂಬುದೀಗ ಭ್‌ ಬೆನ್ನಿನಲ್ಲಿ ಎಂಬ ಶಬ ರ ಕ್ವರ್ಥ. ಆ ಸದ್ರೂಸವಾದ 
ಇಷ್ಟಲಿಂಗಕ್ಕಂಗವಾಗಿರ್ನ ಶರಣ ಸತಿಯು ತನ್ನ ನಿಜಾಂತರಂಗದ 
ಪ್ರಾಣಲಿಂಗದಲ್ಲಿ ಜ್ಞಾನಾಚರಣೆಯಿಂ ಚರಿಸುತ್ತಿಹಳೆಂಬುದೀಗ ಈ ಹಾದ 
ರಗಿತ್ತಿಯಂದವ ಸದಾಶಿವಮೂರ್ತಿಲಿಂಗವೇ ಬಲ್ಲನೆಂಬ ಶಬ್ದಕ್ಕರ್ಥ. 


೫೯. ತಾವರೆಯ ನಾಳದ ತೆರಪಿನಲ್ಲಿ ಮೂರು ಲೋಕವನೊಳ 
ಕೊಂಡ ಗಾತ್ರದಾನೆ ಎಡತಾಕುತ್ತಿದೆ. ನಾಳ ಹರಿದು ಆನೆಯಂಗಕ್ಕೆ 
ನೋವಿಲ್ಲ. ಇದೇನು ಜೋದ್ಯವೆಂದು ಕೇಳುವ ಬನ್ನಿ ಸದಾಶಿವ 
ಮೂರ್ತಿ ಲಿಂಗವೆ. 


ಬೀಕುಃ-- ಹೃದಯ ಕಮಲದಲ್ಲಿರ್ಸ ಸುಜ್ಞಾನದ್ವಾರವೆಂಬುದೀಗ 
ತಾವರಿಯ ನಾಳದ ಎಂಬ ಶಬ್ದಕ್ಕರ್ಥ. ಆಸು ಸುಜ್ಞಾನ ದ್ವಾರದ ವಿಶಾಲ 
ತರದಲ್ಲಿ ಎಂಬುದೀಗ ತೆರಪಿನಲ್ಲಿ ಎಂಬ ಶಬ್ದಕ್ಕರ್ಥ. ಆ ಚಿತ್‌ಸ್ಪರೂಸ 
ನಾದ ಶರಣನ ತನುತ್ರಯಂಗಳನೊಳಕೊಂಡಿರ್ಪ ಚಿದಹೆಂಕಾರ ಸ್ವರೂಪ 
ವಾದ ಭಕ್ತಿಗಜನೆಂಬುದೀಗ ಮೂರು ಲೋಕವನೊಳಕೊಂಡ ಗಾತ್ರ 
ಇನೆ ಎಂಬ ಶಬ್ದಕ್ಕರ್ಥ. ಅಂತಸ್ಸ ಚಿದಹಂಕಾರವನೊಳಕೊಂಡಿರ್ಪ 
ಶರಣನು ಇಷ್ಟಪ್ರಾಣಲಿಂಗದಲ್ಲಿ ಸುಜ್ಞಾನ ಕ್ರಿಯೆವಿಡಿದು ಆಚರಿಸುತ್ತಿರ್ದ 
ನೆಂಬುದೀಗ ಎಡತಾಕುತ್ತಿದೆ ಎಂಬ ಶಬ್ದಕ್ಕರ್ಥ, ಆ ಶರಣನ ಸುಜ್ಞಾನ 
ದ್ವಾರಕ್ಕೆ ಕೇಡಿಲ್ಲವೆಂಬುದೀಗ ನಾಳ ಹರಿಯದು ಎಂಬ ಶಬ್ದಕ್ಸರ್ಥ. ಆ ಚಿದ 
ಹಂಕಾರವನೊಳಕೊಂಡಿರ್ಸ ಶರಣನಂಗಕ್ಕೆ ಸಂಸಾರವ್ಯಾಪ್ತಿಯ ದುಃಖವಿಲ್ಲ 
ವೆಂಬುದೀಗ ಆನೆಯಂಗಕ್ಕೆ ನೋವಿಲ್ಲ ಎಂಬ ಶಬ್ದ ಕೃರ್ಥ. ಆ ಚಿದಹೆಂಕಾರ 
ಸ್ವರೂಸನಾದ ಶರಣನ ಚಿತ್‌ಪ್ರಭಾ ಂಗಕ್ಕೆ ಸಂಸಾ ಬಂಧನವಿಲ್ಲ 
ದಿರ್ಸುದು ಆಶ್ಚರ್ಯವೆಂಬುದೀಗ ಇದೇನು "ಟೋಡ್ಯವೆಂದು ಕೇಳುವ 
ಬನ್ನಿ ಸದಾಶಿನ ಮೂರ್ತಿಲಿಂಗವ ಎಂಬ ಶಬ್ದಕ್ಕರ್ಥ. 


ಡನೆ 


೭೨ 


೬೦. ಸೂಜಿಯ ಮೊನೆಯಲ್ಲಿ ದಾರವೇರಿ ಹಿನ್ನಿಯ ಹಂಗ ಬಿಡಿ 
ಸಿತ್ತು. ಉಂಬ ಹಂಗ ಕಣ್ಣ ಕಂಡು ಬಾಯಲ್ಲಿ ಹಂಗ ಬಿಡಿಸಿತ್ತು. 
ಮನ ಕಂಡು ಕೈ ಸಂದೇಹವ ಬಿಡಿಸಿತ್ತು. ಮನ ಘನದಲ್ಲಿ ನಿಂದು 
ಸದಾಶಿವಮೂರ್ತಿಲಿಂಗದ ಕುರುಹಳಿಯಿತ್ತು. 


ಟೀಕು ಚಿದ್ರೂಸನಾದ ಶರಣ ಶಿನಾನುಭಾನ ಸನ್ನಿಹಿತನಾದ 
ಮನಸ್ಸಿನಗ್ರದಲ್ಲಿ ಸ್ವಾನುಭಾವ ಸೂತ್ರವ ಪ್ರಯೋಗಿಸಿದನೆಂಬುದೀಗ 
ಸೂಜಿಯ ಮೊನೆಯಲ್ಲಿ ದಾರನೇರಿ ಎಂಬ ಶಬ್ದಕ್ಕರ್ಥ. ಆ ಶಿವಾನು 
ಭಾವದಲ್ಲಿ ಸನ್ನಿಹಿತವಾದ ಸ್ವಾನುಭಾನ ಸೂತ್ರವು ಕ್ರಿಯಿಂದೊದಗುವ 
ಭಿನ್ನಫಲನದಂಗಳ ನಿವೃತ್ತಿ ಮಾಡಿತ್ತೆಂಬುದೀಗ ಹಿನ್ನಿಯ ಹಂಗ ಬಿಡಿ 
ಸಿತ್ತೆಂಬ ಶಬ್ದಕ್ಕರ್ಥ. ಆ ಭಿನ್ನಫಲಪದಂಗಳು ನಿವೃತ್ತಿಯಾಗಲು 
ಸಕಲ ವಿಷಯ ಭೋಗಂಗಳ ಜೀವನು ಭುಂಜಿಸುತ್ತಿಹುದನು ಶರಣ 
ಸುಜ್ಞಾನ ದೃಷ್ಟಿ ಕಂಡು ಆ ಭಿನ್ನಾಪೇಕ್ಷೆಯನು ನಷ್ಟನ ಮಾಡಿದನೆಂ 
ಬುದೀಗ ಉಂಬ ಹಂಗ ಕಣ್ಣ ಕಂಡು ಬಾಯಲ್ಲಿ ಹಂಗ ಬಿಡಿಸಿತು 
ಎಂಬ ಶಬ್ದಕ್ಕರ್ಥ. ಅಂತು ಭಿನ್ನಾಪೇಕ್ಷೆ ನಷ್ಟವಾಗಲು ತನ್ನ ನಿಜಾಂ 
ತರಂಗದಲ್ಲಿರ್ಪ ಪ್ರಾಣಲಿಂಗವನು ಮನ ಸುಜ್ಞಾನ ದೃಷ್ಟಿಯಿಂ ಕಂಡು 
ಅನಿರಳ ಸಂಬಂಧಿಯಾಗಲು ಕರಸ್ಥಲದಲ್ಲಿ ಇಷ್ಟಲಿಂಗವಿಡಿದು ಮಾಡುವ 
ಸಪ್ಕಿಯಾಚಾರವೆಲ್ಲ ನಿಷ್ಪತ್ತಿಯಾದವೆಂಬುದೀಗ ಮನ ಕಂಡು ಕ್ಳೆಯ್ಯ 
ಸಂದೇಹವ ಬಿಡಿಸಿತ್ತು ಎಂಬ ಶಬ್ದಕ್ಕರ್ಥ. ಈ ಜ್ಞಾನಕ್ರಿಯೆಯನೊ 
ಳಕೊಂಡಿರ್ಪ ಮನಸ್ಸು ನಿಷ್ಕಲಪರಬ್ರಹ್ಮದಲ್ಲಿ ಸ್ವಸ್ಥಿ ರವಾಗಿ ಸಮರಸವ 
ನೆಯ್ದಿತ್ತೆಂಬುದೀಗೆ ಮನ ಘನಲಿಂಗದಲ್ಲಿ ನಿಂದು. ಸದಾಶಿವಮೂರ್ತಿ 
ಲಿಂಗದ ಕುರುಹಳಿಯಿತ್ತು ಎಂಬ ಶಬ್ದಕ್ಕರ್ಥ. 


೬೧. ಹಾವಿನ ಹುತ್ತದಲ್ಲಿ ಹದ್ದು ತಕ್ತಿಯನಿಕ್ಕಿ ಹಾವು ಹಸಿದು 
ತತ್ತಿಯ ಮುಟ್ಟದು ನೋಡಾ. ಹಾವಿನ ವಿವರ ಹದ್ದಿನ ಭೇದ ತತ್ತಿಯ 
ಗುಣ ಆವುದೆಂದರಿದಲಿ ಜೀವ ಪರಮ ಸ ಇ ಕ 

ವು ಲ್ಲಿ ಪರಮ ಸ್ವಯಜ್ಞಾನ ಭೇದವನರಿಯ 


ವ 
ಬೇಕು ಸದಾಶಿವಮೂರ್ತಿಲಿಂಗವನರಿವುದಕೆ 


ಟೀಕುಃ-- ಶಂಕಾ ವಿಸ ಸಂಬಂಧಿಯಾದ ಜೀವಂಗೆ ನವದ್ದಾರ 
ಯುಕ್ತವಾದ ದೇಹವೇ ಆಶ್ರಯವಾಯಿತ್ತೆ ಂಬುದೀಗ ಹಾವಿನ ಹಚ) 
ಎಂಬ ಶಬ್ದಕ್ಕರ್ಥ. ಆ ನವದ್ವಾರಯುಕ್ತವಾದ ಜೇಹದಲಿ ಸರಮಾ 


೭೩ 


ತ್ಮನು ಸ್ವಯಜ್ಞಾನ ಪ್ರಭಾನಿಸದನೆಂಬುದೀಗ ಹದ್ದು ತತ್ತಿಯಸಿಕ್ಸಿ 
ಎಂಬ ಶಬ್ದಕ್ಕರ್ಥ. ಆ ಜೀವನು ಆಶೆ ತೃಷ್ಣೆ ಮುಂದುಗೊಂಡ ಕಾಂಣ 
ಸ್ವಯಜ್ಞಾನ ಸಾಧ್ಯವಲ್ಲವೆಂಬುದೀಗ ಹಾವು ಹಸಿದು ತತ್ತಿಯ ಮುಟ್ಟದು 
ನೋಡಾ ಎಂಬ ಶಬ್ದಕ್ಕರ್ಥ. ಆ ಜೀವಾತ್ಮನೆಂಬುದೀಗ ಹಾವಿನ 
ವಿವರ. ಆ ಜೀವಂಗೆ ಜೈತನ್ಯವಾದ ಪರಮಾತ್ಮ ತತ್ವವೆಂಬುದಿ:ಗ 
ಹದ್ದಿನ ಭೇದ, ಆ ಪರಮಾತ್ಮನಿಂದುದಯವಾದ ಸ 
ದೀಗ ತತ್ತಿಯ ಗುಣ. ಆ ಜೀವ ಭಾವವಳಿದು ಸಜ್ಜೀ ವ ಸ್ವರೂಪನಾದ 
ಶರಣ ಸತಿಯೇ ಅಂಗ ಆ ಪರಮಾತ್ಮ ತತ್ವನೇ "ಕರಸ್ಥಲಕ್ಕೆ ಇಷ್ಟ 
ಲಿಂಗ ಸ್ವರೂಪವಾಗಿ ಬಲದಲ್ಲಿ Is ಕೂಟವೇ ಅನ 
ಪದ ಸ್ವರೂಪವಾದ ಭಕ್ತಿ ಎಂದರಿಯಬೇ ಕೆಂಬುದೀಗ ಹಾವಿನ ವಿವರ 
ಹದ್ದಿನ ಭೇದ ತತ್ತಿಯ ಗುಣ ಆವುಜಿಂದರಿದಲ್ಲಿ ಜೀವ ಸರಮ ಸ್ವಯ 
ಜ್ಞಾನ ಭೇದವನರಿಯಬೇಕು ಸದಾಶಿವಮೂರ್ತಿಲಿಂಗನನರಿವುದಕ್ಕೆ ಎಂಬ 
ಶಬ್ದಕೃರ್ಥ. 

೬೨. ಹುಲಿ ಹುತ್ತವ ಹೊಕ್ಕು ಹೂವಾದ ಭೇದವನಾರು ಬಲ್ಲರು? 
ಹಾವು ಹುತ್ತವ ಬಿಟ್ಟು ಹದ್ದಾದ ಭೇದವನಾರು ಬಲ್ಲರು? ಹುಲಿ 
ಹಾವು ಹದ್ದು ಕೂಡಿ ಕುಲನ ಹೊರಗಿಟ್ಟು ಒಳಗಾದ ಭೇದವನಾರು 
ಬಲ್ಲರು? ಇಂತೀ ಸ್ಥೂಲ ಸೂಕ್ಷ್ಮ ಕಾರಣತ್ರಯ ಕೂಡಿ ತತ್ವದಲ್ಲಿ 
ನಿಂತು ಬಚ್ಚಬಯಲಾಯಿತ್ತು ಸದಾಶಿವಮೂರ್ತಿ ಲಿಂಗದಲ್ಲಿ. 

ಟೀಕುಃ--ಜಾಗ್ರಾ ವಸ್ಥೆಯಿಂ ವಿಶ್ವಸ್ರಸಂಚು ಗ್ರಹಿಸುತ್ತಿಹನು ಜೀವ 
ನೆಂಬುದೀಗ ಹುಲಿ ಎಂಬ ಕಬ್ಬಸ್ಯಫ. ಅಂತಪ್ಪ ಜೀವನು ನವ 
ದ್ವಾರಯುಕ್ತವಾದ ದೇಹವನಾಶ್ರಯಿಸಿ ಶಂಕಾ ವಿಷಯ ರೂಸವಾದ 
ಮನೋವರ್ತನೆಯನೆಯ್ದಿದ ಭೇದವನಾರಿಗೂ ಅರಿಯ ಬಾರದೆಂಬುದೀಗ 
ಹುಲಿ ಹುತ್ತವ ಹೊಕ್ಕು ಹಾವಾದ ಭೇದವನಾರುಬಲ್ಲರು ಎಂಬ ಶಬ್ದ 
ಕೃರ್ಧ. ಅಂತರ್ಸ ಮನಕ್ಕೆ ಸದ್ವಿವೇಕ ಜ್ಞಾನ ತಲೆದೋರಿ ದೇಹಭಾ 
ವವ ವಿಡಂಬಿಸಿ ಪರಮಾತ್ಮ ಸ್ವರೂಪವಾದ. ಭೇದವ ಆರಿಗೂ ಅರಿಯ 
ಬಾರದೆಂಬುದೀಗ ಹಾವು ಹುತ್ತವ ಬಿಟ್ಟು ಹದ್ದಾದ ಭೇದವನಾರು 

ಬಲ್ಲರು ಎಂಬ ಶಬ್ದಕ್ಕರ್ಥ. ಆ ಜೀವನು ಮನಸ್ಸು ಶಿವಭಾವದಲ್ಲಿ 
ಒಂದುಗೂಡಿ ಎಂಬುದೀಗ ಹುಲಿ ಹಾವು ಹದ್ದು ಕೂಡಿ ಎಂಬ ಶಬ್ದ 
ಕ್ವರ್ಥ. ಆ ಶಿವಭಾವದಲ್ಲಿ ಸನ್ನಿಹಿತವಾಗಲು ಪೂರ್ವಾಶ್ರಯದ ಗುಣಂ 


೭೪ 


ಗಳು ಕೆಟ್ಟು ಶಿನಶತ್ವದಲ್ಲಿ ಅಡಗುವ ಭೇದವ ಆರಿಗೂ ಅರಿಯಬಾರ 
ದಂಬುದೀಗ ಕುಲವ ಹೊರಗಿಟ್ಟ ಹೊರಗಾದ ಭೇದವನಾರು ಬಲ್ಲರು 
ಎಬ ಶಬ್ದಕ್ಕರ್ಥ. ಇಂತೀ ತನುತ್ರಯ ಸಂಬಂಧವಾದ ಜೀವನು 
ಮನಸ್ಸು ಪರಮಾತ್ಮನೆಂಬ. ತ್ರಿವಿಧವು ಶ್ರೀಗುರು ಕಾರುಣ್ಯದಿಂ ಇಷ್ಟ 
ಪ್ರಾಣ ಭಾವವೆಂಬ ತ್ರಿತತ್ವದಲ್ಲಿ ಒಡಗೂಡಿ ಸಮರಸವನೆಯ್ದಿ ನಿರ್ವಯ 
ಲಾಯಿತ್ತೆಂಬುದೀಗ ಇಂ fl ಸ್ಥೂಲ ಸೂಕ್ಷ್ಮ ಕಾರಣತ್ರಯ ಕೂಡಿ 
ತತ್ವದಲ್ಲಿ ನಿಂದು ಬಚ್ಚಬಯಲಾಯಿತ್ತು ಸದಾಶಿವಮೂರ್ತಿ ಲಿಂಗದಲ್ಲಿ 
ಎಂಬ ಶಬ್ದಕ್ಕರ್ಥ. 

೬೩. ಹೊಲದೊಳಗಣ ಹುಲ್ಲೆ ಗವಿಯೊಳಗಣ ಹುಲಿ ಕೊಂಬಿನ 
ಮೇಲಣ ಕೋಡಗ ಅಂಬರದಲಾಡುವ ಹಾವು ನಾಲ್ಕರ ಅತಿ ಮಥ 
ನವ ಬಿಟ್ಟು ಒಂದೇ ಗೂಡಿನಲ್ಲಿ ಅಡಗಿದವು. ಆ ಚತುಷ್ಪಯದ 
ಲಂಗಭೇದವನರಿತಲ್ಲಿ ಸದಾಶಿವ ಮೂರ್ತಿಲಿಂಗವು ತಾನೆ. 

ಟೀಕು 8- ದೇಹವೆಂಬ ಕ್ಷೇತ್ರವನಾಶ್ರಯಿಸಿಕೊಂಡಿರ್ಪ ಜೀವ 
ನೊಬುದೀಗ ಹೊಲದೊಳಗಣ ಹುಲ್ಲೆ ಎಂಬ ಶಬ್ದಕ್ತರ್ಥ. ಸೂಕ್ಸ್ಟ್ಮಾಂ 
ತರಂಗದಲ್ಲಡಗಿರ್ಹ ಕ:ಲವ್ಯಾಘ್ರನೆಂಬುದೀಗ ಗವಿಯೊಳಗಣ ಹುಲಿ 
ಎಂಬ ಶಬ್ದಕ್ವರ್ಥ. ಇಂದ್ರಿಯಂಗಳೆಂಬ ಶಾಖೆಗಳಲ್ಲಿಹ ಮನೋಮರ್ಕ 
ಟಿನೆಂಬುದೀಗ ಕೊಂಬಿನ ಮೇಲಣ  ಕೋಡಗನೆಂಬ ಶಬ್ದಕೃರ್ಥ. 
ಆತ್ಮಾಕಾಶ ಮಧ್ಯದಸ್ಯರ್ಪ ಊರ್ಧ್ವಕುಂಡಲಿ ಸ್ವರೂಪವಾದ ಸತ್‌ಸ 
ಣಮು ಜ್ಞಾನವೆಂಬುದೀಗ ಅಂಬರದಲಾಡುವ ಎಂಬ ಶಬ್ದಕ್ಕರ್ಥ. 
ಇ ತನ್ಪ ಪಿಂಡ ಮಧ್ಯೆದಲ್ಲಿ ಶಿವಕೃಪೆಯಿಂ ಪರಿಪೂರ್ಣ ಜ್ಞಾನ ಪ್ರಭಾನಿ 
» ಈ ಚತುರ್ನಿಧ ದುರ್ವ ಠ್ರನೆಗಳಳಿದ ಶರಣನ ಜ್ಞಾನ ಕಾಯ 
ತರಹರವ ನೆಯ್ದಿಹವೆಂಬುದೀಗ ನಾಲ್ಕರ ಅತಿ ಮಧನವ ಬಿಟ್ಟು 
ದೇ ಗೂಡಿನಲ್ಲಿ ಅಡಗಿದವು ಎಂಬ ಶಬ ರ ಕೃರ್ಥ. ಭಾರ 
ಸ್ವೀವನು ಇಷ್ಟಲಿಂಗಕ್ಕೆ ಚಿದಂಗ ಸ್ವರೂಪನಾಗಿ ಕಾಲವ್ಯಾಘ) ನಳಿದು 
ಗದಲ್ಲಿ ನ ನಿರೀಕ್ಷ ತಾಸ ಮನನಳಿದು Re MW ತತ್ವ 
ೂಪನಾಗಲು ಆ ಸತ್‌ಪ್ರಣಮಜ್ಞಾನನು ಶರಣನ ಸ 
ಸೂರ್ಣವಾಗಿ ವೇಧಿಸಲು ಈ ಚತುರ್ವಿಧ ಸಂಬಂಧವನರಿದ ಚ 
ಣನೇ ಸಾಕ್ಸಾತ್‌ ಪರವಸ್ತುವೆಂಬುದೀಗ ಆ ಚೆತುಷ್ಯಯದ ಅಂಗ 
ಭೇದವನರಿತಲ್ಲಿ ಸದಾಶಿವಮೂರ್ತಿಲಿಂಗವು ತಾನೇ ಎಂಬ ಶಬ ಿಕೃರ್ಥ. 


25 
[3 


£1 
ಲ 36 


ಬೆ 


HCE 2. ಬ 
೮ 
nt 


ಬ (ಪಿ 
೮ ತ 


೭೫ 


೬೪. ಕಾಮನ ಅಂಬಿನ ಗಣಿಯಲ್ಲಿ ಮೂನರು ಬಾಲೆಯರು 
ಹುಟ್ಟಿದ ನಿವರ. ಹಿಲಿಕಿನಲ್ಲಿ ತಾಯಿ ಹುಟ್ಟಿದಳು. ಮಧ್ಯದಲ್ಲಿ ಮಗಳು 
ಹುಟ್ಟಿದಳು. ಮೊನೆಯಲ್ಲಿ ಮೊಮ್ಮಗಳು ಹುಟ್ಟಿ ಹೆತ್ತೆಯ ತಿಂದು 
ತಾಯಿಗೆಯೊಸರೆತ್ತುತ್ತೈದಾಳೆ. ಅನಳ ಕೊಲುವ ಧೀರರಿನ್ನಾರರು 
ಕಾಣೆ. ಎನಗೆ ಗಂಡ ಎನ್ಮುವೈಯ ಮಗನೆಂದು ಸಂದಣಿ ಗೊಳುತ್ತ 
ವಳ ನಾವೆಲ್ಲರೂ ಕೇಳುವ ಬನ್ನಿ ಸದಾಶಿನಮೂರ್ತಿಲಿಂಗವ. 

ಟೀಕು - ತನ್ನ ನಿಜವನ್ಸ ಸರಬ್ರಹ್ಮನ ಕಾಮಿಸುತ್ತಿರ್ದ ಸಕಖ 
ತತ್ತ ಸನ್ನಿಹಿತವಾದ ಶ್ರೀಗುರು ಮೂರ್ತಿ ಎಂಬುದೀಗ ಕಾಮನೆ:ಬ 
ಶಬ್ದಕೃರ್ಥ. ಆ ಗುರು ತತ್ವದಲ್ಲಿ ಸನ್ನಿಹಿತವಾಗಿರ್ಪ ಸುಜ್ಜಾನವೆಂಬು 
ದೀಗ ಕಾಮುನ ನಂಬಿ ಎಂಬ ಶಬ್ದಕ್ಕರ್ಥ. ಆ ಸುಜ್ಞಾನವನೊಳ 
ಕೊಂಡಿರ್ಸ್ಹ ಶಿವಭಾವವೆಂಬುದೀಗ ಗಣಿಯಲ್ಲಿ ಎಂಬ ಶಬ್ದಕೃಥಣ. ಆ 
ಸುಜ್ಞಾನ ಸನ್ನಿಹಿತವಾದ ಶಿವಭಾವದಲ್ಲಿ ಇಚ್ಛು ಜ್ಞಾನ ಕ್ರಿಯೆಂಬ 
ತ್ರಿಶಕ್ತಿಗಳು ಉದಿಸಿದ ಭೇದವೆಂಬುದೀಗ ಮೂವರು ಬಾಲೆಯರು 
ಹುಟ್ಟಿದ ವಿವರವೆಂಬ ಶಬ್ದ ಕ್ಟರ್ಥ. ಆ ಶಿವಭಾವದ ಮೊನೆಯಲ್ಲ 
ಇಚ್ಛಾಶಕ್ತಿ ಉದಿಸಿದಳೆಂಬುದೀಗ ಹಿಲಿಕಿನಲ್ಲಿ ತಾಯಿ ಹೆಟ್ಟಿದಳೆಂಬ 
ಶಬ್ದಕೃರ್ಥ. ಆ ಶಿವಭಾವದ ನಡುವೆ ಜ್ಞಾನಶಕ್ತಿ ಉದಿಸಿದಳೆಂಬುದೀಗ 
ಮಧ್ಯದಲ್ಲಿ ಮಗಳು ಹುಟ್ಟಿದಳೆಂಬ ಶಬ್ದಕ್ಕರ್ಥ. ಆ ಶಿವಭಾವದಗ್ರ 
ದಲ್ಲಿ ಕ್ರಿಯಾಶಕ್ತಿ ಉದಿಸಿದಳೆಂಬುದೀಗ ಮೊನೆಸುಲ್ಲಿ ಮೊನ್ಮುಗಳು 
ಹುಟ್ಟಿ ಎಂಬ ಶಬ್ದಕೃರ್ಥ. ತನಗೆ ಮಾತೃಸ್ಥಾನವಾಡ ಜ್ಞಾ ನಶಕ್ತಿಗೆ 
ತಾಯಾದ ಇಚ್ಛಾಶಕ್ತಿಯನವಗೃಹಿಸಿದಳೆಂಬುದೀಗ ಹೆತ್ತೆಯ ತಿಂದು ಎಂಬ 
ಶಬ್ದಕೃರ್ಥ. ತನಗೆ ಮಾತೃಸ್ಥಾನವಾದ ಜ್ಞಾನಶಕ್ತಿಯನವಗ್ರಹಿಸಬೇ 
ಕೆಂಬ ಬಯಕೆಯಲ್ಲಿರುತಿದ್ದಳೆಂಬುದೀಗ ತಾಯಿಗೆ ಯೊಸಕಿತ್ತುತ್ತೈೈ 
ದಾಳೆ ಎಂಬ ಶಬ್ದಕ್ಕರ್ಥ, ಅಂತರ್ಸ ಕ್ರಿಯಾಶಕ್ತಿಯನು ತಮ್ಮಲ್ಲಿ ಅವ 
ಗ್ರಹಿಸಿಕೊಂಬ ಜ್ಞಾನಿಗಳಪೂರ್ವವೆಂಬುದೀಗ ಅವಳ ಕೊಲುವ ಧೀರ 
ರಿನ್ನಾರನೂ ಕಾಣೆನೆಂಬ ಶಬ್ದಕ್ಕರ್ಥ. ಆ ಜ್ಞಾನಶಕ್ತಿಯಿಂದುದಯಿ 
ಸಿದ ಇಷ್ಟಲಿಂಗವು ಆ ಕ್ರಿಯಾಶಕ್ತಿಗೆ ಪುರುಷನಾದನೆಂಬುದೀಗ ಎನಗೆ 
ಗಂಡ ಎಮ್ಮನ್ವೈಯ ಮಗನೆಂದು ಎಂಬ ಶಬ್ದಕ್ಕರ್ಥ. ಆ ಕ್ರಿಯಾ 
ಶಕ್ತಿಯು ಲಿಂಗಾಂಗ ರಮರಸಾನಂದ ಸುಖವ ಕಂಡು ಪರಮ ಹರು 
ಷದೊಳಿರ್ಸಳೆಂಬುದೀಗೆ ಸಂದಣಿಗೊಳುತ್ತವಳ ನಾವೆಲ್ಲರು ಕೇಳುವ 
ಬನ್ನಿ ಸದಾಶಿವಮೂರ್ತಿಲಿಂಗನ ಎಂಬ ಶಬ್ದಕ್ಕರ್ಥ. 


೭೬ 


ಶಿನಯೋಗ 


೬೫. ಮಹಾ ಮನೆಯೊಳಗೊಂದು ಮಂದಿರವಾಡ, ಅದರೊ 
ಆಗೆ ಹದಿನಾಲ್ಕು ಕೋಣೆ, ಒಂಬತ್ತು ಬಾಗಿಲ ಮುಚ್ಚಿ ಒಂದು ಬಾಗಿಲು 
ತೆತಿದಿಹುದು. ತೆರೆದ ಬಾಗಿಲಲ್ಲಿ ಮೂರು ಮುಖದ ಸರ್ಪ ಊರ್ಧ್ವ 
ಮುಖವಾಗಿ ತಿರುಗಾಡುತ್ತಿಹುದು. ಮಿಕ್ಕ ಆರು ಬಾಗಿಲಿನಲ್ಲಿ ಮೂರು 
ಬಾಗಿಲು ಕೀಳಾಗಿ ಕೇಳಿನೊಳಗೆ ಅಧೋಮುಖ ಸರ್ಪವು ಉಡುಗಿ 
ಹುದು. ಮೇಲಣ ಮೂರು ಬಾಗಿಲ ಊರ್ಧ್ವದ ತ್ರಿಗುಣದ ಸರ್ಪ 
ಮೊದಲು ತಲೆಕಡೆಯಾಗಿ ಎದ್ದು ನಿಂದಾಡುತ್ತಿರಲಾಗಿ ವಿಶ್ವನೆಂಬ 
ಆಕಾಶದ ಹದ್ದು ಹೋಯಿ,ತ್ತು. ಅದರೊಳಗೆ ಎರಡು ತಶೆಯ ಮರೆದು 
ಒಂದು ತಲೆ ಎಚ್ಚತ್ತು ಹದ್ದಿನ ಕೊಕ್ಕು ತಪ್ಪಿ ಕಾಲುಗುರ ಹೆಜ್ಜೆಯ 
ಗಾಯವ ತನ್ಪಿ ಗರಿಯ ಅಡುಹವ ಶೊಲಗಿಸಿ ಹಿಡಿಯಿತ್ತು. ಆಡಿ 
ಹೊಟ್ಟೆಯ ನೋಡಿ ಏರಿತ್ತು ನಿಷ. ಹದ್ದಿನ ಅಸುವ ಬಿಡಿಸಿತ್ತು. 
ಹದ್ದು ಹಾವು ಕೂಡಿ ಘಟಕರ್ಮಕ್ಕೊಳಗಾಯಿತ್ತು. ಕರ್ಮದೊಳಗಾದ 
ಸದಾಶಿವಮೂರ್ತಿಲಿಂಗವ ಮುಟ್ಟಿದುದಿಲ್ಲ. 


ಟೀಕು 8--ಸಕಲ ತತ್ವಂಗಳಿಗಾಶ್ರಯವಸ್ಪ ಸ್ಥೂಲತನು ಮಧ್ಯಸ್ಥ 
ವಾದ ಸೂಕ್ಷ್ಮ್ಮುಂತರಂಗನೇ ಜೀವಂಗೆ ಆಶ್ರಯವಾಗಿರ್ನುದೆಂಬುದೀಗ 
ಮಹಾಮನೆಯೊಳಗೊಂದು ಮಂದಿರವಾಡ ಎಂಬ ಶಬ್ದಕ್ಟರ್ಥ. ಅಲ್ಲಿ 


ಬಾಹ್ಯ ಬಾಹ್ಯಾಭ್ಯಂತರದ ಸೋಡಶಮದಂಗಳೇ ಕೋಣೆಗಳಾಗಿಹವೆ 
ಖುದೀಗ ಅದರೊಳಗೆ ಹದಿನಾರು ಕೋಣೆ ಎಂಬ ಶಬ್ದಕ್ಕರ್ಥ. 
ದೇಹ ಸಂಬಂಧವಾದ ನವದ್ವಾರಂಗಳ ಮಾಯಾತಮಂಧ ಮುಸುಕಿ 
ಕೊ:ಡಿಹುದೆಂಬುದೀಗ ಒಂಬತ್ತು ಬಾಗಿಲ ಮುಚ್ಚಿ ಎಂಬ ಶಬ್ದಕ್ಕರ್ಥ. 
ನವ ದ್ವಾರಂಗಳಿಗೆ ಮುಖ್ಯವಾದ ಸುಷುಮ್ನದ್ವಾರ ಪ್ರಾಣವಾಯುವಿನ 
ಇತ ಪ್ರವರ್ತನಕ್ಕೆ ತೆರಪಾಗಿಹುದೆಂಬುದೀಗ ಒಂದು ಬಾಗಿಲು 
ತೆದಿಹುದೆಂಬ ಶಬ ಇ ಲಿ ಪ ವ 
ನಾಗಿರ್ಪ A ಜಂ: 1! ಮಸಡ Ke, 
ಪ್ರಜ್ಞುನಿನೃತ್ತಿ ಜ್ಞಾ ೦ಸಗತಿಗಳಿಂ ಚರಿಸುತ್ತಿರ್ದನೆಂ 
ಬುದೀಗ ತೆರೆದ ಬಾಗಿಲಲ್ಲಿ ಮೂರು ಮುಖದ ಸರ್ಪ ಉರ್ಧ್ವಮುಖ 
ವಾಗಿ ತಿರುಗಾಡುಕ್ತಿಹುದೆಂಬ ಶಬ್ದಕ್ಕರ್ಥ. 


€ ಂ 


2 ನವದ್ವಾರಯುಕ್ತವಾದ 
ಷಡ್‌ ದ್ವಾರಂಗಳಲ್ಲಿ ಎಂಬುದೀಗ ವಿ.ಕ್ಠಾರು ಬಾಗಿಲನಲ್ಲಿ ಎಂಬ ಶಬ 
೧೧ ಎ 


೭೭ 


ಕೃರ್ಧ. ಅದರೊಳಗೆ ಪಾಯು ಗುಹ್ಯ ಜಿಹ್ಟೇಂದ್ರಿಯವೇ ಪ್ರಕೃತಿ ಸ್ವರೂ 
ಪವಾದ ದೇಹಸಂಬಂಧವಾಗಿಹವು- ಅಲ್ಲಿ ಅಜ್ಞಾನಮುಖವಾಗಿರ್ಸ 
ವಿಶ್ವನು ಹುದುಗಿಹನೆಂಬುದೀಗ ಮೂರು ಬಾಗಿಲು ಕೇಳಾಗಿ ಕೇಳಿ 
ನೊಳಗಧೋಮುಖ ಉಡುಗಿಹುದೆಂಬ ಶಬ್ದಕ್ಕರ್ಥ. ಮನೋವೃತ್ತಿಯ 
ನುಳ್ಳ ಘ್ರಾಣ ನೇತ್ರ ಶ್ರೋತ್ರಂಗಳಲ್ಲಿ ವೃತ್ತಿಜ್ಞಾನದಿಂ ಗುಣತ್ರಯಸ್ವ 
ರೂಪವಾದ ತೈಜಸಂಗೆ ಜ್ಞಾನಾಜ್ಞಾನಂಗಳೇ ತಲೆವಾಗಿಲನಾದ ಕಾರಣ 
ಒಂದರೊಳಗೊಂದು ಕೂಡಿ ಪ್ರಪಂಚ ಕ್ರೀಡೆಯಲ್ಲಿಹನೆಂಬುದೀಗ ಮೇಲಣ 
ಮೂರು ಬಾಗಿಲು ಉರ್ಧ್ವ ತ್ರಿಗುಣದ ಬಾಲ ಮೊದಲು ತಲೆ ಕಡೆಯಾಗಿ 
ಎದ್ದು ನಿಂದಾಡುತ್ತಿರಲಾಗಿ ಎಂಬ ಶಬ್ದಕ್ಕರ್ಥ. ""ಆತ್ಮಾಕಾಶಮಯಂ 
ತಾನತ್‌” ಎಂಬ ಶೃತಿ ಪ್ರಮಾಣದಿಂ ಆಕಾಶದಲ್ಲಿ ಸ್ಪಲೀಲಾಪರನಾ 
ಗಿರ್ನ ಸರಮಹಂಸನು ಯೋಗಕ್ರಮಾನುಸಂಧಾನಂಗಳಿಂ ಶಂಕಾವಿಷ 
ವನುಟ್ಟ ಜೀವತ್ರಯಂಗಳನವಗ್ರಹಿಸಿ ಚಿದಾಕಾಶದತ್ತಭಿಮುಖವಾಗ 
ಲೆಂಬುದೀಗ ವಿಶ್ವಮಯವೆಂಬ ಆಕಾಶದ ಹದ್ದು ಹೋಯಿಕ್ತೆಂಬ ಶಬ್ದ 
ಕ್ಟರ್ಥ. ಸ್ವಪ್ನಾವಸ್ಥೆಯನುಳ್ಳ ತೈಜಸನು ಸುಷುಪ್ತಾವಸ್ಥೆಯನುಳ್ಳ 
ಪ್ರಾಜ್ಞನು ಭಿನ್ನ ಜ್ಞಾನದಲ್ಲಿ ಮುರ್ಫಿತನಾದನೆಂಬುದೀಗ ಆಅದರೊಳ 
ಗೆರಡು ತಲೆ ಮರೆದು ಎಂಬ ಶಬ್ದಕ್ಕರ್ಥ. ವಿಶ್ವನು ಜಾಗ್ರಾವಸ್ಥೆಯಿಂದೆ 
ಚ್ಚತ್ತು ಆ ಪರಮಾತ್ಮನ ಭಾವಮಂ ತಪ್ಪಿಸಿ ಕ್ರಿಯಾಚಾರ ಜ್ಞುನಾನು 
ಗ್ರಹಕ್ಕೆ ಒಳಗಲ್ಲದೆ ಯೋಗಾನುಸಂಧಾನಕ್ಕೆ ವಿಲಕ್ಷಣವಾಗಿ ಆ ಪರಮಾ 
ತ್ಮನ ಜ್ಞಾನವ ಗ್ರಹಿಸಿತ್ತೆಂಬುದೀಗ ಒಂದು ತಲೆ ಎಚ್ಚತ್ತು ಹದ್ದಿನ ಕೊಕ್ಕು 
ತಪ್ಪಿ ಕಾಲುಗುರ ಹೆಜ್ಜೆಯ ಘಾಯವ ತನಿ ಗರಿಯ ಅಡುಹ ತೊಲಗಿಸಿ 
ಹಿಡಿಯಿತ್ತು, ಆಡಿ ಹೊಟ್ಟಿಯ ನೋಡಿ ಎಂಬ ಶಬ್ದಕ್ಕರ್ಥ. ಆ ಜೀವನ 
ಶಂಕಾನಿಷಭಿನ್ನಜ್ಞಾನವ ಪ್ರವೇಶಿಸಲು ಆ ಪರಮಾತ್ಮಂಗೆ ಚೈತನ್ಯ ಸ್ವರೂ 
ಪವಾದ ಲಿಂಗ ತೊಲಗಿತ್ತೆಂಬುದೀಗ ಏರಿತ್ತು ವಿಷ ಹದ್ದಿನ ಅಸುವ ಬಿಡಿ 
ಸಿತ್ತೆಂಬ ಶಬ್ದಕ್ಕರ್ಥ. ಆ ಜೀವ ಪರಮರು ದೇಹಪ್ರಪಂಚಕ್ಕೊಳಗಾ 
ಗಲು ಆ ಪ್ರಸಂಚು ಜ್ಞಾನ ಲಿಂಗವ ಮುಟ್ಟಿದುದಿಲ್ಲನೆಂಬುದೀಗ ಹದ್ದು 
ಹಾವು ಕೂಡಿ ಘಟಕರ್ಮಕ್ಕೆ ಒಳಗಾಯಿತ್ತು. ಕರ್ನುದೊಳಗಾದ 
ಜ್ಞಾನ ಸದಾಶಿವಮೂರ್ತಿಲಿಂಗವ ಮುಚ್ಚಿ ದುದಿಲ್ಲ ಎಂಬ ಶಬ್ದಕ್ಕರ್ಥ. 


೬೬. ಶರೀರದಲ್ಲಿ ಷಢಾದಾರ ಚಕ್ರ ಉಂಟಿಂಬರು. ಆಧಾರ 
ಒಂದಾದುದನರಿಯದೆ ಆರುಂಟಿಂದು ಬೇರೆ ಕಲ್ಪಿಸಬಹುದೇ? ಅವಕ್ಕೆ 


೭೮ 


ದೃಷ್ಟ. ಹುತ್ತದ ಬಾಯಿ ಹಲವಾದಡೆ ಒಡಲೊಂದೇ. ಘಟ ಚೇದನಾದಡೆ 
10/2580 ಸಡಾಧಾರ ನಿಂದಿತ್ತು. ಅದು ತನ್ನಯ ಚಿತ್ತದ ಭೇದ 
ವಲ್ಲದೆ ವಸ್ತುವನರಿವ ಭೆ:ವವಲ್ಲ ಹಲವು ಓವರಿಯಲ್ಲಿ ತಿಳಿದು ನೋಡು 
ವನೊಬ್ಬ ನೇ ಮನೆಯೊಡೆಯ. ಆ ಹೊಲಬನರಿತಲ್ಲಿಯೇ ನಿಂದಿತ್ತು 
ಸದಾ ರ್ಯಾ ಲಿಂಗದಂಗ. 

೬೭. ನಿರಾಳದಲ್ಲಿ ನೀರ ಕೋಟಿಯನಿಕ್ಕಿ ಬಯಲ ಆಗಳ ತೆಗೆದು 
ಇಯುವ ತೆನೆಯ ಮಾಡಿ ಅಸುರಾಜನೆಂಬರಸು ಆ ಪಟ್ಟಿ ಣಕ್ಟೊಡೆ 
ಯನಾಗಿ ಸೋಮ ಸೂರ್ಯವೀಧಿಗಳಲ್ಲಿ ಪಶ್ಚಿಮಕೇರಿಯ ಹೊಕ್ಕು ದಕ್ಷಿ 
ಣದಲ್ಲಿ ನಿಂದು ಪೂರ್ವದಲ್ಲಿ ಪರಸ್ಥಾನವ ಮಾಡಿ ಉತ್ತರ ಮಧ್ಯದಲ್ಲಿ 
ಸಿಂಹಾಸನಂಗೈಯ್ದು ಸಕಲೇಂದ್ರಿಯ ನಾನಾ ವಿಷಯಪರಿವಾರದಲ್ಲಿ ಅರಿ 
ಗಳಿಗೆ ನಶವಲ್ಲದೆ ಸುಖಮಯವಾಗಿರ್ದ ಸದಾಶಿವ ಮೂರ್ತಿಲಿಂಗವು 
ನಿರಾಳವಾಯಿತ್ತು. 

ಟೀಕುಃ-- ಪರಿಪೂರ್ಣವಾದ ಸರಬ್ರಹ್ಮವನು ಸರ್ವಾಂಗದಲ್ಲಿ ಸಾಹಿ 
ತ್ಯವ ಮಾಡಿಕೊಂಡ ಶರಣನು ಸದ್ವಿ ವಕ ಸ್ವರೂಪವಾದ ಪರಮಾನಂದ 
ಜಲವ ಆ ನಿರಾಳ ಪರಬ್ರಹ್ಮದಲ್ಲಿ ಕೇಕಂಸಿದನೊಬುಬ(ಗ ನಿರಾಳವಲ್ಲಿ 
ನೀರ ಕೋಟಿಯ ನಿಕ್ಕಿ ಎಂಬ ಶಬ್ದಕ್ಕರ್ಥ. ಆ ಪರಮ ಶಾಂತಿಯ 
ಜಲವ ಲಿಂಗದಲ್ಲಿ ಏಕೀಕರಿಸಿದ ಶರಣನು ನಿರಾಕಾರವಪ್ಪು ಮಹಾಜ್ಞಾನ 
ಚಿತ್ತನು ಆಗಳಾಗಿ ಸಂಬಂಧಿಸಿದನೆಂಬುದೀಗ ಬಯಲ ಅಗಳ ತೆಗೆದು 
ಎಂಬ ಶಬ್ದಕ್ಕರ್ಥ. ಆ ಮಹಾಜ್ಞಾನ ಚಿತ್ತುನಿನ ಅವಿರಳ ಸಂಬಂಧವ 
ಮಾಡಿದ ಶರಣನು ಚೈತನ್ಯ ಸ್ವರೂಪವಾದ ಪ್ರಣಮವನೇ ತೆನೆಯಾಗಿ 
ಸಂಬಂಧಿಸಿದನೆಂಬುದೀಗ ವಾಯುವ ತೆನೆಯ ಮಾಡಿ ಎಂಬ ಶಬ 
ಕೃರ್ಥ. ಆ ಪ್ರಣಮ ಸಂಬಂಧವಾದಲ್ಲಿ ಜೀವಂಗೆ ಚೈತನ್ಯ ಸ್ವರೂಸ 
ವಾದ ಮಹಾಘನ ಲಿಂಗವೆಂಬರಸು ಶರಣನ ಶಿನಕ್ಷೇ ತ್ರವೆಂಬ ಶಿವಪು 
ರಕ್ಕೆ ಕರ್ತನಾಗಿಹನೆಂಬುದೀಗ ಅಸುರಾ ಜಸತ ಆ ಪಟ್ಟಣಕೆ 
ಒಡೆಯನಾಸಿ ಎಂಬ ಶಬ್ದಕ್ಕರ್ಥ- ಆ ಮಹಾಘನಲಿಂಗದಲ್ಲಿ ಜ್‌ 
ಭಾವವ ಘಓಸಿದ ಶರಣನು ಈಡಾಪಿಂಗಳ ಮಾರ್ಗ ದಲ್ಲಿ ಪ್ರಣಮ ಪಂಚಾ 
ಕರಿಯ ಸಂಬಂಧವ ಮಾಡಿಕೊಂಡು ಆ ಮಂತ್ರ ಸಂಸ್ಕಾರ ವಿಡಿದು 
ಪಶ್ಚಿಮದ್ವಾರವೆನಿಸುವ ಸುಷುಮ್ನೆಯಲ್ಲಿ ಶಿವಯೋಗ ಮಾರ್ಗದ ಬಳಿ 
ವಿಡಿದು ತೇವಲನಾದ ನಿಷ್ಕಲ 'ಸರಬ್ರಿಹ್ಕಡತ್ತಲೆಯ್ದುತ್ತಿರ್ದನೆಂಬುದೀಗ 


೭೯ 


ಸೋಮಸೂರ್ಯವೀಧಿಗಳಲ್ಲಿ ಸಶ್ಚಿಮ ಕೇರಿಯ ಹೊಕ್ಕು ಎಂಬ ಶಬ 
ಸ್ವಥ್ಸ್ಗ. ಆ ನಿರಾಕಾರವಾದ ಪರಬ್ರಹ್ಮದಲ್ಲಿ ಸಮರಸಭಾವಿಯಾಗಿರ್ಪ 
ಶರಣನು ಶ್ರೀಗುರು ಕಾರುಣ್ಯದಿಂ ಸಂಬಂಧವಾದ ಇಷ್ಟಲಿಂಗದಲ್ಲಿ ಸತ್ತಿ 
ಯಾಜ್ಞಾನನಿಡಿದಾಚರಿಸುತ್ತಿರ್ದನೆಂಬುದೀಗ ದಕ್ಷಿಣದಲ್ಲಿ ನಿಂದು ಎಂಬ 
ಶಬ್ದಕ್ಕರ್ಥ. ಆ ಶರಣನು ಇಷ್ಟಲಿಂಗದ ಸಂಬಂಧವಾಗಿರ್ಪ ಪರಮ 
ಚಿತ್ಕಲೆಯನು ತನ್ನ ಸುಜ್ಞಾನ ಮುಖಕ್ಕೆ ತಂದು ಅಂತರಂಗದಲ್ಲಿ 
ಪ್ರಾಣಲಿಂಗ ಸ್ವರೂಪಿನಿಂ ಸಾಹಿತೃವ ಮಾಡಿದನೆಂಬುದೀಗ ಪೂರ್ವ 
ದಲ್ಲಿ ಪರಮಸ್ಥಾನವ ಮಾಡಿ ಎಂಬ ಶಬ್ದಕ್ಕರ್ಥ. ಆ ಪ್ರಾಣಲಿಂಗ 
ದಲ್ಲಿ ಅವಿರಳ ಸಂಬಂಧಿಯಾದ ಶರಣನು ಕಾರಣಾಂಗದರುವಿನ ಮಧ್ಯ 
ದಸ್ಲಿ ಭಾವಲಿಂಗವ ಮೂರ್ತಿಗೊಳಿಸಿದನೆಂಬ,ದಿ;ಗ ಉತ್ತರದ ಮಧ್ಯ 
ದಲ್ಲಿ ಸಿಂಹಾಸನಂಗೈದು ಎಂಬ ಶಬ್ದುಕೃರ್ಥ. ಅಂತು ತ್ರಿನಿಧಾಂಗ 
ದಲ್ಲಿ ತ್ರಿವಿಧಲಿಂಗ ಘಟೆಸಿರ್ಪ ಶರಣನ ಸರ್ವೇಂದ್ರಿಯಗಳೆಲ್ಲಾ ಲಿಂಗೇಂದ್ರಿ 
ಯಸ್ವರೂಪನಾಗಿ ನಿಪ್ಪಕ್ತಿಯನೆಯ್ದಿದಲ್ಲಿ ಕರ್ಮೇಂದ್ರಿಯಗಳ ವ್ಯವಹಾರ 
ನಿಲ್ಲದೆ ಹೋಯಿತ್ತು. ಶರಣಂಗೆಂಬುದೀಗ ಸಕಲೇಂದ್ರಿಯ ನಾನಾ 


ವಿಷಯ ಪರಿವಾರದಲ್ಲಿ ಆರಿಗಳಿಗೆ ವಶವಲ್ಲದಿ ಸುಖಮಯವಾಗಿರ್ದ 
ಸದಾಶಿವಮೂರ್ತಿಲಿಂಗವು ನಿರಾಳವಾಯಿತ್ತು ಎಂಬ ಶಬ್ದಕ್ಟರ್ಥ. 

೬೮  ಊರಬಾಗಿಲ ಕಂಭದಲ್ಲಿ ಮೂರು ಮುಖದ ಕೋಡಗ 
ಬಂದವನಿವನೆಂದು ನೋಡುತ್ತ ಮತ್ತೊಂದತಿ ಮುಖದಿಂದ ಓಡಿಸುತ್ತ 
ಮತ್ತೊಂದು ಮುಖ ಹಿಂದೆ ಹೊಂದಿದವನ ನೆನೆವುತ್ತ ಇಂತೀ ಮೂರು 
ಚಂದ ಜಾಗ್ರದ ವ್ಯವಹಾರವು ಹಿಂದಣ ಅಧೋ ಮುಖಕ್ಕೆ ನಡುವಣ 
ಅಭಿಮುಖಕ್ಕೆ ಕಡೆಯಣ ಉರ್ಧ್ವ ಮುಖಕ್ಕೆ ಕುಂಡಲಿಯ ಹಾತೆದ್ದು 
ಕೊ:ಡಗವನೊಂದೇ ಬಾರಿ ನುಂಗಿತ್ತು. ಸದಾಶಿವಮೂರ್ತಿಲಿಂಗವನರಿತಲ್ಲಿ. 

ಬೀಕುಃ. ಪಂಚ ಭೌಕ್ತಿಕ ಗ್ರಾಮವೆಂಬುದೀಗ ಊರೆಂಬ ಶಬ್ದ 
ಕೃರ್ಥ. ಅಂತಸ್ಸ ದೇಹವಿಡಿದು ನಡೆನ ಸಂಸಾರಮಾರ್ಗ ಒಂದೀ: 
ಎಂಬುದೀಗ ಊರ ಬಾಗಿಲಲ್ಲಿ ಎಂಬ ಶಬ್ದಕ್ಕರ್ಥ. ಅ:ತನ್ಸ ಬಾಗಿ 
ಲಲಿ ದುರ್ಭಾವಸ್ತಂಭಸಿರುತ್ತಿಹುದೆಂಬುದೀಗ ಕಂಬದಲ್ಲಿಎಂಬಶಬ್ದಕ್ಕರ್ಥ. 
ಜಾಗ್ರತ್‌ ಸ್ವಪ್ನ ಸುಷುಪ್ತಿ ಆ ಮನಕ್ಕೆ ವುಖವಾಗಿಹವೆಂಬುದೀಗ ಮೂರು 
ಮುಖದ ಕೋಡಗವೆಂಬ ಶಬ್ದಕ್ಕರ್ಥ. ಆ ಮನಸ್ಸು ರಜೋಗುಣ ಸಂಬ:ಧ 
ವಾದ ಸ್ಥೂಲ ತನುವಿನ ವರ್ತನೆಯಲ್ಲಿಯ ನಿಶ್ಚನು ಸಂಸಾರ ವಿಷಯ ಸ:ಖ 


೮೦ 


ವನನುಭವಿಸಿ ಬರುತ್ತಿರ್ದನೆಂದು ಹಾಸ್ಯೋಸಮಾ ನನಮಾಡುತ್ತಿಹು 
ದೆಂಬುದೀಗ ಬಂದವನಿನನೆಂದು ನೋಡುತ್ತಾ ಎಂಬ ಶಬ್ದಕ್ಕರ್ಥ, 
ಮತ್ತೊಂದು ಮುಖನೆಂದೊಡೆ ಸ್ಪಪ್ತಾವಸ್ಥೆಯಲ್ಲಿಹ ಮನಸ್ಸು ಸೂಕ್ಷ್ಮ 
ತನುವಿನ ಇಂದ್ರಿಯಾದಿ ನಿಷಯ ಸುಖವನನುಭವಿಸುತ್ತಿರ್ದನೆಂದು ಆ 
ತೇಜಸ್ಸನೆ ಹಾಸ್ಯಕವ ಮಾಡುತ್ತಿಹ.ದೆಂಬುದೀಗ ಮತ್ತೊಂದು ಮುಖ 
ದಿಂದವನ ಓಡಿಸುತ್ತ ಎಂಬ ಶಬ್ದಕ್ಟರ್ಥ. ಮತ್ತೊಂದು ಎದೊಡಿ 
ಸುಷುಪ್ತಾವಸ್ಥೆಯಕಲ್ಲಿಯ ಮನಸ್ಸು ತಮೋಗುಣ ಸಂಬಂಧವಾದ ಕಾರಣ 
ತನುವಿನ ವ:ರೆಯಳ್ಲಿಯ ಪ್ರಜ್ಞಾನ ಹಾಸ್ಕೋಪಮಾನನ ಮಾಡಿತ್ತೆಂಬು 
ದೀಗ ಮತ್ತೊಂದು ಮುಖ ಹಿಂದೆ ಹೊಂದಿದವನ ನೆನವುತ್ತ ಎಂಬ ಶಬ್ದ 
ಕ್ಪರ್ಥ. ಇಂತನ್ಸ ತ್ರಿನಿಧಾನಸ್ಥೆಯೊಳಗೆ ಜೀವತ್ರಯಂಗಳು ಸಿಲ್ಫಿದವೆಂಟು 
ದೀಗ ಇಂತೀ ಮೂರು ಚಂದ ಜಾಗ್ರತ್‌ ವ್ಯವಹಾರವು ಹಿಂದಣ ಅಧೋ 
`ಮುಖವೆಂಬ `ಶಬ್ದಕ್ಕರ್ಥ. ಸೂಕ್ಷ ತನುವಿನ ಇಂದ್ರಿಯಂಗಳ ಸುಖ 
ಕೈಂಬುದೀಗ ನಡುವಣ ಅಭಿಮುಖಕ್ಕೆ ಎಂಬ ಶಬ್ದಕ್ಕರ್ಥ. ತಮೋ 
ಗುಣ ಸಂಬಂಧವಾದ ಕಾರಣ ತನುವಿನ ಮರವೆಯ ಸುಖವೆಂಬುದೀಗ 
`ಕಡೆಯಣ ಊರ್ಧ್ವಮುಖಕ್ಕೆ ಎಂಬ ಶಬ್ದಕ್ಕರ್ಥ. ಇಂತಪ್ಪ ತ್ರಿನಿಧಾ 
ವಸ್ಥೆಯಲ್ಲಿರ್ದ ಮನಸ್ಸು ಅಧೋಕುಂಡಲಿಯಳಿದು ಊರ್ಧ್ವ ಕುಂಡ 
ಲಿಯ ಸ್ವರೂಪವನೆಯ್ದಿ ಅದೇ ಸತ್ರ್ರಾಣಜ್ಞಾನವಾಗಿ ಪ್ರಭಾನಿಸಿ ಆ ಮನ 
ವನವಗ್ರಹಿಸಿಕ್ತೆಂಬುದೀಗ 'ಕುಂಡಲಿಯ ಹಾಪೆದ್ದು ಕೋತಗವನೊಂದೇ 
ಬಾರಿ ನುಂಗಿತ್ತು ಸದಾಶಿನಮೂರ್ತಿಲಿಂಗವನರಿತಲ್ಲ ಎಂಬ ಶಬ್ದಕೃರ್ಥ. 


ಕಗ್ಗ | 


ಸಾ 








ಸಂಪುಟ ೧ ೧೨ 3] ಅಗಷ್ಟ ೧೯೩೮. ([ಸಂಚಿಕೆ೧೧ 











ವಿಷಯಾನುಕ್ರಮಣಿಕೆ. | 
| 


ಹಾ ಬ್ಲಾ 


ವಿಷಯಗಳು. ಲೇಖಕರು. ಪುಟ 


೧ ಸರೀಶ್ವರನ. ಆದಯ: ನರಗಳ ಶ್ರೀ ಸ.ಹೂ.ಶಿವಮೂ ೧ರ್ಹ | 
ತ೯ಗಳತ ಬನಾರಸಸಿಟ, “ಕ 


ತ ಶತಕತ್ರಯವು/' ಶ್ರೀ ಮಂರಿಗೆಗ್ರ ಸಿದ್ದಪ್ಪ ೫೭೩ 
ಗುಡ್ಡದ ವಿಜಾಪುಗ. 


೩ ಓವಚನ 6ಗನೇ” ಈಶ್ವರ ಸಣಕಲ್ಲ ೫೮೫ | 
೪ ನಿಡುಮಾನಿಂಡಿಮರದ ಇತಿಹಾಸ ಯೀ ಎಂ. ಜಿ. ನಂಜು೦ ೫೮೬ 
ಜಾರಾಧ್ಯ ಸಿದ್ಧಗಂಗಾ, 

೫ ಮಹಾದೇವಿಯಕ್ಕನ ಉಜ್ವಲ ಶೀ ಎಸ್‌. ನ್ಹಿ. ಹಂಚಿ ೫೯೭ 





ವಾದ ಜೀವನ, ಬಿ. ಹಲಸಿ, 
೬ ಈ ಸಂಚಿಕೆಯಲ್ಲಿಯ ಲೇಖಗಳ್ಳೊ/'' ಸಂಪಾದಕ ೬೧೩ 
& ಆರುವನಿನಮಾರಿಕಂದೆಗಳ ೪೧ 


ವಚನಗಳು. 


————————— 





Ee 


ಇದನ್ನು ವಿಜಾಪುರದಲ್ಲಿ ಇದರ ಸಂಪಾದಕರಾದೆ ರಾ; ಸಾ| ಫ.ಗು 
ಹಳಕಟ್ಟಿ ಇವರು. ತಮ್ಮ «ಹಿತಚಿಂತಕ ಸ್ರಿಂಟಿಂಗ ಪ್ರಸ್ಸಿ” 
ನಲ್ಲಿ ಮುದ್ರಿಸಿದರು. ಮತ್ತು ಅವರು ವಿಜಾಪುರದಲ್ಲಿ 'ತಮ್ಮ 


೧೬೨೦ (ಅ) ಮನೆಯಲ್ಲಿ ಪ್ರಸಿದ್ಧಿಸಿದರು. 


SRST 7. ಗಾಜರಾನಿ ತು ಎವ ಲಾವಾಪಾಣ EES 


ಣಾ ಯ ಸ ಯಾ 


pe 


ಶಿವಾನುಭವ. 


ವರ್ಷ ೧೨] ಅಗಷ್ಟ ೧೯೩೮ [ಸಂಚಿಕೆ ೧೧ 











(ಲೇಖಕರುಃ-- ಶ್ರೀಸ. ಹಾ. ಶಿನಮೂರ್ತಿಗಳು ಶಿನಯೋಗಮಂದಿರೆ 
ಮುಕ್ಕಾಂ-- ಬನಾರಸ್‌ ಸಿಟಿ.) 


= #0 F te 


ಕರ್ನಾಟಕ ಸಾಹಿತ್ಯಪ್ರಸಂಚದಲ್ಲಿ "ರಗಳೆ' ಎಂಬ ಪದವು ಕೆನಿದಾಗಿ 
ತೆಂದರೆ ಕವಿಕಳಾವಿಶಾರದರರಸನಾದ ಹರೀಶ್ವರನ ನೆನಹಾಗದಿರುವನ 
ರಪರೂಪ. ಇವನ ರಗಳೆಗಳಿಗೆ "ರಘಟಾಕಾವ್ಯ? ಗಳೆನ್ನುವ ವಾಡಿಕೆಯೂ 
ಉಂಟು. ಈ ಕಾವ್ಯಗಳಿಂದ ಅವನು ಸಾಹಿತ್ಯ ಮತ್ತು ಧಾರ್ಮಿಕ 
ಪ್ರನ ಪಂಚವೆರಡ£ಲ್ಲಿಯೂ ದೊಡ್ಡ ಭನ ಂಟುಮಾಡಿ, ಶುಷ್ಕ 
ಸಂಪ್ರದಾಯಗಳನ್ನು ಕಡಿದು, ಕನಿಗಿರುವ ಸ್ವಾತಂತ್ರ್ಯವನ್ನು ಹಡಿದು, 
ಸ್ವಲೀಲೆಯಿಂದ ಹಾಡಿ ಮತೋದ್ಧಾರಕನಾದ ಮಹಾಯೋಗಿಯೂ, 
ಕ್ರಾಂತಿಕಾರಕನಾದ ಮಹಾಕನಿಯೂ ಆದನು. "ರಘಟಾಕಾವ್ಯರಮಣಿ' 
ಚಃ ಇಂತಹ ಮಹಾಶಕ್ತಿಯುಳ್ಳ ಆಚಾರ್ಯನ ಮಾನಸಕುಮಾರಿ 
ಮತ್ತು ರಸಿಕವಿಹಾರಿ. ಈ ರಮಣಿಯು ತನ್ನ ನೈಸರ್ಗಿಕವಾದ 
ಚೆಲುವು ಒಲನುಗಳಿಂದ, ಮಾತು-ಗೀತೆಗಳಿಂದ್ಯ ಮಣಿತ-ಕುಣಿತಗಳಿಂದ, 
ಬಿಂಕ-ಬಿನದಗಳಿಂದ, ಸಾಹಿತ್ಯಲಂಸಟಿನಾದ ಪ್ರತಿಯೋರ್ವನನ್ನೂ ಮೋಹ 
ಗೊಳಿಸುತ್ತಾಳೆ, ಮನವ ಸೆಳೆಯುತ್ತಾಳೆ, ಸೊಗವನೀಯುತ್ತಾಳೆ. ಹರೀ 
ಶ್ವರನು ಇದನ್ನು ತನ್ನ ಜೀನಿತಕಾಲದಲ್ಲಿಯೇ ನೋಡಿಯೋ ಏನೋ 
ಕ ಮುಗ್ಧೆ ಯ ಕಡುನೇಹದಂತೆ” ಯೂ ತನ್ನ ಕಾನ್ಯಗಳಿವೆ ಎಂದು 
ಭಾವಿಸಿಕೊಂಡೇ ಇದ್ದನು. ಈತನ ಉದ್ದಾಮವೃತ್ತಿಯನ್ನೊಳಗೊಂಡ 
“ಗಿರಿಜಾ ಕಲ್ಯಾಣ” ವೆಂಬ ಚಂಪೂ ಕಾವ್ಯವು ಪ್ರೌಢಸ್ನಿಗ್ಳೆ-ಬಲು-ವಿದಕ್ಗೆ 


೫೬೦ ಶಿವಾನುಭವ, 


ಯೆಂತೆನ್ನಬಹುದು. ಅಂತೆಯೇ ಅಲ್ಲಿ ಹೋಗುವವನಿಗೆ ಧೈರ್ಯ-ಶಕ್ತಿ 
ಗಳು ಮಿಗಿಲಾಗಿರಬೇಕು. ಆದರೀ ರಘಟಾಕಾವ್ಯರಮಣಿಯಲ್ಲಿ ಅಂತಿಲ್ಲ. 
ಈಕೆ ಇನ್ನೂ ಅದು ತಾನೆ ನೇಹಮುದ್ರಿಕೆಯೊಡೆದು ರಸವೊಸರ್ವ 
ಕಾರುಣ್ಯಮಯಕಟಾಕ್ಷದ ಕಿರುನಗೆಯೊಳೇನುವರಿಯದ ತರಳೆ. ಮಿಕ್ಕ 
ಲೀಲೆಯ ಸರಳೆ. ಸಲುಗೆ ನುಡಿಗಳಿಗೆಡೆಯು ಬೇಕಾದ ಬಗೆಯೊಳಿದೆ 
ಇಲ್ಲಿ. ಇದು ಕಾರಣನೀ ರಘಟಾಕಾವ್ಯಗಳಿಗೆ ಕರ್ಣಾಟಕ ಸಾಹಿತ್ಯದಲ್ಲಿ 
ಅನನ್ಯಸ್ಥಾನವಿದೆ, ಮಾನವಿದೆ. ರಸಿಕ ಚಕ್ರವರ್ತಿಯಾದ ಹರೀಶ್ವರನು 
ಬರಿಯ “ಗಿರಿಜಾ ಕಲ್ಯಾಣ” ದ ಕರ್ತೃವಾಗಿದ್ದರೆ ಇನಿತು ಘನತೆಯವ 
ನಿಗೆ ಇರುತಿತ್ತೋ ಇಲ್ಲವೋ ಹೇಳ್ತುದೂ ತಿಂಣ. ಅಂತೂ ಅವನು 
ಕನ್ನಡದೇನಿಯ ಹೆಮ್ಮೆಹೆಚ್ಚಳಕ್ಕೆ-ವ್ರತಿಯಾಗಿದ್ದು, ತನ್ನ ಸಂಪೂರ್ಣ 
ಜೀನನವನ್ನೇ ಮಾರುಗೊಟ್ಟ ಸೂಕಿಗೊಟ್ಟ ಖುಹಿವೀರ, ಕವಿಸಾರ, 
ಪಂಪಾನಿರೂಪಾಕ್ಷ ಸಾಕ್ಸಾತ್ಕುಮಾರ. ಇಂತಹ ಸಾರಚರಿತನನ್ನು ಹೆತ್ತ 
ಪೂಜ್ಯ ಕರ್ಣಾಟಕಾಂಬೆಯ ಕೀರ್ತಿಯೂ ಅಪಾರ. 


ಕನ್ನಡಿಗರ ಅಜ್ಞಾನ ಆಲಸ್ಯಗಳಿಂದ ಇದುವರೆಗೆ ಮೂಲೆಗುಂಪಾ 
ಗಿದ್ದ, ಈ "ಕರ್ಣಾಟಕ ಲಕ್ಷಣದೀಕ್ಸಾಚಾರೃನ' ರಘಟಾಪ್ರಬಂಧಗಳ 
ನೈಲ್ಲಾ ಪ್ರಕಟಿಸಲಿಕ್ಕೆ ಪರಿಶ್ರಮಿಸುತ್ತಿರುವ ಘನವಂತರಾದ ಶ್ರೀಮಾನ್‌ 
ರಾ॥ ಸಾ| ಪಿ. ಜಿ. ಹಳಕಟ್ಟಿಯವರಿಗೆ ಕನ್ನಡಕುಲವೆಂದಿಗೂ ಚಿರಖು 
ಣಿಯು. ಅವರು ಈಗಾಗಲೇ ಮೂವತ್ತೆಂಡು ಪ್ರಬಂಧಗಳನ್ನು “ಹರಿ 
ಹರನ ರಗಳೆಗಳು” ಎಂಬ ಅಂಕಿತದಿಂದ ಆರು ಭಾಗಗಳನ್ನು ಮಾಡಿ 
ಪ್ರಕಟಸಿದ್ದಾರೆ. ಇವುಗಳೊಳಗೆ "ಅದಯ್ಯನ ರಗಳೆ' ಎಂಬುದು ಮೂರನೇ 
ಭಾಗದಲ್ಲಿದೆ. ಇದೇ ಕಾವ್ಯವನ್ನೇ ಈ ಲೇಖನದ ವಿಷಯಮಾಡಿ ಇನ್ನು 
ಮುಂದುವರಿಯುಕ್ತೇನೆ. 


ಆದಯ್ಯ. 
ಈತನು ಧರ್ಮವೀರನಾದ ಇತಿಹಾಸಪುರುಷ, ಮಹಾಶಿನಭಕಾ 
ಗ್ರಣಿ, ಪೌರುಷದ ಕಣಿ. ವೀರಶೈವದ ಇತಿಹಾಸವನ್ನು ಹನ್ನೋಡಿ 
ದಾಗ ಹದಿನೈದನೇ ಶತಮಾನದ ವರೆಗೂ ಒಮ್ಮೆ ಶಾಂತಿ, ಒಮ್ಮೆ ಕ್ರಾಂತಿ, 
ಹೀಗೆ ಒಂದರಿಂದೊಂದು ವಿದ್ದುಕಾಣಿಸುತ್ತಿದೆ. ವಿಶೇಷವಾಗಿ ಶಾಂತಿ 
ಗಿಂತ ಕ್ರಾಂತಿಯೇ ಮೊದಮೊದಲು ವೆಗ್ಗಳವಾಗಿ ತೋರುತ್ತಿದೆ. ಮತ 
ಮತಗಳ ಹೋರಾಟ ಹೋರಾಟಗಳು ಕರ್ಣಾಟಿಕದಲಿಯೂ ಇದು 


ಹರೀಶ್ವರನ- «ಆದಯ್ಯನ ರಗಳೆ. ೫೬೧ 


ವರೆಗೂ ಸಾಗುತ್ತಬಂದಿನೆ. ಅದರಲ್ಲಿಯೂ ಜೈನ-ವೀರಕೈನರಿಗೆ ಬಹಳ 
ವಾಗಿ ನಡೆದಂತೆ ಇದೆ. ಅಂದು ತಮ್ಮ ತಮ್ಮ ದೇವತಾ ಮತ್ತು 
ಸಮಯ (ಮತ) ಇವುಗಳ ಅಭಿಮಾನವನ್ನು ದೋಹನವೆಂದೆಣಿಸಿದಂತೆ 
ಕಾಣುವದಿಲ್ಲ. ಏಕೆಂದರೆ ಪುಲಿಗೆರೆಯ (ಈಗ ಲಕ್ಷ್ಮೇಶ್ವರ) ಸುರಹೊ 
ನ್ನೆಯ ಜೈನ ಬಸದಿಗಳನ್ನು ನುಗ್ಗುಮಾಡಿ ಶಿವನನ್ನು ಸ್ಥಾನಿಸುವದಕ್ಕೆ 
ವ್ರತಿಯಾಗಿ ಹೊರಟಿ ಆದಯ್ಯನನ್ನು ಕುರಿತು ಖುಹಿನೇಷಧಾರಿಯಾದ 
ಶಿವನು-- 
ನಿನ್ನ ಹಣೆಯೊಳು ಭಸಿತ, ನಿನ್ನ ಬಾಯೊಳು ಮಂತ್ರ 1 
ನಿನ್ನ ತೊಡಿಗೆಯೊಳು ರುದ್ರಾಕ್ಷಿಗಳಿರಲೈ, ನಿನ । 
ಗಿನ್ನೇಕೆ ಪರರ ದೈವವನಳಿದು ಶಿವನನಿಲಿಸುವೆನೆಂಬಕೃತ್ಯ?...! 
ಎಂದು ಪ್ರಶ್ನಿಸಿದಾಗ ಅದಕ್ಕುತ್ತರವಾಗಿ-- 
ಎನ್ನ ದೇಹಾಭಿಮಾನಕ್ಕೆಂದು ಮಾಡೆ, ಬಳಿ । 
ಕೆನ್ನಿಂದ ನರಕೆಗಳು ಬೇರಿಲ್ಲ. “ಧರಣಿಯೊಳ | 
ಗೆನ್ನ್ನ ಸಮಯಾಭಿಮಾನ ನಿಮಿತ್ತ ಮಾಡಿದೊಡೆ 
ದೋಷವೇನಿಲ್ಲ” ॥ 
ಎಂದು ಆದಯ್ಯನ ಮೊಗದಿಂದ ರಾಘವಾಂಕನಂಡಿತನು ನುಡಿ 
ಸಿದ್ದಾನೆ. ಅಂತೂ ಸಮಯಾ (ಮತಾ) ಭಿಮಾನನಾಗ ಎಲ್ಲ ಮತೀಯ 
ರಲ್ಲಿಯೂ. ಬೇರೂರಿ ನೆಲಿಸಿತ್ತು. ಇದರಲ್ಲಿ ಆದಯ್ಯನೂ ಪ್ರಮುಖ 
ಭಾಗ ವಹಿಸಿದ್ದಾನೆ. ಕಷ್ಟಸಹಿಸಿದ್ದಾನೆ, ಗ.ರಿಯಮುಟ್ಟಿದ್ದಾನೆ. ರಾಘ 
ಎಾಂಕ ಪಂಡಿತನೂ ಆತನ ಗುರುವೂ ಉಪುರಿದಂತೆ ಈತನು ತನ್ನ 
ಮೇಲೇ ಕರುಣೆಯಿಲ್ಲದ, ಹಿಮ್ಮೆಟ್ಟದ ಕಲಿಛಲಿಯ. ಇಂತಹ ಆದ 
ಯ್ಯನ ಚರಿತ್ರೆಯನ್ನು ಮಾನ್ಯ-ಗುರು-ಶಿಷ್ಯರೂ ಮಹಾಕನಿಗಳೂ ಆದ 
ಹರಿಹರ, ರಾಘವಾಂಕ ಸಂಡಿತರೀರ್ವರೂ ಶ್ರದ್ಧೆಯಿಂದಲೂ: ಭಕ್ತಿ 
ಯಿಂದಲೂ ನಿರ್ವಹಿಸಿ ಚಿತ್ರಿಸಿದ್ದಾರೆ. ಈ ಚಂತ್ರೆಯನ್ನು ಹರಿಶ್ಚರನ 
ತರುವಾಯ ರಾಘವಾಂಕನು ಬರೆದಂತೆ ನಮಗೆ ತೋರುತ್ತದೆ. ಅವ 
ರೀರ್ವರಲ್ಲಿ ಸ್ಥೂಲಚಂತ್ರೆ ಬಹುಮಟ್ಟಿಗೆ ಒಂದೆಯಾಗಿದ್ದರೂ ಕೆಲವೆಡೆ 
ಯಲ್ಲಿ ರಾಘವಾಂಕನು ಮನೋಹರವಾದ ಮಾರ್ಪಾಡುಗಳನ್ನು ಮಾಡಿ 
ದ್ದಾನೆ. ವಿಸ್ತಾರವಾಗಿಯೂ ಹಾಡಿದ್ದಾನೆ ಹರಿಹರನ ಆದಯ್ಯನಲ್ಲಿ 


೫೬೨ ಶಿನಾನುಭನ. 


ವೀರತ್ವನಿದ್ದರೂ ಶಿವಭಕ್ತಿಯ ಕೆಚ್ಚೇ ಹೆಚ್ಚು, ರಾಘವಾಂಕನ ಆದಯ್ಯ 
ನಲ್ಲಿ ಎರಡೂ ಹೆಚ್ಚು. ಮತಾಭಿಮಾನದ ಹುಚ್ಚುಮಾತ್ರ ಈರ್ವರ 
ಲ್ಲಿಯೂ ಒಂದೇ. ಇದರಿಂದ ಈಗಿನ ಜೈನ ಒಂಧುಗಳು ಅವರಲ್ಲಿ 
ಮುನಿಸು ತಾಳುವುದು ಒಳಿತಲ್ಲ. ಏಕೆಂದರೆ ಇದು ಇನ್ಸತ್ತನೆಯ ಶತ 
ಮಾನ. ಅದು ಹನ್ನೆರಡನೆಯ ಶತಮಾನ. ಆಗಿನ ಕಾಲದ ಪರಿ 
ಸ್ಥಿತಿ ಹಾಗೇ ಇತ್ತು. ಕಾಲಧರ್ಮದಂತಿ ಮಾನವನ ಪ್ರವೃತ್ತಿ. ಅದೇ 
ಹರಿಹರ ರಾಘವರು ಸಮತಾನಾದದ ಈಗಣ ಕಾಲದಲ್ಲಿದ್ದರ ಕರ್ಣಾಟಕ 
ಮಾತೆಯ ಸೌಭಾಗ್ಯಕ್ಕೆ ಎಣೆಯೇ ಇರುತ್ತಿರಲಿಲ್ಲ. 
ಆದಯ್ಯನ ರಗಳೆ, 


ಈ ರಘಟಾ ಕಾವ್ಯವು ಧರ್ಮವೀರರ ಸಮಯವಾಗಿ ಮೂರು ಸ್ವಲ 
ಗಳುಳೆ ದ್ಹಾಗಿದೆ. ಕವಿಯು ಆದಯ್ಯನ ಚರಿತ್ರೆಗೆ ಒಪ್ಪುವಂತೆ ಸಂದ 


ರ್ಭವನ್ನು ತರಲೋಸುಗ ಆರಂಭದಲ್ಲಿ ಶಿವಸಭೆಯನ್ನು ಏರ್ಸಡಿಸಿದ್ದಾನೆ. 
ಅಲ್ಲಿ ಸುರಕನ್ನೆಯೋರ್ವಳು ಬರಲು ಅನಾದಿ ಗಣೇಶ್ವರನೆಂಬುವನು ಅವ 
ಳಲ್ಲಿ ಮೋಹಿತನಾದನು, ಮುಗ್ಧನಾದನು. ಇದನ್ನು ಕಂಡು ಶಿವನು 


ನಸುನಕ್ಕು " ನೀವಿಬ್ಬರೂ ಭೂಲೋಕದಲ್ಲಿ ಹುಟ್ಟಿ ಕಾಮಸುಖದಿಂದಿರ್ದು 


ಈ. 


ಮತ್ತೆ ಬರ್ಪುದು? ಎಂದಾಜ್ಞಾನಿಕಲು ಎ. ದೇವಾ! ಕಾಮವ್ಯಾಮೋ 
ಹಾದಿಗಳುಳ್ಳ ಧರೆಯೊಳು ಎಂತಿರ್ಸೆಂ. ಇನ್ನೇನಪ್ಪೆಂ.. ಕಂತುಹರಾ! 


ಬಳಿಕೆಂದಾಂ ಬರ್ಪೆಂ. -- ಎಂದಾ ಅನಾದಿ ಗಣೇಶ್ವರನ ಬಿನ್ನಸಕ್ಕೆ, 
ಸ್ಮಿತವದನನಾದ ಈಶನು - ನೀನಂಜಲೆ:ಕೆ? ಆನೇ ರಕ್ಷಿಸಿ 
ನಡೆಯಿಸುವೆಂ ಕಾರಣವುಂಟದಕೊಳು 
ಕಡುಪೆರ್ಚಿರ್ದಾ ಸವಣರ್‌ ಜಗದೊಳು । 
ಅವರಂ ಶಿಕ್ಷಿಸಿ ಧರೆಯೊಳು ಮೆಕೆವುತ, 
ಅವನಿಗೆ ಕೌತುಕರಸಮಂ ಕರೆವುತ, 
ಬಳಿಕೆಮ್ಮ ಲ್ಲಿಗೆ ಸುಖದಿಂ ಬರ್ಪುದು । 
ಎಂದು ಅವನ ಜೀವನದ ಧ್ಯೇಯವನ್ನು ಮೂಲ ಸೂತ್ರರೂಹಿನಲ್ಲಿ 
ಅರುಹಿದ್ದಾನೆ. ಆದಯ್ಯನ ಅವತಾರವು "ಕಡು ಪೆರ್ಜಿರ್ದಾ ಜೈನರ 
ಅಳಿನಿಗಾಗಿ” ಯೇ ಆಗಿದೆ. ಹಾಗಾದಕಿ- ಕವಿಯು, ಸುರಕನೆ 
ಯನ್ನು ನೋಹಿಸಿದನೆಂದು ಹೇಳುವ ಗುಟ್ಟೀನು? ಎಂದಕಿ- ಶಿನೆ 
ಭಕ್ತಿ ಮಿಶ್ರವಾದ ದಾಂಸತ್ಯಸುಖವೇ ಸರ್ವಶ್ರೇಷ್ಠವೆಂದೂ, ಸಜ್ಜನೇಷ 
ಜ 
ವೆಂದೂ ತೋರಿಸಲು, ಮತ್ತು ಮುಂಜಿ ಆದಯ್ಯನೂ ಸದ್ಮಾನತಿ 


ಹರೀಶ್ವರನ-- ಅದಯ್ಯೆನ ರಗಳೆ.» ೫೬೩ 


ಯನ್ನು ವರಿಸುವನಾದ್ದರಿಂದ, ಅವನ ನಿಜ ಚರಿಕ್ರಿಯ.ನ್ನನಲಂಬಿಸಿ 
ಕೊಂಡೇ - 
Ro ಫೂ ನಿಳಾಶಂ. 
ಬಗೆ ಜಸ ಸುರಕನ್ನೆಯದೋರ್ವಳು 
ಸೊಗಯಿಸ ರೂಪಿಂಡೊಪ್ಪುವಳೋರ್ವಳು | 
ಬರೆ, ಕಂಡಾ ಗಣನಾಥಂ ಸೋಲ್ತಿಕೆ, 
ಸುರ ಕಾಮಿನಿಯ.ಂ ಮೋಹದೊಳೆಳ೪ಸಿರೆ | 
ಹರನನರೀರ್ವರನೀಕ್ಷಿಸಿ « ನಗುತ 
ಕರೆದಿಂತೆಂದಂ * ಕೃಪೆಯೊಳ್ಳಿಗುತಂ' 
ನೀವಿರ್ಬರ ಮಾ ಧರೆಯೊಳುಜನಿಸಿ 
ಕಾವನನೇಳಿನ ಸುಖಮಂ ಧರಿಸಿ । ಬರ್ನುದು. 
ಇಂತು ಹಿನ್ನೆಲೆಯಾಗಿ ಬಂಣಿಸಿಕೊಂಡಿದ್ದಾನೆ. ಇದರಿಂದ ಪದಾ 
ವತಿಯ ಮುಂದಿನ ಜನನವೂ, ಇವರೀರ್ವರ ವಿವಾಹವೂ ಸೂಚಿತ 
ವಾಗಿ, ಮುನ್ನೆಲೆಯಾಗಿರುವ ಅವರೀರ್ವರ ಶೃಂಗಾರರಸಕ್ಕೂ, ಮತ್ತು 
ಆದಯ್ಯನ ಧರ್ಮ ವೀರ ರಕಕ್ಕ್ರೂ ಹೇತುವಾಗಿ ಕಾವ್ಯದ ಕಳೆಯೇ 
ರಿದೆ. ಹರಿಶ್ವರನಲ್ಲಿರುವ ಈ ರಸ ಪೋಷಕ ಶಕ್ತಿಯೇ ಅವನ ಕಾವ್ಯ 
ಗಳನ್ನು -- ಅಮರತ್ವಕೊಯ್ದು 4 ಕಾವ್ಯಂ ಕಲ್ಬಾಂತಸ್ಥಾಯಿಯೆನಿನ 
ನುಡಿಸತ್ಯಂ, ಕವೀಶಾಧಿಸತ್ಯಂ ” ಎಂದು ಹಾಡಿಸಿದೆ. ಕಾವ್ಯರಸನೋ 
ಸಕನಾದೀ ಮೇಲಿನ ಪದ್ಯಗಳಲ್ಲಿ ಶಾಷಪೋಕ್ತಿಯಾದೀತೆಂಬ ಭಯದಿಂ 
ದಲೇ ಕವಿಯೂ ಪ್ರೀತಿನ ನುತ್ತು ಅನಾದಿ ಗಣೇಶ್ವರನ ಸಂಭಾಷಣೆ 
ಯನ್ನು ಈರ್ವರ ಕೋನತಾಸಗಳಿಗಿಂಬಿಲ್ಲದಂತೆ ಕೃಸೆಯೊಡಗೊಂಡ 
ಮಂದಹಾಸದಿಂದ ಮುಂದುವರಿಸಿದ್ದಾನೆ. 


§ ಆದಯ್ಯನು ಉತ್ತರ ದೇಶದೊಳಗಣ ಗ್ರಾಮದ ಘನವಂತರೂ 
ಧನನಂತರೂ ಆದ ಶಿವಭಕ್ತರಲ್ಲಿ ಹುಟ್ಟಿ ಬಾಲ್ಯವನ್ನು ಕಳೆಯಲು 


§ ಟೇಪು 8- ಜನ್ಮ ಸ್ಥಳವು ಉತ್ತರದಲ್ಲಿರುವ ಸೌರಾಸ್ತ್ರ (ಗುಜರಾಥ) 
ದೇಶದೊಳಗಣ ದ್ವಾರಕೂನಗರನೆಂ ತಲೂ, ಮಾತಾಪಿತೃಗಳ ಸಾತ ಪುಣ್ಯವತಿ 
ಘೋರದತ್ತ ಲೂ ಶ್ರೀಮದ್ರಾಘನಾಂಕನ ಸೋಮನಾಥ ಚರಿತ್ರೆಯಿಂದ 
ತಿಳಿಯುತ್ತದೆ. ರಾಘವಾಂಕನಿಗೆ ಗುರುತಿದ್ದುದು ಹರೀಶ್ವರನಿಗೂ ಗುರುತಿಬ್ಲದಿ 
ಕಲು ಸಾಧ್ಯವಿಲ್ಲ. 


೫೬೪ ಶಿವಾನುಭವ 


« ಇರೆ ಯವ್ವನವಾದಯ್ಯಂಗಾಗಲು | ಹರಭಕ್ತಿಯು ತನ್ನೊಳು ಪುಟ 
ನೇರಲು? ಇಲ್ಲಿ ಕವಿಯು ಯವ್ವನ ಗುಣನಾದ ಇಂದ್ರಿಯ-ನಿಕಾರ, 
ಸುಂದರ ವೇಷಾಕಾರ ಮೊದಲಾದವುಗಳನ್ನು ತೋರಿಸದೆ, ಆತನ ಶಿವ 
ಭಕ್ತ್ಯುದಯವನ್ನೂ ಮತ್ತು ಆ ಶಿವಭಕ್ತಿಮಯ ಜೀವನಕೊಪ್ಪುವಂತೆ, 
ನೊಸಲೊಳು ಭಸಿತಮನೊಸ್ಸದೊಳಿಡುತ ಎಸೆಯುವ ರುದ್ರಾಕ್ಷಿಗಳನು 
ತೊಡುತ-- «ಶಿವನಂ ನೆನೆನುತೆ ಸುಖಮುಂತಳೆವುತೆ। ಭವನಂ ಪಾಡುತೆ 
ಭಾವಮನೆಣಿಸುತೆ ॥” ಇದ್ದನೆಂದು ಮುಗಿಸಿದ್ದಾನೆ. ಮುಂದೆ ತಂದೆಯು 
ಆತನನ್ನು ಸಂಪೂರ್ಣ ವೃವಹಾರಜ್ಞನನ್ನಾಗಿ ಮಾಡಿ ನೋಡಿ ಮೆಚ್ಚಿ 
ವ್ಯಾಪಾರಕ್ಕಾಗಿ ಅಂದಿನ ಪ್ರಸಿದ್ಧ ಪಟ್ಟಣಗಳಾದ ಪುಲಿಗೆರೆ (ಲಕ್ಷ್ಮೇ 
ಶ್ವರ) ಅಣಿಗೆರೆ, (ಅಂಣಿಗೇರಿ) ಗಳತ್ತ ಹೋಗೆಂದು ಕಳಿಸುವಾಗ 

ಲೋಭದೊಳಿಸ್ಬುದು ಸದ್ವ್ಯ )ಯವಾಗದು 

ಲಾಭವನರಿವುದ ಮರೆದಿರಲಾಗದು । 


ಎಂದು ಹಿತೋಕ್ತಿಯನ್ನು ಉಸದೇಶಿಸಿದರೆ, ಅದಕ್ಕುತ್ತರವಾಗಿ ಸುತನೂ 


ಮೊದಲೀಶನ ಸದ್ಭಕ್ತಿಯ ಲೋಭಂ 
ತದನಂತರನಿನ್ನಂಟೇ ಲಾಭಂ!। 


ಎಂದು ಬೀಳ್ಕೊಂಡು ಪುಲಿಗೆಕಿಗೆ ಹೊರಟನು. ಇತ್ತ ಪುಲಿಗೆರೆ 
ಯಲ್ಲಿ ಅರುಹಂತನ (ಜಿನ ಮೂರ್ತಿಯ) ಪೂಜಾರಿಯಾದ 


ಪಾರಿಷ 
ಪಂಡಿತನೆಂಬುವನಿದ್ದನು. ಆ ಸುರಕನ್ನೆಯೂ-- 


ಹರುಷದಿಯವನಾ ಲಲನೆಯ ಬಸಿಕೊಳು 
ಅರುಹಂತನ ಪಾಪದ ಕಗ್ಗೆಸರೊಳು | 
ಪಂಕಜದಂತಿರೆ ಪುಟ್ಟಿದಳೊಲನಿಂ 
ಪಂಕವನೆಂದುಂ ಪೊರ್ದದೆ ನಲವಿಂ | 


ಎಂದು ರೂಪಕೋಪಮಾನಾಲಂಕಾರಗಳಿಂದ 

ಅತಿ ರಸವತ್ತಾಗಿ ಜೈನ ವ.ತವನ್ನು ವಿಡಂಬಿಸಿ ಅದ 
“ಶ್ರೀ ಪಂಪಾ ನಿರೂಪಾಕ್ಷ ಸಾಕ್ಸುತ್ಸುಪುತ್ರ? ನೇ ಸ್ವಯಂ ಗದುಗೆ 
ಯೇರಿ, ಫೆಕೆದ ಸಭೆಯಲಿ ಪೌಢ ವ A 
ಸಟ ವ ತನ್ನ ಪ್ರೌಢ ವಾಣಿಯಿಂದ ವಿಸ್ತರಿಸುತ್ತ 
ಪಡೀಶಿಸಿದರ ನೆರೆದಿದ್ದ ತನ್ನ ಶ್ರೋತ್ಸ 


ಸಾಹಿತ್ಯರೂನದಲ್ಲಿ 
ನ್ನು ಆಚಾರ್ಯನಾದ 


ಸಮುದಾಯವು 


ಹರೀಶ್ವರನ-- «ಆದಯ್ಯನ ರಗಳೆ. ೫೬೫ 


ಮರುದಿನವೂ ಬಾರದಿದ್ದೀತೇ? ಆತನಿಗೆ ಬಾಗದಿದ್ದೀತೇ? ಬಾಯ್ದು ಬಿ 
ಬಂಣಿಸದಿದ್ದೀತೇ? ಇಂತು ಹೇಳಲು ಹರಿಹರದೇನನಿಗೂ ಅಂದು 
ಸಾಕಷ್ಟು ಕಾರಣಗಳಿರಬಹುದು. ಇದು ಮಾತ್ರ ಇಂದಿನ ಕಾಲಕ್ಕೆ 
ತಕ್ಕುದಲ್ಲ. ಆದರಾ ಕಾಲ ಧರ್ಮಗಳಿಗೆ ಯಾರೇನು ಮಾಡುವದು? 
ಯಾವನಾದರೂ ಇದರಿಂದಲೇ ಅವರ ಗ್ರಂಥಗಳನ್ನು ದೂರೀಕರಿಸುವ 
ವನಿದ್ದರೆ, ಸಾಹಿತ್ಯ ದೇವಿಗೆ ಅವನು ಮಹಾದ್ರೋಹ ಮಾಡಿದಂತಾಗು 
ವನಲ್ಲದೆ ಅಂಥನನ ಪಾಲಿಗೆ ಪ್ರಾಚೀನ-ಕನ್ನಡ ಸಾಹಿತ್ಯವೇ ಶೂನ್ಯ 
ವಾಗುವದು. 
ಜೈನನಾದ ಪಾರಿಷ ಪಂಡಿತನಿಂದ ಹುಟ್ಟಿ ಆ ಕನ್ನೆಯು ಪದ್ಮಾ 

ವತಿಯೆಂಬ ನಾಮದಿಂದಿದ್ದು ಯವ್ವನಕ್ಕೆ ಬರಲು-- 

ನಡು ನಡೆ ನುಡಿಗಳು ಕೆರಿದಾಗುತ್ತಿರೆ 

ಮುಡಿ ಮೊಲೆ ಜಘನಂ ಹಿರಿದಾಗುತ್ತಿರೆ 

x x x 
ಅಳಕಂ ನೊಸಲೊಳು `ರಂಗಂ ಬೊಗುತಿರೆ 
"ತಿಳಕಂ ಕಾಂತಿಯ ಮರಯೊಳು ನಿಂದಿರೆ? | 
x x x 

ತೊಡಿಗೆಯ ನಿನದಂ ವಾದ್ಯಗುಡುತ್ತಿರೆ 

ನಡೆ ಸುಗತಿಗಳಂ ಮೇಳೈಸುತ್ತಿರೆ 

ಯವ್ವನಮಲ್ಲಿ ಸುಪಾತ್ರಮದಾಗಿರೆ 

ಅವ್ವಳಸುವ ವಿಟರೆದೆ ಬಿರಿವುತ್ತಿರೆ 


ಈ ವರ್ಣನೆಯ ಅರ್ಥ ಬೋಧೆಗೆ ಟೀಕೆ ಓರ್ಸಣೆಗಳು ಬೇಕಿಲ್ಲ. 
ಫೊಸ ಯುವತಿಯ ಗಾಡಿ ಗಮಕಗಳು ಪದ್ಯದೊಡನೇ ನೇರನಾಗಿ ಹೃದ 
ಯಕ್ಕೆ ಮುಟ್ಟುತ್ತವೆ. ಕಾವ್ಯದಲ್ಲಿಯ ಈ ಗುಣಕ್ಕೇ ಅಲಂಕಾರಿಕರು 
" ಪ್ರಸಾದು) ವೆನ್ನುತ್ತಾರೆ. ಮೊದಲಿಗಿರುವ *"ನಡು ನಡೆ ನುಡಿಗಳು ಕಿರಿ 
ದಾಗುಕ್ಕಿರೆ। ಮುಡಿ ಮೊಲೆ ಜಘನಂ ಪಿರಿದಾಗುತ್ತಿರೆ॥” ಎಂಬಿವೆರಡೇ 
ಚಿಕ್ಕ ಚರಣಗಳಲ್ಲಿ, ಯುವತಿಯ ಮಿಕ್ಕ ಲೀಲೆ- ಯವ್ವನ ಧರ್ಮಗ 
ಳನ್ನು ಅತಿ ಹಿತವಾಗಿ ಮಿತವಾಗಿ ಚೊಕ್ಕಾಗಿ ಚದುರಾಗಿ, ಇನಿತು 
ಸೊಗಯಿ;ಸುವಂತೆ ಪೇಳ್ದ ಕನ್ನಡ ಜಾಣನು ಮತ್ತೊಬ್ಬನಿದ್ದಾನೆಯೇ? 


ಜು ಶಿವಾನುಭವ 


ಎನ್ನಬೇಕಾಗುತ್ತದೆ. ಇಲ್ಲಿ “ಮಾತು ಕಿರಿದು ಬಗೆ ಪಿರಿದು” ಎಂಬು 
ದಕ್ಸಿದು ದೃಷ್ಟಾಂತ. ನುಡಿದ ಪದ್ಯನಿಂತು ಮುತ್ತಿನ ಹಾರದಂತೆ 
ಸಹಜ-ಹೃದ್ಯವಾಗಿರಬೇಕು. ಪೊಸ ಜವ್ವನದ ಕನ್ನೆಯ ನನ್ನಿಯ 
ಸೊಬಗಿನ ಮಾಧುರ್ಯವನ್ನು, ಶಿವಯೋಗಿ ಚಕ್ರೇಶ್ವರನಾದ ಹರೀಶ್ವರನು 
ಇನ್ನೂ ಎಷ್ಟೊಂದು ಸೂಕ್ಷ್ಮವಾಗಿ ಈಕ್ಸಿಸಿಕೊಂಡಿದ್ದಾನೆಂಬುದಕ್ಕೆ “ತಿಳಕಂ 
ಕಾಂತಿಯ ಮರೆಯೊಳು ನಿಂದಿರೆ ಎಂಬುದು ಸಾಕು. ಇಂತಹ 
ಸೌಂದರ್ಯದ ಕಣಿಯೂ ಲಲನಾಮಣಿಯೂ ಆದ ಪದ್ಧ್ಮಾವತಿಯು, ತನ್ನ 
ತೊಡಿಗೆಯ ನಿನದನೆಂಬ ವಾದ್ಯಕ್ಕೆ ನಡೆಯಿಂದ ಸುಗತಿಗಳನ್ನುಂಟು 
ಮಾಡುತ್ತ [ಇಲ್ಲಿ ಸುಗತಿಯೆಂದರೆ ತಾಳಕ್ಕೆ ಸರಿಯಾಗಿ ತಬಲ ಬಾಜಿ 
ಸುವದು] ಸಾಗುತ್ತಿದ್ದರೆ, ವಿಟರೆದೆಯೇ ಏಕೆ ಹಟಿವುಳ್ಳ ಯೋಗಿಯ 
ಎದೆಯೂ ಬಿರಿಯಬಾರದೆ? ಧ್ಯಾನದಿಂದತ್ತ ಹರಿಯಲಾರಡೆ? ಮೌನ 
ದಿಂದಿತ್ತ ಸರಿಯಲಾರದೆ? ಆದರವಳಾ ಯವ್ವನವು ಸುಪಾತ್ರವಾಗಿದೆ. 
ಆಕೆ, ತಂದೆ ತಾಯಂದಿರು ಹುಡುಕಿದ ವರನನ್ನೂ ವರಿಸಲಿಲ್ಲ. ಆಗ 
ವರು-- ಈ ಸುಖವಿನ್ನಾರಿಗಿರ್ದಪುದೋ! ಈ ಸೊಬಗನ್ನಾರ ಸಾರ್ವ 
ಸ್ರದೋ!! ಎಂಬ ಚಿಂತಾಕ್ರಾಂತರಾದರು. ಆ ಊರಿಗೆ ವ್ಯಾಪಾರ 
ಕ್ಕಾಗಿ ಬಂದಿದ್ದ ಆದಯ್ಯನೊಂದು ದಿನ ಪಟ್ಟಣವ ನೋಡುವ ಬಯ 
ಕೆಯಿಂದ ಹೊರಟಿದ್ದಾನೆ ಈಗ. 


ಇತ್ತ ಸದ್ಮಾನತಿಯ ಮನೆಯ ಮುಂದಿನ ಶಿ್ಬಿಮಯವಾದ ವೇದಿಕೆ 
(ಜಗುಲಿ) ಯೆಂದರೆ. “ಸುಧಾಧವಳಿತ ಸೌರಭಾದಿ ವೇದಿಕಾಸ್ತಂಭಗಳ 
ನಡುವೆ ಹಂಸಕುಳ್ಳ ಕೀರ, ಕುರವಕ, ಸರಸೀರುಹೆ, ಲತಾವಳಿಗಳ 
ತಂಡಣೆಯಿಂ "ಕೊಳನಂತೆ' ವಿರಾಜಿಸುವ ವೇದಿಕೆ.? (ಆ. ರ ೩೬ ಪುಟ. 
ಸ್ಥಲ. ೨.) ಇದರಲ್ಲಿ ಪ ನ್ಕವತಿ ನಿಂದಿದ್ದಾಳೆ ಈ ನೇದಿಕೆಯ ವರ್ಣನೆ 
ಯಲ್ಲಿ-- ಹರೀಶ್ವರನು ನಮ್ಮ ಪ್ರಾಚೀನ ಕರ್ನಾಟಕದ ಶಿಲ್ಪಿಗರ ನೈಪು 
ಣ್ಯವನ್ನೂ, ಅಂದಿನ ಜನದಲ್ಲಿ ಸ್ವಾಭಾವಿಕವಾಗಿ ನೆಲೆಸಿದ್ದ ಆ ಕಲಾ 
ಭಿರುಚಿಯನ್ನೂ ವ್ಯಕ್ತಮಾಡಿರುವನಲ್ಲದೆ, ವೇದಿಕೆಯನ್ನು ಕೊಳಕ್ಕೆ 
ಸಾಮ್ಯಮಾಡಿ ತನ್ನ ಸೊಗಸಾದ ಉತ್ಪ್ರೇಷಾತ್ಮಕ ಕಲೆಯನ್ನೂ ತೋರಿ 
ಸಿದ್ದಾನೆ. ಕೊಳದಂತಿರ್ದ ವೇದಿಕೆಯಲ್ಲಿ “ಪದ್ಮ” ದಂತಿರ್ದ ಪದ್ಮಾನ 


ತಿಯೂ ಅಂದು ನಿಂದಿರಲ್ಕು ಆದಯ್ಯನೂ-- "ನಲನಿಂ' “ಪದುಮನ 


ಸಖ” ಬಪ್ಪಂದದಿ' ಎಂದೇ ಬಿಟ್ಟನು. ಇದು ಬೊಮ್ಮನ ಬರಹವಲ್ಲ 


ಹರೀಶ್ವರನ- «ಅದಯ್ಯನ ರಗಳೆ. ೫೬೭ 


ದಿದ್ದರೆ ಶಿವನ ಸಂಕಲ್ಪವು. ಆಗ ಈರ್ವರ ಸನಿನೋಟಿಗಳೆಲ್ಲಿ ಒಂದ 
ಕ್ಯೊಂದು ಕಂಟಕಿತವಾದುವು. ಗಂಟಕ್ಕಿದುವು. ಪರಸ್ಪರರ ಮನವು 
ಲಾವಣ್ಯ ರಸದಲ್ಲಿ ನಿಹರಿಸತೊಡಗಿತು. ತನ್ನ್ಮಯರಾದರು. ಈ ಅವ 
ಸ್ವೆಯನ್ನು ಹರೀಶ್ಚರನು ಅವರೀರ್ವರ ಗೌರವಕ್ಕೆ ಭಂಗಬಾರದಂತೆ ನಿರೂ 
ನಿಸಿದ್ದಾನೆ. (ಸ್ರುಟ ೩೬, ಸ್ಥಲ ೨.) 


ಈ ತರುವಾಯ ಅವರೀರ್ವರ ಪ್ರಣಯಕೂಟದ ಬೆಸಗೆ ಬಿಚ್ಚಲೇ 
ಇಲ್ಲ. ಕಡುಶಿನಭಕ್ತನಾದ ಆದಯ್ಯನು ಪದ್ಮಾನತಿಯತಿವ ದೀಕ್ಷೆಯನ್ನು 


೧ 
ಮಾಡಿಸದಿರಲಾರನೆಂಬುದು ತಾನಾಗಿಯೇ ಜೋಧೆಯಾಗುವದರಿಂ 
ದಲೋ ಏನೋ ಅದನ್ನಿಲ್ಲಿ ಹೇಳುವ ಗೋಜಿಗೆ ಹೋಗದೆ, ಅವರೀ 
ರ್ವರ ಶ್ರೇಷ್ಠ ದಾಂಪತೃಸುಖವನ್ನೇ ಶೃಂಗಾರರಸವು ಸೂಸವಂತೆ ಹೃದ್ಯ 
ಇಗಿ ಗದ್ಯಭಾಗದಿಂದ ಬಂಣಿಸಿದ್ದಾನೆ. ಪದ್ಮಾವತಿಯೊಡತಣ-- 


“ ಸುಖಮಂ ಸೋಮನಾಥನ ಸ್ಮರಣೆಯಿಂ ಸವಿವುತ್ತಿರ್ಪ ಸುಖ 
ಸಮಯದೊಳಂ ಮುನಿಸಿಲ್ಲದ ಕಲಹಂ, ಕೋನನಿಲ್ಲದ ಖಾತಿ, ಭಂಗ 
ವಿಲ್ಲದ ಸೋಲು, ಭಾರವಿಲ್ಲದ ಬಳಲೈ, ನಿಪ್ರೆಯಿಲ್ಲದ ನಿಡುಸುಯ್‌, ತಣಿ 
ವಿಲ್ಲದ ತೃಪ್ತಿ, ಅಗಲ್ಕೆ ಇಲ್ಲದ ವಿರಹವಾತುರಿಸಿ ಚಿತ್ರಭೂನಿಯೆಣಳೊ 
ಳಪೊಕ್ಕು, ನೇಹದ ಬೀಜಂ, ದೇಹ ಮನ್ಮಥಘಟ್ಟಿಯಂತ್ರದಾಟಿತೊಳ್ಳ್ಸು 
ಟ್ಟದ ಸ್ಪೇದಜಲದಿಂ ತಳಿತು, ಪುಳಕದ.ಅಗಿ (ಸಸಿ) ಯೊಯ್ದು ನಳನ 
ಆಸಿ ಬೆಳೆದ ಮಕರ ಕೇತನೋದ್ಯಾನದೊಳು, ವಿಸಟಿಂಬರಿವ (ಸುತ್ತು 
ಮುತ್ತುವ) ವ್ಯಾಕುಳಾಕ್ರರಂ ಕೊಳರ್ವಕ್ಕೆಯ ಧ್ವನಿಯನಿಂಬುಗೊಳು 
ತಿರ, ಕುಣಿವಳಕಂ ಶಿಳೀಮುಖಂ (ಗುಂಗಿಯ ಹುಳ) ಗಳನನುಕರಿಸೆ, 
ನರುಸುಯ್ಯೆಲರೆಂಬ ಗಂಧವಾಹಂ ಸುಳಿಯೆ, ಗಾಢಾಲಿಂಗನದ ಲತೆವನೆ 
ಯೊಳಗೆ ಸಮಸುಖ ಸಾರ್ವಭೌಮರಾಗಿ ತಮ್ಮೊಳು ತಮ್ಮನಬ್ಲದೆ 
ಮತ್ತೊಂದೇನುಮನರಿಯದಶೆ, ತಾವಿಬ್ಬರು. ಒಬ್ಬರಾದಂತೆ ಎರಡನರಿ 
ಯದೆ ಇದ್ದರು. (ಪುಟ ೩೭ ಸ್ಥಲ ೨) 





೧ ಅದಯ್ಯನು ಪದ್ಮಾನತಿಗೆ ಶಿನದೀಕ್ಷೆಕೊಡಿಸಿದನೆಂದು ರಾಘನ.೦ಕನ 
"ಸೋಮನಾಥಚರಿತ್ರೆ' ಯಲ್ಲಿ ಹೇಳಿದೆ. (೩೦ಧಿ ೨. ಪುಟ ೫೧. ಪದ್ಯ ೮೯.) ಶಿವ 
ದೀಕ್ಷೆಯಾಗುವ ಕಾರಣವೊಡ್ಡಿದ (ಠೀನುದ್ರಾಘವಾಂಕಪಂಡಿತನ ಕವಿತ್ವವು 
ಕಲ್ಪನೆಯ ಅಚ್ಚನವೆ;ಚ್ವಾದದ್ದು. 


2 


೫೬೮ ಶಿವಾನುಭವ, 


ಇಂತಿರ್ದ ಈರ್ವಕೊಂದುದಿನ ವಿಹಾರಕ್ಕಾಗಿ ಆ ಊರಿನ ಪೂರ್ವ 
ತಟಾಕ ಸರಭಾಗದ ತರುವನಕಸ್ಕೆ ಬಂದಿದ್ದರು. ಅಂದು ಆದಯ್ಯನಿ 
ಗಲ್ಲಿ ಶರಣ ಸಂಕುಲವು ಕ:ಣಿಸಲು ಅವರಿಗೆ ಇದಿರ್ನಂದು ಪೊಡ 
ಮಟ್ಟು-- "ದೇವಾ! ಎತ್ತಣಿಂ ಬಿಜಯಂಗೈೆದಿರಿ. ಕಂಗಳ ಕಾಂತಿ 
ಕಂದಿಹುದು. ಮುಖವುಂಡಲಂ ಕೊರಗಿಹುದು. ಪುಣ್ಯೋದರಂ ಬಡ 
ವಾದುದು. ಬೆಸಳ್ಳೆನೆನು. (ಪೂಜೆಮಾಡುನೆ) ” ಎಂದು ಬೆಸಗೊಳ್ಳು 
ತ್ತಾನೆ. ತ್ರಾಣಗುಂದಿ ಇನ್ನೆಲ್ಲಿಗೂ ಹೋಗಲಾರದ ಶರಣರಾಗ ತಮ್ಮ 
ಹತ್ತು ಭವಿ: ಸುಬ್ದಿಯ.ನ್ನು ಹೇಳುತ್ತ ಒಂದು ನಿರುಸಮ 
ಸ್ಥಲದ ನೆಳಲ ಹೊಸ ಹೆಸಲೆಯಮೇಲೆ ಬಳಲಿಕೆಯಿಂದ ಮಲಗಿದರು. 
ಶರಣರಿಗಾದ ಈ ನೋವಿನಿಂದ ಆದಯ್ಯನು ಕಣ್ಣೀರಿಟ್ಟ ಕಳಕಳಿಸಿ 
ಸತಿ ಪದ್ಮಾವತಿಯನ್ನು ನೋಡುವುದೊಂದೇ ತಡ ಆಕೆಯೂ ಅನುಕೂಲಾ 
ಲೋಚನೆಯುಳ್ಳವಳಾಗಿದ್ದಳು. ಆಗ "ತಳುವು ತಲ ಬರ್ಪೆ' ನೆಂದು 
ಶರಣರಿಗೆ ಬಿನ್ಸೈಸಿ ಮನೆಗೆ ಬುದು ಆದಯ್ಯನು ರ್ವಸಾಮಗ್ರಿಗ 
ಳನ್ನೊದಗಿಸಿಕೊಡುತ್ತಾನೆ. ಪದ್ಮಾನತಿಯೂ (i ಅಟ 
"ಒಡೆಯರಂ ಬಿಜಯಂಗೈಸಿ ತರುವುದು' ಎನಲು ಆದಯ್ಯನತ್ತ ಕರೆ 
ಯಲು ಹೋಗಿದ್ದಾನೆ. ಪದ್ಮಾವತಿಯ ಪಿತನಾದ ಪಾರಿಷ ಪಂಡಿತನು 
ಆ ದಿನ ತನ್ನ ಜೈನ ಸನ್ಯಾಸಿಗಳಿಗೆ ಚರಿಗೆ (ಊಟಕ್ಕೆ) ಹೇಳಿದ್ದುದರಿಂದ 
ಆ ಜೈನ ಸನ್ಯಾಸಿಗಳು ಪೇಳ್ದ ಸಂಖ್ಯೆ ನೂರಿ ಮನೆದುಂಬ ನೆರೆಯಲು 
ಪಾರಿಷ ಪಂಡಿತನಾಗ ತನ್ನ ಪಶ್ಚಿಯನ್ನು ಕರೆದು "ಪೇಳ್ದುದೊಂದು 
ಮಡಿ, ಬಂದುದು ನಾಲ್ಕಡಿಯಾಯಿ ತ್ತು: ಎಂದು ಚಿಂತಿಸುತ್ತಾನೆ. 
ಹೆಂಡತಿಯೂ ಆಗ ಇದಕ್ಕಂಜಲುಬೇಡ. ನಮ್ಮ ಪದ್ಮಾವತಿಯ ಗಂಡಂ 
ಗೊರವರ್ಗೆಂದು ಮಾಡಿಸಿದ ಬೋನಮಿರ್ದಸುದೇಳಿ-- ಎಂದುತ್ತರಿಸಿ 
ಮಗಳಾದ ಪದ್ಮಾವತಿಯನ್ನು ಕರೆದು "ಕಸದ ಕೊರತೆಗೆ ಕರ್ಪುರದ 
ರಜವಂ ಬೆರಿಸುವಂತೆ' ಶರಣರಿಗಾದ ಬೋನವನ್ನು ಬೇಡಿದ್ದಾಳೆ. ಒಡನೆ 
ಪದ್ಮಾನತಿಯು ನಡನಡುಗಿ ಕಾತರದಿಂದ "ಬೇಡ ಬೇಡ ಕೊಡುವುದಿಲ್ಲ? 
ಎಂದು ಬಾಗಿಲಿಗೆ ತಡೆಯಾಗಿ ನಿಂತಳು. ಪಾರಿಷನಾಗ ಬಲಾತ್ಕರಿಸಿ 
"ಚಂದ್ರಕಳೆಯಂ ರಾಹು ಪಿಡಿವಂತೆ' ಪದ್ಮಾವತಿಯನ್ನು ಹಿಡಿದುಕೊಳ್ಳಲು 
ಆಕೆಯ ತ:ಯಿಯು ಒಳಹೊಕ್ಕು ಅಡಿಗೆಯನ್ನೆ ಲ್ಲ ಒಯ್ದಳು. ಅತ 
ಹೋಗಿದ್ದ ಆದಯ್ಯನು ಬಳಲಿದ ಶರಣರಿಗೆ ಕೈಗೊಟ್ಟ ನಡೆಸಿಕೆೊ 
ಳ್ಳುತ್ತ ಮೆಲ್ಲ ಮೆಲ್ಲನೆ ಮನೆಗೆ ಬಂದು ಹಗಲಚಂದ್ರನಂತೆ ಇರುಳು 


ಹರೀಶ್ವರನ- «ಆದಯ್ಯನ ರಗಳೆ. ೫೬೯ 


ತಾವರೆಯಂತೆ ಆಗಿದ್ದ ಪದ್ಮಾವತಿಯನ್ನು ಬೆಸಗೊಳ್ಳುತ್ತಾನೆ. ಆಕೆ 
ಭೀತಿಯಿಂದ ನುಡಿಯಲಾರದೆ ಸೆಕೆಬಿಗಿದು ಅತಿ ದುಃಖದಿಂದ ಕೊನೆಗೆ 
ಆ ಸಮಾಚಾರವನ್ನೆಲ್ಲ ತಿಳುಹಿ "ಇನ್ನಿವರ್ಗೆ ಮತ್ತೆ ಮಾಳ್ಗೆನೆಂದು ನುಡಿ 
ಯಲು? ಸತೃಶರಣನಾದ ಆದಯ್ಯನಾಗ ಸತ್ತುಹುಟ್ಟಿದಂತಾದ. ಹತ್ತು 
ಪವಾಸದಿಂದ ಬಳಲಿದ್ದ ತನ್ನ ಜೀವದುಸಿರಾದ ಶರಣರಿಗೆಲ್ಲ ಪ್ರಸಾದಕ್ಕೆ 
ಅಣಿಮಾಡಿಸಿ ಹೋಗಿ ಕರೆದುಕೊಂಡು ಬರುವಷ್ಟರಲ್ಲಿ ಇಂತಾದರೆ ಅನ 
ನಿಗೆ ಅಸಮಾನ ಮತ್ತು ಅನುತಾಸವಾಗದಿರಬಹುದೇ? ಕಂಗಳು 
ಕೆಂಪೇರಿದವು; ಅಂಗಾಂಗಗಳಲ್ಲಿ ಕೋಪವಾವರಿಸಿತು. ತಳಮಳಿಸಿ- 
ಪದ್ಮಾವತಿಯನ್ನು ನೋಡುತ್ತ-- “ಇವಳಂ ಕೊಂದೊಂಡೆಂ ಪಂಡಿತನಂ 
ಖಂಡಿಸಿದೊಡಂ ತಪೋಧನರಂ ತಣಿಪಿದಂತಾಗದು.” ಎಂದೊಳಗೊಳಗೆ 
ಗುಡಿಗುಟ್ಟ ಕೊನೆಗೆ ಶರಣರಿಗಾಗ “ಎನ್ನೊಡನೆ ನಿಮಗೇಕೆ ಸಲ್ಪುದು? 
ಪಾಪಿಯ ಒಡವೆ ಪುಣ್ಯಕನ್ಸುದೇ?” ಎಂದು ಪಶ್ಚಾತ್ತಾಸದೊಡನೆ ದೈನ್ಯದಿಂ 
ಬಿನ್ನೈಸಿ ನಾನಾಬಗೆಯ ಹಣ್ಣುಹಂಸಲಗಳನ್ನು ಕೊಂಡು ತಣಿಸಿ 
ಕಳಿಸಿದ್ದಾನೆ. ಆದರೂ ಆದಯ್ಯನಿಗೆ ಶಾಂತಿಯಿಲ್ಲ; ಸೊಗಸಿಲ್ಲ. ಎನ್ನೊ 
ಡೆಯರ ಪ್ರಸಾದವು ಏನಾಗಿ ಹೋಯಿತಲ್ಲಾ! ಎಂಬ ದುಮ್ಮಾನವು ಆತಿ 
ಯಾಗಿ ಮಲಗಿಬಿಟ್ಟ. ಆರೋಗಣೆಯ ಸಮಯವಾಯಿತು. ಸತೀ 
ಪದ್ಮಾವತಿಯು ಬಂದು ಎಬ್ಬಿಸಿದಳು. ಕೇಗಿದ್ದ ಆದಯ್ಯನಾಗ-- “ತನ್ನ 
ದೇಹಮಂ ಛಿನ್ನ ಪತ್ರನಾಗಿ ಬಿಸುಡವೇಳ್ಪುದು. ಅಲ್ಲದೊಡೆ ಒಂದುಪ 
ವಾಸವನಾದರೂ ಮಾಳ್ಬಿನಲ್ಲದೆ ಊಟಿನಿಲ್ಲ.” ಎನಲು ಮಗಳ ಮೋಹ 
ಕ್ಕಾಗಿ ಪಾರಿಷನೂ ಆತನ ಹೆಂಡತಿಯೂ ಬಂದು ಬೇಡಿದರೂ ಆದಯ್ಯ 
ನೇಳಲಿಲ್ಲ. ಪಾರಿಷನಾಗ-- "ತಾನರ್ಚಿಸ ಸೋಮನಾಥನಂ ಸುರ 
ಹೊನ್ನೆಯ ಬಸದಿಗೆ ತಂದೊಡಲ್ಲದೆ ಉಂಬನಲ್ಲ. ತನ್ನಂ ಪ್ರಾರ್ಥಿಸ 
ಲೇಕೆ?? ಎಂದು ಪರಿಹಾಸ ಮಾಡುತ್ತಾನೆ. ಮೊದಲೇ ರೊಚ್ಚಿನಲ್ಲಿದ್ದ 
ಆದಯ್ಯನಿಗೀ ಪರಿಹಾಸವು, ಕಾದ ತುಪ್ಪಕ್ಕೆ ನೀರಿನ ಹನಿಗಳನ್ನು ಬಿಟ್ಟಿಂ 
ತಾಯಿತು. ತೊಟ್ಟನೇ ಆದಯ್ಯನು ಗಜರಿ ಘೂರ್ಮಿಸಿ-- “ಕೇಳೆಲೋ 
ಮರುಳು ಜೈನ! ನೀಂ ಪ್ರತಿಯಲ್ಲ. ನಿನ್ನ ಮನಮಂ ಪ್ರೇರಿಸನೀಶ್ವರಂ. 
ನೀನೆಂದಂತೆ ಜಿನನಂ ಇಬ್ಬಾಗಮಾಡಿ ಸೌರಾಷ್ಟ್ರಸತಿ ಸೋಮನಾ 
ಥನಂ ಬಿಜಯಂಗ್ಳೈಸಿದಲ್ಲದೆ ಊಟವಿಲ್ಲೆಂಬ ನೇಮವಂ ಕೈಕೊಂಡೆಂ 
ಕೊಂಡೆಂ” ಎಂದು ಗದ್ದುಗೆ ಪೊಯ್ದು ಆಸ್ಫೋ೬ಿಸಿ, ಸಇರಾಷ್ಟ್ರದೇಶಕ್ಕೆ 
ತನ್ನ ಇಷ್ಟಮೂರ್ತಿಯಾದ ಸೋಮೇಶನನ್ನು ತರಲು ಹೊರಟೇಬಿಟ್ಟ. 


೫೭೦ ಶಿನಾನುಭವ 


ಸತಿಯಾದ ಪದ್ಮಾನತಿಯೂ ಬಳಿಗೊಂಡು ಬರಲು - "ಸೋಮನಾ 
ಸನಂ ತಂದಪೆಂ ಪುಸಿಯಲ್ಲ. ಅಂಜದಿರು.' ಎಂದು ಸತ್ಯದೃಷ್ಟಿಯಿಂದ 
ನೋಡಿ ನುಡಿಯುತ್ತಾನೆ. ಪದ್ಮಾನತಿಯೂ “ನೀವೆಂದು ಬರ್ಪನ್ನೆಗಂ 
ಅನಶನ ವ್ರತಮಂ ಕೈಕೊಂಡೆಂ” ಎಂದು ಹಿಂದಿರುಗಿದಳು. 


ಪ್ರತಿಯಾಗಿ ಹೊರಟ ಆದಯ್ಯನು ಪ್ರತಿದಿನವೂ ಗಟ್ಟಬೆಟ್ಟಗಳನ ಸ್ನ 
ಹಳ್ಳಕೊಳ್ಳ ಗಳನ್ನೂ ಗಾಳಿಧೂಳಿಗಳನ್ನೂ ಹೆಸಿವುತೃಷೆಗಳನ್ನೂ ಲೆಕ್ಕಿಸದೆ 
ಸೋಮನಾಥನ ವ್ಯಾಮೋಹಭರಿತನಾಗಿ ಪ್ರತಿದಿನವೂ ನಡದೇನಡೆಯು 
ತ್ತಾನೆ. ಉಪವಾಸ ವ್ರತ ಬೇರೆ ಇಡೆ. ಕ್ರಮವಾಗಿ ಬಲಗುಂದುತ್ತ ನಡೆ 
ಯಿತು. ಇಂತಹದರಲ್ಲಿ ಕಾಲಿಗೆ ಮೆೊನೆಗಲ್ಲುಗಳು ನೆಟ್ಟು ಬಿರಿದು 
ಬಿಸಿನೆತ್ತರು ಪುಟಿಯುವದರಿಂದ ಕಾಲೆಲ್ಲಾ ರಕ್ಷಸಂಕನುಯವಾಗಿದೆ. 
ಅದರಲ್ಲಿ ಕಡ್ಡಿಮೊದಲಾದವುಗಳೂ ಮೆತ್ತಿಗೊಂಡಿನೆ. ಬಾಯ್ಬತ್ತಿ, ಬೆನ್ನು 
ಕುಸಿದು ಮೊಗಬಾಡಿ ಕಣ್ಣಂದಿ ಕತ್ತಲೆಕವಿದಂತಾದರೂಣ ಸೋಮನಾ 
ಥನ ವ್ಯಾಮೋಹದಿಂದ ಭಾವಪರವಶನಾಗಿ ಬೀದಿಗರುವಿನಂತೆ “ಶಿವನೇ 
ಕರುಣಿಸಬಾರ! ಬಾರದೊಡೆ ಬಂದು ಕೊಂದಾದರೂ ಹೋಗು.” ಎಂದು 
ಒರಲುತ್ತಾನೆ. ಶಶಿಶೇಖರಾ! ನಿನ್ನ ಕಡೆಗಣ್ಣ ಕಾರುಣ್ಯರಸನರತುದೇ? 
ಕೃಪಾಗುಣಂ ಮುರುಓತೇ? ದಯಾಮ್ಯಸನವು ಅರೆಯಾಯ್ತೇ? ಭಕ್ತಾ 
ನುಕಂಪಿಯೆಂಬಾ ಹೆಸರು ಹೋದುದೇ? ಜಗಡೊಳೆಸೆದಿರ್ನ ಸರ್ವಗತ: 
ನೆಂಬ ಬಿರುದಂ ಬಿಸುಟಿಯಾ? ಹಸಕಾಯ್ದು! ನಂಬಿದನರುಂಬರ್‌ 
ಎಂದು ಬಗೆಬಗೆಯಿಂದೆ ಹಂಬಲಿಸುತ್ತಾನೆ. ಈಗ ಇಸ್ಪತ್ತೆಂಟು ದಿನ 
ಗಳು ಗತಿಸಿದವು. ನಡೆಯಲು ತ್ರಾಣವಿಲ್ಲ. ತೆವಳಿಕೆಗೆ ಆರಂಭವಾ 
ಯಿತು. ಶುಳ್ಳಿರಲೂ ಸಾಮಧಣ್ಯನಿಲ್ಲದೆ ಪೊರಳ್ಬುರುಳು ಒಂದು ಬೆಲ್ಲ 
ವತ್ತದ ಮರದ ನೆಳಲಿಗೆ ಹೇಗೋ ಬಂದ. ಈಗ ಪ್ರಾಣವಾದರೂ 
ಹೋಗಬೇಕು; ಇಲ್ಲವೆ ಶಿವಸಾಕ್ಸಾತ್ಕಾರವಾಗಬೇಕು. "ಒರೆವನಯ್ಯಾ 
ಬಣ್ಣಗಾಂಬನ್ನಕ್ಕ?' ಎಂದು ಹೊಗಳಿಸಿಕೊಂಡ ಶಂಕರನ ಛಲದವಧಿ 
ಯಾದರೂ ಇದಕ್ಕಿಂತ ಮುಂದಿಲ್ಲ. ತನ್ನನ್ನು ಇಷ್ಟೊಂದು "ನಂಬಿ 
ನೆಚ್ಚಿ ಪ್ರಾಣಬಿಡಲೂ ತೊಡಗಿರುವ ಇಂತಹ ಭಕ್ತನ ಕಡುವ್ಯಾಮೋ 
ಹಕ್ಕೆ ಈ ಭಕ್ತಿಪಾರವಶ್ಯಕ್ಕೆ ಭಕ್ತವತ್ಸಲನೂ ಭಕ್ರೈಕಬಂಧುವೂ ಆದ 
ಮೃಡನೀಗ ಮೆಚ್ಚ ಓಡಿಬಂದು ಅವನ "ಯೋಗಕ್ಷೇಮ? ವನ್ನು ವಹಿಸ 
ದಿರಲು ಸಾಧ್ಯವಿಲ್ಲ. ಇವನ ಆಗಮನವನ್ನೇ ಕವಿಯಿನ್ನು ಸೂಚಿಸು 


ಹರೀಶ್ವರನ. «ಆದಯ್ಯೆನ ರಗಳೆ. ೫೭೧ 


ತ್ತಾನೆ. “ಚೀಲಾಳನ ಚಿತ್ತವಲ್ಲಭಂ, ಅರಿವಾಳ್ತಾಂಡರ ಎಲುದೋರಿ ಸರಸ 
ವಾಡುವ ಸುಲಭಂ, ಓಹಿಲಯ್ಯನ ಓನದೆ ನೋಡುವ ದಯಾಸರಂ, 
ತಿಣುಕುರುಂಪೆ ತೊಂಡರ ಇರದೆ ಕಾಡುವ ದಯಾಭರಿತಂ "ಸಾಯ 
ಬಡಿದು ಕಿವಿಯನೂದುವ ಕರುಣಿ? ಎನಿಪ ಸೌರಾಷ್ಟ್ರದೊಡೆಯಂ ಸೋಮ 
ನಾಥನಂ, ಓರ್ವ ವೃದ್ಧಮಹೇಶ್ವರನಃಗಿ ಆ ದಾರಿಯಿಂ ಬಂದಂತೆ 
ಆದಯ್ಯನಲ್ಲಿಗೇ ಬಂದನೆಂದು ಹೆ:ಳುವ ಶ್ರೀ ಹರೀಶ್ವರನ ನುಡಿಯಲ್ಲಿ 
ಬಹು ಮಾಧುರ್ಯವಿದೆ; ವರಸೌಂದರ್ಯವಿದೆ, ಪತಿಯು ತನ್ನ ಮುದ್ದು 
ಮಗನನ್ನು ಪ್ರೇಮಾಧಿಕ್ಯದ ಭರದಲ್ಲಿ ಪೀಡಿಸಿ ಕಾಡಿಸಿ ಅಳಿಸಿ ಮತ್ತೆ 
ತಾನೇ ರಮಿಸಿ ಮಃದ್ದಿಸುವದನ್ನು ಕಂಡ ವತ್ಸ ಪ್ರಾಣಳಾದ ಸತಿಯು 
ಆ ಸತಿಯ ಗುಣಕ್ಕೆ ಮೂದಲಿಸಿ ನುಡಿವಂತೆ; “ಶರಣ ಸತೀ ಲಿಂಗ ಪತಿ” 
ಯಾದ ಹರೀಶ್ವರನು ತಾನೂ ಭಕ್ತವತ್ನಲನಾಗಿರುನದರಿಂದ, ಇದು 
ವರೆಗೂ ಆದಯ್ಯನನ್ನು ನುಗ್ಗುಮಾಡಿ ನುಸಿಮಾಡಿ, ಮಣ್ಣುಮಾಡಿ 
ಸಣ್ಣಮಾಡಿ, ಇಸ್ಟು ದಮೇಲೆ ಕರುಣಿಸಬಂದ ತನೃ ಲಿಂಗಸತಿಯನ್ನು 
ನೋಡಿ ಕೊಂಚ ಸಹಿಸದೆ "ಸಾಯಬಡಿದು ಕಿವಿಯನೂದುವ ಕರುಣಿ” 
ಎಂದು ಮೂದಲಿಸಿ ನುಡಿದಿದ್ದಾನೆ. ಇದೆಂತಹ ಸೊಗಸಾದ ಮಾತು. 
ಹರೀಶ್ವರನ) ಈ ವಾಕ್ಯವನ್ನು ಬರೆದೊಡನೆ ಆತನ ಚಿತ್ರವಲ್ಲಭನಾದ 
ನಿರೂಪಾಕ್ಷನು ಮಿಕ್ಕು ಆನಂದದಿಂದ ಆತನನ್ನು ಅಪ್ಪಿಕೊಂಡು ಕೊಂಚ 
ಹೊತ್ತು ಹರೀಶ್ವರನ ಬರವಣಿಗೆಗೆ ಅಡ್ಡ್ವಾಗಿರಬಹುದು. ಇಂತಹ ರಸಿ 
ಕತೆಯಿಂದಲೇ ಹರೀಶ್ವರನು “ರಸಿಕ ಚಕ್ರವರ್ತಿ? ಯು. 


ವೃದ್ಧ ಮಹೇಶ್ವರ ವೇಷಧಾರಿಯಾದ ಶಿನನೀಗ ಆದಯ್ಯನನ್ನು 
ಕುರಿತು “ ಮಗನೆ ಮಗನೆ! ನೀನೆಲ್ಲಿಗೆ ಪೋದಸೆ? ಬಳಲೈ ಪಿರಿದಾಯ್ತು. 
ಸನಿಇನದೊಳೂತುಂಟೇ? ” ಎಂದು ಹಾದಿಕಾರನಿಗೊಪ್ಪುವಂತೆ ಪ್ರಶ್ನಿ 
ಸಲು- * ಚಂದ್ರಗೆ ಮೇಘಂ ಕನಿದೊಡಂ ಜಗಕ್ಕೆ ತಣ ತನ್ಪ 
ಜಿಂಬಂತೆ,) ವೇಷದ ಮರೆಯ ಚಂದ್ರಚೂಡನ ಸುಧಾವಾಕ್ಯವಾದಯ್ಯಂಗೆ 
ಶೀತಳಾಮೃತವಿತ್ತು ಚೇತನ...” ವನ್ನುಂಟುಮಾಡಿದಂತೆ ಹರೀಶ್ವ 
ರನ ಈ ಸುಧಾವಾಕೃವೂ ರಸಜ್ಞರಾನ ಆಲಂಕಾರಿಗರಿಗೆ ಶೀತಳಾಮೃ 
ತನನ್ನೀಯುತ್ತದೆ. " ಚಂದ್ರ ಚೂಡನ ಸುಧಾವಾಕೃ' ಎಂಬ ವಾಕ್ಯದ 
ಲ್ಲಿಯ ಪದಸ್ರಯೋಗವು ಸಾಹಿತ್ಯ ದೃಷ್ಟಿಯಿಂದ ಬಹು ಮೆಚ್ಚಾದುದು. 
ಶಿವನು " ವರ? ವಟು ವೇಷದಿಂದ ತಪಸ್ವಿನಿಯಾದ ಪಾರ್ವತಿ ಬಳಿಗೆ 


೫೭೨ ಶಿವಾನುಭವ 


ಬಂದಿರಲು, ಇದೇ ಭಾವವೇ "ಗಿರಿಜಾ ಕಲ್ಯಾಣ? ದಲ್ಲಿಯೂ ಕಂದ 
ಪದ್ಯವಾಗಿ ಹೊರಹೊನಿಿದೆ. - 


ಇಂದುಗೆ ಮೇಘಂ ಕನಿದೊಡ- 
ಮಿಂದೀ ಲೋಕಕ್ಕೆ ತಣ್ಣು ತಪ್ಪದ ತೆರದಿಂ- 
'ದಿಂದುಧರಂ ವರವಟು ವೇ- 
ಸಂದಳೆದೊಡಗಜೆಗಾದುದತಿ ಹರ್ಷ ಮುಖಂ ॥ 
( ಗಿರಿಜಾಕಲ್ಯಾಣ ಆಶ್ವಾನ ೯ ಪದ್ಯ ೯೬) 
ತ್ರಾಣಗುಂದಿದ್ದ ಆದಯ್ಯ ನಿಗಿಂತು ಚೀತನವುಂಟಾಗಲು, ಅಲ್ಲಿಂದ 
ಎದ್ದು «4 ಮಹೇಶ್ವರಂಗುತ್ತರಂಗೊಡುವುದರಿಂ ಮತ್ತೆ ಹತ್ತಡಿಯಂ 
ಸೋಮನಾಥನಲ್ಲಿಗೆ ನಡೆವೆನೆಂದು ಮರುಮಾತುಗೊಡದೆ ಸೋಗ ತೊಡ 
ಗಿದನು. ? ವೃದ್ಧಮಹೇಶ್ವರ ನೇಷವುಳ್ಳ ಶಿವನು, ಈಶನ ಈ ನಿಸ್ಕೆ 
ಯನ್ನು ಕಂಡು ಮುಂದತ್ಸಬಂದು ಕೈಯನ್ನು ಹಿಡಿದು 
ಪೇಳು ೇಳಿಕ್ಷಿಗೆ ಪೋದಸ್ಪೆ. 
ಆದಯ್ಯಃ ಸೌರಾಷ್ಟ್ರ ನತಿಯಿಂ ಪುಲುಗೆರೆಗೆ ಬಿಜಯಂಗ್ಯೈಸಿ ತರಲು 
ಪೋದಪೆಂ. ಆತನಂ ನೀಂ ಬಲ್ಲೆಯಾ? ನಾನರಿಯದೊಡಂ 
ಆತನನರಿವನ್ನೆಗಂ ಎನ್ನಸುವುಳ್ಳನ್ನೆಗಂ ಐದುವೆನ್‌. 
ವೃದ್ಧಮಹೇಶ್ವರ ಃ-- (ಈ ನಿಶ್ಚಲವಚನಕ್ಕೆ ಮೆಚ್ಚಿ) ಎಲೆ ಮಗನೆ ಇಂತಾ 
ಹೊಡಾಂ ಸೋಮನಾಥಂ. ನಿನ್ನ ನಿಷ್ಠೆಗೆ ಮೆಚ್ಚಿ ಬಂದೆಂ. ಕಂದಾ! 
ಬಳಲದಿರು. 
ಆದಯ್ಯಃ-- (ಮೊದಲು ಆತನನ್ನು ನೋಡಿದೊಡನೆ ಬಳಲಿಕೆ ಅಡಗಿ 
ದುದರಿಂದ ಮತ್ತು ಈ ನುಡಿಯಿಂದ ನಂಬುಗೆಯೇರಿದರೂ ವೇಷ 
ವನ್ನು ಕಂಡು ಶಂಕಿಸಿ) ದೇವಾ! ಮಾನುಷ ಚರಿತ್ರಂ, ಮಾನು 
ಷಾಕಾರನಾಗಿರ್ದೊಡೆ ಏನೆಂದು ನಂಬಲರಿಯದಿರ್ಸೆಂ. ಬನ್ನ 
ಮನದ ಸಂದೇಹೆಮಂ ಪಿಂಗಿಸಿ ಕರುಣಿಪುದು. 
ಈ ಬಿನ್ನಹದ ಮಾತಿನೊಡನೆ " ಚಂದ್ರಕಳೆ, ದಶಭುಜಂ, ಕೆಂಜೆಡೆ 
ಇ ಬಜ ಸರು 
ರಿ ಬಳಾಸಿಂ, ಸಾಕಾರ ಸಂವಿ 
ತ್ತವಯವದ ಸಷರಬೊಮ್ಮಂ ಸೋಮನಾಥಂ ಆದಯ್ಯನ ಕಂಣ ಸುಣ್ಯ 


ಹೆರೀಶ್ವರೆನೆ--. "ಆದಯ್ಯುನ ರಗಳೆ.» ೫೭೭ 


ದಂತೆ ಮುಂದೆ ತೊಳಗುತ್ತಿರೆ? ಇಷೇ ಹರೀಶ್ವ್ಚರನ] 


ಫ್ಲಿದ ಶ್ರೀ ವಿರೂ 
ಪಾಕ್ಷನ ರೂಹು. ಸ 


ಶಿವಃ ೯ ಆದಯ್ಯನ ಬಯಕೆಯನ್ನು ತಾನೇ ತಿಳಿದು) ನಾಡಿದು 
ಬರ್ಪಂ ಸೋಮನವಾ600. ನೀಂ ನಡೆ ಮುಂದೆ ಹೋಗು. 


ಆದಯ್ಯ. (ಸ್ವಗತ) ಆಕಟಕಟ। ವಿಶ್ವಸತಿಗೆನ್ನಯ ಬಳಲೈಯುಂ 
ಪ್ರಕಟಿವಾಗಿರಡೆ ? ಕೃಪಾಕರಂ ಮುದೆನ್ನನೊಬ್ಬನನ್ನೇಕೆ 
ಪೋಗವೇಳ್ಸನ್‌ ? ಸಕಳೆ:ಶಂ ನಿನ್ನೀ ಮನಸ್ತಾಪಮಂ ಅರಿಯ 
ದಿರನ್‌. ಆದೊಡಂ ಪೇಳ್ವೆಂ. (ಪ್ರಕಾಶ) ನೀಂ ನಾಡಿದು ಬಂದೊಡೆ 
ಏನಗೆಂತಭವಾ? ತಡೆಯದಿಸ್ಪತ್ತೆಂಟುದಿನ ದಾರಿಯಂ, ಕಡೆಗು 
ಳಿದ ದಿನವೆಂಡರಿಂ ಹೋಗಬಹುಜಿ? 


ಶಿವಃ-- ಹೋಗಬಹುದು. ಅದಕುಪಾಯ,ಮಂ ಪೇಶ್ತಸೆಂ. ನಿನ್ನನೀ 
ಬಿಲ್ವತ್ತರದ ನೆಳಲೊಳು ಪಟ್ಟಿರ್ಪೆನು. (ಮಲಗಿಸಿರುವೆನು) ಚೆಲ್ವಿಂ 
ಸುಲಿಗೆರೆಯೊಳಿಟ್ಟಿರ್ನನು. ಮರುದಿವಸಂ ನಾಂ ಬಂದಪೆನ್‌; ಎರ 
ಡಿಲ್ಲಂ. ನೆರೆ ನಂಬು ನುಡಿಗೆಡೆಯಿಲ್ಲ. 
ಇದೇ ಪ್ರಕಾರ ಆದಯ್ಯನು ಸಂಜೆಯೆನ್ನುವಷ್ಟರಲ್ಲಿ ಪುಲಿಗೆರೆ 
ಯಲ್ಲಿದ್ದನು. ಆಗ 


ಬೆಳಗಿನ ಬಿತ್ತಂಕುರಿಸುವ ತೆರದಿಂ 

ತೊಳ ತೊಳಗಿದುವಾ ತಾರಕೆ ನಭದಿಂ. 
ಸೋಮಯ್ಯನ ಬರವರಿಸುವ ತೆರದಿಂ 

ಸೋಮಂ ಪೊರವಟ್ಟಿಂ ಸಮ್ಮುದದಿಂ 
ದಿಸೆಯಂ ಕೌಮುದಿಯಿಂ ಧವಳಿಸುತಂ 
ರಸೆಯಂ ಕೂಡೆ, ಕುಳಿರ್ಕೋಡಿಸುತಂ 
ಚಂದ್ರಂ ಪೊರಮೊಟ್ಟೊಫ್ಪಿಫ್ಬಿರುಳೊಳು 
ಚಂದ್ರಿಕೆ ಸುತ್ತಂ ತೀನಿರ್ನೆಡೆಯೂಳು 
ಸೋಮಯ್ಯನ ಚಿ.ತೆಯೊಳಾದಯ್ಯಂ 





೧ ಸಂದರ್ಭವನ್ನನು ಸರಿಸಿ ವಂನಸ್ಸಿನಲ್ಲಿ ಮಾತನಾಡುವದಕ್ಕೆ « ಸ್ವಗತ? 
ವೆಂತಲೂ ಗಟ್ಟಿಯಾಗಿ ಮಾತನಾಡುವದಕ್ಕೆ 4 ಪ್ರಕಾಶ' ನೆಂತಲೂ ನಾಟಕದಲ್ಲಿ 
ಪ್ರಯೋಗಿಸುವ ಪದ್ಧತಿ. 


೫೭೪ ಶಿವಾನುಭವ. 


ವ್ಯಾಮೋಹೆಂಗಳನಳಿದಾ ಇದಯ್ಯಂ 
ಚಿಂತಿಸುತಿರಲರುಣೋದಯವಾದುದು; 
ಕಂತುಹರನ ಕರುಣೋದಯವಾದುದು. 


ಇದಿಷ್ಟೇ ನಮ್ಮ ಲೇಖನಕ್ಕಿನ್ನು ಸಲ್ಲು. ಇನ್ನು ಮುಂದೆ ಶಿವನು 
ಜಿನ ಮೂರ್ತಿಯನ್ನೊಡೆದು ಆವಿರ್ಭವಿಸುವ, ಮತ್ತು ಇದರಿಂದ ಆದ 
ಯ್ಯನಿಗೂ ಜೈನರಿಗೂ ಕಾಳಗವಾಗಿ ಜೈನರಿಗೆ ಭಂಗವಾಗುವ, ವಿಷಯ 
ಗಳನ್ನು ಅಭಿಲಾಷೆಯಿದ್ದವರು ಮೂಲ ಕಾವ್ಯವನ್ನೇ ಓದಿ ಸಂತುಷ್ಟ 
ರಾಗಬಹುದು. 


ಕೊನೆ ಮಾತು. 


ಆದಯ್ಯನು ಮಹಾ ಶಿವಭಕ್ತನಾದರೂ ಪೌರುಷನನ್ನು ಮರೆತವ 
ನಲ್ಲ. ಆದ್ದರಿಂದಲೇ ಆತನು « ಭಕ್ತವೀರ. ವೀರಶೈವ ಮತದ ಆರಂ 
ಭದಲ್ಲಿ ಅವನ: ಮಾಡಿದ ಸಾಹಸ ಶ್ರದ್ಧೆಗಳು ಮಿಗಿಲಾದುವು. ಇಂತಹ 
ಅಭಿಮಾನಧರು ಅಂದು ಹುಟ್ಟಿದ್ದರಿಂದಲೇ ವೀರಶೈವ ಮತನು ಅಸ್ತಿತ್ವ 
ವನ್ನು ಹೊಂದಿ ಈಗ ಭಾರತಕ್ಕೆ ೫. ಮತ್ತು 
"ಆದಯ್ಯ ವಚನಗಳು” ಎಂಬ ಸುಂದರ ಗ್ರಂಥವೂ (ವಚನಕಾವ್ಯ) 
ಈತನದೇ ಎಂದು ಸಿದ್ಧ ವಾದರಂತೂ ಆದಯ್ಯನಿನ್ನು ಅಗ್ರಸ ಸ್ಥಾನವನ್ನು 
ಪಡೆಯುದರಲ್ಲೇನೂ ಸಂಶಯವಿಲ್ಲ. ಹೇಗಾದರೂ ನೀರಸ ವೇತಿಹಾಸ 
ದಲ್ಲಿ ಈತನಿಗೊಂದು ಉಚ್ಛಸ್ಥಾನವುಂಟು. 


ಇನ್ನು ಈತನ ಧರ್ಮ ಪತ್ನಿಯಾದ ನದ್ಮಾನತಿ ಸಾಮಾನ್ಯ ವಾಗಿ 
" ಸ್ತ್ರೀ ಸ್ಪಭಾವಸ್ತು ಕಃತರಃ? (ಭಾಸ) ಎಂದಿದ್ದರೂ ಈಕೆಯು ಮಾತ್ರ 
ಪತಿದೇವನ ಸೇವೆಗಾಗಿ ಶ್ರೇಯಃ ಸಿಗಾಗ್ಮಿ ಲಾಲನೆಪಾಲನೆ Be 
ಮಾತಾಪಿತರ ಪ್ರೇಮಪಾಶನನ್ನು ಹರಿದು ಬಿಸುಟ ಧೀರೋದಾತ್ತೆಯು. 
ತರುಣಿಯಾದ ಈ ದೇವಿಯಲ್ಲಿ ಉವ ಪತಿಭಕ್ತಿಯೂ ವರ್ತನವೂ ಪತಿವ್ರತೆ 
ಯರಿಗೆ ಅನುಸರಣೀಯವೂ ಆಕರ್ಷಣೀಯವೂ ಆಗಿವೆ. ಇದಕ್ಕಾಗಿಯೇ 
ಶ್ರೀಮದ್ರಾಘವಾಂಕ ಪಂಡಿತನು ಪದ್ಮಾವತಿಯ ಪಾತ್ರಸೃಷ್ಟಿಯಲ್ಲಿ ಬಹು 
ಶ್ರದ್ಧೆ ವಹಿಸಿ ಮುಂದುವರಿದಿದ್ದಾನೆ, ಒಟ್ಟಿನಲ್ಲಿ ನ ಪದ್ಭಾವತಿಯು ಆದಯ 
ಇಗೆ ತಕ್ಕಸತಿ, ಗುಣವತಿ, ಈರ್ವರಲ್ಲಿಯೂ « ಸಾಧಾರಣೋ PR 
ಭೂಷ್ಯಭಾವಃ? ಎಂಬ ಉಕ್ತಿಯು ಯ, ಕೃವಾಗುತ್ತದೆ. 


ಹರೀಶ್ವರನ- «ಆದಯ್ಯನ ರಗಳೆ.' ೫೭೫ 


ತೇಜೋ ಭರಿತವಾದ ಇವರೀರ್ವರ ಚರಿತೆಯನ್ನು ಹರಿಹರ-- 
ರಾಘವಾಂಕ ಪಂಡಿತರೀರ್ವರೂ ಸ್ಥಾಯಿಮಾಡಲು ಹೊರಟು ಕೃತಕೃತ್ಯ 
ರಾಗಿದ್ದುರೆ. ಗುರು ಹರಿಹರದೇವನ "ಆದಯ್ಯನ ರಗಳೆ? ಗಿಂತಲೂ 
ಶಿಷ್ಯ ರಾಘವಾಂಕ ಪಂಡಿತನ « ಸೋಮನಾಥ ಚರಿತ್ರ? ನೆಂಬ 
ಕಾವ್ಯವು ಕೆಲವಡೆಯಲ್ಲಿ  ಶಿಷ್ಯಾದಿಚ್ಛೇತ್ಸರಾಜಯಂ' ಎಂಬ ನುಡಿ 
ಯನ್ನು ನೆನವಿಗೆ ತಂದು ಕೊಡುತ್ತದೆಯಾದರೂ ಇದರಿಂದ ಹರೀಶ್ವರ 
ನಿಗೆ ಮತ್ತಷ್ಟು ಮಾನನಿದೆಯೇ ಹೊರತು ಹಾನಿಯಿಲ್ಲ. ಈ ಚರಿಕ್ರಿ 
ಯನ್ನು ಹೆರೀಶ್ವರನ ತರುವಾಯವೇ ರಾಘವಾಂಕನು ಬರೆದಿರುವನೆಂದು 
ಈ ಮೊದಲೇ ಸೂಚಿಸಿದ್ದೇನೆ. ಮತ್ತೊಂದೇನಂದರೆ -- ಹರೀಶ್ವರನು 
ರಾಘವಾಂಕ ಪಂಡಿತನಂತೆ ಐದೇ ಕಾವ್ಯಗಳನ್ನು ಸೃಷ್ಟಿ ಸದೆ, ಎಷ್ಟೋ 
ಕಾವ್ಯಗಳ ದಿವ್ಯ ಸೃಷ್ಟಿಗಾಗಿಯೇ ಹೊರಟದ್ದಾನೆ. ಇದಕ್ಕಾಗಿ ತನ್ನ 
ಎಲ್ಲ ಶಕ್ತಿಯನ್ನು ಒಂದರಲ್ಲೇ ತುಂಬಲು ಮನಸ್ಸು ಮಾಡಿಲ್ಲ. ಮನಸ್ಸು 
ಮಾಡಿದರೂ ಆತನ ಶಕ್ತಿಯು ಅಕ್ಷಯವಾಗಿತ್ತು. ಕರ್ನಾಟಕ 
ಸಾಹಿತ್ಯಕ್ಕೆ ಹಿಂದಿಲ್ಲ ಮುಂದಿಲ್ಲನೆಂಬಂತೆ ಈತನು ಸೇನೆಸಲ್ಲಿಸಿದ್ದಾನೆ. 
ಸಾಹಿತ್ಯ ಸೇವೆಗಾಗಿ ಸತತ ಹೆಣಗುವದೂ ಒಂದು ತಪಸ್ಸೇ ಅಹುದು. 
ದೇಶಸೇವೆಗಳೆಂದು ಹೊಗಳಿಸಿಕೆಣಳ್ಳ ಬಹುದಾದ ಬಗೆಬಗೆಯ ಕಾರ್ಯಗಳಲ್ಲಿ 
ಇದು ಶ್ರೇಷ್ಠತಮನಾದುದು. ಹೆರೀಶ್ವರನು ಸಾಹಿತ್ಯ ಸೃಷ್ಟಿಕರ್ತನೂ 
ಅಹುದು ಪ್ರಚಾರಕನೂ ಅಹುದು, ಅನುಸಮ ತಸಸ್ತಿಯೂ ಅಹುದು. 
ಮೇಲಾಗಿ ಮುದ್ದು ಮಾನಸ ಪುತ್ರನಂತಿರುವ ಚೆನ್ನಿಗ ರಾಘವಾಂಕನು 
ಎಳೆಯತನದಲ್ಲಿ ಈತನಿಗೆ ತಕ್ಕ ಶಿಷ್ಯನಾಗಿ" ದೊರೆತಿರುವ ಕನ್ನಡ 
ಕವಿಗಳಾರಿಗೂ ಇಲ್ಲದ ಸೌಭಾಗ್ಯವೊಂದು. ಆಂತೂ ವರಕನಿಯೂ 
ಕ್ರಾಂತಿಕಾರಕನೂ ಆದ ಹರೀಶ್ವರನು ಮಹಾಭಾಗ್ಯಶಾಲಿ, ಧೈರ್ಯ 
ಶಾಲಿ. ಆತನೊಂದು ಕಾವ್ಯರಸನುಳ್ಳ ಅಕ್ಷಯಪಾತ್ರೆ. 

ಸೆಂಸ್ಕತಡೇವಿಯು ಕಾಳಿದಾಸನನ್ನು ಪಡೆದುಕೊಂಡು ಹೆಮ್ಮೆ 
ಪಟ್ಟಳು. ನಮ್ಮ ಕನ್ನಡಮ್ಮನು ಹರಿಯಣ್ಣನನ್ನು ಪಡೆದುಕೊಂಡು ಸ್ವತಂ 
ತ್ರಳಾದ ಆನಂದಭರದಲ್ಲಿ ಜಯಘೋಷ ಮಾಡಿದಳು. 


೫೭೬ ಶಿವಾನುಭವ, 
ಶತಕತ್ರಯವು. 
(ಲೇ:- ಶೀ ಮುರಿಗೆಗ್ರ ಸಿದ್ದಪ್ಪ ಗುಡ್ಡದ ವಿಜಾಪುರ ) 


(ಜೂನ ಸಂಚಿಕೆಯಿಂದ ಮುಂದೆ ಸಾಗಿದ್ದು) 





ನೀರಶೈನರ ಯೋಗಮಾರ್ಗ. 


ಶಿವಶರಣರು ಯನು, ನಿಯಮ, ಆಸನ, ಪ್ರಾಣಾಯಾಮ, 
ಪ್ರತ್ಯಾಹಾರ, ಧ್ಯಾನ, ಧಾರಣ, ಸನಾಧಿಯೆಂಬ ಅಷ್ಟಾಂಗ ಯೋಗ 
ಗಳಲ್ಲಿ ಶ್ರುತಿ ಗೃಷ್ಟಾನುಮಾನಗಳಿಂದ ಪೂರ್ವ ಭಾಗ ಉತ್ತರಭಾಗ 
ನೆಂದು ಎರಡು ಭಾಗಗಳನ್ನು ಮಾಡಿ, ಪೂರ್ವಭಾಗದಲ್ಲಿ ಕವರ್ವ೯ 
ಮಾರ್ಗ ಸಂಬಂಧವಾನ ನೊದಶಿನ ಐನನ್ನು. ಮತ್ತು ಉತ್ತರ ಭಾಗದಲ್ಲಿ 
ಜ್ವಾನವಾರ್ಗ ಸಂಬಂಧವಾದ ಕಡೆಯ ಮೂರನ್ನು, ಸನೇರ್ಪಡಿಸಿರು 
ವರು. ಹೀಗೆ ಬೇರ್ಪಡಿಸಿದ ಮೇಲೆ ಕರ್ಮಕ್ಕೆ ಸಂಬಂಧವಾದ ಪೂರ್ವ 
ಭಾಗವನ್ನು ಬಿಟ್ಟು ಜ್ಞಾನ ಸಂಬಂಧವಾದ ಉತ್ತರ ಭಾಗವನ್ನು ಅಂದರೆ 


ಧ್ಯಾನ ಧಾರಣ ಸಮಾಧಿ ಎಂಬವುಗಳನ್ನು ಆಚರಿಸುತ್ತಿರುವರು. ಅದು 
ಹೇಗೆಂದರೆ 


ಮದಂತರಂಗ ಯಜನಂ ಬಹಿರಂಗದ ಪೂಜೆ ಧಾರಣಂ। 
ಚ ಇ ಕಳ ಸಂ॥ 
ಸಮಾಹಿತ ಕ್ರಿಯೆ ಯ.ಥಾಕ್ರಮವೂ ಪರಯೆಂದು ಶಾಂಭವ । 
ಜ್ಞಾನದಿ ನಿಟ್ಟಿಸಲ್ಲಿಜನದಂ ಕರಬಿಲ್ಲಫ ಸಫಲಂ ಶಿವಾಧವಾ ॥ 

ಆರ್ಥಃ - ಪ್ರುಣಲಿಂಗ ಪೂಜೆಯು ಧ್ಯಾನಯೋಗವು. ಇಷ್ಟಲಿಂಗ 
ಪೂಜೆಯು ಧಾರಣಯೋಗವು. ಭಾವಲಿಂಗದ ಸ್ಮರಣವು ಧಾರಿ 
ಯಂತೆ ಎಡೆವಿಡದಿನ್ಟುದೇ ಆ ಭಾವಲಿಂಗದ ಪ್ರಸಿದ್ಧವಾದ ಪೂಜೆ 


ಎನಿಸಿಕೊಳ್ಳುವದು. ಅದೇ ಸಮಾಧಿಯೋಗವು. ಈ ವಿಧದ ಲಕ್ಷಣ 
ವನ್ನು ತಿಳಿದು ನಡೆದರೆ ಸಾಮರಸ್ಯ ಸದನವು ಲಭಿಸುವದು. 


ಇದು ಪ್ರಾಣಲಿಂಗ ಪ ಪೂಜೆಯನ್ನು ಬಲ್ಲವರೂ ಭಾನಲಿಂಗ ಸ್ಮರಣೆ 
ಯಲ್ಲಿ ತಲ್ಲೀನರೂ ಅದ ಶರಣರ ವಿಚಾರವಾದ ಯೋಗವಾಯಿತು. § 


ಶತಕೆತ್ರಯೆವು. ೫೭೭ 


ಆದರೆ ಎಲ್ಲ ಕಡೆಗೆ ಬರೇ ಇಷ್ಟಲಿಂಗ ಪೂಜಕರೇ ಹೆಚ್ಚು. 
ಅವಂಗೆ ಈ ಯೋಗವು ಯಾವ ತರದಿಂದ ಲಭಿಸುವದು. ಎಂದರೆ 
ಇಷ್ಟಲಿಂಗ ಪೂಜಾ ನಿರತರಿಗೂ ಕೂಡ ಈ ಯೋಗದ ಸಾ ರ್ಥ 
ವಿರುವದು ಎಂಬುದಸ್ಸೆ 


ಎ 
ು 

ನ | ರುಣಾಮಳ 0೫ ಸತ ಭಟ ॥ 
ಫನಮೆನಿಸ್ಪ ಲಿಂಗಮನನಾರತವ ಮಂಗದ ಮೇ ಲೆ ಭಕಿ 

ಸ್ಮಾನ ವಿಧಾನದಿಂ ಧರಿಸೆ ಧಾರಣಮೆಂಬ ಪದಂ ಶಿವಾಧವಾ ॥ 


2೬ 


ಸ 


ಟಸ್ಪಣೆ:-- ಹಗಲಿರುಳೂ ಇಸ್ಟಲಿಂಗವನ್ನು ಸ್ಮರಿಸುವ ಭಾವನೆ 
ಯೊಂದಿರುವದೇ ಧ್ಯ್ಯಾನಯೋಗವು. ಆ ಇಪ್ಟಲಿ:ಗದ ಅರಿವಿನಲ್ಲಿ ಎರ 
ಕವಾಗಿ ಮನಸ್ಸನ್ನು ಲಯಗೊಳಿಸುವದೇ ಸಮಾಧಿಯೋಗವು. ಆ ಮನ 
ಸ್ಸಿನ ಲಯಕ್ಕೆ ಆಶ್ರಯಸ್ವಾನವಾದ ಇಷ್ಟಲಿಂಗವನ್ನು ಭಕ್ತಿಕ್ರಿಯೆಗಳಿಂದ 


ಆಚರಿಸುತ್ತ ಡವ ಕರೀರದ ಮೇಲೆ ಧರಿಸಿರುವಡೆಃ ಧಾರಣ 
ಯೋಗವು. 


ಅನುಸಂಧಾನದಿಂದ ತಾರತಮ್ಯವಿಲ್ಲದೆ. ಧ್ಯಾನನೇ ಧಾರಣವಾ 
ಗಿಯೂ ಆ ಧಾರಣನೇ ಸಮಾಧಿಯಾಗಿಯೂ ಇಲ್ಲನೆ ಸಮಾಧಿಯೇ 
ಧಾರಣವಾಗಿಯೂ ಧ್ಯನವಾಗಿಯೂ ಹೀಗೆ ಇವು ಒಂದನ್ನೊಂದು 
_ ಎಡೆವಿಡದೆ ಆಶ್ರಯಿಸಿಕೊಂಡಿರುವದೇ ಶಿನಯೋಗವು. 


ನೀರಶೈ ವರಿಗೆ ಉಪಾಧಿ ವಶದಿಂದ ಬಂದ ಯೋಗದ 
ಮಹತ್ವವು ರುಚಿಸದು. 


ಅಷ್ಟುಂಗ ಯೋಗದಲ್ಲಿ ಮೊದಲಿನ ಐದನ್ನು ಅಂದರೆ ಯನು, 
ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಇವು ಕರ್ಮಸಂ 
ಬಂಧವಾದವುಗಳೆಂದು ಅವುಗಳನ್ನು ಬಿಡುವುದಾದರೆ ಅವುಗಳಿಂದ ಬರುವ 
ಫಲವು ನೀರಶೈವರಿಗೆ ಹೇಗೆ ಲಭಿಸುವದು, ಅಲ್ಲದೆ ಆ ಯೋಗಗಳ 
ಸಾಧನವುಳ್ಳವರ ಶರೀರವು ಸುಂದರನಾಗುವದಣ, ಹಸಿವು, ನೀರಡಿಕೆ, 
ಸಿದ್ರೆಗಳನ್ನು ತಡೆಯುವದಬೂ, ದೀರ್ಫಾಯುಗಳನ್ನಾಗಿ ಮಾಡುವದೂ 
(ಅಂದರೆ ಅವರು ಸಮಾಧಿಸ್ತರಾಗಿ ಕೆಲವು ವೇಳೆ ಮರಣವನ್ನು ಕೂಡ 


೫೭೮ ಶಿವಾನುಭವ. 

ತಪ್ಪಿಸುವರು), ಇದಲ್ಲದೆ. ಇನ್ನೂ ಎಸ್ಟೆಸ್ಟೋ ಸೃಷ್ಟಿ ಚಮತ್ಸಾ 
ರದ ಮಹತ್ವಗಳನ್ನು ಮಾಡುವದೂ, ಇವೆಲ್ಲ ಧಸ್ಯನ-ಧಾರಣ-ಸಮಾಧಿ 
ಗಳಿಂದ ಕೂಡಿದ ಶಿವಯೋಗದಲ್ಲಿ ಸಾಧಿಸುವದೇ ಹೇಗೆ? ಎಂಬುದಕ್ಕೆ 
ಮೊಗ್ಗೆಯಮಾಯಿದೇವರ ಉತ್ತರವು ಏನೆಂದಗೆ$-- 


ಮಿ 


ಎಸೆ ನಿದ್ರೆಯಿಲ್ಲದವರೇ ಪಿ೨ಯರ್‌ ಪರಿನೂಜ್ಯರಾದೊಸೀ । 
ಷೆ ನಿದ್ರೆಯಿಲ್ಲದಿಹೆ ಕಲ್ಮರ ಮಟ್ಟಿಗಳೇ ಸುಪೂಜ್ಯರೇ ॥ 
ಸೆ ನಿದ್ರೆಯೇ ಕೊರತೆಯಲ್ಲ ಮಹತ್ವ ಗುಣಕ್ಕೆ ಶುದ್ಧಚಿ | 


ನ 


ಪನಿತ್ರಗಾತ್ರರನದೆಂತರಿವರ್‌ ಪಶುಗಳ ಶಿವಾಧವಃ|| 


"ಗ್ಗ (೩ 


ಲ 


dW 2 ಶೀ 
ಲ್ಲ 


ಕ 


ಕ 


ಫ 
ಆ] 

GL 
C 


ಅರ್ಥಃ-- ಹಸಿನ್ರಿ ನೀರಡಿಕೆ ನಿದ್ರೆಗಳು ಇಲ್ಲದಿದ್ದವರೇ ಬೊಡ್ಡ 
ವರೂ ಪೂಜ್ಯರೂ ಆಗುವದಾದರೆ ಆ ಗ.ಣಗಳಿಲ್ಲದ ಕಲ್ಲು ಮರ 
ಮಣ್ಣುಗಳೇ ಅತ್ಯಂತ ಪೂಜ್ಯವಾಗುವನೇ? ಅದು" ಕಾರಣ 
ಹಸಿವ್ರು ನೀರಡಿಕೆ ಮೊದಲಾದವುಗಳಿದ್ದ ಮಾತ್ರದಿಂದ ಶಿನಯೋಗಿಗ 
ಳಾದ ಶರಣರ ಮಹತ್ವಕ್ಕೆ ಕುಂದೇನೂ ಇಲ್ಲ: ಶಿವಜ್ಞಾನದಿಂದ ಶುದ್ಧ 


ಶರೀರಿಗಳಾದವರ ಸ್ವರೂಪನ್ನು ಅಜ್ಞಾನಿಗಳು ಹೇಗೆ ಂಯುನರು 9 p 
ಎಂದು ಉತ್ತರ ಕೊಟ್ಟಿರುವರು, 


ಶರಣನ ಶರೀರವು ಹೇಗಿರುವದು? 


ದೇಹವು .ಚರ್ಮ ರಕ್ತ ಮಾಂಸಗಳಿಂದ ಕೂಡಿದ್ದಾಗಿರುವದು. 
ಅಂತಹ ದೇಹಕ್ಕೆ ಹಸಿವು ನೀರಡಿಕೆ ಮೊದಲಾದ ಗುಣಗಳು ಇದ್ದೇ 
ಇರುವದು ಸಹಜವೆಂದು ತಿಳಿದ ಮಹನೀಯರು "ಆ ದೇಹ ಗುಣವನ್ನು 
ವಿಚಾರ ಮಾಡುವದಿಲ್ಲ ಆ ಸಂಬಂಧವಾಗಿ ಆಡುವ ದುಡುಕಿನ 
ಮಾತು ಹಾಗಿರಲಿ. ಶಿವಯೋಗಿಗಳ ಮಹತ್ವವನ್ನು ನಿರ್ಧರಿಸುವದಕ್ಕೆ ' 
ಆ ದೇಹ ಧರ್ಮವು ಪ್ರಮಾಣವನ್ಲ. ಅವರಲ್ಲಿ ಪ್ರಕಾಶಿಸುವ ಶಿನ 
ಜ್ಞಾನವೇ ಪ್ರಮಾಣವು. “ 

ಸಂಚಭೂತಾತ್ಮಕ ದೇಹಗಳಲ್ಲಿ ಆಕಾಶವಿಕಾರವುಳ್ಳಿ ದೇಹವೇ ಆಗಲಿ 
ವಾಯುಮಯು ಶರೀರವೇ ಆಗಲಿ, ಜಲಾತ್ಮಕ ತರುವೇ ಆಗಲಿ, ಪೃ 
ವಿಕಾರನೇ ಇರಲಿ, ಹೀಗೆ ಯಾವ ಬಗೆಯ ಶರೀರವಾದರೂ ಹ 


ಸಂಬಂಧವಾಗಿ ಅದಕ್ಕೆ ಹೆಚ್ಚು ಕಡಿಮೆಯೆ:ಂಬುದಿಲ್ಲ. ರೂಪದಿಂದ ಗುಣಕ್ಕೆ 
ಅಡ್ಡಿಯಿಲ್ಲದಂತೆ ತ್ವಚ ಗೆ 


ಥೀ 


ರಕ್ತಾದಿ- ಧಾತುನುಯನಾದ 


ಶತಕತ್ರಯವು. ೫೭೯ 


ದೇಹವು ಶರಣನಿಗಿದ್ದರೂ ಅದು ಅವನ ಜೀವನ್ಮುಕ್ಕತೆಗೆ ತೊಡಕಾಗು 
ವದಿಲ್ಲ. ರಕ್ತಮಾಂಸಾದಿಮಯವಲ್ಲದ ದೇಹವಿದ್ದ ಮಾತ್ರಕ್ಕೆ ಅದು ಜನನ 
ಮರಣಾದಿಗಳನ್ನು ಗೆಲ್ಲುವದಿಲ್ಲ., ಅದು ಹೇಗೆಂದರೆ ಸೂಕ್ಷ್ಮ ಶರೀರವು: 
ರಕ್ತಮಾಂಸಮಯವಲ್ಲದಿರುವದರಿಂದ ಅದಕ್ಕೆ ಜನನ ಮರಣಗಳನ್ನು ಗೆಲ್ಲು 
ವದಕ್ಕಾಗುನದಿಲ್ಲ. ಆದ್ದರಿಂದ ಅಂಗಲಿಂಗ ಸಾಮರಸ್ಯಗೊಂಡ ಶಿವ 
ಶರಣನೇ ಜನನ ಮರಣಗಳನ್ನು ಗೆದ್ದವನು. ಇಂತಹ ಶರಣನ ದೇಹವು 
ಹೇಗಿದ್ದರೇನು? 

ಕೆಲವು ಧರ್ನಾಭಿಮಾನಿಗಳು ಶರಣರಿಗೆ ಮಾಂಸ ಶರೀರವಿಲ್ಲ 
ನೆಂದು ವಾದಿಸುತ್ತಿರುವರು. ಅದು ತನ್ಪು. ಯಾಕೆಂದರೆ ದೇಹವು 
ಧಾತುವಿಕಾರನಾಗಿಯೇ ಇರುವದು. ಧಾತುವಿಕಾರವಲ್ಲದಿರುವದರಿಂದ 
ಘನತೆ ಏನೂ ಇಲ್ಲ ಎಂದು ಹೇಳುವದಕ್ಕೂ ಒಪ್ಪಿಗೆಯಾಗಲುರದು. 
ಇಲ್ಲಿ ಹೇಳುವದಿಷ್ಟೇ ? ಶರಣನು ಲಿಂಗಾಂಗ ಸಮರಸಭಕ್ತಿಯಿಂದುಂಟಾದ 
ಮಹಾನಂದದಲ್ಲಿ ಮುಳುಗಿರುವನಾದೆ ಕಾರಣ ಅವನ ಶರೀರವು ಧಾತು 
ವಿಕಾರವುಳ್ಳುಡನಗಿದ್ದರೂ ಆ ಗುಣಗಳ ಲೇಪವಿಲ್ಲದಿರುವದರಿಂದ ಧಾತುಮ 
ಯವಲ್ಲನೆಂದು ಹೇಳುವರು. ಆದರೆ ದೇಹಕ್ಕೆ ಮಹತ್ತ್ವ ಕೊಟ್ಟಿಲ್ಲ. 


ನೀರಕವ ಶರಣರಲ್ಲಿಯೇ ಪ್ರಭುದೇವ ಮೊದಲಾದವರು ತಮ್ಮ 
ದೇಹಧರ್ಮ ಪ್ರಭಾವದಿಂದ ಹೆಚ್ಚಳವನ್ನು ಹೊಂದಲಿಲ್ಲವೇ ಎಂಬು 
ದಕ್ಕೆ ಮಾಯಿದೇವರು — 
ಅನಿಮಿಷನಸ್ಥಿಮಾತ್ರ ತನುವಾಗಿರನೇ? ಬಸವಂ ತ್ವಗಾದಿಸಂ । 
ಜನಿತವಸುಷ್ತನಾಗಿರನೆ ಯಲ್ಲಮನಂಶಕನರ್ಜಕಾಯನಾ 
ಗಿ ನೆಳಲು ಹೆಜ್ಜೆಯಿಲ್ಲದಿರನೆ ಸುಖಪ್ರ ಸೂರ್ಣವಾ | 
ಸನೆಯ. ಶರೀರನೊಂದೆ ಸರಮಸ್ರಭುನೇ ಮಹದೈಸುರೀಶ್ಚರಾ ॥ 


ಅರ್ಥ ಃ - ಅನಿಮಿಷಯ್ಯನು ಬರೇ ಎಲುಬಿನ ಶರೀರವುಳ್ಳವನಾ 
ಗಿರಲಿಲ್ಲನೇ? ಬಸವೇಶ್ವರನು ಎಲ್ಲರಂತೆ ತ್ವಚ ಮಾಂಸಾದಿಗಳಿಂದ 
ಕೂಡಿದ ಶರೀರವುಕ್ಳವನಾಗಿರಲಿಲ್ಲವೇ? ಅಲ್ಲಮ ಪ್ರಭುವು ಕರಚರಣಾದಿ 
ಅಪಯನಗಳಲ್ಲದ ವ.ತ್ತು ನೆರಳು ಸಹ ಕಾಣದ ಶರೀರವುಳ್ಳವನಾಗಿರ 
ಲಿಲ್ಲನೇ? ಅದುದರಿಂದ ಲಿಂಗಾಂಗ ಸಾಮರಸ್ಯ ಆನಂದ ಪರಿನೂರ್ಣ 
ನಾದ ಶರಣನ ದೇಹವು ಧಾತುವಿಕಾರವಾಗಿದ್ದರೂ ಅಲ್ಲದಿದ್ದರೂ 
ಒಂದೇ ಎಂಬ ಭಾವವು. 


೫೮೦ ಶಿವಾನುಭನ. 


ವನಂಹತ್ವಗಳು ಅಥವಾ ಸಿದ್ಧಿ ಗಳು. 


ಮಹತ್ವಗಳು ಆಗುವದರಿಂದ ಮತ್ತು ಅವುಗಳನ್ನು ಮಾಡುವದ 
ರಿಂದ ಮನುಷ್ಯ ನ ವೃತ್ತಿಯು ಬೇಕಿ ತರದ್ದಾಗುವದು. ಅಂದರೆ ಯಾವ 
ಗುಣಗಳನ್ನು ಬಿಡಲು dd ಮಾಡುವರೋ ಅವೆ ಈ ಮಹ 
ತ್ನಗಳ ವಶದಿಂದ ತನ್ನಿಂದ ತಾನೇ ಬಂದು ಕೂಡುವವು. ಇನ ನೆಲವು 
ಗಳನ್ನು ತೋರಿಸುವದರಿಂದ ಸ್ವಾರ್ಥ ಸಾಧಿಸುವ ಗುಣವು ಹೆಚ್ಚಾಗು 
ವದು. ಇವರನ್ನು ಯಾರಾದರೂ ಹೀಯಾಳಿಸಿದರೆ ಸಿಟ್ಟಿನಿಂದ ತಮ 
ಯೋಗ ಸಾಮರ್ಥ್ಯವನ್ನು ತೋರಿಸಿ ಶಾಸಕೊಟ್ಟ ಉದಾಹರಣೆಗಳಷ್ಟೊ 
ಇರುವವು. ಇವು ಶಿವಯೋಗಿಗಳಿಗೆ ಯೋಗ್ಯನ ನಲ್ಲವು ಹೇಗೆಂದರೆ 


ಪತಿಹಿತ ಧರ್ಮಚಾಂಣಿಯೆನಿಸ್ಸ ಮಹಾಸತಿ ವೇಶಿಮಾಳ್ರವೋಲ್‌ 
ಚತುರತೆರೀತಿ ಧಾತು ಕಡುಜ ಜಾಣ್ಮೆ ಮೃ ದೂಕ್ತಿ ಬಹೂಪಚಾರಸಂ॥ 
ಗತಿಯದನೆತ್ವ್ತಬಲ್ಲಳು ಶಿವೈಕ ಸಮಸತ ಚಿತ್ತದಿಂ ದೃಢ । 
ವ್ರತನೆನಿಸಿರ್ನ ಭಕ್ತನುಳಿದಂಗಮನೆಂತರಿವಂ ಶಿನಾಧನಾ ॥ ೮೨ | 


ಲ 
G 


ಅರ್ಥಃ- ತನ್ನ ಸತಿಯೊಬ್ಬನಿಗೇ ಹಿತವಾದ ಕಾರ್ಯಗಳನ್ನು ಮಾಡು 
ವದರಲ್ಲಿ ತತ್ಸರಳಾದ ಮಹಾ ಪತಿವ್ರತೆಯು ಸೂಳೆಯಂತೆ ಜ:ತುರ್ಯ 
ಜಿಡಗುಗಳು ಹಲವು ಜನರ ರೀತಿಗನುಸಾರವಾಗಿ ನಡೆ, ಮೋೇಖ್ಮಾತು, 
ತರತರದ ಉಸಚಾರ ಮಾಡುವದನ್ನು ಬಲಳೇ? ಅದರಂತೆಯೇ ಶಿವ 
ನಿಗೆ ತನ್ನ ಚಿತ್ತವನ್ನೆಲ್ಲ ಅರ್ಪಿಸಿ ಶಿನೈಕ ವ್ರತ ತಶ್ಸರನಾದ ಶರಣನು 
ಶಿನೇತರಾಚಾರಗಳನ್ನು ನಡೆಯಿಸುವದುಂಟೀ? 

ಕಾಮ ಕ್ರೋಧಾದಿಗಳನ್ನು ಅಳಿದಿರುವದರಿಂದಲೇ ಅನರ ಮಹತ್ವವು 
ನಡೆಯುತ್ತಿರುವಾಗ ಅವು ಪುನಃ ಅವರಲ್ಲಿ ಹೇಗೆ ಸೇರಿಕೊಳ್ಳುವವು? 
ಯಾರೂ ಆ ಗುಣಗಳಿಂದ ಕಾೂಡಿರಬೇಕೆಂದು ಬಯಸುನದಿಲ್ಲ. ಆದರೆ 


ಆ ಗುಣಗಳ ಪ್ರಭಾವವೇ ಅಂತಹದಿರುವದು. ಆದುದರಿಂದ ಅವರೇನು 
ಮಾಡಬಹುದು? ಅದು ಹೇಗೆಂದರೆ. 


ಸುಖಮಂ ಕಾಂಕ್ಷಿನಕೈಸೆ ಸರ್ವರುಮನೇಕಾಯಾಸದಿಂ ಯತ್ನ ದಿಂ। 
ದಖಿಲೋಪಾಯ ದಿನಲ್ಲದೂಹಿಸರೆ ನಾನಾ ಯುಕ್ತಿ ಯಿಂ Be 
ಸುಖಕೆಂದಿಟ್ಟ ಸೊಡರ್‌ ನಿಮಿರ್ದುಮನೆಯಂ ಸುಟ್ಟ ೦ದದಿಂದ 
ಸುಖಕಾನುತ್ವ ವೆ ಮಾಳ್ಪೊ ಜತರ ಭನತ್‌ಕ ತಂ 


ಖನಃುಂ॥ 
೨8ಖವುಂ। 
ಶಿನಾವಲ್ಲಭಾಃ೫೪॥ 


ಶತಕತ್ರಯವು. ೫೮೧ 


ಅರ್ಥ ಃ-- ಎಲ್ಲರೂ ಬಹು ಪ್ರಯಾಸದಿಂದಲೂ ನಾನಾ ಪ್ರಯತ್ನ 
ಗಳಿಂದಲೂ ಯುಕ್ತಿಗಳಿಂದಲೂ ತಮಗೆ ಸೌಖ್ಯವನ್ನುಂಟು ಮಾಡಿಕೊ 
ಳ್ಠ ಬೇಕೆಂದು ಅಪೇಕ್ಷಿಕುವರೇ ಹೊರತು ದುಃಖವುಂಟಾಗಬೇಕೆಂದು ಬಯ 
ಸುವದಿಲ್ಲ. ಆದರೆ ಬೆಳಕಿಗಾಗಿ (ಸೌಖ್ಯಕ್ಕಾಗಿ) ಇಟ್ಟ ದೀಪವು ಹೊತ್ತಿ 
ಕೊಂಡು ಮನೆಯನ್ನೇ ಸುಟ್ಟಿ ಹಾಗೆ ಆ ಸತ್ಪುರುಷರುಗಳ ಸುಖಾಫೇ 
ಕ್ಸೆಯೇ ಅನರಿಗೆ ದುಃಖನನ್ನುಂಟುಮಾತ ಬೇಕಾದರೆ ಎಲ್ಲೆ ಪರಶಿವನೇ 
ಅದು ನೀನು ಮಾಡಿದ ಮಾಟವಲ್ಲವೇ? 
ಮತ್ತೂ 
ಅರಿಯಂ ವ್ಯಾ ಘ್ರಮನಗ್ನಿ ಯಂ ಭುಜಗನಂ ದಾರಿದ ದ್ರ್ಯಮಂರೋಗಮಂ। 
ಜರೆಯಂ ಮತ ತ್ಳು )ಮನಕ್ಕಟಾ ಬಿಡದರುಂಟೆೇ ಲೋಕಡೋಳಿ ನಿಟ್ಟರೀ 4 
ಶ್ಚರಸೌಖ್ಯಾಸ್ಪ ದರಾಗಬೇಕೆನುತೆ ಯತ ಗೈ ವ್ಯ ಸನದ 
ದರದಿಂ ಕೂಡಿರಬೇಕೆನುತ್ತಿಹರೆ ಧೀಮುಂತರ್‌ ಶಿವಾವಲ್ಲಭಾ ॥ 


ಲೋಕದಲ್ಲಿ ಶತ್ರುವನ್ನೂ, ಹುಲಿಯನ್ನೂ, ಬೆಂಕಿಯನ್ನೂ, ಬಡ 
ತನವನ್ನೂ, ರೋಗವನ್ನೂ, ಮುಪ್ಪನ್ನೂ, ಮರಣವನ್ನೂ ಬಿಡದೆ ಕಟ್ಟಿ 
ಕೊ-ಡಿರಬೇಕೆನ್ನುವವರುಂಟೇ? ಅವುಗಳನ್ನು ಬಿಟ್ಟಿವರೇ ಬುದ್ಧಿಶಾಲಿಗಳು. 
ಅಂಥವರು ಶಿನೈಕ್ಯ ಸುಖಾನುಭವಿಗಳಾಗಬೇಕೆಂದು ಪ್ರಯತ್ನಿಸುವರೇ 
ಹೊರತು ಕಾಮಾದಿ ಷಡ್ರಿಸುಗಳಲ್ಲಿ ಪ್ರೀತಿಯಿಂದ ಕೂಡಿರಬೇಕೆಂದು 
ಬಯಸುವರೇ? 

ಕಾಮಕ್ರೋ ಧಾದಿ ರಿಸುಗಳು ಬಿಟ್ಟು ಹೋಗುವಾಗ ಅವನ್ನು ಬಿಡದಂಕಿ 
ಒಡಿದುಕೊಂಡನರಾರಾದರೂ ಸಕದ ಮತ್ತು ಅವು ತನ್ನನ್ನು ಹಿಡಿಯ 
ವಾಗ ಆ ಕಾನಣನಿಗಳೆ ಕೂಟನನ್ನು ಬಿಸಸಿ:ಕು ಎಂದು ಮಾತಾಡುವ 
ವರು ಆ ಕಾಮಾದಿಗಳನ್ನು ಬಲವಾಗಿ ಹಿಡಿದುಕೊಳ್ಳುವಂತೆ ಮಾಡುವ 
ಜೀವರ ಮಾಯೆಯನ್ನು ದೂರೀಕರಿಸುವದು ಮಾಕಾಡಿದಂತೆ ಸುಲಭವಲ್ಲ. 


ಆದುದರಿಂದ ದೇಹ ಸುಖವನ್ನು ಬೆಳಿಸುವ ಇಲ್ಲವೆ ವಹತ್ವವನ್ನು 
ಬೆಕೆಯಿಸುವ ಯೋಗನ ಪೂರ್ವಾಂಗವನ್ನು ನೀರಶೈವರು ತ್ಯಜಿಸ 
ತಕ್ಕದ್ದು. 

ಹಾಗಾದಕೆ ದೇವಕೊಡಗೂಡುವದು ಹೇಗೆ? ಆತ್ಮತೇಜೋಬಲ 
ವನ್ನು ಬೆಳೆಖಿಸುನ ಯೋಗಸಾಧಕೆಯಲ್ಲಿಯೆ ಕಾನುಕ್ರೋಧಾದಿಗಳು 


೫೮೨ ಶಿವಾನುಭವ, 


ಹುಟ್ಟಿದರೆ, ಇಲ್ಲವೆ ಅವನ್ನು ಬಿಡುವದು ಮನುಷ್ಯನಿಗೆ ಆಗದಿದ್ದರೆ, 
ಈ ಹೆಂಡರು ಮಕ್ಕಳು ಉದ್ಯೋಗ ಇವೆಲ್ಲವುಗಳನ್ನು ಕಟ್ಟಿ 
ಕೊಂಡಿರುವ ಸಂಸಾರಿಗಳಿಗೆ ಅವುಗಳನ್ನು ಬಿಡ.ವದು ಹೇಗಾಗುವದು?. 
ನಾನಾ ನಿಧವಾದ ಈ ಸಂಸಾರ ತಾಪದಲ್ಲಿ ಧ್ಯಾನ-ಧಾರಣ-ಸಮಾಧಿ 
ಯಿಂದೊಡಗೂಡಿದ ಪೂಜಾಫಲವು ಹೇಗೆ ಲಭಿಸುವದು? ಎಲ್ಲವನ್ನೂ 
ದಾನಮಾಡಿ ಸರ್ವಸಂಗ ಪರಿತ್ಯಾಗ ಮಾಡಿದವರಿಗಲ್ಲವೇ ಇಂಥ ಪೂಜಾ 
ಫಲವು ಲಭಿಸಿ, ಕಾಮ-ಕ್ರೋಧಾದಿಗಳು ನಷ್ಟವಾಗುವದು? ಎಂಬ 
ಸಂಶಯಕ್ಕೆ ಇವರು ಜ್ಞಾನಸಂಪಾದನೆಯ ಕಾರಣದಿಂದ ಪ್ರಪಂಚ 
ವನ್ನು ತೊರೆದು ಭಿಕ್ಸುಟಿನೆಯನ್ನು ಮಾಡುವವರಲ್ಲಿ ಕಾಮಾದಿ ಷಡ್ರಿಸು 
ಗಳು ಹೇಗೆ ಗೋಚರಿಸುತ್ತನೆಂಬುದಕ್ಳೆ 


ಬೇಡುವುದೀಗ ಕಾಮಮದು ಬಾರದುದೇ  ಕಡುಕೋಸಮಂತದ । 
ಕ್ವೀಡಹುದೀಗ ಲೋಭಮದರಿಂ ಮರೆದಿರ್ಶುದೆ ಮೋಹಮಲ್ಲಿಪೊ ॥ 
ಕ್ಯಾಡುವುದೀಗ ದುರ್ಮದಮದಂ ಬಲಿದಿರ್ನುದು ತಾನೆ ಮತ್ಸರಂ | 
ಬೇಡುವ ಪಾಪಮಿಷ್ಟು ಪರಮಸ್ರಭುವೇ ಮಹದೈ ಪ್ಪ ಪುರೀಶ್ವಣಾ ॥ 


ಅರ್ಥಃ-- ಒಂದು ವಸ್ತುವನ್ನು ಬೇಕೆಂದು ನನಾ: 
ಕಾಮವು. ಆ ವಸ್ತುವು ದೊರೆಯದೇ ಹೋದರೆ ಆಗಲೇ ಕೋನವು 
ಹುಟ್ಟುವದು. ಬೇಡಿದ ವಸ್ತುವು ದೊರೆದರೆ ಅದು ಇ ಇ 
ಕಾಯುತ್ತಿರುವದೇ ಲೋಭವು. ತನಗೆ ಬೇಕಾದ ವಸ್ತುವಿನ ದೆಶೆಯಿಂದ 
ನಿವೇಕಗೆಟ್ಟಿರುವದೇ ಮೋಹವು. ಆ ವಸ್ತು ಪ್ರಾಪ್ತಿಯ ಆನಂದದಲ್ಲಿ 
ಮುಳುಗಾಡುತ್ತ ಸೊಕ್ಕಿರುವದೇ ಮದವು. ದೊರದ ವಸ್ತುವನ್ನು ವಶ 
ಪಡಿಸಿಕೊಂಡು ಹೆಮ್ಮೆ ಪಡುತ್ತಿರುವದೇ ಮಾತ್ಸರ್ಯವು. ವಿಚಾರಿಸಿದರೆ 
ಬೇಡುವದೆಂಬ ಒಂದೇ ಾರ್ಜನಿಜಟ ಈ ಕಾಮಾದಿಗಳೆಲ್ಲವೂ 
ಹುಟ್ಟುವವೆಂದು ಗೊತ್ತಾಗುವದು. 


ಬೇಡಿಕೊಳ್ಳು ವದು. 


ಬೇಡುವನಂ ವಿಚಾರಿಸೊಡೆ ಭಕ್ತನೆಯಲ್ಲಭಿನಾಂಛಿತಾರ್ಥಮಂ । 
ಬೇಡಿಸಿಕೊಂಬವಂ ಕಡೆಗೆ ದೇವನೆ ನೆಯಲ್ಲುಭಯೈ ಕಮಿಂತಿವಂ | 

ಕೂಡುತಿರಲ್‌ ಭವಂ ಭವಮನುಳ್ಳವನೇ ಭವಿಯಾಭವಿತ್ವಮಂ ॥ 
ಮಾಡುವ ಭಕ್ತಿಯೇಕೆ ಸರಮಪ್ರಭುವೇ ಮಹಹ್ಯೆ ಪುರೀಶ್ವರಾ ॥ 


ಶತಕತ್ರಯವು. ಜಲ 


ಅರ್ಥಃ - ಕಾವಸ್ಕಿಕರ್ಮಗಳನ್ನು ಮಾಡಿ ತನ್ನ ಇನ್ಟದೈವವನ್ನು 

ಕುರಿತು ವರ ಪ್ರಾರ್ಥನೆ ಮಾಡತಕ್ಕನನು ಭಕ್ತನೇ? ಅಲ್ಲ. ಏಕಂ 
ದಕ್ಕಿ ಭಕ್ತನು ನಿಷ್ಕುಮು ಭಕ್ತಿಯಿಂದ ಪರಿಸೂರ್ಣನಾಗಿರಬೇಕು. 
ಇಷ್ಟಾರ್ಥಕಸ್ಥಗಿ ಭಕ್ತರಿಂದ ಬೇಡಿಸಿಕೊಳ್ಳ ತಕ್ಕವನು ದೇವನೇ ಅಲ್ಲ? 
(ಏಕಂದರೆ-- ಭಕ್ತರಲ್ಲಿ ನಿರ್ವ್ಯಾಜಕ:ರುಣ್ಯವುಳ್ಳವನು ಈಶ್ವರನು.) 
ಆದುದರಿಂದ ಬೇಡುವ ಬೇಡಿಸಿಕೊಳ್ಳುವವರಿಬ್ಬರೂ ಭಕ್ತನೂ ಅಲ್ಲ 
ದೇವನೂ ಅಲ್ಲ. ಇಬ್ಬರೂ ಒಂದೇ. ಈ ಬೇಡುವಿಕೆ. ಬೇಸಿಸಿಕೊಳ್ಳುವಿಕೆ 
ಗಳೆಂಬೆರಡೂ ಭವಮೂಲವಾದವುಗಳು. ಅಂಥ ಭವದಿಂದ ಬದ್ಧನಾದ 
ನನು ಭಕ್ತನು ಅಲ್ಲ, ಅವನು ಭವಿಯು. ಅಂಥ ಭವಿತ್ವನನ್ನುಂಟು 
ಮಾಡುವ ಸಕಾಮಭಕ್ತಿಯಿಂದ ಪ್ರಯೋಜನವೇನು? 

ಬೇಡದ ಮುನ್ನ ತಾನೆ ಕುಡುವಾತನೆ ದೇವನಭೀಷ್ಟಸಿದ್ಧಿಯಂ । 

ಬೇಡದೆ ಕಾಡದೆಯ್ದುವನೆ ಭಕ್ತನ ಯತ್ನದಿನನ್ರಯಾಸದಿಂ॥ 

ಬೇಡುವ ಕಾಡುವಾಯಸಗೊಳುತ್ತಿಹ ಭಕ್ತಿಯ ಪಾಪಮಿಂತಿದಂ | 

ಬೇಡದ ಹಾಗೆ ಮಾಡು ಪರಮಸ್ರಭುನೇ ಮಹಸಶೈಿಪುರೀಶ್ವರಾ ॥ 


ಅರ್ಥಃ-- ಭಕ್ತನು ಪ್ರಾರ್ಥಿಸುವದಕ್ಕಿಂತ ಮೊದಶೇ ತಾನಾಗಿ 
ಅವನಿಷ್ಟಾರ್ಥವನ್ನು ಕೊಡತಕ್ಕನನೇ ದೇವನು. ಯತ್ನ ಪ್ರಯಾಸ 
ಬೇಡುವಿಕೆ ಕಾಡುವಿಕೆಗಳೊಂದೂ ಇಲ್ಲದೆ ದೇವನನ್ನು ಸೇವಿಸುವವನೇ 
ಭಕ್ತನು. ಬೇಡುವ ಕಾಡುವ ಆಯಾಸದಿಂದ ಕೂಡಿ ಆಚರಿಸುವ ಭಕ್ತಿ 
ಯಾವುದುಂಟೋ ಅದೇ ಪಾಪಾಚರಣೆಯು. ಅಂತಹ ಸಕಾಮವಾದ 
ಭಕ್ತಿಯನ್ನು ಅಪೇಕ್ಷಿಸದೆ ಇರುವಂತೆ ನನಗೆ ಅನುಗ್ರಹಿಸು. 
ಪರರನ್ನು ಬೇಡುವದರಿಂದ ಮಫಸ್ಸು ಹೇಗಾಗುತ್ತದೆಂಬದನ್ನು 
ಈ ಕೆಳಗಿನ ಪದ್ಯದಿಂದ ವಿನರಿಸಿರುವನು. 
ಬೇಡುವವಂಗೆ ಬೇಡುತಿಹ ದೈನ್ಯಮದೊಂದುರೆ ಬೇಡಿ ಬರ್ಪಹೆ । 
ಗ್ಲೋಡಿನ ವಿತ್ತದಿಂದಕಟ ಪೂರ್ಣಮೆನಿಪ್ಸುದೆ ಮತ್ತೆ ಮತ್ತೆ ತಾಂ ॥ 
ಬೇಡಿಸುತಿರ್ಸುದೈಸೆ ಸಿನೆ ಬೇಡದವಂಗದು ಪೂರ್ಣವಾಗಿ ಕ್ಳೈ | 
ಗೂಡಿಸುತಿಕ್ಕುತಿರ್ಕು ಪರಮಸ್ರಭಛುವೇ ಮಹದೈಪುರೀಶ್ವರಾ ॥ 
ಅರ್ಥಃ-- ಪರರನ್ನು ಕಂಡು ಯಾಚಿಸುವವರಲ್ಲಿರುವ ಬಡತ 
ನನು ಆ ಅನ್ಯರು ಕೊಡುನ ಮಿಗಿಲಾದ ಹಣದಿಂದ ತುಂಬಿಹೋಗಿ 


4 


೫೮೪ ಶಿವಾನುಭವ, 


ಇನ್ನು ಸಾಕೆಂದು ಹೇಳಿಸಿಕೊಳ್ಳುವುದೆಂದಿಗೂ ಇಲ್ಲ. ಹಣವು ದೊರಿ 
ದಷ್ಟೂ ಮತ್ತೆ ಮತ್ತೆ ದ್ರವ್ಯಾಕಾಂಕ್ಷೆಯು ಹೆಚ್ಚಿ ಮರಳಿ ಬೇಡುತ್ತಿರು 
eA ರ 10 ಐ) ವಸ್ತುವಿನ ಅಪೇಕ್ಷೆ 
ಯನ್ನು ಸ್ವಲ್ಪವೂ ಮಾಡದೆ ಇದ್ದವನಿಗೆ ಆ ಫಿಷ್ಠಾಮತ್ಪನು ಸರಿ 
ತೃಪ್ತಿಯನ್ನುಂಟು ಮಾಡುವದು. 


ಹಾಗಾದರೆ ಬೀಷುವದೆಂಬುದಿಲ್ಲನೇ ? ಇದೆ. 


ಜೇಡುವದೇನು ಪಾಪಮೆ ಸದಾಶಿವ ನಿನ್ನನೆ ಬೇಡದನ್ಯರಂ | 

ಬೇಡದ ಸಿದ್ಧಿಯಂ ಪಡೆಯದಿರ್ಪುದರಿಂದಮೆ ಪಾಸಮಾದುದಾ 
ಬೇಡುವ ಪಾಸಮಂ ಮರೆದು ಮಾಡದೆ ನಿಸ್ಸೃಹನಾಗಿ ನಿನ್ನ ನಾಂ। 
ಬೇಡದ ಹಾಗೆ ಮಾಡು ಸರಮಪ್ರಭುವೇ ಮಹದೈಮರೀಶ್ವರಾ॥ 


ಅರ್ಥಃ-- ಬೇಡುವುದೆಲ್ಲವೂ .ಪಾಸನೇ? ದೇವನೇ, ನಿನ್ನನೊಬ್ಬ 
ನನ್ನಲ್ಲದೆ ಅನ್ಯರನ್ನು ಬೇಡದಂಥ ಸಿದ್ಧಿಯನ್ನು ಪಡೆಯದಿರುವದರಿಂ 
ದಲೇ ಪಾಸವಾಯಿತು. ಅಂಥ ಬೇಡುವ ಪಾಸವನ್ನು (ಅಂದರೆ ಇಚ್ಛಿಸಿ 
ಯಾಚನೆಯನ್ನು ಮಾಡುವದನ್ನು) ಮರೆತಾದರೂ ಮಾಡದಂತೆ ನಿನ್ನು ಲ 
ಇಚ್ಛಿಸಿ ನಿಸ್ಸೃಹನನ್ನಾಗಿ ಮಾಡು. (ಸಕಾಮ ಭಕ್ತಿಯನ್ನು ತೊರೆದು 
ನಿಷ್ಕಾಮ ಭಕ್ತಿಯಿಂದ ಇರಬೇಕೆಂಬ ಭಾವ.) 


ಇನ್ನು ದಾನದ ಮರ್ಮ- ಪೂಜಾ ರಹಸ್ಯ ಮುಂತಾದವುಗಳನು) 
ಮುಂದೆ ಕ್ರಮವಾಗಿ ವಿನರಿಸಲಾಗುವದು. ಈ ವಿಷಯಗಳ oa 
ಎ [a 
ನೀರಶ್ಸೆವವಾಚರಣೆಯು ಹೇಗಿರಬೇಕೆಂಬುದನ್ನು ಮೊಗ್ಗೆಯಮಾಯಿ 
ದೇವರು ಬಹು ಮಾರ್ನಿಕನಾಗಿ ಹೇಳಿದ್ದಾರೆ. 


ಓ ವಚನ ಲಿಂಗವೇ! ೫೮೫ 


ಓ ವಚನ ಲಿಂಗವೇ! 





ನಿಸ್ಸೀಮ ಸೀಮೆಯಲಿ ನಿಂತ ಪರಿಪೂರ್ಣವೇ, 
ಅಹಹ! ಗುಹ್ಯಾದ್ಗಹೃಭೇದಕೋಜ್ವಲಕಳೆಯೆ, 
ವೇದ-ಶಾಸ್ತ್ರಾಗಮ-ಪುರಾಣ-ಶ್ರುತಿ-ಸ್ಮೃೃತ್ಯುಸನಿ- 
ಷಚ್ಚಯವು, ಶುದ್ಧಭಾವಸ್ನಾತಪರಿಶುದ್ಧ 
ವಾಗಿ ನಿನ್ನಡಿಯಲ್ಲಿ ಕೈಮುಗಿದು ನಿಂದಿಹೆವು! 
ಶುಭ್ರಾಂಬರವ ತಳೆದು, ಖುಷಿ ಕನ್ಯೆಯೊಲು, ಭಾನ 
ಭಕ್ತಿಯಲಿ, ಕಾವ್ಯ ಸುಂದರಿಯಿಲ್ಲಿ ಬಂದಿಹೆಳು! 
ಅಕ್ಷರಾಕ್ಷರಕಹೆಹ! ಅಕ್ಷಯಾಬಾಧಿತಂ, 
ಸತ್ತತ್ವಸುಸ್ವರಂ, ದೇವದೇವ ಕ್ವನಂ, 
ತೊಳತೊಳಗಿ ಸ್ಫೂರ್ತಿಯಲಿ ಮೊಳಗುತಿದೆ! ಭೂವಲಯ 
ವೈಷಮ್ಯ-ದಾರಿದ್ರ್ಯ-ದೇಖ-ಚಿಂತಾ-ಶೋಕ 
ಸಂತತಿಯು, ನಿನ್ನ ಮಹಿಮೋತ್ಸರದಿ, ನಿತ್ಯ ಶಾ 
ಶ್ಚತ ಶಾಂತಿಯಲಿ ತೇಲೆ-ತೇಲುತಿದೆ! ಐಕ್ಯದಾ 
ನಂದದಾ ಬೆಳ್ಳೆಳಗು ಸೂಸುತಿದೆ! "ಜಗದಗಲ, 
ಮುಗಿಲಗಲ, ಮಿಗಿಯಗಲ' ಕೈನೀಡಿ, ಮೈನೀಡಿ, 
ನೀನೆಸೆವೆ ಸಂತತಂ! ಓ ವಚನ ಲಿಂಗವೇ! 
ಹರಿವ ನದಿಯುರಿಯಗ್ನಿ ತೀಡುನೆಲರೊಲು ಮೆರೆವ 
ಸರ್ವಾಂಗಲಿಂಗವೇ, ಓ ಸರಾತ್ಸರ ವಚನ 
ವೇ, "ನಮೋ ನಮೊಲ ಎಂಬೆ, ಭಾವ ಥಿರ್ಭರನಾಗಿ! 


— ಈಶ್ವರ ಸಣಕಲ್ಲ 


೫೮೬ ಶಿವಾನುಭವ. 


ನಿಡುಮಾಮಿಡಿ ಮಠದ ಇತಿಹಾಸ. 


ಲೇಖಾಂಕಃ- ೭ 
( ಲೇಖಕೆ:- ಎಂ. ಜಿ. ನಂಜುಂಡಾರಾಧ್ಯ "ವಿಶಾರದ? ಸಿದ್ಧಗಂಗಾ ಗುರುಕುಲ) 
EN — 

ಪಂಡಿತಾರಾಧ್ಯ ಚರಿತ್ರೆಯಲ್ಲಿ ಚಂದ್ರಗುಂಡ ದೇಶಿಕೇಂದ್ರರ ಅನಂ 
ತರ ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಶಿನಾಚಾರ್ಯರ ಪ್ರಭಾವಗಳು 
ಉಕ್ತವಾಗಿವೆ. ಇಲ್ಲಿರುವ ಇಮ್ಮಡಿ, ಮುಮ್ಮಡಿ ಮುಂತಾದ ವಿಶೇಷ 
ಣಗಳು ಯಾವಾಗಲೂ "ಎರಡನೆಯ, ಮೂರನೆಯ? ಎಂಬ ಅರ್ಥದ 
ಲ್ಲಿಯೇ ಉಪಯೋಗಿಸಲ್ಪಡುತ್ತವೆ. ಅದರಂತೆ ಆಂಧ್ರದಲ್ಲಿ "ಮರಿ? 
ಎಂಬುದೂ ವ್ಯವಹಾರದಕಲ್ಲಿದೆ. ಅಥವಾ "ಮರಿ ಶಿಷ್ಯ' ಎಂಬರ್ಥದ 
ಲ್ಲಿಯೂ ಹೇಳಬಹುದಾಗಿದೆ. ಈ ಚರಿತ್ರೆಯಲ್ಲಿ "ಕರಿಬಸವ, ಇಮ್ಮಡಿ 
ಕರಿಬಸವ, ಅಥವಾ ಮರಿ ಕರಿಬಸವ' ಹೀಗೆ ಮೂರ್ತಿಗಳು ಇದಂತೆ 
ತಿಳಿದು ಬರುತ್ತದೆ. 4 

ತೃತೀಯಾಶ್ಚಾಸದಲ್ಲಿ "ಇಮ್ಮಡಿ ಕರಿಬಸವ ಸ್ವಾಮಿಗಳ ಚರಿತ್ರೆಯು 
ಉಕ್ತವಾಗಿದೆ. ಆದ್ದರಿಂದ ಇವರ ಹಿಂದೆ "ಕರಬಸನ' ಎಂಬ ಅಭಿ 
ಧಾನದ ಮೂರ್ತಿಗಳಿದ್ದೇ ಇರಬೇಕೆಂತಲೂ ಅವರ ನಂತರ ಈ ಅಭ 
ಧಾನವು ಇವರಿಗೆ ಬಂದಿರಬೇಕೆಂತಲೂ ವಿಚಾರಪರರಿಗೆ ವೃಕ್ತವಾಗದಿ 
ರದು. ಇದಲ್ಲದೆ ಈ ಮಠದ ಅನೇಕ ಶಾಖಾ ಮಠಗಳಲ್ಲಿ "ನಿಡುಮಾ 
ಮಿಡಿ ಕರಿಬಸವ ಸ್ವಾಮಿಗಳು? ಎಂಬ ಹೆಸರಿನ ಅನೇಕ ಗದ್ದಿಗೆಗಳಿದ್ದು 
ಅವರ ಚರಿತ್ರೆಯು ಈ "ಪಂಡಿತಾರಾಧ್ಯ ಚರಿತ್ರಿ? ಯಲ್ಲಿ ಉಕ್ತವಾಗಿಲ್ಲ 
ವೆಂದು ಹಿಂದೆಯೇ ಹೇಳಲಾಗಿದೆ. ಅದು ಪುಲಕನಿಯ ಸಂಗಹ 

| ಹ ಫಿ 
ಕಾಲಕ್ಕೆ ಅಪೂರ್ಣವಾಗಿ ಉಸಲಬ್ಬವಾಗಿದೆ. ಆತನು ಅದನ್ನು ಒಟ್ಟಿಗೆ 
ಸೂಡಿಸಿದ್ದರೂ ಅದು ಇತಿಹಾಸಕ್ಕೆ ಅತ್ಯಧಿಕವಾದ ಕುಂದನ್ನುಂಟು 
ಮಾಡಿದೆ. ಸುಮಾರು ಒಂದೆರಡು ಶತಮಾನಗಳ ಚರಿತ್ರೆಯು ಇತಿಹಾಸ 
ಗರ್ಭದಲ್ಲಿ ಜೀರ್ಣವಾಗಿಣವುದು ವಿಷಾದಕರನಾದ ಸಂಗತಿಯಾಗಿದೆ. 


ಇನ್ಮೂಡಿ ಕರಿಬಸನ ದೇಶಿಕೇಂದ್ರ ಶಿನಾಚಾರ್ಯರು. (ಸು. ೧೫೦೦) 
ಕಂ॥ ಧರಣೀಸ್ಥಲ ಮುನ ಯಿಮ್ಮಡಿ 
ಕರಿಬಸವ ಸ್ವಾಮಿ ತಿಷ್ಯಗಣ ಮುಲ ಚೇತನ್‌ | 


ನಿಡಿಮಾನಿಂಡಿ ಮಠದ ಇತಿಹಾಸ. ೫ಕ೭ 


ವಿರಿನಿಗ ಪೂಜಲು ಗೈಕೊನಿ 
ಸರಮಾನಂದಾತ್ಮುಡಗು ಚು ಭಕ್ತಾದುಲತೊನ್‌ ॥ 


ಜಗದ್ಗುರು ಇಮ್ಮಡಿ ಕರಿಬಸವ ದೇಶಿಕೇಂದ್ರ ಶಿವಾಚಾರ್ಯರು 
ತಮ್ಮ ಗುರುವರ್ಯರಿಂದ ಉಪದೇಶವಂ ಪಡೆದು. ಲೋಕೋದ್ಧಾರಾ 
ರ್ಥವಾಗಿ ದೇಶ ಸಂಚಾರಕ್ಕೆ ಹೊರಟು ರಾಜಾಧಿರಾಜರಿಂದ ಸನ್ಮಾನ 
ಗಳನ್ನು ಹೊಂದಿ ಪ್ರಸಿದ್ಧಿಗೆ ಬರುತ್ತಾರೆ. ಇವರು ಮೊದಲು ಗುಯ 
ಲೂರಿನಿಂದ ಹೊರಟು "ಸೋಮಲಾಪುಂ' ವೆಂಬ ನಗರಕ್ಕೆ ಅನತಿ ದೂರ 
ದಲ್ಲಿರುವ ಉದ್ಯಾನದಲ್ಲಿಳಿದು ಅಲ್ಲಿರ್ದ ಸುನರ್ಣಾವತಿ ನದಿಯಲ್ಲಿ ಅನು 
ಸ್ಮಾನಾದಿಗಳನ್ನು ಪೂರೈಸುತ್ತಾರೆ. 


ಸೋವುಲಾಪುರ ಎಂಬ ನಗರವು ಹಿಂದೆ ಬಹಳ ಪ್ರಸಿದ್ಧಿ ಯಾಗಿ 
ದಂತೆ ತಿಳಿದುಬರುತ್ತದೆ. "ಸೋಮಂದೇನಹಳ್ಳಿ' ಎಂಬ ಹೆಸರಿನ 
ಒಂದು ಗ್ರಾಮವು ಇಂದಿಗೂ ಅಲ್ಲಿ ಅವಶೇಷವಾದ ಪ್ರಾಚೀನ ಕುರು 
ಹುಗಳಿಂದ ಅಸ್ತಿತ್ವದಲ್ಲಿರುತ್ತದೆ. ಕನಿಯು ಇದನ್ನು " . ಅಮರಾವತಿ 
ಕಿನ್‌ ತಕ್ಷಕ ಪುರಮುನ ಕಂಟಿನು ಲಕ್ಷಣಕರ ಮೈನ ಸೋಮಲಾಸುರ 
ಮುನಕುನ್‌! ಎಂದು ಉಪಮಾನ ಕೊಟ್ಟರುತ್ತಾನೆ. 


ಸೋಮಲಾಪುರವು ಬಹಳ ಹಿಂದಿನಿಂದಲೂ ಪ್ರಸಿದ್ಧವಾದ ರಾಜ 
ನಗರವಾಗಿದ್ದಂತೆ ಇತಿಹಾಸವಿದೆ. ವಿಜಯನಗರದ ಅರಸುಗಳ ಕಾಲಕ್ಕೆ 
ಅಲಿಯ ರಾಜರು ವಿಜಯನಗರ ಪ್ರಭುತ್ವಕ್ಕೆ ಒಳಗಾದಂತೆ ತಿಳಿದು 
ಬರುತ್ತದೆ. ಜಯನಗರದ ಅರಸರು ಅವರನ್ನು ಜೈಸಿ ಅಲ್ಲಿಗೆ ಸನಿ 
ಪದಲಿರುವ «ಖೆನುಗೊಂಡೆ'ಯ.ನ್ನು ತಮ್ಮ ಕೇಂದ್ರವನ್ನಾಗಿ pe 
ಡತ್ನಂತೆ ತಿಳಿದುಬರುತ್ತದೆ. ನಾವು ಹಿಂದೆ ಉದಹರಿಸಿರುವ ಕೆಲವು 
ಶಿಲಾಶಾಸನಗಳಲ್ಲಿ ಕಂಡುಬರುವ "ಸೆನುಗೊಂಡೆ ರಾಜ್ಯ ಗುಯಲೂರು 
ಮಃ ಇತ್ಯಾದಿ ನಿಶೇಷಣಗಳು ಇದನ್ನು ಸಮರ್ಥಿ ಸುತ್ತವೆ. ಅಸ್ತು. 


ಪ್ರಕೃತದಲ್ಲಿ ಫ್ರೀ ಯಿನ್ಮುಡಿ ಕರಿಬಸವದೇಶಿಕೇಂದ್ರರು ಆಗಮಿ 
ಸಿದ ಕಾಲ ಕ್ಸ "ಅಚ್ಯುತರಾಯ ನೆಂಬ ಅರಸನು ಅಲ್ಲಿದ್ದಂತೆ ಉಲ್ಲೇಖನಿದೆ. 
ಈತನು ಕ್ರಿ. ಶ. ೧೫೩೦-೧೫೪೨ ರ ವರಿಗೆ ವಿಜಯನಗರದಲ್ಲಿ ಆಳಿದ 
ಅಚ್ಛುತ ಹಾಯಿ! ಇರನೇಕೆಂದು ಊಹಿಸಬಹುದಾಗಿದೆ. 


೫೮೮ ಶಿವಾನುಭವ, 


ಶ್ರೀಯವರು ಶಿವಾರ್ಚ ನೆಯನ್ನು ಪೂಕ್ಕಿಸಿ ಲಿಂಗಾರ್ಪಿತಕ್ಕಾಗಿ 
ಯೇ ಒಣಗಿರುವ ಒಂದು ಮಾವಿನ ವೃಕ್ಷವನ್ನು ಮಂತ್ರೋದಕದಿಂದ 
(ಕ್ರಿಸುತ್ತಾಕೆ. ಅದು ಒಡನೆಯೇ ಚಿಗಿತು ಕುಸುಮಿಸಿ ಫಲಿಸುತ್ತದೆ. 


iS 


ಎ 


ಅಲ್ಲಿ 

ಪ್ರೊ 
ಭಾ। ಗುರುವು ಕರಿಬಸವೇಶನೊಣಮಾ 

ಮರವನೀಕ್ತಿಸಿ ಜಲನನೆರಚಲು 

ಭರದಿ ಮರನಲ್ಪಿಗುರಿ ಕುಸುಮಿಸಿ ಫಲಿಸಿ ರಂಜಿಸಿತುಃ "ಅಮರವಾಣಿ' 


ಆಗ ಸ್ವಾಮಿಯವರು ಅತ್ಯಾನಂದದಿಂದ ಅವುಗಳನ್ನು ತೆಗೆದು 
ಕೊಂಡು; 
ಗೀ॥ ಗುರುಡು ಶಿವುನ ಕರ್ರಿಂಚಿ ಕೊನ್ನಿ ತಾನು | 
CG ನಿಮ್ಮಟಿ ಶಿಷ್ಯುಲಕುನು ॥ 
ವನಮು ರಕ್ಷಿಂಚ ು ವಾರಿಕಿ ಸು | 
ಯೊಸಗಿನನುವಾರುಸಂತೋಷಯುಕ್ತುಲಗುಚು॥ 
ಶಿವನಿಗೆ ಅರ್ಪಿಸಿ ತಾವು ಸ್ವೀಕರಿಸಿ ಶಿಷ್ಯರಿಗೂ ವನಪಾಲಕರಿಗೂ 
ಕೊಡಿಸುತ್ತಾರೆ. ಆ ವನಪಾಲಕರು ಈ ವೃತ್ತವನ್ನು ಅಲ್ಲಿಯೇ ಇದ್ದ 
ಅಚ್ಯುತರಾಯಸಿಗೆ ಅರಿಕೆ ಕೊಡುತ್ತಾರೆ. ರಾಜನು ಆಶ್ಚರ್ಯಭರಿ 
ನಾಗಿ ಪರಿವಾರದೊಂದಿಗೆ ಅಲ್ಲಿಗೆ ಬಂದು ದೀರ್ಫದಂಡನಮಸ್ವಾರನನ್ನು 
ಮಾಡಲು ಶ್ರೀಯವರು ಅತನನ್ನು ಸನ್ಮಾನಿಸಿ; 


“ಯೆಂದು ಮಾಮಿಡಿಮಾನಿಕೋ ಪಂಡಿಯುನ್ನ | 
ಶ್ರೀಷ್ಠಮೈ ನಟ್ಟ ಫಲಮುಲಾಶೀರ್ವದಿಂಚಿ॥ ” 

ಆ ಮಾವಿನ ಫಲಗಳನ್ನು ರಾಜನಿಗೆ ಕೊಟ್ಟು ಆಶೀರ್ವದಿಸುತ್ತಾರೆ. 
ಅವುಗಳಿಂದ ತಾನೂ ತನ್ನ ಸಮಸ್ತ (| ತೃಪ್ತಿ ನ್ರಿಹೊಂದಿ 
ಶ್ರೀಯವರ ಪ್ರಭ ಇವಕ್ಕೆ ಆನಂದಿಸಿ ಅಲ್ಲಿಯೇ ಶ್ರೀ ಯವರಿಗೆ. ಒಂದು 
ಬೃಹನ್ಮಠವನ್ನೂ ವಿಶೇಷವಾದ ಭೂ ಆಸ್ತಿಯನ್ನೂ ಅನೇಕ ಖಿಲ್ಲತ್ತುಗ 
ಳನ್ನೂ ಅರ್ನಿಸಿ ತಾನು “ಗುರುನಿಯಾಜ್ಞನುಗೊನಿ ಸೆಕುಗೊಂಡಕರಿಗೆ? 
ಗುರುವಿನಸ್ಪಣೆಯಂಸಡೆದು ಪೆನುಗೊಂಡೆಗೆ ಹೊರಡುತ್ತಾನೆ. 

ಶ್ರೀಯವರು ಅಲ್ಲಿಯೇ ಅನೇಕ ದಿವಸಗಳು ಅನುಷ್ಠಾನವನ್ನು 
ಮಾಡುತ್ತಿದ್ದು ಪುರಾಣಪ್ರಸಿದ್ಧವಾದ ಪಂಪಾಕ್ಷೇತ್ರವನ್ನು ನೋಡಬಯಸಿ 
ನಿರೂಪಾತ್ಷಕ್ಕೆ ಪ್ರಯಾಣವನ್ನು ಮಾಡುತ್ತಾರೆ. 


ನಿಡುಮಾಮಿಡಿ ಮಠದ ಇತಿಹಾಸ, ೫೮೪೯ 


ಖಯಸಷ್ಯಮೂಕಸರ್ವತ, ಪಂಪಾಸರಸ್ಸು ಮುಂತಾದವುಗಳು ಬಹಳ 
ಸೊಗಸಾಗಿ ವರ್ಣಿಸಲ್ಪಟ್ಟಿವೆ. ಶ್ರೀಯವರು ಪಂಪಾಸರಸ್ಸಿನಲ್ಲಿ ಸ್ನಾನಾ 
ರ್ಚನಾದಿಗಳನ್ನು ಪೂರೈಸಿಕೊಂಡು ಮುಂದೆ ಆನೆಗೊಂದಿಸುರಕ್ಕೆ ದಯ 
ಮಾಡಿಸುತ್ತಾರೆ. 


nn ಅಟ್ಟಿ ಶೃಂಗಾರ ಮುಗನುಂಡು ಆನೆಗೊಂದಿ । 
ಕನತಿದೂರಂಬುನನ ಗುರುಂಡರುಗು ತೆಂಚು॥ 
ವಾತ್ತವಿನಿಯಚ್ಯುತೇಂದ್ರುಂಡುವಚ್ಚಿಪ್ರೊಕ್ಕಿ । 
ಯುತ್ಸವಮುತೋಡದೋಟ್ಟೊನಿಯೂರಿಕರಿಗೆ॥ - 
ಅಚ್ಯುತರಾಯನು ಅಲ್ಲಿಗೂ ಬಂದು ಶ್ರೀಯವರನ್ನು ಉತ್ಸವಡೊ 
ಡನೆ ಕರೆದುಕೊಂಡುಹೋಗಿ ಸನ್ಮಾನಿಸಿ ಬೀಳ್ಕೊಡುತ್ತಾನೆ. ಶ್ರೀಯವರು 
ರಾಜನ ಸಹಾಯದಿಂದ ಅಲ್ಲಿಯೇ ಒಂದು ಮಠನನ್ನು ಕಟ್ಟಿಸಿ ಆಲ್ಲಿ 
ತ್ರೀ ವೀರಭದ್ರ ಪ್ರತಿಷ್ಠೆಮಾಡಿಸಿ ಅಲ್ಲಿಂದ ಶ್ರೀ ಮುಹನಂದಿಕ್ಷೇತ್ರಕ್ಕೆ 
ಬಿಜಯಂಗೈದು ಅಲ್ಲಿ ಶಾಸಗ್ರಸ್ತವಾಗಿದ್ದ ಒಂದು ಶುಷ್ಕ ಬಿಲ್ವನೃಕ್ಷ 
ವನ್ನು ಸಿಗುರಿಸಿ ಆ ಪ್ರಾಂತದ ವೈಶ್ಯ ಜನಾಂಗದವರು ಲಿಂಗಧಾರಣೆ 
ಯನ್ನು ಮಾಡಬೇಕೆಂದು ಬಿನ್ನೈಸಲು ಶ್ರೀಯವರು ಅನೇಕ ನೀರ 
ಮಾಹೇಶ್ವರರನ್ನು ಕರೆಯಿಸಿ ಅಎರಮೂಲಕ ಅವರೆಲ್ಲರಿಗೂ ಲಿಂಗ 
ಧಾರಣವನ್ನು ಮಾಡಿಸಿ ವಂಶಪಾರಂಪರ್ಯವಾಗಿ ಈ ಪೀಠಕ್ಕೆ ನಡೆದುಕೊ 
ಳ್ಗುವಂತೆ ಆಜ್ಞಾಪಿಸುತ್ತಾರೆ. ಇಂದಿಗೂ ಆ ವಂಶೀಯರು ಈ ಮಠಕ್ಕೆ 
ಶಿಷ್ಯರಾಗಿರುತ್ತಾರೆ. ಕ 
ಅಲ್ಲಿಂದ ಸ್ವಾಮಿಗಳು "ಕುರಳಿ' ಎಂಬ ಗ್ರಾಮಕ್ಕೆ ಬರುತ್ತಾರೆ. 
ಅಲ್ಲಿ "ಪಾಕನಾಟ' ಎಂಬ ಒಕ್ತೆಲಿಗರು ಲಿಂಗಧಾರಣೆಯಿಂದ ತಮ್ಮನ್ನು 
ಕೃತಾರ್ಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಶ್ರೀಯವರು 
ಅವರೆಲ್ಲರಿಗೂ ವಿಧ್ಯುಕ್ತವಾಗಿ ಲಿಂಗಧಾರಣೆಯನ್ನು ಮಾಡುತ್ತಾರೆ. 
ಅನಂತರ ಅವರು ಅಲ್ಲಿಯೇ ಒಂದು ಮಠವನ್ನು ಕಟ್ಟಿಸಿ ನೀರಭದ್ರ 
ಪ್ರತಿಷ್ಠೆಯನ್ನು ಮಾಡಿಸಿ ಆ ಜನಾಂಗದವರಿಗೆ ಕುಲದೈವೆಂದುಸುರಿ 
ಅಲ್ಲಿಂದ ವಿಶೇಷ ವೈಭವದೊಡನೆ ಗುಯಲೂರು ಮಠಕ್ಕೆ ಬಿಜಯಂಗೈಸು 
ತ್ತಾರೆ. ಅನಂತರ 
ಕಂ॥ ಆರಾಧ್ಯಾನ್ವಯ ಬಾಲುನಿ । 
ಭೂರಿಗುಣಾರ್ಣವುನಿ ಶಾಸ್ತ್ರ ಭೂಷಣನೊಕನಿನ್‌ ॥ 


ರ್ಜಂ ಶಿವಾನುಭವ. 


ಕೂರಿಮಿತೋರಪ್ರೀಚುಚು । 
ನೀರಶಿವಾ ಎಚಾರಮಂತ್ರವಿಧಿಯುಕ್ತ ಮುಗಾನ್‌ ॥ 
ಸದ್ವಂಶೀಯನಾದ ಓರ್ವ ವಟುವಿಗೆ ಉಪದೇಶವನ್ನಿತ್ತು «ಕರಿ 
ಬಸವಣೇಶಿಕೇಂದ್ರ' ನೆಂದು ಕರೆದು ಪಟ್ಟಾ ್ರಭಿಸಿಕ್ತ ಸನ್ನಾಗಿ ಮಾಡುತ್ತಾರೆ. 
ಅನಂತರ ಅವರು ನಿಡುಮಾಮಿಡಿಗೆ ಬಂದು ಅಲ್ಲಿಯೇ ಲಿಂಗೈಕೃ 
ರಾಗುತ್ತಾರೆ. 
ಥೀ ಕರಿಬಸವದೇಶಿಕೇಂದ್ರ ಸ್ವಾಮಿಗಳು. 
ಸುಮಾರು ೧೫೫೦ ರಲ್ಲಿ ಇವರು. ಈ ನೀಠವನ್ನಲಂಕರಿಸಿದಂತೆ 
ತೋರುತ್ತದೆ. 
ಶ್ರೀಯವರು ಕೆಲಕಾಲದ ನಂತರ ದಕ್ಷಿಣ ಜಾತು 
ದಯಮಾಡಿಸಿ ಅನೇಕ ಗ್ರ)ಮನಗರಗಳ ಳಲ್ಲಿ ಭಕ್ತ ಕೋಟಿಯಿಂದ ವಿಕೆ 
ಷನಾದ ಪೂಜೆಗಳನ್ನು ಸಡೆದು ಕಾಂಚೀಸಟ್ಟಿಣವನ್ನು ಸೇಟ್‌ 
ಮಾರ್ಗ ಮಧ್ಯದಲ್ಲಿ ಇನರು ಅನೇಕ ಗಳನ್ನು ಕಟ್ಟ ಸಿಸಿದಕೆಂಬುದಕ್ಕೆ 
ವೇಲೂರಿನಲ್ಲಿರುವ «ನಿಡುಮಾವಿಡಿ ಸ್ವುಮುಲಮಠಂ' NR ನಿದ 
ರ್ಶನವಾಗಿದೆ. ಕಾಂಚೀನಗರ ವರ್ಣನೆಯು ಬಹೆಳೆ ಮನೋಹರನಾಗಿದೆ. 


ಕಂ ಆ ಕಂಚಿನುರಮುಭಕ್ತುಲು | 
ಶ್ರೀಕರಿಬಸವೇಂದ್ರಗುರುಡು ಶಿಷ್ಯಭಟಾ । 
ನೇಕಮಹಾ ಬಿರುದುಲತೋ। 
ರಾಕಡವಿನಿಮೇಳತಾಳರವಮುಲು ಚೆಲಗನ್‌॥ 
Bel sss see 
ಯಿಲಪೈಸಾಗಿಲಿತ್ರೊತ್ಳುಚು | 
ಕುಲಗುರುವುಂಚೂಡಗಲಿಗೆ ಕೋರಿಕೆಲಬ್ಬನ್‌ | 
nen ಅನುಚುದಿವ್ಯೋತ್ಸವಂಬುತೊನರಿಗಿಗೊಪ್ಸ । 
ಭವನಮುನಡಿಂಚಿ ಆನಂದಭರಿತುಲಗುಚು ॥ 
ಭಿಕ್ಷಲೊನರಿಂ ಹವಾರಲಕಕ್ಷಯಂಬು । 
ಗಲುಗನಾಶೀರ್ವದಿಂಜೆನಾಘನಗುರುಂಡು ॥ 
3 ಈ ರೀತಿಯಾಗಿ ಕಾಂಚೀನಗರದ ಭಕ್ತವೃಂದವು ಶ್ರೀಯವರನ್ನು 
ಸಂದರ್ಶಿಸಿ ವಿಶೇಷ ಉತ್ಸವದಿಂದ ಬರಮಾಡಿಕೊಂಡು ಪೂಜೆಗಳಂ 


ನಿಡುವತಾನಿಂಡಿ ಬಂಠಶದ ಅತಿಹಾಸ. ೫೯೧ 


್ಥಿಸಿತು. ಶ್ರೀಯವರು ಶ್ರೀ ಏಕಾಂಬ್ರನಾಥನನ್ನು ಸಂದರ್ಶಿಸಿ ಅಲ್ಲಿಂದ 
ಸ್ಫಕಂಚೆಯಲ್ಲಿರುವ ಶ್ರೀ ವರದರಾಜನನ್ನು ನೋಡಲು ಹೊರಡುತ್ತಾರೆ. 
ಅಲ್ಲಿನ ಅರ್ಚಕರು ಇವರಿಗೆ ದರ್ಶನಕ್ಕೆ ಅವಕಾಶಕೊಡುವುದಿಲ್ಲ. 
ಆದರೆ ಶ್ರೀಯವರ ಪ್ರಭಾವದಿಂದ ದೇವಾಲಯದ ಬೀಗದ ಮುದ್ರೆಗಳು 
ದುರಿಬಿದ್ದು ಕಪಾಟಿಗಳು ಹಿಂಸರಿಯಲು ವರದರಾಜ ಮೂರ್ತಿಯು 
ಶ್ರೀಯವರನ್ನು ಎದುರ್ಲೊಂಡು ಅವರಿಂದ ಅನೇಕ ವೇದಾಂತ ರಹಸ್ಯ 
ಗಳನ್ನು ತಿಳಿದನೆಂದು ಕವಿಯು ಹೇಳುತ್ತಾನೆ. 
ಕಂ ಆದಂಣಚೇಸಿಪರಮಾ | 
ಮೋದಂಬುನ ತಾಸಸೇಂದ್ರಮುಖ್ಯುನಿ ತೋಡನ ॥ 
ನೇದಾಂತರಹಸ್ಯಂಬುಲಸಂ । 
ವಾದನಿನೋದಲೀಲವರದುಡು ಗುರುಡುನ್‌ ॥ 
ಕಂ॥ ಭಾಷಿಂಚುಚು ಮಣಿಮಯಮಗು | 


ಭೂಷಣಮುಲುದೀಸಿವರೌ ಕಿಪ್ರಂಗವುನಕು ಸಂ॥ 
ತೋಷಿಕುಡೈ ಧಂಯಿಂಚುಚು | 
ಭಾಸುರಮ.ಗವರದಮೂರ್ತಿಬಹುಮತಿ ಜೇಸೆನ್‌ ॥ 
ಎಂದು ಅನೇಕ ಮಣಿಭೂಷಣಾಂಬರಗಳನ್ನೂ ನವರತ್ನಖಚಿತ 
ವಾದ ಪದಕವನ್ನೂ ಅರ್ಪಿಸಿದಂತೆ ವರ್ಣಿತವಾಗಿದೆ. 
ಅಲ್ಲಿಂದ ಶ್ರೀಯವರು ಬರುತ್ತಿರಲು ದೇವಾಲಯದ ಅರ್ಚಕರು 
ಇವರ ಪ್ರಭಾವವನ್ನು ಸಹಿಸಲಾರದೆ ಕಾಂಚೀನಗರದ ಅರ8ನಲ್ಲಿ ಇವರು 
ದೇವರ ಭೂಷಣಗಳನ್ನು ಚೌರ್ಯದಿಂದ ತೆಗೆದುಕೊಂಡುಹೋಗುತ್ತಿರುವ 
ರೆಂದು ದೂ:ಹೇಳುತ್ತಾರೆ. ಅನಂತರ ರಾಜಭಟರು ಸ್ವಾಮಿಗಳನ್ನು 
ಸಂದರ್ಶಿಸಿ ಅವರ ಪ್ರಭಾವದಿಂದ ಕುಂಠಿತಶಕ್ತಿಯುಳ್ಳ ವರಾಗಿ ಭಯ 
ಭಕ್ತಿಯಿಂದ ಬೇಡಿಕೊಳ್ಳಲು ಶ್ರೀಯವರು ವರದರಾಜನೇ ಭಕ್ತಿಯಿಂದ 
ರ್ಪಿಸಿದರೆಂದು ಹೇಳುತ್ತಾರೆ. ಆದರೂ ಸಂಶಯಗ್ರಸ್ತರಾದ ಅನರನ್ನು 
ಕೃಸಾದೃಷ್ಟಿಯಿಂದ ನೋಡಿ ಮತ್ತೆ ವರದ ದೇವಾಲಯದ ಹತ್ತಿರಕ್ಕೆ 
ಬರುತ್ತಾರೆ. 
ಆಗ ಶ್ರೀ ಸ್ವಾಮಿಯು; 
ಕಂ” ವರದುನಿಕೋನೆಲ ಮುಂಗಿಟಿ 
ಕರಿಗಿನಯರ್ಚ ಕುಲ ಜೂಚಿ ಕಡುಕೋಪಮುತೋ ॥ 


೫೯೨ ಶಿವಾನುಭವ, 


ಗುರುವುಲಕು ಭೂಷಣಂಬುಲು। 
.ಪರಮೋಲ್ಲಾಸಂಬು ತೋಡಬಹ: ಮಾನಮುಗಾನ್‌ ॥ 


ne ಯಿಚ್ಛಿನಾಡ ಗುರುದ್ರೋಹೆನಿ ಟುಲುಸೇಯ: । 
ವಲಿದು ನಲಿದು ನ ಸಲಕಿನವಾರಲಿಪುಟಿ ॥ 
ಭಯಮುಚಿಂದುಚು ಆಶ್ಚರ್ಯ ಭರಿತುಲಗುಚು ॥ 
ಕರಿಬಸವ ದೇಶಿಕ ಸ್ವಾವಿಗಾಂಚಿ ಪ್ರೊಕ್ಸಿರನುಡು ॥ 


ಹೀಗೆ ವಂದ ಸ್ವಾಮಿಯು ತಾನೆ ಅನ್ರಗಳನ್ನಿತ್ತೆನೆಂದು ಹೇಳಿ 
ಅರ್ಚಕರ ಮೇಲೆ ಕೋಪಿಸಲು ಅವರು ಶರಣಾಗತರಾಗುತ್ತಾರೆ. ಇದ 
ನ್ನರಿತ ಕಾಂಚೀ ಪ್ರಭುವು ಭಯಭಕ್ತಿಯಿಂದ ತ್ರೀಯವರನ್ನು ಸನ್ಮಾ 
ನಿಸುತ್ತಾನೆ. ರಾಜನ ಸಹಾಯದಿಂದ ಅಲ್ಲಿಯೇ ಒಂದು ಮಠವನ್ನು 
ಕಟ್ಟಿಸಿ ಅಲ್ಲಿ ವೀರಭದ್ರ ಪ್ರತಿಷ್ಠೆಯನ್ನು ಮಾಡಿಸುತ್ತಾರೆ. ಈ ಮಠವು 
ಶಿವಕಂಚಿಯಲ್ಲಿ ಏಕಾ ಂಬ್ರೇಶ್ವರನ ದೇವಾಲಯಕ್ಕೆ ಅನತಿ ದೂರದಲ್ಲಿ 
"ಕರಿಬಸವ ಸ್ವಾಮಿ ಮಠಂ' ಎಂದು ಇಂದಿಗೂ ಕರೆಯಲ್ಪಡುತ್ತದೆ. 


ಅಲ್ಲಿಂದ ಮುಂದೆ ಸಂಚಾರಕ್ಕೆ ಹೊರಟು "ಅರುಣಾಚಲ ಕೈ ದಯ 
ಮಾಡಿಸಿ ಅಲ್ಲಿಗೆ ಪ್ರಭುವಾದ "ಬಲ್ಲಾಳ? ರಾಯನಿಂದ ಪೂಜಿಸಲ್ಪಟ್ಟ 
ಅನೇಕರಿಗೆ ಲಿಂಗಧಾರಣೆಯನ್ನು ಮಾಡುತ್ತಾರೆ. ಆಗ ರಾಯನು ತನ್ನ 
ಈರ್ವರು ಪತ್ನಿಯರಾದ "ಮಲ್ಲಿಕಾದೇವಿ' ಮತ್ತು "ಚಲಮಜೇನಿ'ಯ 
ಕೊಡನೆ ಬಂದು ತಮಗೂ ಲಿಂಗಧಾರಣವನ್ನು ಮಾಡಿ ಕೃತಾರ್ಥರ 
ನ್ನಾಗಿ ಮಾಡಬೇಕೆಂದು ಬಿನ್ಸೈಸಿಕೊಳ್ಳುತ್ತಾನೆ. 


ಸೀ ಮಾನವೇಂಡುಂಡುನು ಮಲ್ಲಿಕಾದೇನಿಯು ಚಲನುಜೀನಿಯು 
ತನಸಿ ಚಂದ್ರು ಜೂಚಿ। ಫಲಮುಲರ್ಪಣ ಜೇಶಿ ಪಾದ ಪದ್ಮಮು 
ಲಕು ಸಾಷ್ಟಾಂಗ ಮುಗಪ್ರೊಕ್ಕಿ ಸ್ವಾಮಿತೋಡ | ವಿಶ್ಠ ಯತೋ ಗಲ 
ನೀಂಶೈವ ವ ಶ್ರೇಷ್ಠ ಮೈನದಟಂಚು ಸಿದ್ದ ಲೆಲ್ಲ1 ಪಲು 


ಕುದುರಿಟಿಗಾಕ ಪರಮ ಪಾವನ ಮೂರ್ತಿ ಪಾದದರ್ಶನ ಮಾಯ 
ಮೋದ ಮಚ್ಚಿ । 


ಗಿ॥ ಲಿಂಗಧಾರಣ ಪೊನರಿಂಚಿ ಅಂಗಮುಲಕು ) 
ಭೂತಿ ರುದ್ರಾಕ್ಷಲನುಮಾಕು ಭೂಷಣಮಗ ॥ 


ನಿಡುಮಾಮಿಡಿ ಮರೆದ ಇತಿಹಾಸ. ರ್ಜ 


ಜೇತಿ ಮಮ್ಮುಕೃತಾರ್ಥು ಜೇಯು ಮನುಚು | 
ಪ್ರಾರ್ಥನ ಮುಶೇಯವಾರಿತೋ ಬಲಿಕೆ ಗ ರುಡು 


ಆಗ ಗುರುದೇವನು ಶುಭಮುಹೂರ್ತದಲ್ಲಿ ಅವರೆಲ್ಲರಿಗೂ ಲಿಂಗ 
ಧಾರಣೆಯನ್ನು ಮಾಡಿ ಶಿವ ಪಂಚಾಕ್ಷರಿಯನ್ನುಸದೇಶಿಸಿ ಈ ರೀತಿ 
ಅನ್ಪಣೆ ಕೊಡುತ್ತಾನೆಃ-- 


ಸೀ। ಆಕ್ಸೀಣಮೈನ ಪಂಚಾಕ್ಷರೀ ಮಂತ್ರಂಬುಜಸ ಮುಗಾ 
ವಿಂಚು ಸರಣಿದೆಲ್ಬಿ। ನಿಶ್ಚಲ ಭಕ್ತಿತೋ ನಿತ್ಯಾಕೃತ್ಯಂಬನು ಶಿನ 
ಪೂಜಿಗಾವಿಂಚು ಸ್ಲಿತುಲು ಜೆಪ್ಪಿ। ಅನುದಿನಂಬುನು ಜಂಗಮಾ 
ರ್ಚನ ಕ್ರಮಮುಗಾಜರುಪ್ರ ವಿಧಂ ಚೆಲ್ಲಯೆರುಕ ಜೇಶಿ। ತೆರಗೊಪ್ಪ 
ಗುರುಪಾದತೀರ್ಥ ಪ್ರಸಾದಮ:ಲ್‌ ಪ್ರೀತಿಗಾಶೇನಿಂಚು ರೀತಿ ಚೂಪಿ ॥ 


ಗೀ॥ ವೀರಶೈವಾಚಾರ ವಿಧಮುಲಗ್ನಿ 1 
ಭೂಮಿಪತಿ ಕಿನಿಸಬುಲ ಕುಂಭೋಧಪರಚಿ ॥ 
ಧಾರುಣಿ ಸ್ಪಲಿ ಆಚಂದ್ರತಾರಕಮುಗ । 


ಸುತುಲು ಪಾತ್ರುಲು ಮಿತ್ರುಲು ಸುಖಮುಗಾನು ॥ 


ವ। ನುಂಡಯಾಶೀರ್ವದಿಂಚಿ ........... 


ಹೀಗೆ ಸದ್ಗುರುವು ಅವರಿಗೆ ಉಸದೇಶಿಸಿರುವ ಕ್ರಮವು ಬಹಳ 
ಮಹತ್ವದ್ದೂ ಆದರ್ಶವಾದುದೂ ಆಗಿದೆ. ಅತಿನಿಶಿಲವಾದ ಈ ವೀರ 
ಶೈವ ಸಿದ್ಧಾಂತವನ್ನು ಅರಿತು ಅದನ್ನು ವಿಶ್ವತೋ ಮುಖನಾಗಿ ಹೆಬ್ಬಿ 
ಸಲು ಹವಣಿಸಿದ ಅನೇಕ ಮಹಾ ಪುರುಷರಲ್ಲಿ ಈ ಪೀಠಾಧಿಪತಿಗಳು 
ಅಗ್ರಗಣ್ಯರಾಗಿರುತ್ತಾರೆ. 

ಶ್ರೀಯವರು ರಾಜನಿಗೆ ಲಿಂಗಧಾರಣೆಯನ್ನು ಮಾಡಿದರೆಂಬ 
ಸುದ್ದಿಯು ಬಹು ಬೇಗನೆ ಆ ನಗರದಲ್ಲೆಲ್ಲ ಹರಡುತ್ತದೆ. ಆಗ ತಂಡೋ 
ಸತಂಡವಾಗಿ ನಾಗರಿಕ ಸಮೂಹವು ಅರಮನೆಗೆ ಬಂದು ತಮಗೆಲ್ಲ 
ಲಿಂಗಧಾಂಣ ಮಾಡುವಂತೆ ಬಿನ್ನೈಸಬೇಕೆಂದು ರಾಜನನ್ನು ಕೇಳಿ 
ಕೊಳ್ಳುತ್ತಾರೆ. ಆಗ ರಾಜನು ಶ್ರೀಯವರನ್ನು ತನ್ನ ಪ್ರಜೆಗಳಿಗೆ ಲಿಂಗ 


೪ 


ಧಾರಣೆ ಮಾಡಬೇಕೆಂದು ಬೇಡಿಕೊಳ್ಳುತ್ತಾನೆ. ಆಗ ಸ್ವಾಮಿಯವರು 


ಮಹೋತ್ಸಾಹದಿಂದ ಅವರೆಲ್ಲರನ್ನೂ ಕೃಪಾದೃಷ್ಟಿಯಿಂದಲೇ ಪನಿತ್ರಗೊ 
ಳಿಸಿ ಅವರೆಲ್ಲರಿಗೂ ಶಿನಲಿಂಗಧಾರಣೆಯನ್ನು ವಿದ್ಯುಕ್ತವಾಗಿ ಮಾಡುತ್ತಾರೆ. 


೫೯೪ ಶಿವಾನುಭವ, 


ಈ ಸಮಾಚಾರವನ್ನು ತಿಳಿದ ರಾಜನ ಭಗಿನಿಯಾದ "ಅಕ್ಕಾ 
ಜಮ್ಮ? ಎಂಬುವಳು ಶ್ರೀಯವರ ಶರಣು ಪಡೆದು ಅವರಿಂದ ಲಿಂಗ 
ಧಾರಣೆಯನ್ನು ಪಡೆಯುತ್ತಾಳೆ. 


ಸೀ। ಬಲ್ಲಾಳರಾಯನಿ ಭಗಿನಿಯಕ್ಕಾಜಮ್ಮ ಶಿಷ್ಯುರಾಲೈಗುರು 
ನಿಶೇವಜೇಶಿ | ಮಂಚಿಲಗ್ಗಂಬುನ ಮಹನೀಯ ಮೂರ್ತಿತೋ 
ಸಾಂಗೆಂಬುಗಾಲಿಂಗ ಮಂಗಮಂದು। ಗಟ್ಟಿಂಚು ಕೋನಿ ಭಕ್ತಿಗ 
ಲಿಗಿಯಕಪ್ಪಜಮ್ಮು ಮಠಮು ನಿರ್ಮಾಣಿಂಚಿನ.ಮತಕೋಡ | ...... ig 
ಹೀಗೆ ಶಿವದೀಕ್ಷೆಯನ್ನು ಪಡೆದು ಒಂದು ಮಠವನ್ನು ಕಟ್ಟಿಸಿ 
ಕೊಟ್ಟು ಒಬ್ಬ ಮೂರ್ತಿಗಳು ಅಲ್ಲಿಯೇ ಇದ್ದು ತೀರ್ಥ ಪ್ರಸಾದವನೊ 
ಸಗುವಂತೆ ಮಾಡಬೇಕೆಂದು ಮೆಯ್ಯಿಕ್ಸೆ ಬೇಡಿಕೊಳ್ಳುತ್ತಾಳೆ. ಆಗ 
ಶ್ರೀಯವರು ಸದ್ವಂಶೀಯನೂ ಸುಶಿೀಲನೂ ವೈರಾಗ್ಯ ಸಂಪನ್ಮ್ನನೂ 
ಆದ ಓರ್ವ ವಟುವನ್ನಿರಿಸಿ 'ನಿಡುಮಾಮಿಡಯ್ಯ' ನೆಂದು ಹೆಸಂಟ್ಟು 
ಮುಂದೆ ಪ್ರಯಾಣ ಮಾಡುತ್ತಾರೆ. ಈ ವಿಷಯವು ಕೇವಲ ಐತಿಹಾ 
ಸಿಕವಾಗಿದೆ. 
ಅಲ್ಲಿಂದ "ಜಂಬುಕೇಶ್ವರ್‌ ಕೈ ದಯಮಾಡಿಸಿ ಅಲ್ಲಿ ವಿಶೇಷ ಸನ್ಮಾ 
ನಂಗಳನ್ನು ಹೊಂದಿ ಅಲ್ಲೊಂದು ಮಠವನ್ನು ನಿರ್ಮಿಸಿ ಅದಕ್ಕೊಬ್ಬ 
ಅಧಿಕಾರಿಗಳನ್ನು ಮಾಡಿ ಅವರಿಗೆ "ಮಾಜೇಶ್ವರ ಸ್ವಾಮಿ? ಎಂದು ಅಭಿ 


ಧಾನನಿರಿಸಿ ಮುಂದೆ ಆಕಾಶ ಸ್ವರೂಪಿಯಾದ ಭರವ ad 
ವನ್ನು ಮಾಡಿಕೊಂಡು ಮುಂಜಿ ಹೋಗುತ್ತಿರುವಲ್ಲಿ "ಕನಕ ಸಭಾಪ 
ಎಂಬುವನು ಶ್ರೀಯವರ ದರ್ಶನವನ್ನು ಮಾಡಿ ಅವರನ್ನು ತನ್ನ ಇ 
ಬಿಜಯ ಮಾಡಿಸಿ ಪೂಜಾದಿಗಳನ್ನು ಮಾಡಿಸಿ ಒಂದು ಮಠವನ್ನು 
ಕಟ್ಟಸಿ ಕೊಡುತ್ತಾನೆ ಆಗ ಸ್ವಾಮಿಗಳು ಅಲ್ಲಿ ಓರ್ವ ಮಾಹೇಶ್ವರ 
ನನ್ನು ಅಧಿಕಾರಿಯನ್ನಾಗಿ ನಿಯಮಿಸ್ಕಿ 
ಗಣ ಆ ಮಠಮ: ನಂದೊಕ್ಕನಾ ಡಾರ್ಯ ಗುರುಡು | 
ಸತ್ಯಮೂರ್ತಿನಿಯೊಕ್ಕ ಮಾಹೇಶ್ವರು ನಿಜೇರಿ ॥ 
ಪೇರು "ಶಿವಲಿಂಗ? ಸ್ವಾಮನಿಚಿಟ್ಟಿ ಮಧುರ | 
ಪುರಮುಚೂಡಂಗ ವೇಡಕ ಬುಟ್ಟಿಯಸುಡು ॥ 


ಆತನಿಗೆ "ಶಿವಲಿಂಗ ಸ್ವಾ ನಿಯೀದು ಹೆಸರಿಟ್ಟ 


ಮುಂದೆ ಮಧುರಾ 
ಪಟ್ಟಣಕ್ಕೆ ಹೊರಡುತ್ತ ರೆ. 


ನಿಡುವಾವಿಂಡಿ ಮಠದ ಇತಿಹಾಸ, ೫೯೫ 


ಮಧುರಾ ಪಟ್ಟಣದಲ್ಲಿ ಇವರ ಪ್ರಭಾವಗಳು ಅಲ್ಲಿನ ಅರಸನಾದ 
"ಪಾ:ಡ್ಯ' (ಈ ಪಾಡ್ಯ ರಾಜನು ೧೫೭೨ ರಲ್ಲಿ ನಿಜಯನಗರದ ಅಚ್ಯುತ 
ರಾಯನಿಗೆ ತನ್ನ ಕುವರಿಯನ್ನು ಕೊಟ್ಟಿದ್ದನು - ವಿಜಯನಗರ ಸಾಮ್ರಾಜ್ಯ 
ಪುಟಿ ೧೪೩) ಭೂಪಾಲನಿಗೆ ತಿಳಿದು ಬರಲು ಆತನು ಮರ್ಯಾದೆಯಿಂದ 
ಸ್ವಾಮಿಗಳ ಸನ್ನಿಧಿಗೆ ಬಂದು ಲಿಂಗಧಾರಣೆಯನ್ನು ಮಾಡಬೇಕೆಂದು 
ಬೇಡಿಕೊಳ್ಳಲು ಅವರ ಇಷ್ಟಾರ್ಥವನ್ನು ನೆರವೇರಿಸುತ್ತಾರೆ. ಆಗ ಅವರು 
ಶ್ರೀಯವರಿಗೆ ವಿಶೇಷವಾದ ಖಿಲ್ಲತ್ತುಗಳನ್ನು ಅರ್ಪಿಸಿ ಒಂದು ಮಠ 
ವನ್ನು ಕಟ್ಟಿಸಿಕೊಡಲು ಅಲ್ಲಿ "ಶಾಂತವೀರ ಸ್ಟಾಮಿ' ಎಂಬುವರನ್ನು ನಿಯ 
ಮಿಸಿ ಅಲ್ಲಿಂದ ರಾಮೇಶ್ವರಕ್ಕೆ ದಯಮಾಡಿಸುತ್ತಾರೆ. ಆಲ್ಲಿಯೂ 
ಆನೇಕ ವಂದಿ ಶಿಷ್ಯರಿಂದ ಸನ್ಮಾನಿತರಾಗಿ ಅಲ್ಲೊಂದು ಮಠವನ್ನು ಕಟ್ಟಿಸಿ 
ಅಲ್ಲಿಗೆ 'ಮುದ್ದುಲಿಂಗ ಸ್ವಾಮಿ? ಗಳೆಂಬುವರನ್ನು ನಿಯಮಿಸಿ ಅಲ್ಲಿಂದ 
ತ್ರೀರಂಗಕ್ಕೆ ಬರುತ್ತಾರೆ. ಅಲ್ಲಿನ ಶ್ರೀ ವೈಸ್ಣವರಿಗೂ ಸ್ವಾಮಿಗಳಿಗೂ 
ಹರಿಹರ ವಿಷಯಕವಾದ ವಾಕ್ಯಾರ್ಥವು ನಡೆಯುತ್ತದೆ. ಸ್ವಾಮಿಗಳು 
ಹರಿಯು ಹರನನ್ನು ಪೂಜಿಸಿ ಇಷ್ಟಾರ್ಥವನ್ನು ಪಡೆದನೆಂದು ಸಮರ್ಥಿ 
ಸುತ್ತಾರೆ. ಆಗ ಅವರಿಗೆ ತಮ್ಮ ಶಿವತೇಜೋರೂಸ ದರ್ಶನವನ್ನು 
ಮಾಡಿಸಲು ಅವರು ಶರಣಾಗತರಾಗುತ್ತಾರೆ. ಅನಂತರ ಇನರು ಅಲ್ಲೇ 
ಒಂದು ಮಠವನ್ನು ಕಟ್ಟಸಿ ಅಲ್ಲಿಂದ ಕಾಳಹಸ್ತಿಗೆ ದಯಮಾಡಿಸುತ್ತಾರೆ. 


ಕಾಳಹಸ್ತಿಯಲ್ಲಿ ಅನೇಕರಿಗೆ ಲಿಂಗಧಾರಣೆಯನ್ನು ಮಾಸಿ ಅಲ್ಲಿನ 
ಅರಸರಿಂದ ಸನ್ಮಾನಿತರ:ಗಿ ಅಲ್ಲೊಂದು ಮಠವನ್ನು ಕಟ್ಟಿಸಿ ಅದರಲ್ಲಿ 
ಒರ್ವ ಆರಾಧ್ಯವಂಶೀಯನಾದ ವಟುವಿಗೆ ಚರಂತಿಯ ಪಟ್ಟವನ್ನು 
ಕಟ್ಟ, - 
ಕಂ. ಘಟಕಾ ಸಿದ್ಧೇಶ್ವರುಡನಿ | 
೬ ಪಟುತರಮುಗಪೇರು ಬೆಟ್ಟಿಭದ್ರಮುನೀಶುಂ ॥ 
ಡಟಿ ಬಾಸಿಕಂಚಿಗ್ರಾಮಮಂ । 
ಭಟಸಹಿತಮುಗಾಗ ಜೇರಿಭಕ್ತುಲನೆಲ್ಲನ್‌ ॥ 
ಅವರಿಗೆ "ಘಟಕಾ ಸಿದ್ದೇಶ್ವರ? ನೆಂದು ಅಭಿಧಾನನಿಟ್ಟು ಅಲ್ಲಿಂದ 
ಕಂಚಿಗೆ ದಯಮಾಡಿಸಿ ಸಮಸ್ತಭಕ್ತರನ್ನು ಕರೆಯಿಸಿ ವೀರಶೈವ ಸಿದ್ಧಾಂತ 
ವನ್ನು ಬೋಧಿಸುತ್ತಿದ್ದು ಅನೇಕರನ್ನು ಲಿಂಗಾಂಗಿಗಳನ್ನಾಗಿ ಮಾಡು 
ತ್ತಾರೆ. 


೫೯೬ ಶಿವಾನುಭವ, 


ಅನಂತರ ಈ ಪೀಠದ ಉತ್ತರಾಧಿಕಾರಿಯನ್ನು ಮಾಡಬೇಕೆಂದು 
ಬಯಸಿದವರಾಗಿ, 


nn ಸೋಡಶಾಬ್ದಂಬುಲರಿಗಿನಸುಂದರಾಂಗು | 
ಪಂಡಿತಾರಾಧ್ಯವಂಶಸಂಭವುನಿಬಿಲಚಿ ॥ 
ಹಸ್ತಮಸ್ತಕಸಂಯೋಗಮಾಚರಿಂಚಿ । 
ಘನತವೆಲಯಂಗ ಪಟ್ಟಿ ೦ಬು ಗಟ್ಟಿನ ಸಪ್ರಡು ॥ 


ಸದ್ವಂಶೀಯನೂ ಸುಗಣಿಯೂ ಅದ ವಟುವಿಗೆ ಸಬ್ಬುಭಿಸೇಕನನ್ನು 
ಮಾಡಿ ಅವರಿಗೆ "ಶಾಂತನೀರದೇಶಿಕ' ರೆಂದು ಹೆ:ರಿಟ್ಟ ಕಂಚಿನುಠ 
ದಲ್ಲಿಯೇ ಲಿಂಗೈಕ್ಯರಾಗುತ್ತಾ ಕೆ. 

ಕಂಚಿಯಲ್ಲಿರುವ " ಶ್ರೀ ಕರಿಬಸವಸ್ವಾ ಖುಗಳ ಮಠ? ದಲ್ಲಿ ನಾವಿಂದು 
ಇವರ ಗದ್ದುಗೆಯನ್ನು ಕ ಣಬಹುದು. ಇದು ಬಹಳ ಪುರಾತನವಾದ 
ಮಠವಾದರೂ ಅಲ್ಲಿಯ ಹ ಬಹಳ ಭಕ್ತಿಯಿಂದ ಮಠದ 
ವ್ಯವಸ್ಥೆಯನ್ನು ಮಾಡಿರುತ್ತದೆ. ೧೯೩೪ ರಲ್ಲಿ ಈ ನೀಠದ ಶ್ರೀಯವರು 
ಅಲ್ಲಿಗೂ ದಯಮಾಡಿಸಿ ಆರ್ಯಗುರುಗಳ ಆರಾಧನೆ ಮುಂತಾದುವನ್ನು 
ನಡೆಯಿಸಿ ಅದರ ಪುನಃ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. 

ಒಟ್ಟಿನಲ್ಲಿ ಶೃತೀಯಾಶ್ವಾಸದಲ್ಲಿ ಉತ್ತರಾಗಿರುವ ಶ್ರೀ ಇಮ್ಮಡಿ 
ಕರಿಬಸವದೇಶಿಕರೂ ಮತ್ತು ಶ್ರೀ ಕರಿಬಳವದೇಶಿಕರೂ ಸಹ ಬಹಳ 
ಉದಾತ್ತವಾದ ಧ್ಯೇಯದಿಂದ ದೇಶಸಂಚಾರವನ್ನು ಮೂಡಿ ನೀರಶೈವ 
ಧರ್ಮಪ್ರಚಾರವನ್ನು ಮಾಡಿರುತ್ತಾರೆ. ಅವರ ಪ್ರಭಾವದಿಂದ ದಕ್ಷಿಣ 
ದೇಶವೆಲ್ಲಾ ಶಿವಧರ್ಮದ ಕುರುಹನ್ನು ತಿಳಿದು ಪುನೀತವಾಯಿತು. 


ಇದರಲ್ಲಿ ಉಲ್ಲಿಖಿತವಾಗಿರುವ ರಾಡರುಗಳೂ ಸ್ಥಳಗಳೂ ಸಂಶೋಧ 
ನೀಯ. ಅಂಶಗಳಂಗಿರುತ್ತನೆ. ಅವೆಲ್ಲವು ಐತಿಹಾಸಿಕ ಕೋಶದಿಂದ 
ಉನ್ಸೃತೆವ:ಗಿ ನಮ್ಮ ಕೃನಶನಾದಂದು. ನಾವು ಪೂರ್ಣಮನೋರಥ 


ತಗಣ ತ್ತು [ಮುಂದ] 





ಅ ವಾ ಸ್ವ ್ಪ ಸ ್ಪಂ್ಮ್ಠ್ಮ ಯ 
4೨ನೆ... ಹಿಲದಿನ ಕೆಲವು ಸಂಚಿಕೆಗಳಲ್ಲಿ ಉದ್ಭೃತವಾಗಿರುವ ಅಂಧ್ರ ಮತ್ತು 
10ಸ್ಸ ತ ಜಗ್ಗ ೪ ಕಳವು ನರವ ವೃತ್ಯಯಗಳಾಗಿವೆ. ಅಭಾಷೆಯ ಪರಿಚಯವು 
ಜೊೋಡಿಸುವವ!ಗೆ "ಇಲ್ಲದಿರುವಾಗ: ಹಾಗಾಗುವುದು ಅನಿವಾಯಳವಾದ್ದರಿಂದ 
ವಾಚಕರು ಸಾಎಧಾನ ಚಿತ್ತರಾಗಿ ಪರಿಶೀಲಿಸಬೇಕಾಗಿ ಕೋರಿದೆ, (ಲೇಖಕ) 


ಮಹಾದೇವಿಯಕ್ಕನ ಉಜ್ವಲವಾದ ಜೀವನ ೫೯೭ 


ಮಹಾದೇನಿಯಕ್ಷನ ಉಜ್ವಲವಾದ ಜೀವನ. 
(ಲೆಖಕ;-- ಎರ್ಸ ಫ್ಹಿ. ಹಂಜಿ ಬಿ. ಏ. ಹಲಿ) 
— ಧೀರಾ 


ಮಹಾದೇವಿಯಕ್ಕನು ಭರತಖಂಡದ ಸಾಧ್ವೀ ಶಿರೋಮಣಿಗಳಲ್ಲಿ 
ಒಬ್ಬಳೆಂದು ಹೇಳಬಹುದು. ಅವಳ ಜೀವನವು ಇಲ್ಲಿಯ ವರೆಗೆ ಗುಪ್ತವಾ 
ಗಿದ್ದು ಅವಳ ವಚನಗಳು ಪ್ರಕಟವಾದಂದಿನಿಂದ ಅನಳ ಕೀರ್ತಿಯು 
ಎಲ್ಲೆಡೆಯಲ್ಲಿಯೂ ಹಬ್ಬುತ್ತ ನಡೆದಿರುವದು. ಕನ್ನಡದ ಉಚ್ಚತ:ದ 
ಆಭ್ಯಾಸಕ್ಕೆ ಅವಳ ವಚನಗಳನ್ನು ನಿಯಮಿಸಿದ್ದರಿಂದ ವಿಮರ್ಶಕ ಬುದ್ಧಿ 
ಯಿಂದ ಅವುಗಳ ಅಭ್ಯಾಸವು ನಡೆಯಲೇ ಬೇಕಾಯಿತು. ಅಂದಿನಿಂದ 
ಆಕೆಯ ಜೀವನ ಮತ್ತು ವಚನಗಳ ಮೇಲೆ ವಿಮರ್ಶಾತ್ಮಕ ಲೇಖ 
ಗಳು, ನಾಟಕ, ಚರಿತ್ರೆಗಳು ಪ್ರಕಟವಾಗುತ್ತಲಿವೆ. ಇಷ್ಟೇ ಆಲ್ಲ, ಅವಳ 
ಜಯಂತ್ಯುತ್ಸವವು ಕೂಡ ಒಳ್ಳೇ ವಿಜೃಂಭಣೆಯಿಂದ ಇತ್ತಿತ್ತಲಾಗಿ 
ಕರ್ನಾಟಕದ ಹಲವು ಸ್ಥಳಗಳಲ್ಲಿ ಜರಗುತ್ತಿರುವದು. ಈ ಎಲ್ಲ ಕಾರ 
ಣಗಳಿಂದ ಮಹಾದೇವಿಯಕ್ವನು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲವೆಂದು 
ಕಂಡು ಬರುತ್ತದೆ. ಅವಳು ಸಾಮಾನ್ಯ ಮನೆತನದಲ್ಲಿ ಹುಟ್ಟಿದರೂ 
ಸಹ ತನ್ನ ಅಸಾಮಾನ್ಯ, ಉಜ್ವಲ ಮತ್ತು ದಿವ್ಯ ಚರಿತ್ರದಿಂದ ಕೇವಲ 
ಕನ್ನಡಿಗರಿಗಷ್ಟೇ ಅಲ್ಲದೆ ಇಡೀ ಭರತಖಂಡದ ಮಹಿಳೆಯರಿಗೂ ಮತ್ತು 
ಪುರುಷರಿಗೂ ಆದರ್ಶಪ್ರಾಯಳಾಗಿರುತ್ತಾಳೆ. 


ಮಹಾದೇವಿಯಕ್ಕನು ಉಡುತಡಿಯೆಂಬ ಗ್ರಾಮದಲ್ಲಿ ಒಬ್ಬ 
ಸಾಮಾನ್ಯ ಶಿವಭಕ್ತರ ಮನೆತನದಲ್ಲಿ ಜನಿಸಿದಳು. ಆಕೆಯ ತಾಯಿಯ 
ಹೆಸರು ಸುಮತಿ ಮತ್ತು ತಂದೆಯ ಹೆಸರು ವಿಮಲ. ಇವರು ಬಡ 
ವರಾಗಿದ್ದರೂ ಸದಾಚಾರ ಸಂಸನ್ನರಾಗಿ ಅನ್ಯರ ಗೊಡವೆಗೆ ಹೋಗದೆ 
ಯಾವಾಗಲೂ ಸತೃೃತ್ಯಗಳನ್ನು ಮಾಡುತ್ತ ಇದ್ದದ್ದರಕ್ಲಿಯೇ ಸಮಾಧಾ 
ನದಿಂದ ಜೀವಿಸುತ್ತಿದ್ದರು. ಇಂಥ ತಾಯಿ ತಂದೆಗಳ ಪ್ರಭಾವದಿಂದ 
ಮಹಾದೇವಿಯಕ್ಕನು ಚಿಕ್ಕಂದಿನಿಂದಲೇ ಯೋಗ್ಯ ಶಿಕ್ಷಣವನ್ನು ನಡೆ 
ಯುತ್ತ ಬಂದಳು. ಅವರು ತಮ್ಮ ಸಹಜವಾದ ಪ್ರೇಮದಿಂದ ಆಕೆ 
ಯನ್ನು ಬಹಳ ಜಾಗರೂಕತೆಯಿಂದ ಜೋಪಾನಮಾಡಿ ಓಳ್ಳೇ ಸದ್ಗುಣ 
ಸಂಪನ್ಮ್ನಳನ್ನಾಗಿ ಮಾಡಿದರು. ಅವಳಾದರೂ ಸಹ ಅವರು ಹೇಳಿದ 


೫೯೮ ಶಿವಾನುಭವ, 

ನೀತಿಯ ನುಡಿಗಳನ್ನು ಪ್ರೇಮದಿಂದ ಕೇಳಿ ಅವುಗಳಂತೆ ಸದಾಜಾರ 
ದಿಂದ ನಡೆಯಲಾರಂಭಿಸಿದಳು. ಹೀಗೆ ಅವಳ ಬಾಲ್ಯತನವು ವಂದೆ 
ಅವಳು ಆಚರಿಸಿದ ಉಜ್ವಲವಾದ ಜೀವನಕ್ಕೆ ತಳಹೆದಿಯಾಯಿತೆಂದು 
ಅನ್ನಬಹುದು. 


ಹೀಗೆ ತಾಯಿತಂದೆಗಳ ಮುದ್ದಿಗೀಡಾಗಿ ಶೈಶನಾವಸ್ಥೆಯನ್ನ ಸುಖ 
ದಿಂದ ಕಳೆಯಲು ಆಕೆಗೆ ನೂತನ ತಾರುಣ್ಯ ಒದಗಿತ.. ಮೊದಲೇ 
ಆವಳು ಸಹಜ ಸೌಂದರ್ಯಸಂಪನ್ನಳು. ಯೌವ್ವನಾವಸ್ಥೆಯಲ್ಲಿ ಕಾಲಿಟ 
ಕೂಡಲೆ ಅವಳ ಸೌಂದರ್ಯವು ಹೆಚ್ಚತ್ತ ನಡೆಯಿತು. ಅವಳು ಸದಾ 
ಚಾರ ಸಂಪನ್ನರಾದ ಶಿವಭಕ್ತರ ಮನೆಯಲ್ಲಿ ಬೆಳೆದವಳು. ಯೋಗ್ಯ 
ಶಿಕ್ಷಣವನ್ನು ಪಡೆದವಳು. ಗುಣಶೀಲ ಸಂಸನ್ನಳು. ಹೀಗೆ ಆವಳು 
ಸದ್ಗುಣದಿಂದಲೂ ಸೌಂದರ್ಯದಿಂದಲೂ ಸಂಸನ್ನಳಾಗಿದ್ದಳು. ಮಗಳು 
ದೊಡ್ಡವಳಾದುದರಿಂದ ಆವಳ ತಾಯಿತಂದೆಗಳಿಗೆ ಅವಳ ವಿವಾಹದ 
ಚಿಂತೆಯು ಪ್ರಾರಂಭವಾಯಿತು. ಆದರೆ ಮಹಾದೇವಿಯ. ಕೃನು ವಿವಾ 
ಹದ ವಿಚಾರವನ್ನು ಕನಸು ಮನಸಿನಲ್ಲಿಯೂ ಮಾಡಿದ್ದಿಲ್ಲ.. ಆವಳು 
ಯಾವಾಗಲೂ ಶಿವಧ್ಯಾನ, ತಂದೆತಾಯಿಗಳ ಸೇವೆ, ಮನೆಗೆ ಬಂದ 

ಅತಿಥಿಗಳ ಸತ್ಕಾರ ಮೊದಲಾದ ಸತ್ವಾರ್ಯಗಳಲ್ಲಿ ತೊಡಗುತ್ತಿದ್ದಳು. 
ಮುಂದೆ ಕೆಲವು ದಿವಸಗಳು ಗತಿಸಿದ ನಂತರ ಒಂದು ನಿಚಿತ್ರ 
ಸಂಗತಿಯು ಒದಗಿತು. ಅದೇ ಗ್ರಾಮದಲ್ಲು ಕೌಶಿಕನೆಂಬ ಜೈನ 
ಅರಸನು ವಾಸಿಸುಕ್ತಿದ್ದನು. ಅವನು ಒಂದು ದಿವಸ ಸಹಜವಾಗಿ 
ಊರೊಳಗೆ ಬಂದಿರಲು ಅಕಸ್ಮಾತ್ತಾಗಿ ಗೆಳತಿಯರ ಸಂಗಡ ಮಾತನಾ 
ಡುತ್ತಿದ್ದ ಲೋಕೋತ್ತರ ಲಾವಣ್ಯಯುಕ್ತಳಾದ ಮಹಾದೇನಿಯಕ್ಕನನ್ನು 
ಕಂಡು, ಪ್ರಥಮ ಸಂದರ್ಶನದಲ್ಲಿಯೇ ಆಕೆಯ ಸೌಂದರ್ಯಕ್ಕೆ ಮೆಚ್ಚಿ 
ಅವಳಲ್ಲಿ ಪ್ರೇಮಭಾವವುಳ್ಳವನಾದನು. ಅವನು ಆ ಊರಿನ ಒಡೆಯ 
ನಾದುದರಿಂದ ಅವನಿಗೆ ಅಸಾಧ್ಯನಾಗದ ಕಾರ್ಯವು ಒಂದೂ ಇದಿಲ್ಲ. 
ಆದುದರಿಂದ ಅವನು ಮಹಾದೇವಿಯಕೃನನ್ನು ಮದುನೆಯಾಗಿಯೇ 
ಜಲಾ) 
ಮ ಸೂ ಗ ie ಅರಸನ ಸಂಪತ್ತಿಗೆ 
ಯಾದ ಚ ಜಗು ಭಷ ಹ ಚೈನಫಿದ್ದು ಚ 
ನನು ಅಯೋಗ್ಯವೆಂದು ತಿಳಿದು 


ಮಹಾದೇವಿಯಕ್ಕನ ಉಜ್ವಲವಾದ ಜೀವನ. ೫೯೯ 


ಆತನ ಮಾತಿಗೆ ಅವರು ಒಪ್ಪಿಕೊಳ್ಳಲಿಲ್ಲ. ಅರಸನಾದುದರಿಂದ ಬಲ 
ತ್ಕಾರದಿಂದಾದರೂ ಅವಳನ್ನು ಕರಕೊಂಡು ಹೋಗುವೆನೆಂದು ಹೇಳಿ 
ದರೂ ಸಹ ಅವರು ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಆದರೆ ಅವರಿಗೆ 
ಇದರಿಂದ ಚಿಂತೆಯು ಮಾತ್ರ ಬಹಳ ಹತ್ತಿತು. ತನ್ನ ಪ್ರೇಮದ 
ತಾಯಿತಂದೆಗಳ ಚಿಂತೆಯ ಕಾರಣವನ್ನರಿತು ಮಹಾದೇವಿಯಕ್ಕನು 
ತನ್ನ ಬಡ ಮನೆತನಕ್ಕೆ ಆರಸನಿಂದ ಏನ:ದರೂ ಅಪಃಯನಾಗಬಹು 
ದೆಂದು ಯೋಚಿಸಿ ಒಂದು ಉಪಾಯವನ್ನು ಮಾಡಿದಳು. ಅವನು 
ಜೈೈನನಾದರೂ ಚಿಂತೆಯಿಲ್ಲ ತನ್ನ ಮನಸ್ಸಿನ ಪ್ರಕಾರ ಶಿವದೀಕ್ಷೆ 
ಯನ್ನು ಹೊಂದಿ ಶಿವಭಕ್ತನಾಗಬಹುದೆಂದೂ ಮತ್ತು ಇದರಿಂದ ತನ್ನ 
ಉಚ್ಚತರದ ಜೀವನದ ಸಲುವಾಗಿ ಅಧ್ಯಾತ್ಮಸಾಧನೆಯಲ್ಲಿ ಸಹಾಯ 
ವಾಗಬಹುದೆಂದೂ ತಿಳಿದು ತಾನಾಗಿಯೇ ಆತನ ಅರಮನೆಗೆ ಹೊರ 
ಡಲು ಇಚ್ಛಿಸಿದಳು. ಆದಕೆ ಆಕೆಯ ತಾಯಿತಂದೆಗಳಿಗೆ ಅದು ಯೋಗ್ಯ 
ಕಾಣಲಿಲ್ಲ. ನೆರೆಹೊರೆಯವರೆಲ್ಲರೂ ಆಕೆಯ ನಡತೆಯ ಬಗ್ಗೆ ಮನ 
ಸಿಗೆ ಬಂದಂತೆ ಅನ್ನಹತ್ತಿದರು. ಆದರೂ ಸತ್ಯಮಾರ್ಗವನ್ನು ಹಿಡಿದು 
ಸದಾಚಾರದಿಂದ ನಡೆಯುವ ಮಹಾದೇವಿಯಕೃನು, 


6 ಬೆಟ್ಟದ ಮೇಲೊಂದು ಮನೆಯ ಮಾಡಿ ವೃಗಂಗಳಿಗಂಣಿನ 
ಡೆಂತಯ್ಯ ! ಸಮುದ್ರದ ತಡೆಯಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿ 
ಗಂಜಿದಡೆಂತಯ್ಯ ! ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ 
ನಾಚಿದಡೆಂತಯ್ಯ! ಲೋಕದೊಳಗೆ ಹುಬ್ಟಿರ್ದ ಬಳಿಕ ಸ್ತುತಿ ನಿಂದೆ 
ಗಳು ಬಂದಡೆ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರ 
ಬೇಕು. ? 

ಎಂದು ತನ್ನ ಹಡೆದವರಿಗೆ ಸಮಾಧಾನವನ್ನು ಹೇಳಿ ಹೊರಡಲು 
ಸಿದ್ಧಳಾದಳು. 

ಯಾವ ತೊಂದಕೆಯೂ ಇಲ್ಲದೆ ಮಹಾಡೇನಿಯಕ್ಕನು ತಾನಾ 
ಗಿಯೇ ಆತ್ಮಸಂತೋಷದಿಂದ ತನ್ನ ಅರಮನೆಗೆ ಬರುವದನ್ನು ಕೇಳಿ 
ಅರಸನಿಗೆ ಹಿಡಿಸಲಾರದಷ್ಟು ಹರ್ಷವಾಯಿತು. ಅರಮನೆಯನ್ನು ಆತಿ 
ಶಯ ವೈಭವದಿಂದ ಶೃಂಗರಿಸಿ ಎಲ್ಲತರದ ವೃವಸ್ಥೆ ಮಾಡಿಸಿದನು. ತರ 
ತರದ ವಸ್ತ್ರಾಭರಣಗಳನ್ನು ಸಜ್ಜುಗೊಳಿಸಿದನು. ಮತ್ತು ಮಹಾದೇವಿ 
ಯಕ್ಕನ ಆಗಮನವನ್ನು ಅತುರದಿಂದ ಥಿರೀಕ್ಷಿಸುತ್ತ ಕುಳಿತನು. ರಾಜ 


6 


೬೦೦ ಶಿವಾನುಭವ. 


ಸೇವಕರು ಆಕೆಯನ್ನು ರಾಜನೈ ಭವದಿಂದ ಅರಮನೆಗೆ ಕರಕೊಂಡು 
ಬಂದರು. ಅರಸನು ಅವಳನ್ನು ಬಹಳ ಪ್ರೇಮದಿಂದ ಆದರಿಸಿದನು. 
ವಸ್ತ್ರಾಲಂಕಾರಗಳನ್ನು ಆರ್ನಿಸಿದನು. ಮತ್ತು ತನ್ನ ಮನೋರಥವನ್ನು 
ಸಫಲಗೊಳಿಸಬೇಕೆಂದು ಬೇಡಿಕೊಂಡನು. ವಮಹಾಸೇನಿ ಸುಕ್ಕನು ತನ್ನ 
ದೊಂದು ಮಾತನ್ನು ನಡಿಸಿಕೊಟ್ಟರೆ ಆತನನ್ನು ವರಿಸುವೆನೆಂದು ಹೇಳಿ 
ದಳು. ಅರಸನು ಹಾಗೆ ಮಾಡುವೆನೆಂದು ಹೇಳಲು ಮಹಾದೇವಿಯ 
ಕೃನು ತನ್ನ ಹೃದಯದಲ್ಲಿದ್ದ ಮಾತನ್ನು ಅಂದರೆ ಅವನು ಶಿವಭಕ್ತ 
ನಾಗಬೇಕೆಂದು ಸ್ಪಷ್ಟವಾಗಿ ಹೇಳಿದಳು. ಆದರೆ ಕಾಮಾಂಧನಾದ ಅರ 
ಸನು ಆಕೆಯ ಮಾತಿಗೆ ಒಪ್ಪಲಿಲ್ಲ. ಮಹಾದೇನಿಯಕ್ಕನು ಅನನ ಉತ್ತ 
ರವನ್ನು ಕೇಳಿದ್ದೊಂದೇ ತಡ್ಕ ಈ ಸಂಸಾರವು ನಿಃಸಾರವೆಂದು ತಿಳಿದು 
ಗಂಭೀರ ಮುದ್ರೆಯನ್ನು ತಾಳಿ ಅನನು ಕೊಟ್ಟ ವಸ್ತ್ರಾಲಂಕಾರಗಳ 
ನ್ನೆಲ್ಲಾ ಅನನ ಮುಂದೆಯೇ ಚೆಲ್ಲಿಕೊಟ್ಟು ದಿಗಂಬರ ಮೂರ್ತಿಯಾಗಿ 
ಕೇಶಾಂಬರನನ್ನು ಧರಿಸಿ " ನಾನು ಜನ್ಮದಿಂದಿರುವ ವರೆಗೆ ಯಾರನ್ನೂ 
ವರಿಸುವದಿಲ್ಲ? ಎಂದು ಪ್ರಕಿಜ್ಞೆಯನ್ನ ಮಾಡಿ ಹೊರಟಳು. ಆರ 
ಸನು ಆಕೆಯ ಗಂಭೀರಭಾವವನ್ನು ಕಂಡು ಆಶ್ಚರ್ಯದಿಂದಲೂ 
ಭಯದಿಂದಲೂ ಸ್ತಬ್ಧವಾಗಿ ನಿಂತು ಬಿಟ್ಟನು. ಅವನ ವಿಷಯವಾನ 
ನೆಯೆಲ್ಲಾ ಸಂಪೂರ್ಣವಾಗಿ ಇಳಿಯಿತು. 

ಹೀಗೆ ಒಳ್ಳೆ ಹದಿನಾರು ವರ್ಷದ ನನಯೌವನದಲ್ಲಿ ಅವಳು 
ತಂದೆತಾಯಿಗಳನ್ನೂ ಬಂಧುಬಳಗದವರನ್ನೂ ತೊರೆದು ಸರ್ವಸಂಗ 
ಪರಿತ್ಯಾಗಮಾಡಿ ಬಹು ದಿವಸಗಳಿಂದ ಧ್ಯಾನಿಸುತ್ತಿದ್ದ ತನ್ನ ಇಷ್ಟದೇವ 
ರಾದ ಚನ್ನಮಲ್ಲಿಕಾರ್ಜುನನನ್ನು ಶೋಧಿಸುತ್ತಾ ಹೊರಟಳು. ಅವಳ 
ತಾಯಿತಂದೆಗಳು ಇಲ್ಲಿಯ ವರೆಗೆ ಪ್ರೀತಿಯಿಂದ ತಿನಿಸಿ ಉಣಿಸಿ ಜೆಳಿಸಿದ 
ಮಗಳ ಗತಿ ಹೀಗಾಯಿತೆಂದು ಬಹಳ ತಳಮಳಗೊಂಡರು. ಅವರು 
ಕೊನೆಗೆ ಬಟ್ಟೆಯನ್ನಾದರೂ ಉಟ್ಟುಕೊಂಡು ಹೋಗೆಂದು ಹೇಳಿದರೂ 
ಅವಳು ಮಲಿನ ವಸ್ತ್ರಗಳನ್ನು ಧರಿಸುವದಿಲ್ಲೆಂದು ಸ್ಪಷ್ಟವಾಗಿ ಹಾಗೇ 
ನಡೆದಳು. ಮತ್ತು "ದೇಹ ಮನಸ್ಸುಗಳೆರಡೂ ಶುದ್ಧವಿದ್ದ ಮೇಲೆ ಬಟ್ಟಿ 
ಕಳ ಅವಶ್ಯಕತೆಯೇನು?? ಎಂದು ಹೇಳಿ ಅವರನ್ನು ಮನೆಗೆ ಕಳಿಸಿ 
ದಳು. ದಾರಿಯಲ್ಲಿ ಕೆಲವು ಹೆಂಗಳೆಯರು ಆಕೆಯನ್ನು ನೋಡಿ ಹುಚಿ 


ಯೆಂದು ತಿಳಿದು ಅವಳ ವಿಷಯವಾಗಿ ಮಾತಾಡಹತಿ ದರು. ಆಗ 
ಮಹಾದೇವಿಯಕ್ಕನು ಅವರಿಗೆ, & 


ವಂಹಾದೇನಿಯಕ್ಕನ ಉಜ್ವಲವಾದ ಜೀವನ. ೬೦೧ 


"ಸಾವಿಲ್ಲದ, ಕೇಡಿಲ್ಲದ, ರೂಹಿಲ್ಲದ, ಚಲುನಂಗಾನೊಲಿದೆನವ್ವ. 
ಎಡೆ ಇಲ್ಲದ ಕಡೆಇಲ್ಲದ ತೆರಹಿಲ್ಲದ ಕುರುಹಿಲ್ಲದ ಚೆಲುವಂಗಾನೊಲಿದೆ ಎಲೆ 
ಅವ್ವಾ. ನೀನು ಕೇಳಾ ತಾಯೆ. ಭವವಿಲ್ಲದ ಭಯವಿಲ್ಲದ ನಿರ್ಭಯ 
ಚಲುವಂಗೊಲಿದೆ ನಾನು. ಕುಲಸೀಮೆ ಇಲ್ಲದ ನಿಸ್ಸೀಮ ಚಲುವಂಗೆ 

ಲಿದೆ. ಇದುಕಾರಣ ಚನ್ನಮಲ್ಲಿಕಾರ್ಜುನ ಚಲುವ ಗಂಡನೆನಗೆ. 
ಈ ಸಾವ ಕೆಡುವ ಗಂಡರನೊಯ್ದು ಒರೆಯೂಳಗಿಕ್ಕು? 


ಹೀಗೆ ತನ್ನ ಪ್ರಿಯ ಪತಿಯ ವರ್ಣನೆ ಮಾಡುವಳು. ಅವರು 
ಅವಳ ಮಾತಿಗೆ ನಗುವರು. ಆದರೆ ಅವಳು ತನ್ನ ಮನಸ್ಸಿನಲ್ಲೂ 
ಗುವ ಸಂಕಟವನ್ನೂ ಮತ್ತು ತನ್ನ ಚನ್ನಮಲ್ಲಿಕಾರ್ಜುನನ ಮೇಲಿನ 
ಅನಿವಾರ ಪ್ರೇಮವನ್ನೂ ಹೀಗೆ ವ್ಯಕ್ತಗೊಳಿಸುವಳು. 


"ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವದೇ ನವಿಲು? ಕೊಳ 
ನಲ್ಲದೆ ಕೆರಿವಳ್ಳಕ್ಕೆಳಿಸುವದೆ ಹೆಂಸೆ? ಮಾಮರ ತಳಿತಲ್ಲದೆ ಸ್ವರಗ್ಸೆವುದೆ 
ಕೋಗಿಲೆ? ಪರಿಮಳವಿಲ್ಲದ ಪುಷ್ಟಕ್ಕಳಿಸುವದೆ ಭ್ರಮರ? ಎನ್ನ ದೇವ 
ಮಲ್ಲಿಕಾರ್ಜುನನಲ್ಲದೆ, ಆನ್ಯಕ್ಕೆಳಿಸುವದೇ ಎನ್ನ ಮನ ಕೇಳದಿಯರಿರಾ!? 


ಆದರೆ ಆ ಗೆಳತಿಯರಿಗೆ ಇದರ ಅರ್ಥವೇನೂ ತಿಳಿಯುವದಿಲ್ಲ. 
ಅವರು ತಮ್ಮ ದಾರಿಯನ್ನು ಹಿಡಿದುಹೋಗಲು ಇವಳು ತನ್ನ ದೇವ 
ನನ್ನೇ ಧ್ಯಾನಿಸುತ್ತಾ ಅಡವಿಯಲ್ಲಿ ಹಳ್ಳಕೊಳ್ಳಗಳನ್ನು ದರಿಕಂದರಗ 
ಳಲ್ಲಿ ಅವನನ್ನು ಶೋಧಿಸುತ್ತ ತಿರುಗುವಳು. ಆದರೆ ಎಷ್ಟ ಬಳಲಿ 
ದರೂ ತನ್ನ ನಲ್ಲನಾದ ಚನ್ನಮಲ್ಲಿಕಾರ್ಜುನನು ಕಾಣದಾಗಲು, 


"ಹಿಂಡನಗಲಿ ಹಿಡಿನಡೆದ ಕುಂಜರ ತನ್ನ ವಿಂಧ್ಯವ ನೆನೆವಂತೆ 
ನೆನೆನೆನಯ್ಯ! ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನೆವಂತೆ 
ನೆನೆನೆನಯ್ಯ! ಕಂದಾ ನೀನಿತ್ತ ಬಾ ಎಂದು ನೀವು ನಿಮ್ಮಂದವ 
ತೋರಯ್ಯ ಚನ್ನಮಲ್ಲಿಕಾರ್ಜುನ? 

ಎಂದು ದೀನಸ್ವರದಿಂದ ಬೇಡಿಕೊಳ್ಳುವಳು. ಆದರೆ ಅವಳ 
ಮೊರೆಯನ್ನು ಕೇಳುವವರು ಅಲ್ಲಿ ಯಾರೂ ಇಲ್ಲ. 


ಹೀಗೆ ಅವಳು ಬಹೆಳ ದಾರಿಯನ್ನು ನಡಿದು ದಣುನಿನಿಂದಲೂ 
ಹಸಿನಿನಿಂದಲೂ ಬಹಳ ಬಳಲಿದಳು. ಆದುದರಿಂದ ಅವಳು ಸಮೀಪ 


೬೦೨ ಶಿನಾನಂಭವ, 


ದಲ್ಲಿರುವ ಒಂದು ಕೆರೆಯ ಯಲ್ಲಿ ಸ್ವಾನಮಾಡಿ, ಕೆಲವು ಫಲಗಳನ್ನು ಸೇವಿಸಿ 
ನೀರು ಕುಡಿದು ಸ್ವಲ್ಪ ಶಾಂತಳಾಗಿ ಚನ್ನಮಲ್ಲಿಕಾರ್ಜುನನನ್ನು ಪುನಃ 
ಧ್ಯಾನಿಸುತ್ತ ಒಂದು ಮರಡಿಯಲ್ಲಿ ಸ್ವಲ್ಪ ಒರಗು ಕೂಡಲೆ ಅವ 
ಳಿಗೆ ನಿದ್ರೆಹತ್ತಿತು. ಮ:ಂದೆ ಇಳಿಹೊತ್ತಿನ ಸಮಯಕ್ಕೆ ತಂಗಾಳಿಯು 
ತಂಪಾಗಿ ಸುಳಿಯಲು ಅದರಿಂದ ಎಚ್ಚರಾಗಿ ಸುತ್ತುಮುತ್ತಲಿನ ಸೃಷ್ಟಿ 
ಸೌಂದರ್ಯವನ್ನೂ ಸಂಜೆಯ ರ್ಟ ಹೊಂಬಣ್ಣನನ್ನೂ ನೋಡಿ, 


(ಅರಿಸಿನವನೆ ವಿಂಂದು, ಹೆೊಂದುಡಿಗೆಯನೆ ತೊಟ್ಟು, ದೇವಾಂಗವ 
ನುಟ್ಟು ಪುರುಷ ಬಾರಾ! ನಿನ್ನ ಬರವು ಎನ್ನಸುವಿನ ಬರವು, ಬಾರಯ್ಯ! 
ಚನ್ನ ಮಫ್ಲಿಕಾರ್ಜುನಯ್ಯ ಬಂದಾನೆಂದು ಬಟ್ಟೆಗಳ ಬಾಯಾರುತ್ತಿಹೆನು? 


ಎಂದು ಪುನಃ ತನ್ನ ಪ್ರಿಯನ ಆಗಮನವನ್ನು ನಿರೀಕಿಸುವಳು. 
ಅಷ್ಟರಲ್ಲಿ ಹೊತ್ತುಮುಳುಗಲು ಅವಳು ಮುಂದೆ ಸಾಗುತ್ತಿರಲು ಕೋಗಿಲೆ 
ಸ ಮಧುರ ಸ್ವರವು ಕೇಳಿಸುವದು. ಅದನ್ನು ಕೇಳಲಿಕ್ಟೆ ಅನಳು 
ಅವು ಇದ್ದ ಮಾವಿನ ಮರಗಳ ತೋಪಿಗೆ ಹೋಗುವಳು. ಅಲ್ಲಿ ಗಿಳಿ 
ಗಳು ಇದ್ದು ಚಿಲಿಮಿಲಿ ಸಸ್ಟಳಮಾಡುತ್ತಿದ್ದವು. ಹಂಸ ಪಕ್ಷಿಗಳು 
ಆನಂದದಿಂದ ಕಲಕಲ ಸಪ್ಪಳಮಾಡುತ್ತಿದ್ದವು. ಭ್ರಮರಗಳು ಕೇಂ 
ರಿಸುತ್ತಿದ್ದವು. ನವಿಲುಗಳು ನರ್ತಿಸುತ್ತಿ ತ್ತಿದ್ದವು. ಇಷ್ಟು ಚಕ್ಕಂದದಿಂದ 
ಇದ್ದ ಇವುಗಳೇನಾದರೂ ತನ್ನ ಪ್ರಿಯನ ವಿಷಯವಾಗಿ ಹೇಳ 
ಬಹುದಿಂದು, 


" ಚಿಲಿಮಿಲಿ ಎಂದೋದುವ ಗಿಳಿಗಳಿರಾ, ನೀವು ಕಾಣಿಸಿ, ನೀವು 
ಕಾಣಿರೆ. ಸರವೆತ್ತಿ ಪಾಡುವ ಕೋಗಿಲಗಳಿರಾ, ನೀವು ಕಾಣಿಕೆ, ನೀವು 
ಕಾಣಿರೆ. ಎರಗಿ ಬಂದಾಡುವ ತುಂಬಿಗಳಿರಾ, ನೀವು ಕಃಣಿಕಿ, ನೀವು 
ಕಾಣಿರೆ. ಕೊಳತಡೆಯೊಳಾಡುವ ಹೆಂಸೆಗಳಿರಾ, ನೀವು ಕಾಣಿರೆ, ನೀನು 

ಣಿರೆ. ಗಿರಿಗಂಹ್ವರದೊಳಗಾಡುವ ನನಿಲುಗಳಿರಾ ನೀವು ಕಾಣಿರೆ, ನೀವು 
ಕಾಣಿರೆ. ಚನ್ನಮಸ್ಸಿಕಾರ್ಜುನನೆಲ್ಲಿರ್ದಹನೆಂದು ನೀವು ಹೇಳಿಕೆ, ನೀವು 
ೀಳಿರೆ 


ಎಂದು ಸೀತೆಯನ್ನು ಕಳಕೊಂಡ ರಾಮನು ಮತ್ತು ಊರ್ವಶಿ 
ಯನ್ನು ಕಳಕೊಂಡ ನಿಕ್ರಮನು ವಿರಹದಿಂದ ಬಳಲಿ ಕಂಡಕಂಡ ಗಿಡ 
ಬಳ್ಳಿಗಳನ್ನೂ, ಪಕ್ಷಿಗಳನ್ನೂ ಕೇಳುವಂತೆ ಮಹಾದೇನಿಯಕ್ಕನು ಇವು 


ಮಹಾದೇವಿಯಕ್ಕನ ಉಜ್ವಲವಾದ ಜೀವನ. ೬೦4 


ಗಳನ್ನು ಕೇಳಿದಳು. ಆದಕಿ ಅಡನಿಯಲ್ಲಿ ಅವಳಿಗೆ ಪ್ರತಿಧ್ವನಿಯ 
ಕೆ ಯಾವ ಉತ್ತರವು ಸಿಗಲಿ. ಸುತ್ತಲು ಕಗ್ಗತ್ತಲು 


೧೨ 
ಮುಸುಕಲು ಮತ್ತೆ 


" ಚನ್ನಮಲ್ಲಿಕಾರ್ಜುನ, ಹೆಗಲು ನಾಲ್ಕು ಜಾವ ನಿಮ್ಮ ಕಳವಳ 
ನಲ್ಲಿಫೈ, ನೋಡಯ್ಯ. ಇರುಳು ನಾಲ್ಕು ಜಾನ ನಿಮ್ಮ ವಿಕಳಾವನ್ಥೆ 
ದ್ರ 


ಳರ್ಪೆ ಫಹ ಇರಳು ಹಗಲು ನಿಮ್ಮ ಕಳವಳದಲ್ಲಿ ಮರೆ 
ದೊರಗಿದೆನಯ್ಯ. ನಿಮ್ಮೊಲುಮೆ ನಟ್ಟು ಹಸಿವು ತೃಷೆ ನಿದ್ರೆಯ ಮರೆ 
೨ 


ಹೀಗೆ ಧ್ಯಾನಿಸಿ ತಳಮಳದಿಂದ ಸ್ವಲ್ಪ ಹೊತ್ತು ಮಗ್ಗಲು ಹೆಚ್ಚ 
ಲಾಗಿ ಚಂದ್ರೋದಯವಾಗಿ ಚಂದ್ರನು ಮೇಲಕ್ಕೇರಿ ಅಲ್ಲಲ್ಲಿ ಸೋಟದಲ್ಲ 
ಗಳು ಬೀಳುವದು. ಬೆಳದಿಂಗಳಲ್ಲಿ ಸ್ವಲ್ಪ ಉಲ್ಲಾಸವುಳ್ಳವಳಾಗಿ 


೨೪ದಿಂ 
ವವ 
ಅತ್ತಿತ್ತ ಚರಿಸಲು ಪುನಃ ಚನ್ನಮಲ್ಲಿಕಾರ್ಜುನನ ನೆನಪಗಿ, 


Bu 

" ಅಳಿಸಂಕುಳನೇ, ಮಾಮರನೇ, ಬೆಳುದಿಂಗಳೇ, ಕೋಗಿಲೆಯೇ, 
ನಿಮ್ಮ ನಿಮ್ಮನೆಲ್ಲರನು ಒಂದು ಬೇಡುವೆನು. ಎನ್ನೊಡೆಯ ಚನ್ನಮ.ಲ್ಲಿ 
ಜಂ ದೇವರ ಕಂಡರೆ ಕರೆದು ತೋರಿರೆ. ? 
ಎ ಎಂದು ಪುನಃ ಬೇಡಿಕೊಳ್ಳುವಳು. ಹೀಗೆ ಹಲವು ಸರಿಯಿಂದ 
ಅವಳು ಹಲುಬಿದರೂ ಅವಳ ನಲ್ಲನು ಕಾಣಿಸದಿರಲು ಅವಳಿಗೆ ಬಹಳ 
ವ್ಯಥೆಯಾಗುವದು. ಬೆಳದಿಂಗಳು ಹೆಚ್ಚಾಗಿ ಹಬ್ಬಲು ತಂಗಾಳಿಯು 
ಬೀಸುವದು. ಆಗ ಅವಳು ತನ್ನ ಪ್ರಿಯನನ್ನು ಚ.) ಕರೆದು ಬೇಸತ್ತು 
ನಿರಾಶೆಹೊಂದಿ ಕೊನೆಗೆ ತನ್ನ ಕರ್ತವ್ಯವನ್ನು ತಪ್ಪದೆ ಮಾಡುವೆನೆಂದು 
ಧ್ಯಾನಸ್ಥಳಾಗುವಳು. ಆಗ ಅವಳಿಗೆ ನಿದ್ರೆ ಹತ್ತಿತು. ಮತ್ತು ಅವಳಿಗೆ 
ಏನೋ ಒಂದು ಪ್ರಕಾರದ ಸಾಕ್ಟುತ್ಪಾರವಾಗಿ ಮರುದಿನ ಮುಂಜಾನೆ 
ಅಲ್ಲ ತೋಟದಲ್ಲಿ ``ಿಟ್ಟಿಯಾದ ಒಬ್ಬ ಸಪ್ರೀಯಳಿಗೆ ತನ್ನ ವಿಶಿಷ್ಟವಾದ 
ಅನುಭವವನ್ನು ಹೇಳಿದಳು. 

" ಅಕ್ಕ ಕೇಳವ್ವ, ಅಕ್ಕಯ್ಯ ನಿನ್ನೆಯಿ:ರುಳಲಿ ನಾನೊಂದು ಕನಸು 
ಕಂಡೆ. ಚಿಕ್ಕಚಿಕ್ಕ pe ಸುಲಿನಲ್ಲ ಗೊರವನು ಭಿಕ್ಷಕ್ಕೆ ಬಂದುದ 
ಕ೭ಡೆನನ್ವ. ಮಿಕ್ಕು ಮೊೂರಿ ಹೋಹನ ಬೆಂಬತ್ತಿ ಕೈನಿಡಿದನು. ಆತನ 


ಅನ್ಲಿಕೊಂಡು ತಳವೆಳಗಾದೆನೆಲಗೆ? 


೬೦೪ ಶಿವಾನುಭವ. 


ತರುವಾಯ ಅವಳು ಅವಳಿಗೆ ತನ್ನ ನಲ್ಲನ ಕೂಡ ವಿಶಿಷ್ಟವಾದ 
ಮದುವೆಯನ್ನು ವರ್ಣಿಸಿ, ಕೊನೆಗೆ ಅವನು ಪ್ರಸನ್ನನಾಗಿ ಕೂಡಿದ 
ನೆಂಬ ಆನಂದದಿಂದ ಹೆಚ್ಚಿನ ಜ್ಞಾನವನ್ನು ಪಡೆಯ.ಲಿಕ್ಕೆ ಕಲ್ಯಾಣದ 
ಲ್ಲಿದ್ದ ಶಿವಾನುಭವ ಮಂಟಪದ ಕಡೆಗೆ ತೆರಳಿದಳು. 


ಅಲ್ಲಿ ಭಕ್ತನಾದ ಬಸವೇಶ್ವರ, ಜ್ವಾನಿಯಾದ ಚನ್ನಬಸವೇಶ್ವರ, 
ವೈರಾಗ್ಯಶಾಲಿಯಾದ ಅಲ್ಲಮಪ್ರಭು, ಸಿದ್ಧರಾಮೇಶ್ವರ ಮೊದಲಾದ ಶಿವ 
ಶರಣರು ಪ್ರೀಸಹಜನಾದ ಲಜ್ಜೆಯನ್ನೂ ದೇಹಾಭಿಮಾನವನ್ನೂ ತ್ಯಾಗ 
ಮಾಡಿದ ಮಹಾದೇವಿಯಕೃನನ್ನು ಕಂಡು ಆಶ್ಚರ್ಯಚಕಿತರಾದರು. 
ಬಸನೇಶ್ವರನು ಆಕೆಯನ್ನು ಬಹಳ ಮರ್ಯಾದೆಯಿಂದ ಸತ್ಯಾರಮಾಡಿ 
ಅಲ್ಲಮಪ್ರಭುವಿಗೆ ಹೀಗೆ ಅವಳ ವಿಷಯವ.ಗಿ ಹೇಳಿದನು. 


"ರೂಹಿಲ್ಲದಂಗೆ ಒಲಿದವರಿಗೆ ತನುವಿನ ಹೆಂಗುಂಟೆ? ಮನವಿಲ್ಲ 
ದವರಿಗೆ ಮಚ್ಚಿದವರಿಗೆ ಅಭಿಮಾನದ ಹಂಗುಂಟಿ? ಕೂಡಲಸಂಗಮ 


ದೀವಯ್ಯ ಮಹಾದೇವಿಯಕ್ಕ ಈ ಭಕ್ತೆಗೆ ಆನ ಹೊರೆಯು ಇಲ್ಲ 
ನೋಡಾ ಪ್ರಭುನೆ.? 


ಆದರೆ ಅಲ್ಲಮಪ್ರಭುವು ಬಸವೇಶ್ವರನ ಈ ಸ್ತುತಿನರ ನುಡಿಗಳಿಗೆ 
ಸಮಾಧಾನನಾಗದೆ ದೊಡ್ಡ ಶಿವಶರಣರನ್ನು ಸಹ ಹಲವು ಪರಿಯಿಂದ 
ಕಾಡಿ ಪರಿಕ್ಷಿಸಿದ ಆತನು ಮಹಾದೇವಿಯಕ್ಕನನ್ನು ಸಹ 


ಸರೀಕ್ಷಿಸಬೇ 
ಕೆಂದು ಆಕೆಯನ್ನು ಕುರಿತು, 


"ಉದಮಧದ ಯೌವನವನೊಳಕೊಂಡು, ಸತಿ ನೀನು ಇತಲೇ 
ತಕ್ಕೆ ಬಂದೆಯವ್ವ? ಸತಿ ಎಂದರೆ ಮುನಿನರು ಎಮ್ಮ ಶರಣರು ನಿನ್ನ 
ಪತಿಯ ಕುರುಹು ಹೇಳಿದರೆ ಬಂದು ಕುಳ್ಳಿರು. ಅಲ್ಲದಿಕೆ. ತೊಲಗು 
ತಾಯೆ. ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಗಸುಖವನ್ನಿಹಿತವ ಬಯ 
ಸುನಕೆ ನಿನ್ನ ಪತಿ ಯಾರೆಂಬದು ಹೇಳಿ ಅವ್ವಾ. ? 

ಎಂದು ಅಂಥ ಪ್ರಾಯದ ಹೆಣ್ಣುಮಗಳು ಅಲ್ಲಿಗೆ ಬಂದ ಕಾರಣ 
ವನ್ನೂ ಆಕೆಯ ಪತಿಯು ಯಾರೆಂಬದನ್ನೂ ಕೇಳಿದನು. ಆಗ ಮಹಾ 
ದೇವಿಯಕ್ಕನು ಸಮಾಧಾನದಿಂದ, 

"ಹರನೆ ಎನಗೆ ಗಂಡನಾಗಬೇಕೆಂದು ಅನಂತಕಾಲ ತಸ 


ದೆ {4 ಲ್‌ಿ ತ್‌ ಷೆ ು ೬ 
ಕೋಡಾ! ಪ್ರಭುವೆ, ನಚ್ಚಿಯ ನೆಲಗಟ್ಟು, ಕನಕದ ತೋರಣ, 


ಮಹಾದೆ;ವಿಯಕ್ಕನ ಉಜ್ವಲವಾದ ಜೀವನ. ೬೦೫ 


೦%, ಹವಳದ ಚನ್ಸರನನಿಕ್ಠಿ, ಮದುವೆಯ ಮಾಡಿದಕಿಮ್ಮವರೆನ್ನ 
ುದುವೆಯ ಮಾಡಿದರು. ಇದುಕಾರಣ ಚನ್ನಮಲ್ಲಿಕಾರ್ಜುನ ಗಂಡ 
ನಗೆ, ಮಿಕ್ಕಿನ ಲೋಕದ ಗಂಡರೆನಗೆ ಸಂಬಂಧವಿಲ್ಲಯ್ಯ ಪ್ರಭುನೆ.? 

ಎಂದು ತನ್ನ ಮದುವೆಯನ್ನೂ ತನ್ನ ಪ್ರಿಯ ಪತಿಯಾದ ಮಲ್ಲಿ 
ಕಾರ್ಜುನನ ವಿಷಯವಾಗಿಯೂ ಹೇಳಿದಳು. ಆದಕೆ ಅಬ್ಲಮರ್ರಭುವು 
ಕೌಶಿಕ ದೊರೆಯ ಕೂಡ ಒದಗಿದ ಅವಳ ಮಾತುಕಥೆಗಳ ಚರ್ಚೆ 
ಮಾಡಿದನು. ಅವಳು ಆ ಮಾತು ಮುಗಿದು ಹಳೆಯ ಮಾತಾಯಿತು. 
ಅದಕ್ಕಾಗಿ ಮರುಗಿ ಆ ಹಳೆ ಜನ್ಮವನ್ನು ತೊರೆದು ಹೊರಟದ್ದೇನೆಂದು 
ಹೇಳಿದಳು. ಮುಂದೆ ಅಲ್ಲಮಶ್ರಭುವು ಸಿಟ್ಟಿನಿಂದ ವಿರಕ್ತಿಯನ್ನು ತಾಳಿ 
ಬಂದಿರುವಿಯೆಂದು ಆಕೆಗೆ, 

"ತನುಸಿರಿಯನಳಿದು ನಿರ್ವಾಣವಾದಲ್ಲಿ ಮನದ ಭ್ರಾಂತು ನಿಶ್ಚಯ 
ವಾಗನು. ಕೇಶನೆಂಬ ಸೀರೆಯೇತಕ್ಕೆ ಮರೆಯಾಯಿತ್ತು, ಅಸಮಾನ 
ವೆಂತು ಹರಿಯಿತ್ತು? ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ. 

ಎಂದು ಅವಳ ವೇಷದ ಬಗ್ಗೆ ಟೀಕೆಮಾಡಿದನು. ಆಗ ಅವಳು 
ಚೆನ್ನಮಲ್ಲಿಕಃರ್ಜುನನು ಒಬ್ಬನೇ "ತನ್ನ ಪತಿಯೆಂದೂ ತನ್ನ ದೇಹದ 
ಗುಣಗಳನ್ನೂ ಮರೆತು ಅವನಲ್ಲ ಕೂಡಿದೆನೆಂದೂ ಹೇಳಿ ಹೀಗೆ ಅಂದಳು. 

"ಕಾಯ ಕರ್ರನೆ ಕಂದಿದರೇನಯ್ಯ? ಮಿರ್ರನೆ ಮಿಂಚಿದರೇನಯ್ಯ? 
ಅಂತರಂಗ ಶುದ್ಧವಾದ ಬಳಿಕ ಚನ್ನಮಲ್ಲಿಕಾರ್ಜುನ ಲಿಂಗವು ಒಲಿದ 
ಕಾಯವು ಹೇಗಿದ್ದಡೇನಯ್ಯ?' 

ಆಗ ಅಲ್ಲಮಪ್ರಭುವು ಕೊನೆಗೆ ಮತ್ತೊಂದು ಕಠಿಣ ಪ್ರಶ್ನೆಯನ್ನು 
ಹಾಕಿದನು. 

"ಜೀವನೊಲಿಯದೆ ನೀನೊಲಿಸಿದೆನೆಂಬ:ದು ಅದಾವುದಕ್ಕೆ? ಭಾವ 
ಶುದ್ಧವಾದಲ್ಲಿ ಸೀರೆಯನುಳಿದು ಕೂದಲ ಮರೆ ಮಾಡಲೇತಕ್ಕೆ? ಅದು 
ಅಂತರಂಗದ ನಾಚಿಕೆ. ಬಾಹ್ಯದಲ್ಲಿ ತೋರಿತ್ತು. ಅದು ಗುಹೇಶ್ವರ 


ಲಿಂಗಕ್ಕೆ ಒಲವರವಲ್ಲ. 3 
ಆಗ ಮಹಾದೇವಿಯಕ್ಯನು 


ಫಲಪಕ್ವವಾದಲ್ಲದೆ ಹೊರಗಣ ಸಿಪ್ಪೆ ಒಸ್ಸಗೆಡದು. ಕಾಮದ 
ಸ. ತತ ನಿಮಗೆ ನೋವಾದಿತ್ತಿಂದು ಲಸ ಕಲ್ಪಿ 


2 7d 


೬೦೬ ಶಿವಾನಿ ಭನ್ನ 


ಯಂಗಮವೂ ಹೃದಯಬೇಧಕವೂ 
ಸಮರ್ಪಕವೂ ಆದ ಸ್ರತ್ಯತ್ತರವನ್ನು ಕೊಡಲು ಅಲ್ಲ ಬ್ಲಮಪ್ರಭುವು ಅವಳ 
ನಿಜವಾದ ವಿರಕ್ತಿಯನ್ನು ಕಂಡು ತ್ತು ಬಹಳ ಕೊಂಡಾೂಡಿದನು. 
ತರುವಾಯ ಅವಳು ಅವರೆಲ್ಲರ ಸಂಗದಿಂದ ತನಗುಂಟಾದ ಪರಮಾ 


ನಂದವನ್ನೂ ಮನದ ಶುದ್ಧಿಯನ್ನೂ ಹೀಗೆ ವಿನರಿಸುವಳು. 


"ತನು ಶುದ್ಧವಾಯಿತ್ತು ಶಿವಭಕ್ತರೊಕ್ಕುದಕೊಂಡು. ಎನ್ನ ಮನ 
ಶುದ್ಧವಾಯಿತ್ತು ಅಸಂಖ್ಯಾತರ ನೆನೆದು. ಎನ್ನ ಕಂಗಳು ಶುದ್ಧ 
ವಾಯಿತ್ತು ಸಕಲ ಪುರಾತನರ ನೋಡಿ. ಎನ್ನ ಶ್ರೋತ್ರ ಶುದ್ಧವಾಯಿತ್ತು 
- ಅವರ ಕೀರ್ತಿಯ ಕೇಳಿ. ಎನ್ನ ಭಾವನೆ ಎನಗಿದು ಜೀವನವು ಕೇಳಾ 
ತಂದೆ. ನೆಟ್ಟನೆ ನಿಮ್ಮುವ ಪೂಜಿಸಿ ಭವಗೆಟ್ಟಿ ಕೇಳಾ ಚನ್ನನುಲ್ಲಿ 
ಕಾರ್ಜುನಾ. ? 


ಮುಂದೆ ಅವಳು ಶಿವಾನುಭವ ಮಂಟಪದಲ್ಲಿ ಇದ್ದುಕೊಂಡು ಅಲ್ಲಿ 
ತನ್ನ ಉಚ್ಚ ವಿಚಾರಗಳನ್ನು ವೃಕ್ತಗೊಳಿಸುತ್ತಿದ್ದಳು. ಮಕ್ತು ಆ ಶರ 
ಣರ ಸಂಗಡ ಇರುವಾಗ ತನಗುಂಬಾದ ಸೌಖ್ಯನನ್ನೂ ಹೀಗೆ ಹೇಳಿ 
ರುವಳು. 


"ಆಡುವುದು, ಪಾಡುವುದು, ಕೇಳುವುದು, ಹೇಳುವುದು, ನಡೆ 
ವುದು, ನುಡಿವುದು, ಸರಸ ಸಮ್ಮೇಳವಾಗಿಪ್ಟುದಯ್ಯ ಶರಣರೊಡನೆ. 
ಚನ್ನಮಲ್ಲಿಕಾರ್ಜುನಯ್ಯ, ನೀ ಕೊಟ್ಟ ಆಯುಷ್ಯವುಳ್ಳನ್ನಕ್ಸುರ, ಲಿಂಗ 
ಸುಖಿಗಳ ಸಂಗದಲ್ಲಿ ದಿನಂಗಳ ಕಳೆನೆನು.? 


ಅಲ್ಲಿ ಒಬ್ಬೊಬ್ಬರಿಂದ ತನಗೆ ಪೊಸಿತ ಪ್ರಸಾದದ ಸಂಗತಿಯನ್ನು 
ಹೀಗೆ ಹೇಳಿದ್ದಾಳೆ. 


"ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವ 
ಕೊಟ್ಟನು. ಪ್ರಭುಜೀವರ ತೊತ್ತಿನ ತೊತ್ತಿನ ಮರಿಕೊತ್ತಿನ. ಮಗ 
ಳಾದ ಕಾರಣ ಜ್ಞಾ ನಸ್ರಸಾದವ ಕೊಟ್ಟಿನು. ಸಿದ್ದರಾಮನ ಶಿಶುಮಗ 
ಳಾದ ಕಾರಣ ಪ್ರಾಣಸ್ರಸ ಇದವ ಕರುಣಿಸಿ ಕೊಟ್ಟನು” ಮಡಿನಾಳಯ್ಯನ 


ಮಹಾದೇವಿಯಕ್ಕನ ಉಜ್ವಲವಾದ ಜೀವನ. ೬೦೭ 


ಮಗಳಾದ ಕಾರಣ ನಿರ್ಮಲಸ್ರಸಾದವ ನಿಶ್ಚಯಿಸಿ ಕೊಟ್ಟನು. ಇಂತೀ 
ಅಸಂಖ್ಯಾತ ಗಣಂಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು ತಲೆದಡ 
ಜದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಶ್ರೀಪಾದಕ್ಕೆ ಯೋಗ್ಯಳಾದೆನು.? 


ಅವಳು ಶಿವಾನುಭವ ಮಂಟಪದಲ್ಲಿ ತನ್ನ ಉಚ್ಚವಿಚಾರಗಳಿಂದಲೂ 
ಪವಿತ್ರ ಜೀವನದಿಂದಲೂ ಎಲ್ಲರಿಂದಲೂ ಪೂಜ್ಯತೆಯನ್ನು ಹೊಂದಿ 
ದಳು. ಅವಳ ಯೋಗ್ಯತೆಯ ವಿಷಯಕ್ಕೆ ಚನ್ನಬಸವೇಶ್ವರನು ಹೀಗೆ 
ಉದ್ದಾರ ತೆಗೆದಿರುವನು. 

"ಅಜಕೋಟ ವರುಷದವರೆಲ್ಲರೂ ಹಿರಿಯರೇ? ಹುತ್ತೇರಿ ಬೆತ್ತ 
ಬೆಳೆದ ತಸಸ್ತಿಗಳೆಲ್ಲರೂ ಹಿರಿಯರೆ? ನಡು ಮುರಿದು, ತಲೆ ನಡುಗಿ 
ನೆರತೆರೆ ಹೆಚ್ಚಿ, ಮತಿಗೆಟ್ಟು, ಒಂದನಾಡ ಹೋಗಿ ಒಂಭತ್ತನಾಡುವ 
ಅಜ್ಞಾನಿಗಳಲ್ಲರು ಹಿರಿಯರೆ? ಅನುವರಿದು ಘನವ ಬೆರಿಸಿ ಹಿರಿದು 
ಕೆರಿದೆಂಬುವ ಭೇದವ ಮರೆದು ಕೂಡಲ ಚನ್ನಸಂಗಯ್ಯನಲ್ಲಿ ಬೆರಿಸಿ 
ಬೇರಿಲ್ಲದಪ್ಪ ಹಿರಿಯತನ ನಮ್ಮ ಮಹಾದೇವಿಯಕ್ಕನಿಗಾಯಿತ್ತು. 

ಮುಂದೆ ಮಹಾದೇವಿಯಕ್ಕನು ಬಸವೇಶ್ವರನು ಕಲ್ಯಾಣದಲ್ಲಿ 
ಇರುವ ವರೆಗೂ ಅಲ್ಲಿಯೇ ಇದ್ದಳು. ತರುವಾಯ ವೀರಶೈವರಿಗೂ ಜೈನ 
ರಿಗೂ ಕಲಹವು ಉಂಟಾಗಲು ಶಿವಾನುಭವ ಮಂಟಪದ ಶರಣರೆಲ್ಲ 
ಬೇರೆ ಬೇಕೆ. ಕಡಿಗೆ ಹೊರಡುವರು. ಶಾಂತನಾದ ಬಸವೇಶ್ವ್ಚರನು 
ಮೊದಲೇ ಸಂಗಮದಲ್ಲಿ ಐಕ್ಕನಾಗುವನು., ಚನ್ನಬಸವೇಶ್ವರ ಮೊದ 
ಲಾದವರು ಉಳಿವೆಗೆ ಹೋಗುವರು. ಮಹಾದೇವಿಯಕ್ಕನು ಅಲ್ಲಮ 
ಪ್ರಭುನಿನೊಡನೆ ತನ್ನ ಇಷ್ಟದೇವತೆಯಾದ ಚನ್ನಮಲ್ಲಿಕಾರ್ಜುನನೆಡೆಗೆ 
ಹೊರಡುವಳು. ಮುಂದೆ ಅಲ್ಲಮಸ್ರಭುವು ಮಾಯವಾಗುವನು. ಕೊನೆಗೆ 
ಮಹಾದೇವಿಯಕ್ಕನು ಒಬ್ಬಳೇ ಧ್ಯಾನ ಮಾಡುತ್ತ ಶ್ರೀ ಶೈಲದ ಕಡೆಗೆ 
ಸಾಗುವಳು. ಸ್ವಲ್ಪ ದಾರಿ ನಡೆದು ಮುಂದೆ ಹೋಗುವಷ್ಟರಲ್ಲಿ ಕೆಲವು 
ಭಕ್ತರು ಭಜನೆ ಮಾಡುತ್ತ ಶ್ರೀಶೈಲಕ್ಕೆ ಹೋಗುತ್ತಿದ್ದು ಅವರನ್ನು 
ಕಂಡು ಓಡುತ್ತ ಹೋಗಿ ಕೂಡಿದಳು. ತಾನೂ ಚನ್ನಮಲ್ಲಿಕಾರ್ಜನ 
ದರ್ಶನಕ್ಕೆ ಬರುತ್ತೇನೆಂದು ಹೇಳಿದಳು. ಅವರು ಕಾವಿಯ ಬಟ್ಟೆಗಳ 
ನ್ನುಟ್ಟು, ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಮಾಲೆಗಳನ್ನು ಧರಿಸಿ, ಮೈಗೆಲ್ಲಾ 
ಭಸ್ಮವನ್ನು ಹಚ್ಚಿಕೊಂಡು ನಡೆದಿದ್ದರು. ಇವಳಲ್ಲಿ ಅಂಥ ಬಾಹ್ಯ ಚಿನ್ನ 
ಗಳಾದ ಲಿಂಗ ಮೊದಲಾದವು ಇಲ್ಲದ್ದನ್ನೂ ಬತ್ತಲೆಯಿದ್ದದ್ದನ್ನೂ ಕಂಡು 


7 


೬೦೮ ಶಿನಾನುಭನ, 


ತಾವು ಅಚ್ಚ ಪ್ರಸಾದಿಗಳು ನಿಚ್ಚ ಪ್ರಸಾದಿಗಳು " ಇವಳೆಂಥ ಭಕ್ತಳು 
ಭಕ್ತಿಯ ಶೀಲನಿಲ್ಲ.. ಇವಳು ಭವಿಯು' ಎಂದು ಹೀಯಾಳಿಸುವರು. 
ಆಗ ಮಹಾದೇನಿಯಕ್ಕನು, 


" ಅಯ್ಯ, ಶೀಲ ಶೀಲ ವೆಂತೆಂಬಿರಯ್ಯ? ಶೀಲದ ನೆಲೆಯ ಬಲ್ಲರೆ 
ಹೇಳಿರೋ. ಅರಿಯರ್ದಿಡೆ ಕೇಳಿರೋ. ಕಾಮ ಒಂದು ಭವಿ, ಕ್ರೋಧ 
ಎರಡನೆಯ ಭವಿ, ಇಂತು ಲೋಭ, ಮೋಹೆ, ಮದ, ಮತ್ಸರ, ಆಮಿಷ 
ಈ ಏಳು ಭವಿಗಳು ತಮ್ಮೊಳಗಿಟ್ಟುಕೊಂಡು ಲಿಂಗವಿಲ್ಲದವರ ಭವಿಭವಿ 
ಎಂಬರು. ತಮ್ಮಂತರಂಗದಲ್ಲಿದ್ದ ಲಿಂಗಾಂಗದ ಸುದ್ದಿಯನರಿಯದೆ 
ಅಚ್ಚ ಪ್ರಸಾದಿ, ನಿಚ್ಚ ಪ್ರಸಾದಿ, ಸಮಯ ಪ್ರಸಾದಿಗಳೆಂದು ಜಲಕ್ಕೆ 
ಕನ್ನವನಿಕ್ಕಿ ಉದಕವ ತಂದು ಲಿಂಗಕ್ಕೆ ಮಜ್ಜನಕ್ಕೆರೆವ ಹಗಲಗಳ್ಳರಿಗೆ 
ಮೆಚ್ಚುವನೆ ಚೆನ್ನಮಲ್ಲಿಕಾರ್ಜುನ? 


ಎಂದು ಅವರಿಗೆ ನಿಜವಾದ ಭವಿಯು ಯಾರೆಂಬದನ್ನು ಚನ್ನಾಗಿ ತಿಳಿಸಿ 
ಕೊಟ್ಟು ಒಬ್ಬಳೇ ಸಾಗುವಳು. ಮುಂದೆ ಸ್ವಲ್ಪ ದೂರ ಹೋದ ಬಳಿಕ 
ತನಗೆ ಸಂಗಡಿಗರು ಯಾರೂ ಜೇಡನೆಂದೂ ಮತ್ತು ಯಾರ ಸಹಾ 
ಯವೂ ಸಹ ಅವಶ್ಯವಿಲ್ಲೆಂದೂ, ಧೈರ್ಯ ತಾಳಿ, 


« ಹಸಿವಾದೊಡೆ ಭಿಕ್ಷಾನ್ನಗಳುಂಟು ತೃಷೆಯಾದೊಡೆ ಕೆಕಿ ಹಳ್ಳ 
ಭಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟ್ಕು ಚನ್ನಮುಲ್ಲಿ 
ಕಾರ್ಜುನಯ್ಯ, ಆತ್ಮಸಂಗಾತಕ್ಕೆ ನೀನೆನಗುಂಟು ? 


"ಆರೂ ಇಲ್ಲದವಳೆಂದು ಅಳಿಗೊಳಲು ಬೇಡ ಕಂಡೆಯ್ಯ. ಏನು 
ಮಾಡಿದಡೆಯೂ ನಾನಂಜುವಳಲ್ಲ, ತರಗೆಲೆಯ ಮೆಲ್ಲಿದ್ದು ನಾನಿಹೆನು. 
ಸುರಿಗೆಯ ಮೇಲೊರಗಿ ನಾನಿಹೆನು. ಚನ್ನಮಲ್ಲಿಕಾರ್ಜುನಯ್ಯ ಕರ 
ಕಡೆ ನೋಡಿದೊಡೆ, ಒಡಲನು ಪ್ರಾಣವನು ನಿಮಗೊನ್ಪಿಸಿ ಶುದ್ಧಳಹೆನು 


ಹೀಗೆ ಅಂದು ಮುಂಡೆ ಸಾಗಲು ಮೋಡವು ಕವಿದು ಮಿಂಚು 
ಹೊಳೆದು ಗುಡುಗಿನ ಸಪ್ಪಳವಾಗುತ್ತದೆ. ಆಗ ಅವಳು, 


« ಕಿಡಿ ಕಿಡಿ ಕೆದರಿದಜೆ ಎನಗೆ ಹಸಿವು ತೃಷೆ ಅಡಗಿತೆಂಬೆನು. 
ಮುಗಿಲು ಹರಿದು ಬಿದ್ದರೆ, ಎನಗೆ ಮಜ್ಜನಕ್ಕೆರೆದರೆಂಬೆನು. ಗಿರಿ ಮೇಲೆ 


ಮಹಾದೇವಿಯಕ್ಕನ ಉಜ್ವಲವಾದ ಜೀವನ. ೬೦೯ 


ಬಿದ್ದರೆ, ಎನಗೆ ಪುಸ್ಪವೆಂಬೆನು. ಚನ್ನಮಲ್ಲಿಕಾರ್ಜುನಯ್ಯ. ಶಿರಹರಿದು 
ಪ್ರಾಣ ನಿಮಗರ್ಪಿತನೆಂಬೆನು' 


ಹೀಗೆ ಅಂದು ಧ್ಯಾನಿಸುತ್ತ ನಿಂತಳು. ಮಳೆಯಾಗಿ ಮೋಡವೆಲ್ಲಾ 
ಹೋಗಿ ಆಕಾಶವು ಸ್ವಚ್ಛವಾಯಿತು. ಶ್ರೀ ಶೈಲದ ಬೆಟ್ಟವೂ ಕಾಣಿಸ 
ಹತ್ತಿತು. ಹಾಗೇಯೇ ಅವಳು ಮುಂಡೆ ಸಾಗಿ ಪರ್ವತವನ್ನೇರಿದಳು. 
ಅಲ್ಲಿ ಕದಳಿಯ ಬನನಿದ್ದು ಮಹಾದೇವಿಯಕ್ಕನು ಚನ್ನಮಲ್ಲಿಕಾರ್ಜು 
ನನನ್ನು ನೆನಿಸುತ್ತ ಅಲ್ಲಿಗೆ ಹೋಗುವಳು. ಅಲ್ಲಿ ಅವಳಿಗೆ ತನ್ನ ಗುರು 
ನಿನ ದರ್ಶನವಾಯಿತು. ಆಗ ಅವಳು ತನ್ನನ್ನು ತನ್ಮೊಳಗೆ ಐಕ್ಳು 
ಮಾಡಿಕೊಳ್ಳೆಂದು ಬೇಡಿಕೊಳ್ಳಲು, ಆ ಮೂರ್ತಿಯು ಅವಳನ್ನು ಪ್ರೀತಿ 
ಯಿಂದ ಅಪ್ಪಿಕೊಂಡ ಕೂಡಲೆ ಅವಳು ಲಿಂಗೈಕೃಳಾಗುವಳು. ಹೀಗೆ 
ಅವಳು ತನ್ನ ಪ್ರಿಯ ಚನ್ನಮಲ್ಲಿಕಾರ್ಜುನನ ಕೃದಯಕಮಲದಲ್ಲಿ 
ಅಡಗುವಳು. 


ಇಂಥ ಉಜ್ವಲವಾದ, ಉದಾತ್ತವಾದ, ಪರಮ ಪವಿತ್ರವಾದ 
ಧೀರ ಗಂಭೀರವಾದ, ತೇಜಃಪುಂಜವಾದ ಜೀವನದಿಂದ ಮಹಾದೇವಿ 
ಯಕ್ಸನು ಮಹಾ ಸುಣ್ಯಾತ್ಮಳಾಗಿ ಎಲ್ಲರಿಗೂ ಪರಮಪೂಜ್ಯಳಾಗಿದ್ದಾಳೆ. 
ಆಕೆಯ ಜೀವನದಲ್ಲಿ ಬ್ರಹ್ಮಚರ್ಯದ ತೇಜಸ್ಸು ಓಜಸ್ಸು ಉಕ್ಕುತ್ತಿರು 
ವದರಿಂದ ಅಂಥ ಅವಳ ಪವಿತ್ರವಾದ ಹೃದಯದಿಂದ ಹೊರಹೊಮ್ಮಿದ 
ನಚನಗಳಲ್ಲಿಯಾದರೂ ಆ ತೇಜಸ್ಸು ಓಜಸ್ಸು ತುಂಬಿ ತುಳುಕುತ್ತವೆ. 
ಈ ತರದ ಜೀವನದಿಂದ ಅವಳು ಒಬ್ಬ ಪ್ರತಿಭಾ ಸಂಸನ್ನಳಾದ ರಸಿ 
ಕಳೂ ಆಗಿದ್ದಾಳೆ. ಅವಳ ದಿವ್ಯ ವಚನಗಳು ಕನ್ನಡಸಾಹಿತ್ಯದಲ್ಲಿ 
ದಿವ್ಯ ಅಮೃತದ ಬಿಂದುಗಳಂತೆ ಮಾಧುರ್ಯವನ್ನು ಒಳಗೊಂಡಿವೆ. 
« ಕಲಾರಮಣಿಯು ಅಂತರಂಗದಲ್ಲಿ ತಪಸ್ವಿನಿ ಬಹಿರಂಗದಲ್ಲಿ ತೇಜಸ್ವಿನಿ” 
ಯೆಂದು ಕರ್ನಾಟಕ ಆಧುನಿಕ ಕವಿವರ್ಯರಾದ ಕೆ. ವಿ. ಪುಟ್ಟಸ್ಸನವರು 
ಹೇಳಿರುನದನ್ನು ನೋಡಿದರೆ ಮಹಾಡೇವಿಯಕ್ಕನೂ ಸಹ ಕಲೋಪಾ 
ಸಕಳಾದ ತನಸ್ವಿನಿಯು. ಆದರೆ ಕಲೋಪಾಸನೆಯನ್ನು ಮಾಡಬೇ 
ಕೆಂದು ಅವಳ ಉದ್ದೇಶವಿರಲಿಲ್ಲ. ಆದರೆ ಅವಳು ಕೈಕೊಂಡ ಉಜ್ವಲ 
ವಾದ ಜೀವನವೇ ವಚನಗಳ ಮೂಲಕ ಕಲೋಪಾಸನೆಯನ್ನು ಸಹಜ 
ವಾಗಿಯೇ ಮಾಡಿಸಿತು. ಆಕೆಯ ಜೀವನವೆಲ್ಲ ಆಕೆಯ ವಚನಗಳಿಂದ 


೬೧೦ ಶಿವಾನುಭವ. 


ವ್ಯಕ್ತವಾಗುತ್ತದೆ. ಹೀಗೆ ಆಕೆಯ ದಿವ್ಯ ವಚನಗಳು ಮತ್ತು ಉಜ್ವಲ 
ಜೀವನವು ಇವು ಎರಡೂ ಕೂಡಿ ಒಂದನ್ನೊಂದು ಅಗಲದಂತೆ ಗಂಗಾ 
ಯಮುನಾನದಿಗಳ ಪ್ರವಾಹಗಳ ಸಂಯೋಗದಂತೆ ಕೂಡಿಯೇ ಸ್ಫೂರ್ತಿ 
ಯಿಂದ ಹರಿಯುತ್ತವೆ. ಜೀವನವಿದ್ದಂತೆ ಸಾಹಿತ್ಯ, ಸಾಹಿತ್ಯದಂತೆ 
ಚೀವನ ಎಂಬ ಮಾತು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಆಕೆಯ 
ವಚನಗಳು ತತ್ವಗರ್ಭಿತವೂ ಅರ್ಥಗರ್ಭಿತವೂ ಮತ್ತು ಭಾವಗರ್ಭಿತವೂ 
ಇರುತ್ತವೆ. ಆಕೆಯು ಪರಮಾತ್ಮನ ಮೇಲೆ ಮೋಹವುಳ್ಳವಳಾಗಿ ಆತ 
ನನ್ನು ಕಾಣಲು ಇಚ್ಛಿಸಿ, ಹಲುಬಿ ಹಂಬಲಸಿ ಬಳಲಿ ಬೆಂಡಾಗಿ, 
ಮೊರೆಯಿಟ್ಟ ಕರಿಯುವದನ್ನೂ ಮುಂದೆ ಒಮ್ಮೆ ಅವನ ದರ್ಶನವಾಯಿ 
ತೆಂ ದೂ ತೋರಿಸುವ ಆಕೆಯ ಕೆಲವು ವಚನಗಳು ಡಾ. ರವೀಂದ್ರನಾಥ 
ಟಾಗೋರರ ಗೀತಾಂಜಲಿ (61/21/01) ಯೊಳಗಿನ ಕವನಗಳಿಗೆ 
ಹೋಲುತ್ತವೆ. ಬಸವೇಶ್ವರ ಮೊದಲಾದವರ ವಚನಗಳಂತೆ. ಈಕೆಯ 
ವಚನಗಳಾದರೂ ಸರಳವಾದ ಸರಸವಾದ ಮೃದುಮಧುರವಾದ ಶಬ್ದ 
ಗಳಿಂದ ಕೂಡಿ ಸಣ್ಣ ಸಣ್ಣ ವಾಕ್ಯಗಳಾಗಿ ಕಾವ್ಯಾಂಶಗಳಿಂದ ಕೂಡಿದ್ದ 
ರಿಂದ ಕಾವ್ಯಮಯವಾದ ಗದ್ಯದಲ್ಲಿದ್ದು ಕನ್ನಡ ಗದ್ಯಸಾಹಿತ್ಯಕ್ಕೆ ತಳ 
ಹದಿಯಾಗಿ ಇಡೀ ಕನ್ನಡ ಸಾಹಿತ್ಯದಲ್ಲಿ ಅಪೂರ್ವವಾದ ದಿವ್ಯಕಾಂತಿ 
ಯಿಂದ ಹೊಳೆಯುತ್ತವೆ. ಇವುಗಳನ್ನು ಓದುವಾಗ ಶಬ್ದಮಾಧುರ್ಯವು 
ಸಹಜವಾಗಿಯೇ ಹೊರಡುತ್ತದೆ. ಉಸಮೆಗಳನ್ನು ಉಪಯೋಗಿಸು 
ವಾಗ ಇವಳು ಕವಿಕಾಲಿದಾಸನನ್ನು ಕೂಡ ಸರಿಗಟ್ಟುವಳು. ಈ ಎಲ್ಲ 
ಕಾರಣಗಳಿಂದ ಮಹಾದೇವಿಯಕ್ಕನಿಗೆ ಕನ್ನಡ ಸಾಹಿತ್ಯದಲ್ಲಿ ಒಂದು 


ವಿಶಿಷ್ಟ ಸ್ಥಾನವು ಅದೆ. ಮಾದರಿಗಾಗಿ ಇನ್ನೂ ಕೆಲವು ವಚನಗಳನ್ನು 
ನೋಡಬಹುದು. 


“ನೆಲದ ಮರೆಯ ನಿಧಾನದಂತೆ, ಫಲದ ಮರದ ರುಚಿಯಂತೆ, 
ಸಿಲೆಯ ಮರೆಯ ಹೇಮದಂತೆ, ತಿಲದ ಮರೆಯ ತೈಲದಂತೆ, ಭಾವದ 


ಮರೆಯ ಬ್ರಹ್ಮೆವಾಗಿಪ್ಪ ಚನ್ನಮಲ್ಲಿಕಾರ್ಜುನನ ನಿಲನನಾರು ಅರಿಯ 
ಬಾರದು.” 


“ಚಂದನವ ಕಡಿದು ಕೊರೆದು ತೇಡೊಡೆ, ನೊಂದೆನೆಂದು ಕಂಪ 

ಬಿಟ್ಟಿತ್ತ? ತಂದು ಸುವರ್ಣವ ಕಡಿದೊರೆದೊಡೆ, ಬೆಂದು ಕಳಂಕ 
ಇ 

ಹಿಡಿದಿತ್ತೆ? ಸಂದು ಸಂದು ಕಡಿದ ಕಬ್ಬನು ಗಾಣದಲಿಕ್ಕಿ ಬೆಂದು 


ಮಹಾದೇವಿಯಕ್ಕನ ಉಜ್ವಲವಾದೆ ಜೀವನ. ೬೧೧ 


ಪಾಕಾಗುಳ್ಳಿ ಸಕ್ಕರೆಯಾಗಿ ನೊಂದೆನೆಂದು ಸವಿಯ ಬಿಟ್ಚಿತ್ತಿ? ನಾ 
ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುಹಲು ನಿಮಗೆ 
ಹಾನಿಯೇ? ಎನ್ನ ತಂದೆ ಚನ್ನಮಲ್ಲಿಕಾರ್ಜುನಯ್ಯ ಕೊಂದಡೆ ಶರ 
ಣೆಂಬುದ ಮಾಣೆ.” 


“ಅರಲು ಗೊಂಡ ಕೆರೆಗೆ ತೊರೆ ಬಂದು ಹಾಯ್ದಂತೆ, ಬರಲು 
ಗೊಂಡ ಸಸಿಗೆ ಮಳೆ ಸುರಿದಂತಾಯಿತ್ತು ನೋಡಾ. ಇದೆ ಎನಗೆ 
ಇಹದ ಸುಖ, ಪರದ ಗತಿ, ನಡೆದು ಬಂದಂತಾಯಿತ್ತೆನಗೆ. ಚನ್ನ 
ಮಲ್ಲಿಕಾರ್ಜುನನೆಂಬ ಗುರುಪಾದವ ಕಂಡು ಧನ್ಯಳಾದೆನು. 


“ಬಂಜೆ ಬೇನೆಯನರಿಯಳು. ಬಲದಾಯಿ ಮುದ್ದು ಬಲ್ಲಳೆ? 
ನೊಂದ ನೋವ ನೋಯದವರೆತ್ತ ಬಲ್ಲರು? ಚನ್ನಮಲ್ಲಿಕಾರ್ಜುನ, 
ನೀನಿರಿದ ಅಲಗು ಒಡಲಲ್ಲಿ ಮುರಿದು ಹೊರಳುವಳ ನೀನೆತ್ತ ಬಲ್ಲಿರೆ 
ಎಲೆ ತಾಯಿಗಳಿರಾ.” 


“ಹಣ್ಣು ಮೆದ್ದ ಬಳಿಕ ಆ ಮರವನಾರು ತರಿದರೇನು? ಹೆಣ್ಣ 
ಬಿಟ್ಟಿ ಬಳಿಕ ಆಕೆಯನಾರು ಕೂಡಿಕೊಂಡರೇನು? ಮಣ್ಣು ಬಿಟ್ಟ 
ಬಳಿಕ ಆ ಕೆಯ್ಯಿಯನಾರುತ್ತರೇನು? ಚನ್ನಮಲ್ಲಿಕಾರ್ಜುನನರಿದ ಬಳಿಕ 
ಆ ಕಾಯವ ನಾಯಿ ತಿಂದರೇನು? ನೀರ ಕುಡಿದರೇನು? 

ಆಕೆಯ ವಚನಗಳ ಮಹತ್ವವನ್ನು ಅವಳ ಜೀವಮಾನದಲ್ಲಿಯೇ 
ಕಂಡ ಚನ್ನಬಸನೇಶ್ವರನು, 


“ಆದ್ಯರ ಅರವತ್ತು ವಚನಕ್ಕೆ ದಣ್ಣಾಯಕರ ಇಪ್ಪತ್ತು ವಚನ, 
ದಣ್ಣಾಯಕರ ಇಪ್ಪತ್ತು ವಚನಕ್ಕೆ ಪ್ರಭುದೇವರ ಹತ್ತು ವಚನ, ಪ್ರಭು 
ದೇವರ ಹತ್ತು ವಚನಕ್ಕೆ ಅಜಗಣ್ಣನ ಐದು ವಚನ, ಅಜಗಣ್ಣನ 
ಐದು ವಚನಕ್ಕೆ ಕೊಡಲಚನ್ನಸಂಗಯ್ಯನಲ್ಲಿ ಮಹಾದೇವಿಯಕ್ಕಗಳ 
ಒಂದು ವಚನ ಕಾಣಾ ಸಿದ್ದರಾಮಯ್ಯ.” 

ಎಂದು ಹೇಳಿದ ಮಾತು ಆಕೆಯ ಮುಖಸ್ತುತಿಯ ಅತ್ಯುಕ್ತಿಯಲ್ಲ, 
ಅದರೆ ವಿಮರ್ಶಾತ್ಮಕ ನಿಚಾರಪೂರ್ವಕವಾದ ಅಭಿಪ್ರಾಯವು. 


ಮಹಾಜೀನಿಯಕ್ಕನು ವಿರಕ್ತಳಾಗಿ ತಪಸ್ವಿನಿಯಾದರೂ ಜೀವನ 
ವನ್ನು ತುಚ್ಛವೆಂದವಳಲ್ಲ. ಈ ಜಗತ್ತು ಪರಮಾತ್ಮನದು, ಇದರ 


೬೧೨ ಶಿವಾನುಭವ, 


ಜೀವನವು ಪರಮಾತ್ಮನದು. ಆದುದರಿಂದ ಜೀವನದಲ್ಲಿ ನಮಗೆ ಆದರ 
ಗೌರವಗಳಿರಬೇಕು. ಜೀವನವು ಕೆಡುಕಲ್ಲ. ದೇಹವನ್ನೂ ಮನಸ್ಸನ್ನೂ 
ಪರಿಶುದ್ಧವಾಗಿಟ್ಟುಕೊಂಡು ಪೌರುಷದಿಂದಲ್ಲೂ, ತೇಜಸ್ಸಿನಿಂದಲೂ, 
ಯಾವಾಗಲೂ ನಗುಮುಖದಿಂದಲೂ ಜೀವಿಸಬೇಕೆಂಬ ಜೀವನೋತ್ಸು 
ಹವು ಆಕೆಯ ದಿವ್ಯ ವಚನಗಳಿಂದಲೂ, ಉಜ್ವಲವಾದ ಜೀನನದಿಂ 
ದಲೂ ಧ್ವನಿತವಾಗುತ್ತದೆ. 


ಈ ಸಂಚಿಕೆಯಲ್ಲಿಯ ಲೇಖಗಳು. ೬೧ತ್ಸಿ 


ಈ ಸಂಚಿಕೆಯಲ್ಲಿಯ ಲೇಖಗಳು. 
(ಸಂಪಾದಕ) 
ENE ... . 


ವೀರಶೈವ ವಾಜ್ಮಯದಲ್ಲಿ ಅತ್ಯಂತ ಮಹತ್ವದ ಭಾಗಗಳಾದ 
ವಚನಗ್ರಂಥಗಳೂ ರಗಳೆಯ ಗ್ರಂಥಗಳೂ ಶಿವಾನುಭವ ಪತ್ರಿಕೆಯಲ್ಲಿ 
ಈವರೆಗೆ ಪ್ರಸಿದ್ಧಿಸಲ್ಪಡುತ್ತ ನಂದಿಸಿ ಅಲ್ಲದೆ ಇದರಲ್ಲಿ ಅನೇಕ ಮಹ 
ನೀಯರ ವಿಚಾರಪೂರ್ಣ ಲೇಖಗಳೂ ಬಂದಿರುತ್ತವೆ. ಇವುಗಳಲ್ಲಿ 
ಐತಿಹಾಸಿಕ ಸಂಶೋಧನೆಗಳಿಗೂ ಮಶಾಧಿಕಾರಿಗಳ ಮತ್ತು ಐತಿಹಾ 
ಸಿಕ ಮಹಾಪುರುಷರ ಚರಿತ್ರೆಗಳಿಗೂ ನಾನು ಶೆ ಶ್ರೇಷ್ಠ ಸ್ಥಾನವನ್ನೂ ಕೊಡುತ್ತ 
ಬಂದಿದ್ದೇವೆ. 


ಈ ಪ್ರಕಾರ ಶಿವಾನುಭವ ಪತ್ರಿಕೆಯ ಹಿಂದಿನ ಸಂಪುಟಗಳಲ್ಲಲ್ಲಿ 
ವೀರಶೈವ ಸಂಸ್ಕೃತಿಬೋಧಕ ಒಂದು ಮಹತ್ವದ ವಾಜ್ಮಯವು ಉಂಟಾ 
ಗಿರುತ್ತದೆ. ಇದು ಅನೇಕ ವಿದ್ವಾಂಸರ ಪರಿಶ್ರಮದ ಫಲವಾಗಿರುತ್ತದೆ. 
ಇನ್ನುಮೇಲೆ ಹೀಗೆ ಸಂಶೋಧಿಸಲ್ಪು ಟ್ಟಿ ವಿಷಯಗಳಲ್ಲಿ ಸುಂಸಬದ್ಧತೆಯನ್ನು 
ಕಂಡುಹಿಡಿದು ವೀರಶೈವ ಜರ್‌ ವಾಜ್ಮಯಾತ್ಮಕ ಮತ್ತು ಧಾರ್ಮಿಕ 
ಇತಿಹಾಸದ ಮೇಲೆ ಯಾನ ಪ್ರಕಾಶವ್ರ ಬೀಳುತ್ತದೆಂಬದನ್ನುನಾವು ಕಂಡು 
ಹಿಡಿಯುವ ಕಾರ್ಯವನ ನ ಮಾಡಬೇಕಾಗಿದೆ. ಈ ಕಾರ್ಯದಲ್ಲಿ 
ಪ್ರಕಟಿವಾದ ವಿಷಯಗಳ ರೆ ವಿಮರ್ಶಗಳೂ ಟೀಕೆಗಳೂ ಬಹು ಸಹಾ 
ಯನಾಗುತ್ತನೆ. ಈ ಉಡ್ದೇಶವನ್ನಿಟ್ಟಕೊಂಡು ನಾವು ಶಿನಾನ.ಭನವನ್ನು 
ಇನ್ನು ಮುಂದೆ ಪ್ರಕಟಿಸುವದು ಅವಶ್ಯವಾಗಿದೆ. 

ಈ ಸಂಚಿಕೆಯ ಮೊದಲನೆಯ ಲೇಖನವು ಹರೀಶ್ಚರನ ಆದಯ್ಯನ 
ರಗಳೆಯ ಮೇಲೆ ಇರುತ್ತದೆ. ಅದರಲ್ಲಿ ಲೇಖಕರು ಹರೀಶ್ವರನ ಕವಿತಾ 
ಜಾಣ್ಮೆಯನ್ನು ಚನ್ನಾಗಿ ವಿಮರ್ಶಿಸಿರುವರು. ಆದಯ್ಯುನು ನೀರಕೈವ ಧರ್ಮ 

ಪ್ರಸಾರ ಕಾಲದಲ್ಲಿ ಉಗಮಹೊಂದಿ ಬಹು ಮಹತ್ವದ ಕಾರ್ಯವನ್ನು 
ಮಾಡಿದ್ದಾನೆ. ಈ ಲೇಖದ ತರುವಾಯ ಮೊಗ್ಗೆ ಯ ನಾಯಿ 
ದೇವರಿಂದ ವಿರಚಿತವಾದ ಶತಕತ್ರಯದ ವಿಮರ್ಶೆಯು ಬಂದಿರುತ್ತದೆ. ಈ 
ಮಹಾನುಭಾವರು ಪ್ರೌಢರಾಯನ ಕಾಲದಲ್ಲಿ ವೀರಶೈವ ಸಮಾಜದಲ್ಲಿ 
ಬಹು ಉಚ್ಚಸ್ಥಾನವನ್ನು ಹೊಂದಿದ್ದರು. ಅನರ ಪದ್ಯಗಳಲ್ಲಿ ಬಸವಾದಿ 


೬೧೪ ಶಿನಾನುಭನ, 


ಪ್ರಮಥರ ವಿಚಾರಗಳು ತುಂಬಿತುಳುಕುತ್ತನೆ. ವೀರಶೈವ ಮತತತ್ವಗ 
ಳನ್ನು ತಿಳಿಯಲು ಈ ಗ್ರಂಥವು ಅತ್ಯಂತ ಪ್ರಯೋಜನಕಾರಿಯಾಗಿದ್ದುದ 
ರಿಂದ ಇದು ಮುಂಬಯಿ ವಿಶ್ವವಿದ್ಯಾಲಯದಲ್ಲಿ ಎನಂ”. ಎ. ಪರೀ 
ಕೆಗೆ ಪಠ್ಯಪುಸ್ತಕನಾಗಿ ನಿಯಮಿಸಲ್ಪಟ್ಟಿ ರುತ್ತದೆ... ಈ ಲೇಖದ ತರು 
ವಾಯ ನಿಡುಮಾಮಿಡಿ ಮಠದ ಇತಿಹಾಸವು ಕೊಡಲ್ಪಟ್ಟಿದೆ. ನೀರಶೈವ 
ಸಮಾಜವನ್ನು ವೃದ್ಧಿ ಪಡಿಸಿದವರಲ್ಲಿ ಈ ಮಠಾಧೀಶರು ಮುಖ್ಯರಾಗಿರು 
ತ್ತಾರೆ. ಇವರು ೧೬ನೆಯ ಶತಮಾನದಲ್ಲಿ ದಕ್ಷಿಣ ದೇಶದಲ್ಲೆಲ್ಲ ಮತಸ್ರಸಾರ 
ಕಾರ್ಯವನ್ನು ಮಾಡಿದರು. ಇದರ ವಿವರಗಳನ್ನು ಶ್ರೀ ನಂಜುಂಡಾ 
ರಾಧ್ಯರು ಸಂಶೋಧಿಸಿ ಲೇಖಾಂಕಗಳನ್ನು ಬರೆಯುತ್ತಲಿದ್ದಾರೆ. ಅವರ 
ಈ ಸಂಶೋಧನೆಗಳು ವೀರಶೈವ ಸಮಾಜೇತಿಹಾಸದ ಮೇಲೆ ವಿಶೇಷ 
ಪ್ರಕಾಶವನ್ನು ಕೆಡಹುತ್ತಲಿರುವವು. ಆಮೇಲೆ ಮಿ॥ ಎಸ್‌. ನ್ಹಿ. ಹಂಜಿ 
ಇವರ ಲೇಖನಿದ್ದು ಅದರಲ್ಲಿ ಅನರು ಮಹಾದೇವಿಯಕ್ಕನ ವಚನಗಳಿಂದ 
ಆಕೆಯ ಚರಿತ್ರೆಯ ಮೇಲೆ ಆವ ಪ್ರಕಾಶವು ಬೀಳುತ್ತದೆಂಬದನ್ನು ಸಂಶೋ 
ಧಿಸಲು ಯತ್ನಿಸಿದ್ದಾರೆ. ಕಡೆಗೆ ಅರುವಿನ ಮಾರಿತಂದೆಗಳ ವಚನಗಳು 
ಏಡಲ್ಪಟ್ಟಿನೆ. ಇವುಗಳಲ್ಲಿ ಬೆಡಗಿನ ವಚನಗಳು ಹೆಚ್ಚುಗಿ ಇದ್ದು 
ಅವುಗಳ ಅರ್ಥಗಳು ಕೊಡಲ್ಪಟ್ಟಿರುತ್ತವೆ. ಇವು ಹೊಸತರದ ವಚನಗಳಿ 
ದ್ಹದರಿಂದ ನಾವು ಅವುಗಳನ್ನು ಈ ವರೆಗೆ ಶ್ರಸಿದ್ಧಿಸುತ್ತ ಬಂದಿದ್ದೇನೆ. 


ಶಿವಾನುಭವ ಪತ್ರಿಕೆಯಲ್ಲಿಯ ಈ ಬಗೆಯ ಲೇಖಗಳು ಬಹು ಜನರಿಗೆ 
ಮನರಂಜನೆಯಾಗಲಿಕ್ಕಿಲ್ಲೆಂದು ನಾವು ನಂಬಿದ್ದರೂ ಅವುಗಳು ವೀರಶೈವ 
ಸಂಸ್ಕೃತಿಯನ್ನು ಅಭ್ಯಾಸ ಮಾಡಲು ಸಹಾಯಕವಾಗಬಹುದೆಂದು ಎಣಿಸಿ 
ಅಂಥ ಲೇಖಗಳಿಗೆ ಈ ಪತ್ರಿಕೆಯಲ್ಲಿ ಇಂಬುಗೊಡುತ್ತ ಬಂದಿದ್ದೇವೆಂ 
ಬದನ್ನು ವಾಚಕರು ಲಕ್ಷಿಸಿ ಶಿವಾನುಭವ ಪತ್ರಿಕೆಗೋಸ್ಕರ ಸಹಾನುಭೂತಿ 
ಯನ್ನು ಅವರು ವಹಿಸಬೇಕೆಂದು ನಾವು ಅವರನ್ನು ಪ್ರಾರ್ಥಿಸುತ್ತೇನೆ. 


ಆಗಿ 


ಶರಣಸ ಲ. 
€ 


ನಿನರಣೆಃ-. ಶರಣನು ಶಿವಭಾವವುಳ್ಳನನಾಗಿರುತ್ತಾನೆ. ಅವನು 
ಪೂರ್ಣಜ್ಞಾನಿಯಾಗಿ ಪರತತ್ವದಲ್ಲಿ ಸಮರಸನಾಗಿರುವನು. ಅವನು 
ಪಂಚಭೂತಗಳನ್ನುಳಿದು ದೇಹಭಾವನನ್ನು ನಷ್ಟಗೊಳಿಸಿರುತ್ತಾನೆ. ಅವನು 
ವಿಕಾರರಹಿತನು. ಈ ಪ್ರಕಾರ ಶರಣನು ವರ್ತಿಸುತ್ತಾನೆ. 


ವಚನಗಳು. 


೬೯. ಮಹಾಕಾಶ ಮನೆಯಲ್ಲಿ ಪಂಚಕಾಲಿನ ನೆಲವು ಕಟ್ಟರ 
ಲಾಗಿ ಅದಕ್ಕೆ ಜಲತ್ಯಾರನೆಂಬ ಗಡಿಗೆ ಇದ್ದಿತ್ತು. ಅದಕೊಳಗೆ ಮಧುರ 
ಜಲ ಮಂದಿರದಲ್ಲಿ ವಿಮಲಜಲತುಂಬಿ ಒಂದಕ್ಕೊಂದು ಹೊದ್ದದೆ ಕುಂಭ 
ಒಂದರಲ್ಲಿ ನಿಂದ ಭೇದವ ನೋಡಾ. ಆ ಗಡಿಗೆಯ ತೆಗೆವುದಕ್ಕೆ ಮಹ 
ದಾಕಾಶವನೇರುವದಕ್ಕೆ ನೆಲೆ ಇಲ್ಲ. ನೆಲ ಹಿಂದೆ ಮೊದಲಿಲ್ಲ. ಕುಂಭ 
ಕೃಂಗವಿಲ್ಲ. ಒಳಗಣ ಭೇದವ ವಿವರಿಸಬಾರದು. ಇಂತೀ ಘಟಮಟ 
ಆಧಾರದಲ್ಲಿ ಪರಿಪೂರ್ಣನಾದೆಯಲ್ಲ ಸದಾಶಿವಮೂರ್ತಿ ಲಿಂಗವೇ 
ಅವಿರಳನಾಗಿ. 


ಬೀಕುಃ - ಸಕಲತತ್ವಂಗಳಿಗಾಶ್ರಯವಾಗಿರ್ಪ ಅಖಂಡಜ್ಞಾನ ಚಿತ್ತ 
ಶರಣಂಗೆ ಚಿದಾಲಯವಾಯಿತ್ತೆಂಬುದೀಗ ಮಹಾಕಾಶಮನೆಯಲ್ಲಿ ಎಂಬ 
ಶಬ್ದಕ್ಕರ್ಥ. ಆ ಚಿದಾಲಯ ಮಧ್ಯದಲ್ಲಿ ಪಂಚಾಚಾರವನೊಳಕೊಂಡಿರ್ಪ 
ಜೀವಭಾವ ಸಂಬಂಧವಾಗಿಹುದೆಂಬುದೀಗ ಪಂಚಕಾಲಿನ ನೆಲವು ಕಟ್ಟಿರ 
ಲಾಗಿ ಎಂಬ ಶಬ್ದಕ್ಕರ್ಥ. ಆ ಶಿವಭಾವದಲ್ಲಿ ಪರಮಶಾಂತಿಯ ಜಲವ 
ನೊಳಕೊಂಡಿರ್ಪ ಚಿದ್ಭಾಂಡ ಒಪ್ಪುತ್ತಿಹುದೆಂಬುದೀಗ ಅದಕ್ಕೆ ಜಲ 
ತಸ್ಫಾರವೆಂಬ ಗಡಿಗೆ ಇದ್ದಿತ್ತು ಎಂಬ ಶಬ್ದಕ್ಕರ್ಥ. ಆ ಶಿವಭಾವದಲ್ಲಿ 
ಸಂಬಂಧವಾದ ಚಿದ್ಭಾ ಂಡದಲ್ಲಿ ತ್ರಿನಿಧ ಪಾಡೋದಕ ಸಂಬಂಧವಾದ 
ತ್ರಿನಿಧ ಲಿಂಗ ಸ" ವಾಗಿ ಹುಡೆಂಬುದೀಗ ಅದರೊಳಗೆ ಮಧುರಜಲ 
ಮಂದಿರದಲ್ಲಿ RE ತುಂಬಿ ಎಂಬ ಶಬ್ದಕ್ಕರ್ಥ. ಆ ಪಾದೋದಕ 
ಸ್ವರೂಪವಾದ ತ್ರಿನಿಧಲಿಂಗಗಳಾಚರಣೆಗೆ ಬೇರಾಗಿ ಆ ಲಿಂಗಂಗಳು 
ಚಿದ್ಧಾಂಡ ಒಂದರಲ್ಲಿ ಸಂಬಂಧವಾಗಿಹುದೆಂಬುದೀಗ ಒಂದಕ್ಕೊಂದು 
ಹೊದ್ದದೆ ಕುಂಭ ಒಂದರಲ್ಲಿ ನಿಂದ ಭೇದವ ನೋಡಾ ಎಂಬ ಶಬ್ದ 
ಕೃರ್ಥ. ಆ ಚಿದ್ಬಾಂಡವು ಶರಣನ ಸರ್ವಾಂಗದಲ್ಲಿ ಸಮರಸವಾದ ಬಳಿಕ 


ಆ೨ 


ಕ್ರಿಯಾಕಾರಕ್ಕೆ ತರಲಿಲ್ಲನೆಂಬುದೀಗ ಆ ಗಡಿಗೆಯ ತೆಗೆವುದಕ್ಕೆ ಎಂಬ 
ಶಬ್ದಕ್ಕರ್ಥ. ಆ ಚಿದಾಕಾಶವೇ ಶರಣನ ಒಳಹೊರಗೆ 


ಪರಿಪೂರ್ಣ 
ವಾಗಿ 


ವೇಧಿಸಿದ ಬಳಿಕ ಇನ್ನು ಚಿದಾಕಾಶಕ್ಕೆಯ್ದಿ ಹೆನೆಂದೊಡೆ ಪ್ರಮಾ 
ಣಿಲ್ಲೆಂಬುದೀಗ ಮಹದಾಕಾಶನನೇರುವದಕ್ಕೆ ನೆಲೆ ಇಲ್ಲವೆಂಬ ಶಬ್ದಕ್ಕರ್ಥ. 
ಆ ಚಿದಾಲಯದಲ್ಲಿ ಸಂಬಂಧವಾಗಿರ್ಪ ಶಿವಭಾವಕ್ಕೆ ತಾನೆಂಬ ಮೂಲಾ 
ಹಂಕಾರವಿಲ್ಲನೆಂಬುದೀಗ ನೆಲ ಹಿಂದೆ ಮೊದಲಿಲ್ಲವೆಂಬ ಶಬ್ದಕ್ಕರ್ಥ. 
ಆ ಚಿದ್ಧಾಂಡ ಸ್ವರೂಸನಾದ ಶರಣಂಗೆ ದೇಹಭಾವವಿಲ್ಲವೆಂಬುದೀಗ 
ಕುಂಭಕ್ಕಂಗವಿಲ್ಲನೆಂಬ ಶಬ್ದಕ್ಳರ್ಥ. ಆ ಶರಣನ ನಿಜಾಂತರಂಗದಲ್ಲಿ 
ಸಾಹಿತ್ಯವಾಗಿರ್ಪ ಪ್ರಾಣಲಿಂಗದ ನಿಜಸ್ತರೂಸವನು ವಾಕ್ಯಕ್ಕೆ ತಂದು 
ಹೇಳಲಿಲ್ಲವೆಂಬುದೀಗ ಒಳಗಣಭೇದವ ವಿವರಿಸಬಾರದೆಂಬ ಶಬ್ದಕ್ಕರ್ಥ. 
ಆ ಚಿದ್ಭಾಂಡವೆಂಬುದೀಗ ಘಟಶರಣನ ನಿಜಾಂತರಂಗದಲ್ಲಿರ್ಪ ಚಿದಾ 
ಲಯನೆಂಬುದೀಗ ಮಠ ಶಿವಭಾವ ಧರಿಸಿಕೊಂಡಿರ್ಸ ಚಿದಾತ್ಮನೆಂಬು 
ದೀಗ ಆಧಾರ ಈ ತ್ರಿನಿಧದಲ್ಲಿ ಒಂದೇ ಬ್ರಹ್ಮನು ಪರಿಪೂರ್ಣವಾಗಿ 
ಭೇದಿಸಿತ್ತೆಂಬುದೀಗ ಇಂತೀ ಘಟ ಮಠ ಆಧಾರದಲ್ಲಿ ಪರಿಪೂರ್ಣವಾದೆ 
ಯಲ್ಲಾ ಸದಾಶಿವಮೂರ್ತಿಲಿಂಗವೇ ಅವಿರಳನಾಗಿ ಎಂಬ ಶಬ್ದಕ್ಕರ್ಥ. 


೭೦ ಹೂವಿನ ಮೇಲಣ ತುಂಬಿ ಹೂವ ತಿಂದು 
ಳುಹಿತ್ತು. 
ಯಾಯಿತ್ತು. 


ಗಂಧವನು 
ಉಳಿದ ಗಂಧ ತುಂಬಿಯ ತಿಂದು ತುಂಬಿದ ಗಂಧ ಒಂದೇ 


ಅದು ನಿರಂಗದಿರವು ಸದಾಶಿವಮೂರ್ತಿಲಿಂಗವು ತಾನೇ. 


ಟೀಕುಃ- ಶರಣನ ಹೃದಯ ಕಮುಲದಲಿರ್ಸ ಪರಿಪೂರ್ಣ ಜ್ಞಾನ 

ಣಿ ಇ 

ವೆಂಬುದೀಗ ಹೂವಿನ ಮೇಲಣ ತುಂಬಿ ಎಂಬ ಶಬ್ದಕ್ಕರ್ಥ. ಆ ಚಿತ್‌ 
ಸ್ವರೂಪನಾದ ಶರಣನು ತನ್ನ ಪರಿಪೂರ್ಣ ಜ್ಞಾನದಿಂ ಕೃದಯ ತಮ 
ಲವನವಗ್ರಹಿಸಿ ಸದ್ವಾಸನ ಸ್ವರೂಪವಾದ ಪ್ರಾಣಲಿಂಗವನು ತನ್ನ ನಿಜಾಂ 
ತರಂಗದಲ್ಲಿ ಮೂರ್ತಿಗೊಳಿಸಿದನೆಂಬುದೀಗ ಹೂವ ತಿಂದು ಗಂಧವನು 
ಳುಹಿತ್ತೆಂಬ ಶಬ್ದಕ್ಕರ್ಥ. ಅಂತರಂಗದಲ್ಲಿ ಉಭಯ ಸ್ವರೂಪವಾಗಿರ್ಪ 
ಪ್ರಾಣಲಿಂಗವು ಶರಣನ ಪರಿಪೂರ್ಣ ಜ್ಞಾನನನವಗ್ರಹಿಸಿತ್ತೆಂಬುದೀಗ 
EE ತುಂಬಿಯ ತಿಂದು ಎಂಬ ಶಬ್ದಕ್ಸರ್ಥ. ಆ ಪರಿಪೂರ್ಣ 
ಜ್ಞಾನ ಸ್ವರೂಸನಾಡ ಶರಣನು ಪ್ರಾಣಲಿಂಗನನನಗ್ರಹಿಸಿ ಸದ್ವಾಸನ ಸ್ಪರೂ 
ಸವಾದ ಪ್ರಾಣಲಿಂಗವ ಶರಣನವಗ್ರಹಿಸಿ ಎರಡು ಏಕವಾಗಿ ಒಂದೇ 
ಸ್ವರೂಪವಾದಲ್ಲಿ ಅಂಗರಹಿತವಾಯಿತ್ತೈಂಬುದೀಗ ತುಂಬಿದ ಗಂಧ ಒಂದೇ 


೮೩ 


ಯಾಯಿತ್ತು -ಅದು ನಿರಂಗದಿರವು ಸದಾಶಿವಮೂರ್ತಿಲಿಂಗ ತಾನೆ ಎಂಬ 
ಶಬ್ದಕ್ಕರ್ಥ. ` 


೭೧. ವಚನದ ರಚನೆಯ ಬಲ್ಲ ಹಿರಿಯರೆಲ್ಲರು ಮೂರುಳ್ಳವನ 
ಮನೆಯ ಬಾಗಿಲ ಕಾಯ್ದಿದ್ದಾರೆ. ಹೇಳಿ ಕೇಳಿ ಬಲ್ಲತನವಾದೆನೆಂಬು 
ವರೆಲ್ಲರು ಬಾಗಿಲಲ್ಲಿಯೇ ಸಿಕ್ಕಿದರು. ಸ್ಥಾವರಾದಿಗಳು ಮೊದಲಾಗಿ 
ಇದಿರಿಟ್ಟು ಕುರುಹೆಲ್ಲವು ತಾವಿದ್ದ ಠಾನಿಂಗೆ ತಂದು ಕೊಂಬುವರಿಂದ 
ಕಡೆಯೆ. ಅರಿವುಳ್ಳ ಜ್ಞಾನಿಗಳೆಲ್ಲರು ಇದು ಕಾರಣ ಸಂಚಿತ ಪ್ರಾರಬ್ಧ 
ಆಗಾಮಿ ಎಂಬ ಕರ್ಮನೆಲ್ಲಿದ್ದರೂ ತಸ್ಪವು. ಹಲುಬಿ ಹೆರಿದಾಡ ಬೇಡ. 
ಸದಾಶಿವಮೂರ್ತಿಲಿಂಗದ ಒಲವರವಿಲ್ಲದೆ ನೆರೆ ನಂಬು. 


೭೨. ಆಡಿನ ಮೊಲೆವಾಲ ಕೋಡಗನುಂಡು ಹಾಲ ಸಿಹಿ ತಲೆ 
ಗೇರಿ ಬಂದವರನೇಡಿಸುತ್ತ ನಿಂದವರ ಕಚ್ಚುತ್ತ ಹಿಂಗದು ನೋಡಾ 
ಕೋಡಗದಂದ. ಕೋಡಗನ ತಿಂದು ಆಡುವನೇ ಆರೂಢ ವಸ್ತು ಸದಾ 
ಶಿವಮೂರ್ತಿ ಲಿಂಗಕ್ಕೆ ಎರವಿಲ್ಲದಂಗ. 


ಟೀಕುಃ-- ರಜೋ ಸಂಬಂಧವಾದ ಸ್ಥೂಲ ದೇಹದಲ್ಲಿರ್ಪ ಸಂಸಾರ 
ವಿಷಯ ರಸವ ಸ್ತೀಕರಿಸುತ್ತಿಹುದು ಮನಸ್ಸೆಂಬುದೀಗ ಆಡಿನ ಮೊಲೆ 
ವಾಲ ಕೋಡಗ ಉಂಡು ಎಂಬ ಶಬ್ದಕ್ಕರ್ಥ. ಆ ಸಂಸಾರ ವಿಷಯ 
ಸುಖವು ಮನಸಿನ ವೃತ್ತಿ ಜ್ಞಾನದಲ್ಲಿ ಪ್ರವೇಶಿಸಿತ್ತೆಂಬುದೀಗ ಹಾಲ 
ಸಿಜಿ ತಲೆಗೇರಿ ಎಂಬ ಶಬ್ದಕ್ಕರ್ಥ. ಆ ಮನಸ್ಸು ದೇಹಿ ಸಂಬಂಧಿಗ 
ಳಾಗಿ ಪರಿಭವಕ್ಕೆ ಬಂದ ಜೀವರುಗಳ ಹಾಸ್ಯಾಪಮಾನವ ಮಾಡು 
ತ್ರಿಹುದೆಂಬುದೀಗ ಬಂದವರನೇಡಿಸುತ್ತ ಎಂಬ ಶಬ್ದಕ್ಕರ್ಥ. ಆ 
ಮನಸ್ಸು ಅಹಂಕಾರ ಭಾವದಲ್ಲಿರ್ಪ ಅದ್ವೈತ ಜ್ಞಾನಿಗಳ ಸಂಕಲ್ಪ ಭಾನ 
ದಿಂದವಗ್ರಹಿಸಿತ್ತೆಂಬುದೀಗ ನಿಂದವರ ಕಚ್ಚುತ್ತ ಎಂಬ ಶಬ್ದಕ್ಕರ್ಥ. ಆ 
ಮನಸ್ಸಿನ ದುರ್ವರ್ತನೆ ನಾಸ್ತಿಯಾಗದೆಂಬುದೀಗ ಹಿಂಗದು ನೋಡಾ 
ಕೋಡಗದಂದ ಎಂಬ ಶಬ್ದಕೃರ್ಥ. ಸುಜ್ಞೂನೋದಯವಾದ ಶರಣನು 
ಶಿವಭಾವದಿಂ ಮನೋವರ್ತನೆಯ ನಿವೃತ್ತಿಯ ಮಾಡಿದನೆಂಬುದೀಗ 
ಕೋಡಗವ ತಿಂದು ಎಂಬ ಶಬ್ದಕ್ಕರ್ಥ. ಆ ಮನೋವರ್ತನೆಯಳಿ 
ಯಲು ಶ್ರೀಗುರು ಕಾರುಣ್ಯದಿಂ ಸರ್ವಾಂಗಲಿಂಗ ಸಂಬಂಧಿಯಾಗಿ 
ಅಂತರಂಗದ ಜ್ಞಾನ ಬಹಿರಂಗದ ಕ್ರಿಯೆನಿಡಿದಾಚರಿಸಿ ಸರಕಿನ ತತ್ವ 


೮೪ 


ದಲ್ಲಿ ಸಮರಸವಾಗಿ ಎರವಿಲ್ಲದೆ ಚಿತ್ರಭಾಂಗ ಸ್ವರೂಪನಾದನೆಂಬುದೀಗ 
ಆಡುವನೇ ಆರೂಢ ವಸ್ತು ಸದಾಶಿವಮೂರ್ತಿ ಲಿಂಗಕ್ಕೆಎರವಿಲ್ಲದಂಗ 
ಎಂಬ ಶಬ್ದಕ್ಕರ್ಥ. i 


೭೩. ಇರುವೆ ಅಂಜದೆ ಮದಸೊಕ್ಕಿದ ಆನೆಯ ತನ್ನ ಕಡೆ 
ಗಾಲಿನಲ್ಲಿ ಕಟ್ಟಿ ಸದಮದದಲ್ಲೆಳೆವುತ್ತಿದೆ. ಆನೆಯ ಕೊಂಬು ಮುರಿದು 
ಸುಂಡಿಲುಡಿಗಿ ಮದ ಸೋರಿ ಗಜಘಟವಳಿದು ಹೋಯಿತ್ತು. ಇರು 
ವಿನ ಕಾಲು ಐಗಜವ ಕೊಂದು ಮೂರು ಹುಲಿಯ ಮುರಿದು ನನ 
ಗಿನ್ನಾರು ಅಡಹಿಲ್ಲ ಎಂದು ಸದಾಶಿವಮೂರ್ತಿ ಲಿಂಗದಲ್ಲಿಗೈಯ್ದಿತ್ತು. 


ಟೀಕು ಚಿತ್‌ ಸ್ವರೂಸನಾದ ಶರಣನ ನಿಜಾಂತರಂಗದಲ್ಲಿರ್ಪ 
ಸೂಕ್ಷ್ಮನಾದ ಪರಿಪೂರ್ಣ ಜ್ಞಾನವೆಂಬುದೀಗ ಇರುವೆ ಎಂಬ ಶಬ್ದಕ್ಕರ್ಥ. 
ಅಂತಪ್ಪ ಪರಿಪೂರ್ಣ ಜ್ಞಾನಕ್ಕೆ ಸಕಲ ಮಾಯಾ ಪ್ರಪಂಚಿನ ಭಯ 
ನಿಲ್ಲವೆಂಬುದೀಗ ಇರುವೆ ಅಂಜದೆ ಎಂಬ ಶಬ್ದಕ್ಕರ್ಥ. ಅಹಂಕಾರ 
ಯುಕ್ತವಾದ ಪಂಚಭೂತಂಗಳ ತನ್ನ ಚರ್ಯಾಪಾದದಲ್ಲಿ ಬಂಧಿಸಿದ 
ಎಂಬುದೀಗ ಮದ ಸೊಕ್ಕಿದ ಆನೆಯ ತನ್ನ ಕಡೆಗಾಲಿನಲ್ಲಿ ಕಟ್ಟಿ ಎಂಬ 
ಶಬ್ದಕ್ಕರ್ಥ. ಆ ಚರ್ಯಾಪಾದದಲ್ಲಿ ಬಂಧಿಸಿದ ಪಂಚ ಭೂತಂಗಳು 
ನುಡಿದಹೆಂಕಾರ ಸ್ವರೂಪವಾದ ಭಕ್ತಿಯಲ್ಲಿ ಕೂಡಿ ನಡೆಪುತ್ತಿಹನೆಂಬು 
ದೀಗ ಸದಮದದಲ್ಲಿ ಎಳೆವುತ್ತಿದೆಂಬ ಶಬ್ದಕ್ಕರ್ಥ. ಆ ಪಂಚ ಭೂತಂ 
ಗಳು ನಿವೃತ್ತಿಯಾಗಲು ಅಹಂಕಾರ ಮಮಕಾರವೆಂಬ ಕೊಂಬು 
ಭಗ್ಗವಾಯಿತ್ತೆಂಬುದೀಗ ಆನೆಯ ಕೊಂಬು ಮುರಿದು ಎಂಬ ಶಬ್ದಕ್ಕರ್ಥ. 
ಆಹಂಕಾರ ಮಮಕಾರವಳಿದಲ್ಲಿ ದುರ್ಭಾವ ಹಸ್ತವು ಖಂಡಿಸಿತ್ತೆಂಬು 
ದೀಗ ಸುಂಡಿಲುಡಿಗಿ ಎಂಬ ಶಬ್ದಕ್ಕರ್ಥ. ಆ ದುರ್ಭಾವವಳಿಯಲು 
ಅಷ್ಟಮದ ಮೊದಲಾದ ಸಂಸಾರ ವಿಷಯ ರಸವರತು ನಿರಸವಾಯಿ 
ತ್ರಂಬುದೀಗ ಮದ ಸೋರಿ ಎಂಬ ಶಬ್ದಕ್ಕರ್ಥ. ಆ ಸಂಸಾರ ವಿಷಯ 
ರಸವರತು ಹೋಗಲು ಪಂಚಭೂತಂಗಳಿಗಾಶ್ರಯವಾದ ದೇಹ ಭಾವ 
ನಿವೃತ್ತಿಯಾಯಿತ್ತೆಂಬುದೀಗ ಗಜ ಘಟವಳಿದು ಹೋಯಿತ್ತು ಎಂಬ 
ಶಬ್ದಕ್ಕರ್ಥ. ಆ ಪರಿಪೂರ್ಣಜ್ಞಾನದ ಚರ್ಯಾಪಾದವು ಪಂಚಭೂ 
ತಂಗಳ ಸಂಹರಿಸಿತ್ತೆಂಬುದೀಗ ಇರುವಿನ ಕಾಲು ಐಗಜವ ಕೊಂದು 


ಎಂಬ ಶಬ್ದಕೃರ್ಥ. ಆ ಪರಿಪೂರ್ಣಜ್ಞಾನ ಸ್ವರೂಪನಾದ ಶರಣ ಉತ್ಪತ್ತಿ 


ಸ್ಥಿತಿಲಯಂಗಳ ಸಂಹರಿಸಿ ತನಗಾವ ಪ್ರಪಂಚು ಇದಿರಿಲ್ಲವಾಗಿ ತನ್ನ 


೮೫ 


ನಿಜನನ್ಸ ಪರಬ್ರಹ್ಮದಲ್ಲಿ ಸಮರಸಭಾವದಿಂದೆಯ್ದಿ ಏಕಾರ್ಥವಾಯಿಕ್ತೆಂಬು 
ದೀಗ ಮೂರು ಹುಲಿಯ ಮುರಿದು ನನಗಿನ್ನಾರು ಅಡಹಿಲ್ಲಾ ಎಂದು 
ಸದಾಶಿವಮೂರ್ತಿಲಿಂಗದಲ್ಲಿಗೈಯ್ದಿತ್ತು ಎಂಬ ಶಬ್ದಕ್ಕರ್ಥ. 


೭೪, ಕಣ್ಣಿನ ಮನೆಯಲ್ಲಿ ಗನ್ನದ ಗರತಿ ಹಡೆದುಂಬುತೈದಾಳೆ. 
ಅವಳ ಕೂಟವ ಕೂಡುವದಕ್ಕೆ ತಲೆ ಕೆಳಗಾಗಿ ಕಾಲು ಮೇಲಾಗಿ 
ಕೈಯ್ಯಸ್ರದಕ್ರಿಣೆಯಾಗಿ ತರ್ಕಿಸಿಕೊಂಡು ಹಿಂದುಮುಂದಾಗಿ ಮುತ್ತನಿಕ್ಕಿ 
ಶಕ್ತಿಯ ಸುಖ ಲೇಸಾಯಿತ್ತು ಸದಾಶಿವಮೂರ್ತಿಲಿಂಗ ಬಚ್ಚಬಯಲು. 


ಟೇಕಃ-- ಕಣ್ಣೆಂದೊಡೆ ಸುಜ್ಞಾನ ದೃಷ್ಟಿ, ಆ ಸ.ಜ್ಞಾನ ದೃಷ್ಟಿಯ 
ನೊಳಕೊಂಡಿರ್ನ ಚಿದಾಲಯನಲ್ಲಿ ಎಂಬುದೀಗ ಕಣ್ಣಿನ ಮನೆಯಲ್ಲಿ ಎಂಬ 
ಶಬ್ದಕ್ಕರ್ಥ. ಆ ಸುಜ್ಞಾನ ಕಾಯದಲ್ಲಿ ಸಕಲ ಪ್ರಸಂಚ ಹೊಡ್ದದೆ 
ಚದುರಿನಿಂದಿರ್ನ ಜ್ಞಾನಶಕ್ತಿ ಶಿವಸುಖ ಪ್ರಸಂಗ ಪ್ರಸಾದವ ಹಡೆದು 
ಹೆರುಷಾನಂದದಿಂ ಸ್ವೀಕರಿಸುತ್ತಿರ್ದಳೆಂಬುದೀಗ ಗ ದ ಗರತಿ ಹೆಡೆ 
ದುಂಬುತೈದಾಳೆ ಎಂಬ ಶಬ್ದಕ್ಕರ್ಥ್ಡ. ಅಂತಪ್ಪ ಜ್ಞಾನಶಕಕ್ಷಿಯಲ್ಲಿ ಬೆರೆವು 
ದಕ್ಕೆ ಎಂಬುದೀಗ ಅವಳ ಕೂಟವ ಕೂಡುವದಕ್ಕೆ ಎಂಬ ಶಬ್ದಕೃರ್ಥ. 
ಆ ಶರಣನ ಸುಜ್ಞಾನನೆಂಬ ಶಿರಸ್ಸು ಸತ್ಯಿಯಾಚಾತದಲ್ಲಿ ಕೂಡಿ ಆ 
ಸಕ್ಸಿಯಾಚಾರವನೆ ಸುಜ್ಞಾನದಲ್ಲಿ ಬೆರಸಿ ಎಂಬುದೀಗ ತಲೆ ಕೆಳಗಾಗಿ 
ಎಂಬ ಶಬ್ದಕ್ಕರ್ಥ. ಆ ಶರಣ ಸತಿಯ ಸದ್ಭಾವ ಹಸ್ತವು ಪೂರ್ವ 
ಕ್ರಿಯಾಚಾರವು ಮೀರಿಹುದೆಂಬುದೀಗ ಕೈಯ್ಯ ಪ್ರದಕ್ಷಿಣೆಯಾಗಿ ಎಂಬ 
ಶಬ್ದಕ್ಕರ್ಥ. ಆ ಶರಣನ ಸದ್ಭಾವ ಹಸ್ತದಿಂದ ಜ್ಞಾನಶಕ್ತಿಯನಾಲಿಂಗಿಸಿ 
ಕೊಂಡನೆಂಬುದೀಗ ತರ್ಕಿಸಿಕೊಂಡು ಎಂಬ ಶಬ್ದಕ್ಕರ್ಥ. ಆ ಜ್ಞಾನ 
ಶಕ್ತಿಯಲ್ಲಿ ಒಡಗೂಡಿರ್ನ ಶರಣನು ತನ್ನ ಸುಜ್ಞಾನ ದೃಷ್ಟಿಯ ಮುಂದೆ 
ತೋರುವ ಪರಶಿವ ತತ್ವದಲ್ಲಿ ಸಮರಸವಾದನೆಂಬುದೀಗ ಹಿಂದು 
ಮುಂದಾಗಿ ಎಂಬ ಶಬ್ದಕ್ಕರ್ಥ. ಆ ಪರಬ್ರಹ್ಮವೇ ತಾನಾದ ಶರಣನು 
ಶಿವೋಹಂ ಎಂಬ ಪಂಚಾಕ್ಷರಾಮೃತರಸವನು ಜ್ಞಾನಶಕ್ತಿಯ ಮುಖದಿಂ 
ಸ್ವೀಕರಿಸುತ್ತಿಹನೆಂಬುದೀಗ ಮುತ್ತನಿಕ್ಕೆ ಎಂಬ ಶಬ್ದಕ್ಕರ್ಥ. ಇಂತನ್ಸ 
ಜ್ಲಾನಶಕ್ತಿಯ ಸಮರಸಕೂಟದ ಸುಖವು ಶರಣಂಗೆ ಲೇಸಾಯಿತ್ತೈಂಬು 
ದೀಗ ಶಕ್ತಿಯ ಸುಖ ಲೇಸಾಯಿತ್ತು ಸದಾಶಿನಮೂರ್ತಿಶಿಂಗ ಬಚ್ಚ 


ಬಯಲು ಎಂಬ ಶಬ್ದಕ್ಕರ್ಥ. 


೮೬ 


೭೫. ದತ್ತೂರದ ಬಿತ್ತಿನಲ್ಲಿ ಕಲ್ಪತರುಹುಟ್ಟಿ, ಕಲ್ಸತರುನಿನಗ್ರದಲ್ಲಿ 
ಇಟ್ಟಿಯ ಹಣ್ಣು ಯಿತ್ತು. ಇಟ್ಟಿಯ ಹೆಣ್ಣು ತೊಟ್ಟಿಬಿಟ್ಟು ಬಿದ್ದಲ್ಲಿ 


ಆವ: ; ತಮಯನಾಯಿತ್ತು PE ಲಿಂಗವನರಿತಲ್ಲಿ. 
ಭೀಕುಃ- ಮದೋನ್ಮತ್ತ ದೇಹದ ಮಧ್ಯದಲ್ಲಿ ಮೂಲಾ ಕಾರ 


ತೈ 

ಉದಯಸಿತ್ತೆಂಬುದೀಗ ದತ್ತೂರದ ಬಿತ್ತಿನಲ್ಲಿ ಎಂಬ ಜೆ 
ಅಂತಪ್ಪ ಅಹಂಕಾರ ಮಧ್ಯದಲ್ಲಿ ಸದ್ವಿವೇಕವೃಕ್ಷ ಪ್ರಜ್ಞಾ ವಿಸಿ pall 
ಕಲ್ಪತರು ಹುಟ್ಟಿ ಎಂಬ ಶಬ್ದಕೃರ್ಥ. ಅಂತಪ್ಪ ಸದ್ವಿನೇ ಕ ಜ್ಞಾ 
ದಿಂದಾತ್ಮನು ಪರತತ್ವದಲ್ಲಿ ಬೆರಿಸಲರಿಯದೆ ಭಿನ್ನಾಪೇಕ್ಷೆಯ ಮುಂದು 
ಗೊಳ್ಳಲು ಅಲ್ಲಿ ಚತುರ್ವಿಧಫಲಂಗಳು ತೋರಿದವೆಂಬುದೀಗ ಕಲ್ಪತರು 
ವಿನಗ್ರದಲ್ಲಿ ಇಟ್ಟಿಯ ಹಣ್ಣಾಯಿತ್ತೆಂಬ ಶಬ್ದಕ್ಕರ್ಥ. ಚಾ 
ಸ್ವರೂಸನಾದ 'ತರಣ ಇನು ನಿಜದಿಂ ತಿಳಿದು ನೋಡಲು ಅಹೆಂಕಃ 
ಮುಖ್ಯವಾದ ಚತುರ್ವಿಧ ಫಲಂಗಳು ನಿನೃತ್ತಿಯ 

ಹಣ್ಣ ತೊಟ್ಟುಬಟ್ಟು ಬಿದ್ದಲ್ಲಿ ಎಂಬ ಶಬ್ದಕೃರ್ಥ. ಆ ಭಿನ್ನ ಫಲಂಗಳು 
ನಿವೃತ್ತಿಯಾಗಿ. ಹೋದಲ್ಲಿ” ತನ್ನ ನಿಜವನ್ರ ಪರಬ್ರಹ್ಮದಲ್ಲಿ ಶರಣನು 
ಸಮರಸವನೆಯ್ದಿ ನಿತ್ಯಸ್ತರೂಸನಾದನೆಂಬುದೀಗ ಅಮೃತಮಯವಾಯಿತ್ತು 
ಸದಾಶಿನಮೂರ್ತಿಲಿಂಗವನರಿತಲ್ಲಿ. 


೭೬. ಮಹಾನಿಕಾರಣಮಯನಾದಲ್ಲಿ ಹರಿವ ಶೋಣಿತದಲ್ಲಿ ಅಂದು 
ನೊಣ ಹುಟ್ಟಿತ್ತು. ಕಾಲೊಂದು ಅಂಗ ಮೂರು ಅಟ್ಟಿ ಒಂದೇ ಅದರ 
ನಾಲಿಗೆಯಲ್ಲಿ ನಾರಾಯಣ ಹುಟ್ಟಿ ನೊಣ ಸತ್ತಿತ್ತು. ತ ಇರವಾ 
ಯಿತ್ತು. ವಿಷ್ಣು ನಿನಿನ ರೋಕವಾಯಿತ್ತು. ರುದ್ರನ ಕಪಾಲನ ತುಂಬಿ 
ಬುದ್ಧಿ ವಂತರೆಲರೂ ಕನಾಲದ ಕೊಳಗನುಂಡು ಬುದ್ಧಿ ವಂತರಾಗಿರಿ. 
ಎನಗಾ ಹೊಡ್ಡಿಕೆ ಬೇಡ. ಸದಾಶಿವಮೂರ್ತಿಲಿಂಗ ಇದ್ದ ಗೆ ಸಾಕು. 


ಟೀಕುಃ-- ಆತ್ಮ ಸಂಬಂಧವಾದ ಸಕಲ ಕರಣಂಗಳೆಲ್ಲವು ವಿಕಾ 
ರದಿಂ ಜೀವನ್ಮ ತವಾಗಿ ಮರವೆಯನೆಯ್ದಿರುಕ್ತಿಹವೆಂಬುದೀಗ ಮಹಾ 
ನಿಕಾರಣ ಮಯವಾದಲ್ಲಿ ಎಂಬ ಶಬ್ದಕ್ಕರ್ಥ. ಆ ಸಕಲ ಕರಣಂಗ 
ಳೆಲ್ಲ ಜೀವನ್ಮ ತವಾಗಿ ಮರವೆಯನೆಯ್ದಿದಲ್ಲಿ ಆ ಸಂಸಾರ ವಿಷಯ 
ರಸದ ಮಧ್ಯದಲ್ಲಿ ಮಾಯೆ ಹುಟ್ಟಿದಳೆಂಬುದೀಗ ಹರಿವ ಶೋಣಿ 
ತದಲ್ಲಿ ಒಂದು ಕೊಣ ಹುಟ್ಟಿತ್ತೆಂಬ ಶಬ್ದಕ್ಕರ್ಥ. ಆ ಮಾಯೆಗೆ 


ದುಶ್ಚರಿತ್ರವೆಂಬ ಚರಣ ಮ ಎಂಬುದೀಗ ಕಾಲೊಂದು ಎಂಬ 


೮೭ 


ಶಬ್ದಕ್ಕರ್ಥ. ಆ ಮಾಯೆಗೆ ತನುತ್ರಯಂಗಳೇ ಶರೀರವಾಗಿಹವೆಂಬು 
ದೀಗ ಅಂಗ ಮೂರು ಎಂಬ ಶಬ್ದಕೃರ್ಥ. ಅಂತಪ್ಪ ಮಾಯೆಗೆ ಪ್ರಸಂ 
ಜೆಂಬದಕ್ಸೆ ಒಂದೇ ಎಂಬುದೀಗ ಆಟ್ಟಿ ಒಂದೇ ಶಬ್ದಕೃರ್ಥ. ಅಂತಪ್ಪ 
ಮಾಯೆಯ ಭಿನ್ನಾಪೇಕ್ಷೆಯಲ್ಲಿ ಶುದ್ಧ ಸಾತ್ವಿಕ ಸಂಬಂಧವಾದ ಸಮ್ಯ 
ಟ್ಛ ಎಂಬ ಶಬ್ದ ಕ್ಕರ್ಥ. ಆ ಸುಜ್ಞಾನ ಪ್ರಕಾಶದಿಂ ಮಾಯೆಯು 
ನಿವೃತ್ತಿಯಾಗಿ ಹೋಯಿತ್ತೆಂಬುದೀಗ ನೊಣ ಸಕ್ತಿತ್ತೆಂಬ ಶಬ್ದಕ್ಕರ್ಥ. 
ಆ ಮಾಯೆಯ ನಿವೃತ್ತಿ ಮಾಡಿದನೆಂಬಹಂಕಾರದಿಂ ಬ್ರಹ್ಮನ ಸೃಷ್ಟಿಗೊಳ 
ಗಾದರೆಂಬುದೀಗ ಬ್ರಹ್ಮನ ಇರವಾಯಿತ್ತೆಂಬ ಶಬ್ದ ಕೃರ್ಥ. ಅಂತು 
ಬ್ರಹ್ಮನ ಸೃಷ್ಟಿಗೊಳಗಾದರೂ ವಿಷ್ಣು ತತ್ವ ಸಂಬಂಧನಾದ ಪ್ರಾರಬ್ಧ 
ಭೋಗಕ್ಕೆ ಈಡಾದರೆಂಬುದೀಗ ವಿಷ್ಣುವಿನ ಲೋಕವಾಯಿತ್ತು ಎಂಬ 
ಶಬ್ದಕ್ಕರ್ಥ. ಅಂತು ಪ್ರಾರಬ್ಧಭೋಗಕ್ಕೆ ಈಡಾದ ಆತ್ಮರು ರುದ್ರತತ್ವ 
ಸಂಬಂಧವಾದ ಭಿನ್ನಜ್ಜಾನದಲ್ಲಿ ಸಂಸಾರ ವಿಷಯರಸ ಸಂಪೂರ್ಣ 
ವಾಗಿಹೆನೆಂಬುದೀಗ ರುದ್ರನ ಕಪಾಲವ ತುಂಬಿ ಎಂಬ ಶಬ್ದಕೃರ್ಥ. 
ಆ ಭಿನ್ನ ಜ್ಞಾನದಿಂದೊದಗಲ್ಪಟ್ಟ ಖಂಡಿತ ಫಲಸದಂಗಳ ಪಡೆದು 


ಭೋಗಿಸುತ್ತಿಹಳೆಂಬುದೀಗ ಬುದ್ಧಿವಂತರೆಬ್ಲರೂ ಕಪಾಲದ ಕೊಳನುಂಡು 
ಎಂಬ ಶಬ್ದಕೃರ್ಥ. ಅಂತು ದ್ವೈತಕ್ರಿಯೆಯಿಂ ಫಲಪದಂಗಳ ಪಡೆದು 
ಭೋಗಿಸುತ್ತಿಹರೆಲ್ಲರು ಖಂಡಿತ ಮುಕ್ತಿಯುಳ್ಳವರೆಂಬುದೀಗ ಬುದ್ಧಿವಂತ 
ರಾಗಿ ಎಂಬ ಶಬ್ದಕೃರ್ಥ. ಸುಜ್ಞಾನೋದಯವಾಗಿ ಶ್ರೀಗುರುಕಾರುಣ್ಯದಿಂ 
ಸರ್ವಾಂಗಲಿಂಗ ಸಂಬಂಧಿಯಾಗಿರ್ಸ ಶರಣಂಗೆ ಅಭಿನ್ನ ಫಲನದಂಗಳ 
ಬಯಕೆ ಇಲ್ಲೆಂಬುದೀಗ ಎನಗಾ ಹೊದ್ದಿಕೆ ಬೇಡ ಸದಾಶಿನಮೂರ್ತಿ 
ಲಿಂಗ ದ್ದಂತೆ ಸಾಕು ಎಂಬ ಶಬ್ಧಕ್ಕರ್ಥ. 


೭೭. ರಸದ ಭಾವಿಯಲ್ಲಿ ಅಸಿಯ ಮಡುವ ಕಲಕಿ ಕತ್ತರಿ 
ವಾಣಿಯ ಗೊತ್ತು ಕೊಯ್ದು ಕರೋತಿಯ ಕಣ್ಣ ಕಿತ್ತು ಅಶ್ವನ ಬೆತ್ತವ 
ಕಿತ್ತು ನಿಶ್ಚಯದಲ್ಲಿ ಆಡುವಾತನೇ ನಿಜವಸ್ತು ಸದಾಶಿವಮೂರ್ತಿ ಲಿಂಗವು. 


ಬೀಕುಃ-- ಪರಮಾವೃತ ರಸವ ತುಂಬಿಕೊಂಡಿರ್ದ ಚಿತ್ಕೂನ 
ವೆಂಬುದೀಗ ರಸದ ಬಾವಿಯಲ್ಲಿ ಎಂಬ ಶಬ್ದಕ್ಕರ್ಥ. ಆ ಸರಮಾ 
ಮೃತ ರಸವನೊಳಕೊಂಡಿರ್ಪ ಶರಣನು ಘಾತವ ಕಾಣಬಾರದೆ ಇರ್ದ 


೮೫ 


ಅಜ್ಞಾನ ಸಂಬಂಧವಾದ ಸಂಸಾರ ವಿಷಯ ರಸದ ಮಡುವ ನಿನೃಶ್ತಿ 
ಮಾಡಿದನೆಂಬುದೀಗ ಅಸಿಯ ಮಡುವ ಕಲಕಿ ಎಂಬ ಶಬ್ದಕ್ಕರ್ಥ. 
ಅಂತು ಜ್ಞಾನ ನಷ್ಟವಾದಲ್ಲಿ ತನ್ನ ಸೋಂಕಿದವರ ಕಡಿದು ಕತ್ತರಿಸುವ 
ಅತಿ ವಿಷಾದದಂತಸ್ಪ ಸಂಸಾರ ವಿಷಯ ರಸವ ತುಂಬಿಕೊಂಡಿರ್ದ 
ಅಹಂಕಾರಯುಕ್ತವಾದ ದೇಹ ಭಾವವ ಛೇದಿಸಿದನೆಂಬುದೀಗ ಕತ್ತರಿ 
ವಾಣಿಯ ಗೊತ್ತು ಕೊಯ್ದು ಎಂಬ ಶಬ್ದಕ್ಕರ್ಥ. ಅಂತು ದೇಹ ಭಾವ 
ನಷ್ಟವಾದಲ್ಲಿ ಜೀವನ ಅಜ್ಞಾನ ದೃಷ್ಟಿ ನಷ್ಟವಾಯಿತ್ತೆಂಬುದೀಗ ಕರೋ 
ತಿಯ ಕಣ್ಣ ಕಿತ್ತು ಎಂಬ ಶಬ್ದಕ್ಕರ್ಥ. ಅಂತು ಮಾಯಾ ಸಂಬಂಧ 
ವಾದ ಜೀವನು ಅಜ್ಞಾನಭಾವ ನಿವೃತ್ತಿಯಾಗಲು ಪ್ರಾಣವಾಯು ವಿಕಾ 
ರದಲ್ಲಿ ಸಂಚೆರಿಸ:ತ್ರಿಹೆ ಮನಸ್ಸು ಛೇದಿಸಿದನೆಂಬುದೀಗ ಅಶ್ವನ ಚಿತ್ರವ 
ಕೆತ್ತು ಎಂಬ ಶಬ್ದಕ್ಕರ್ಥ. ಅಂತು ಮನವಳಿದು ಉನ್ಮನಿ ತತ್ವ ಸ್ವರೂ 
ಪವಾದ ನಿರ್ಮಾಯ ಸ್ವರೂಸನಾದ ಶರಣನು ಗುರು ಕಾರುಣ್ಯದಿಂ 
ಸರ್ನಾಂಗಲಿಂಗ ಸಂಬಂಧಿಯಾಗಿ ಜ್ಞಾನಕ್ರಿಯೆ ವಿಡಿದಾಚರಿಸಿ ಪರವ 
ಸ್ತುವೆಯಾದನೆಂಬುದೀಗ ಫಿಶ್ಚಯದಲ್ಲಿ ಆಡುವಾತನೇ ನಿಜವಸ್ತು ಸದಾ 
ಶಿವಮೂರ್ತಿ ಲಿಂಗವು ಎಂಬ ಶಬ್ದಕ್ಕರ್ಥ. 


೭೮. ಬ್ರಹ್ಮವನರಿದ ಬಳಿಕ ಸುಮ್ಮನೆ ಇರಬೇಕು. ಬ್ರಹ್ಮಪ್ರಸಂಗ 
ಗಳು ಬಂದರೆ ಪರಬ್ರಹ್ಮದ ಪ್ರಸಂಗವ ಮಾಡಬೇಕು. ಹೀಗಲ್ಲದೆ 
ತನ್ನ ಅಗಮ್ಯವ ಮೆರೆಯಬೇಕೆಂದು ಬೀದಿಯ ಪಸಾರದಂತೆ ಆಗ 


ಬೇಡ. ಇದನರಿದು ಕಳ್ಳನ ಜೇಳೂರಿದಂತೆ ಸುಮ್ಮನೆ ಇರಬೇಕು ಸದಾ 
ಶಿನಮೂರ್ತಿಲಿಂಗವನರಿವುದಕ್ಕೆ. 


೭೯. ಪೃಥ್ವಿಜ್ಞಾನ ಪಿನೀಲಿಕ ಸಂಬಂಧವಾಗಿಹುದು. ಅಪ್ಸು 
ಜ್ಞಾನಮರ್ಕಟ ಸಂಬಂಧವಾಗಿಹುದು. ತೇಜಜಾ ನ ಅಗ್ನಿ ಸಂಬಂಧವಾ , 


ಇ 
ಹುದು. ವಾಯು ಜ್ಞಾನ ಗಂಧ ಸಂಬಂಧನಾಗಿಹುದು. ಆಕಾಶಜ್ಞಾ 


ವಿಹಂಗ ಸಂಬಂಧವಾಗಿಹುದು. ತಮೋಜ್ಞಾನ ಮಾರ್ಜಾಲ ಸಂಬ- 
ಸ ಸರಿಪೂರ್ಣಜ್ಞಾನ ಕೂರ್ಮ ಸಂಬಂಧವಾಗಿಹುದು. ದ 
ಜ್ಞಾನ ಸರ್ವಮಯವಾಗಿ ನಾನಾ ಚೇದಂಗಳ ಭೇದಿಸುತ್ತಿಹು€" 
ಇಂತೀ ಮನಜ್ಞಾನ ಭರಿತನಾಗಿ ದಶಗುಣ ಮರ್ಕಟನ ಮೆಟ್ಟಿ ಮ 


ನಿಂದು ಬಟ್ಟಬಯಲ ತುಟ್ಟತುದಿಯ ಸದಾಶಿವಮೂರ್ತಿ ಲಿಂಗದ | 
ಕಳೆಕಳಿಸುತ್ತಿದೆ ಚಿತ್ತದ ಫೆನಹಿನಲಿ. 


೧ ನೀ ಸಂಚಿಕಲ ಆಮ್ರಾಮಗಿಣೆ' 


೧ ಈಜ್‌ ತಾಚಿ ಮೆಖಬಮ್ರಿ!ಆದಲ್ಲ 
SoD ಜೌ ಇ 


ಶಿವಾನುಭವ. 


ವರ್ಷ ೧೨] ಸಪ್ಟಂಬರ ೧೯೩೮ [ಸಂಚಿಕೆ ೧೨ 











— 


ಬಸವೇಶ್ವರನು ಸ್ತ್ರೀಯರಿಗೆ ತೋರಿಸಿದ ಗೌರವ. 


(ಲೇಖಕ: ಎಸ್‌. ವ್ಲಿ. ಹಂಜಿ, ಬಿ. ಎ. ಹಲಸಿ) 
೦೦ ಲ 





ನಮ್ಮೀ ಭರತಖಂಡದಲ್ಲಿ ವೇದಕಾಲದಿಂದ ಸ್ತ್ರೀಯರಿಗೆ ಯೋಗ್ಯ 
ಮಾನಮರ್ಯಾದೆಗಳು ಸಲ್ಲುತ್ತಿದ್ದು ನಡುವೆ ಸ್ಮೃತಿಗಳ ಕಾಲದಲ್ಲಿ 
ಮಾತ್ರ ಅವರ ಉನ್ನತಿಗೆ ಸ್ವಲ್ಪ ತೊಂದರೆಯುಂಟಾಯಿತು. ಇದೇ 
ಮುಂದೆ ಪರಮಾವಧಿಗೆ ಮುಟ್ಟಿ ಸ್ತ್ರೀಯರು ಪುರುಷರ ದಾಸ್ಯಕ್ಕೊಳಗಾ 
ದರು. ಅವರು ಪುರುಷರ ಅಪ್ಪಣೆಯ ಹೊರತು ಏನೂ ಮಾಡದೆ ಕೇವಲ 
ಮನೆಯಲ್ಲಿದ್ದು ಕೊಂಡು ಅಡಿಗೆ ಮೊದಲಾದ ಮನೆಗೆಲಸಗಳನ್ನು ಮಾಡು 
ವದು, ಮಕ್ಕಳನ್ನಾಡಿಸುವದು ಇವೇ ಮೊದಲಾದ ಚಿಕ್ಕಪುಟ್ಟ ಕಾರ್ಯ 
ಗಳಲ್ಲಿ ತೊಡಗುತ್ತಿದ್ದರು. ಸಮಾಜದ ಯಾವದೇ ಕಾರ್ಯದಲ್ಲಿ ಅವ 
ರಿಗೆ ಭಾಗವಹಿಸಲಿಕ್ಕೆ ಬರುತ್ತಿದ್ದಿಲ್ಲ. ಇಷ್ಟೇ ಅಲ್ಲ. ಅವರು ಧಾರ್ಮಿಕ 
ಕಾರ್ಯದಲ್ಲಿಯಂತೂ ಸಂಪೂರ್ಣ ಅಯೋಗ್ಯರು. ಮತ್ತು ಮಂತ್ರ 
ಪುರಾಣ ಪುಣ್ಯ ಕಥೆಗಳನ್ನುಕೊಡ ಕೇಳಬಾರದು ಎಂದು ಅವರಿಗೆ ಅಸ್ಪ 
ಣೆಯಾಯಿತು. ಅವರು ದೀಕ್ಷೆಗೆ ಅಯೋಗ್ಯರು. ಪುರುಷರ ಮುಖಾಂ 
ತರವೇ ಅವರು ದೇವರನ್ನು ಪೂಜಿಸಿ ಮೋಕ್ಷವನ್ನು ಸಡೆಯಬೇಕು ಎಂದು 
ಅವರ ವಿಚಾರವಿತ್ತು. ಹೀಗೆ ಪುರುಷರು ಸ್ತ್ರೀಯರನ್ನು ಸಂಪೂರ್ಣವಾಗಿ 
ತಮ್ಮ ಆಧೀನದಲ್ಲಿಟ್ಟುಕೊಂಡು, ಅವರನ್ನು ಕೇವಲ ತಮ್ಮ ನಿಲಾಸವ 
ಸ್ತುಗಳನ್ನಾಗಿಮಾಡಿ ಇಲ್ಲವೆ ಕೈಯೊಳಗಿನ ಆಳುಗಳಂತೆ ನಡಿಸಿಕೊಂಡು 
ತಾವೇ ಶ್ರೇಷ್ಠರೆಂಬ ಭಾವನೆಯಲ್ಲಿದ್ದರು. ಮತ್ತು ಇದೇ ಪದ್ಧತಿಯು 
ನಮ್ಮ ಈಗಿನ ನವನಾಗರಿಕತೆಯ ಯುಗದಲ್ಲಿಯೂ ಕೂಡ ನಂಶನರಂಪ 
ಕರೆಯಿಂದ ನಡೆದುಬಂದಿದೆ. 


"ತು ಶಿನಾನುಭವ. 


ಪ್ರೀಯರ ಸ್ಥಿತಿಯು ಹೀಗಿರುತ್ತಿರಲಾಗಿ ವೀರಶ್ಸೆವ ಧರ್ಮವನ್ನು 
ಪುನರುಜ್ಜೀನನಗೊಳಿಸಿ ಒಳ್ಳೇ ಸುಂದರವಾದ ಸಮಾಜವನ್ನು: ನಿರ್ಮಿ 
ಸುವಾಗ ಬಸವೇಶ್ವರನು ಸ್ತ್ರೀಯರ ಉನ್ನತಿಗೆ ಬಹಳ ಪ್ರೋತ್ಸಾಹನ 
ಕೊಟ್ಟನು. ಜನಜನಿತನಾಗಿ ಬಂದ ಸ್ತ್ರೀಯರ ದುರವಸ್ಥೆಯನ್ನು ಕಂಡು 
ಅನನು ಮರುಗಿದನು. ಸಮಾಜಎನ್ನು ಪೂರ್ಣಗೊಳಿಸಲು ಪ್ರೀಯರ 
ಸಹಾಯವು ಅತ್ಯನಶ್ಯವೆಂದು ಕಂಡುಹಿಡಿದನು. ಪುರುಷರಂತೆ ಅವ 
ರಲ್ಲಿಯಾದರೂ ವಿಜಾರಶಕ್ಕಿಯಿದೆ; ಮತ್ತು ಅವರಿಗೆ ಯೋಗ್ಯ ಶಿಕ್ಷಣ 
ಕೊಟ್ಟರೆ ಅವರ ವಿಚಾರಶಕ್ಕಿಯು ಬೆಳೆದು ಆತ್ಮೋನ್ನತಿಯನೈು ಮಾಡಿ 
ಕೊಂಡು ತಮ್ಮ ಮನೆತನಕ್ಕೂ ಸಮಾಜಕ್ಕೂ ಉಪಯುಕ್ತವಾದ 
ಕಾರ್ಯಗಳನ್ನು ಮಾಡಬಲ್ಲರೆಂಬದನ್ನು ಅರಿತನು. ಅವರಲ್ಲಿಯೂ ಉಚ್ಚ 
ವಿಚಾರಗಳು, ಭಾವನೆಗಳು ಇವೆಯೆಂಬದನ್ನು ತಿಳಕೊಂಡನು. ಈಎಲ್ಲ 
ಕಾರಣಗಳಿಂದ ಬಸವೇಶ್ವರನು ಅವರ ಶಿಕ್ಷಣ, ವಿಚಾರಜಿಳವಣಿಗೆ, 
ಮತ್ತು ಅವುಗಳ ಸ್ರಕಟನೆಗಳಿಗೆ ಎಡೆಗೊಟ್ಟು ಸಮಾಜದಲ್ಲಿ ಅವರ ಹಕ್ಕು 
ಬಾಧ್ಯಕೆಗಳನ್ನು ಒದಗಿಸಿಕೊಟ್ಟಿನು. 

ಬಸವೇಶ್ವರನು ಮೊದಲು ಶ್ರೀಯರ ವಿಷಯವಾಗಿ ಆದರ, ಪೂಜ್ಯ 
ಬುದ್ಧಿಗಳು ಹುಟ್ಟುವಂತೆ' ಮಾಡಿದನು. ಆತನು ಅನ್ಯ ಪ್ರೀಯರನು 
ತನ್ನ ಸಹೋದರಿಯರಂತೆ ಇಲ್ಲವೆ ಮಾತೆಯರಂತೆ ಕಾಣಜೇಕೆಂದ್‌ 
ಹೇಳಿದನು. ಕೇವಲ ಜನರಿಗೆ ಹೀಗೆ ಉನದೇಶ ಮಾಡಿ ತಾನು 
ಸ್ವತಃ ಹೀಗೆ ನಡೆಯುತ್ತಿದ್ದನು. ಇಷ್ಟೇ ಅಲ್ಲ. ಪರಸ್ರ್ರೀಯು ಪ್ರತ್ಯಕ್ಷ 
ಮಹಾಜೀನಿಯೆಂದು ಹೇಳಿ ಅವರಿಗೆ ದೇವತೆಯರಿಗೆ ಸಲ್ಲುವ ಗೌರವ 
ವನ್ನೂ ಪೂಜ್ಯತೆಯನ್ನೂ ಒದಗಿಸಿಕೊಟ್ಟನು. ಈ ಸಂಗತಿಯು ಕೆಳಗಿನ 
ವಚನಗಳಿಂದ ಹೆಚ್ಚು ಸ್ಪಷ್ಟವಾಗುವದು. 


"ನೋಡಲಾಗದು, ನುಡಿಸಲಾಗದು, ಪರಸ್ತ್ರೀಯರ ಬೇಡ, 
ಇಣಿರೋ. ತಗರ ಬೆನ್ನಲ್ಲಿ ಹರಿವ ಸೊಣಗನಂತೆ ಜೇಡ, ಕಾಣಿರೋ. 
ಒಂದಾಸೆಗೆಸಾಸಿರ ವರುಷ ನರಕದಲ್ಲದ್ದುವ ಕೂಡಲಸಂಗಮದೇವಾ” 

“ಎಲ್ಲಿ ನೋಡಿದಲ್ಲಿ ಮನವೆಳಿಸಿರೊಡೆ ಆಣಿ, ನಿಮ್ಮಾಣೆ, ನಿಮ್ಮ 
ಪ್ರಮಥರಾಣೆ. ಸರವಧುವನು ಮಹಾಜೀವಿ ಎಂದು ಕಾಂಜಿನು ಕೂಡ 
ಲಸಂಗಮದೇವಾ.” ಮತ್ತು ಅವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಸರಿ 


ಸಮಾನ ಹಕ್ಕುಗಳನ್ನು ಕೊಟ್ಟನು. ಅವರು ಪುರುಷರಿಗಿಂತ ಶೀಳಲ್ಲ 


ಬಸನೇಶ್ವರನು ಸ್ತ್ರೀಯರಿಗೆ ತೋರಿಸಿದ ಗೌರನ ೬೧೭ 


ಪ್ರರುಷರ ಸಮಾನರು; ಪುರುಷರಂತೆ ಅವರೂ ದೀಕ್ಷೆ ಹೊಂದಲಿಕ್ಕೆ 
ಯೋಗ್ಯರು. ಹೀಗೆ ಅವರು ತಮ್ಮ ಸದ್ಗತಿಯನ್ನೂ ಮತ್ತು ತಮ್ಮ ಪುರು 
ಷರ ಮೋಕ್ಷವನ್ನೂ ಸಂಪೂದಿಸಬಲ್ಲರು ಎಂದು ತಿಳಿಸಿಕೊಟ್ಟನು. ಇದ 
ರಿಂದ ಅವರಿಗೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷವೆಂಬ ನಾಲ್ಕು 
ವಿಧದ ಪುರುಷಾರ್ಥಗಳನ್ನು ಸಾಧಿಸಲು ಅನುವಾಯಿತು. ಸಂಸಾರವು 
ಯಾವಾಗಲೂ ಸುಖರೂಪವಾಗಿ ಸಾಗಬೇಕಾದರೆ ಸತಿಪತಿಗಳಿಬ್ಬರೂ 
ಸದಾಚಾರದಿಂದ ನಡೆದು ಒಬ್ಬರಿಗೊಬ್ಬರು ಸಹಾಯಕರಾಗಿ ನಡೆಯ 
ಬೇಕೆಂದು ಬೋಗಿಸಿದರು. 

“ಗಂಡ ಶಿವಲಿಂಗದೇವರ ಭಕ್ತ. ಹೆಂಡತಿ ಮಾರಿಮಸಣಿಯ ಭಕ್ಷೆ. 
ಗಂಡ ಕೊಂಬುದು ಪಾದೋದಕ ಪ್ರಸಾದ. ಹೆಂಡತಿ ಕೊಂಬುದು ಸುರೆ 
ಮಾಂಸ. ಭಾಂಡ ಭಾಜನ ಶುದ್ಧಿ ಯಿಲ್ಲದವರ ಭಕ್ತಿ, ಹೆಂಡದ ಮಡಿ 
ಕೆಯ ಹೊರಗೆ ತೊಳೆದಂತೆ, ಕೂಡಲಸಂಗಮದೇವಾ.” 

ಈ ವಚನದಿಂದ ಪತಿಯು ಶಿವಭಕ್ತನಾಗಿ ಪಾದೋದಕ ಪ್ರಸಾದ 
ತಕ್ಕೊಂಡು ಸತಿಯು ಮಾರಿಮಸಣಿಯ ಭಕ್ಕಳಾಗಿ ಸರಾಯಿ ಮಾಂಸಗ 
ಳನ್ನು ಸೇವಿಸುವವಳಾದರೆ ಅವರಿಗೆ ಎಂದೂ ಸುಖನಾಗದು ಮತ್ತು 
ಮೋಕ್ಷವು ಸಿಗಲಾರದು, ಆದುದರಿಂದ ಸತಿಪತಿಗಳಿಬ್ಬರೂ ಒಂದೇ 
ಮತ್ತು ಒಳ್ಳೇ ಸ್ವಭಾವದವರು ಇರಬೇಕೆಂದು ಕಂಡುಬರುವದು. 


ಆಧ್ಯಾತ್ಮ ಸಾ ನನೆಯನ್ನು ಮಾಡುವ ಪುರುಷನು ಸತ್ಯ ಅಹಿಂಸೆ, 
ಮೊದಲಾದವುಗಳನ್ನು ಪಾಲಿಸಿದಂತೆ ಬ್ರಹ್ಮಚರ್ಯ ಮತ್ತು ಇಂದ್ರಿಯ 
ನಿಗ್ರಹಗಳನ್ನು ಪಾಲಿಸಬೇಕಾಗುವದು. ಸಂಪೂರ್ಣ ಬ್ರಹ್ಮಚಾರಿಗಳಾ 
ಗಿರುವದು ಗಟ್ಟಿ ಮನಸ್ಸಿನವರಾದ ಕೆಲವರಿಗೆ ಮಾತ್ರ ಸಾಧ್ಯ. ಆದರೆ 
ಸಾಮಾನ್ಯ ಜನರಿಗೆ ಇದು ಸ್ವಲ್ಪ ಕಠಿಣವಾಗುವದು. ಯಾಕಂದರೆ 
ಮನಸ್ಸು ಚಂಚಲವಿದ್ದು ಅದು ನಿಷಯಸುಖಕ್ಕೆ ಎಳಿಸುವದು. ಆದು 
ದರಿಂದ ಬಸವೇಶ್ವರನು ಜನರಿಗೆ ನಿವಾಹಿತರಾಗಿ ತಮ್ಮ ಪತ್ನಿಯರ 
ಕೂಡ ಅಷ್ಟೇ ಶಾಸ್ತ್ರೋಕ್ತವಾದ ಪ್ರಸಂಗಗಳಲ್ಲಿ ಸಂಬಂಧವನ್ನಿಟ್ಟು ಸದಾ 
ಚಾರದಿಂದ ವರ್ತಿಸಿ ಸುಖದಿಂದ ಇರಬೇಕೆಂದು ಹೇಳಿದನು. ಇದ 
ರಿಂದ ಹೆಸರಿಗೆಮಾತ್ರ ಬ್ರಹ್ಮಚಾರಿಗಳಾದ ಜನರು ಮಾಡುವ ದುಷ್ಟ 
ವ್ಯಾಪಾರಗಳು ಎಷ್ಟೋ ಕಡಿಮೆಯಾದವು. ಮತ್ತು ದಾಂಪತ್ಯದ ಮಹ 
ತ್ವವು ಕಂಡುಬಂದು ಏಕಪತ್ನೀವ್ರತವು ಹೆಚ್ಚು ಪ್ರಚಾರದಲ್ಲಿ ಬಂದಿತು. 


ಕ ಫೆ ಶಿವಾನುಭವ. 


ಇಂದ್ರಿಯನಿಗ್ರಹೆವನ್ನು ಹೆಚ್ಚೆಚ್ಚು ಮಾಡಿದಂತೆ ಮನಸ್ಸಿಗೆ ತೊಂದರೆ 
ಯಾಗಿ ಕೊನೆಗೆ ಇಂದ್ರಿಯಗಳು ಸೇಕ ಕೇಳುವ ಪ್ರಸಂಗವು ಬರು 
ವದಾದುದರಿಂದ RE ಅಷ್ಟೊ ದು ಮಹತ್ವ ವಿಲ್ಲೆ ಸೆ ತಿಳಿಸಿದನು. 


“ಇಂದ್ರಿಯ ನಿಗ್ರಹವ ಮಾಡಿದಕೆ ಹೊಂದುವವು ದೋಷಂಗಳು. 
ಮುಂದೆ 0 ಕಾಡುವವು ಪಂಚೇಂದ್ರಿಯಗಳು. ಸತಿಸತಿ ರತಿಸುಖನ 
ಬಿಟ್ಟಕೆ ಸಿರಿಯಾಳ ಜೆಂಗಳೆಯರು? ಸತಿನತಿ ರತಿಸುಖನ ಭೋಗೋಪ 
ಜೋಗ ಬಿಟ್ಟರೆ ಸಿಂಧು ಬಲ್ಲಾ ಳನವರು? ನಿಮ್ಮ ಮುಟ್ಟಿ ಪರಧನ, ಸರ 
ಸತಿಯರಿಗೆಳಿಸಿದರೆ ನಿಮ್ಮ ಚರಣಕ್ಕೆ ದೂರ ಕೂಡಲಸಂಗಮದೇವಯ್ಯ” 


ಈ ವಚನದಿಂದ ಪುರುಷನು ಪರಧನ ಪರಸ್ತ್ರೀಯರ ಮೇಲೆ 
ಮನಸ್ಸು ಮಾಡದೆ ತನ್ನ ಪತ್ನಿಯೊಡನೆ ಬೇಕಾದಷ್ಟು ಸುಖವನ್ನು ಪಡೆ 
ಯಬಹುದು ಎಂದು ಸ್ಪಷ್ಟವಾಗುವದು. ಬಸವೇಶ್ವರನು ಪುನಃ ಪ್ರನಃ 
ಹೇಳುವದೇನಂದರೆ ಪರನಾರಿಯರನ್ನು ಎಂದೂ ಪಾಪದೃಷ್ಟಿಯಿಂದ 
ನೋಡನೇಡಿರಿ. ಇದರಿಂದ ಬಹಳ ಹಾನಿಯುಂಟು. ಇದನ್ನೇ ಮುಂದಿನ 
ವಚನದಲ್ಲಿ ಎಷ್ಟು ಮನೋಹರವಾಗಿ ಹೇಳಿದ್ದಾನೆಂದು ನೋಡಬಹುದು. 


"ಹರಿವ ಹಾವಿಗಂಜೆ. ಉರಿಯ ನಾಲಿಗೆಗಂಜೆ. 
ಗಂಜೆ. `ಒಂದಕ್ಕಂಜುವೈೆ ಒಂದಕ್ಕಳುಕುವೆ. ಪರಸ್ತ್ರೀ ಎಂಬ ಜೂಜಿ 


ಗಂಜುವೆ. ಮುನ್ನಂಜದ ರಾವಣನೇವಿಧಿಗೊಳಗಾದ? ಅಂಜುನೆನಯ್ಯ 
ಕೂಡಲಸಂಗಮದೇವಾ” 


ಸುರಿಗೆಯ ಮೊನೆ 


ಇಲ್ಲಿಯವರೆಗೆ ಪುರುಷರು ಸ್ತ್ರೀಯರ ವಿಷಯವಾಗಿ ಹೇಗೆ ವರ್ತಿ 
ಸಬೇಕೆ:ಬದನ್ನು ಹೇಳಿದುದಾಯಿತು. ಇನ್ನು ಸ್ತ್ರೀಯರು ಪುರುಷರ 
ಕೂಡ ಹೇಗೆ ನಡೆಯಬೇಕೆಂಬದನ್ನು ನೋಡೋಣ. ಹೆಣ್ಣುಜನ್ನ್ಮಕ್ಕೆ 
ಬಂದಮೇಲೆ ಮದುವೆಯನ್ನು ಆಗಲೇಬೇಕೆಂದು ಹಿಂದಿನವರ ಕಟ್ಟಳಿ 
ಯಿತ್ತು. ಮತ್ತು ಈಗ್ಯೂ ಅಡೆ. ಅದರೆ ಬಸವೇಶ್ವರನು . ಚನ್ನಾಗಿ 
ನಿಚಾರ ಮಾಡಿ ಅವರು ಬೇಕಾದರೆ ಮರುತ ಯಾಗಟತುರು. ಇಲ್ಲವೆ 
ಆಜನ್ಮ ಅನಿವಾಹಿತರಾಗಿ “ಶರಣಸತಿ ಲಿಂಗಪತಿ” ಎಂಬ ಭಾವದಿಂದ 


ಸದ ರ್ತನೆಯಿಂದ ಇರಬಹುದೆಂದು ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟ ನು. 


ವಿವಾಹದ ವಯಸ್ಸು ಮೀರಿತೆಂದು ಯಾಂಗಾವರೂ ಗಂಟುಹಾಕಿ 
ಬಿಡಬೇಕೆಂಬ ಆತುರದ ವಿಚಾರವು ಅವನಲ್ಲಿ ಇದ್ದಿಲ್ಲ. ದುರಾಜಾರ 


ಬಸನೇಶ್ವರನು ಸ್ತ್ರೀಯರಿಗೆ ತೋರಿಸಿದ ಗೌರವ ೬೧೯ 


ದಿಂದ ನಡಿಯುವ ರಾಜನ ರಾಣಿಯಾಗುವದಕ್ಕಿಂತ ಶಿವಭಕ್ತಳಾಗಿ 
ತೊತ್ತಾಗಿರುವದು ಲೇಸೆಂದು 

“ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ, ಭಕ್ತರ ಮನೆಯಲ್ಲಿ 
ತೊತ್ತಾಗಿಪ್ಸುದು ಕರ ಲೇಸೈ! ತಾರೌ ಅಗ್ಗವಣಿಯ, ನೀಡೌ ಪತ್ರೆಯ 
ಲಿಂಗಕ್ಕೆ ಬೋನವ ಹಿಡಿಯ”, ಎಂಬರು ಕೂಡಲಸಂಗನ ಮನೆಯಲ್ಲಿ 
ಒಕ್ಕುದನುಣ್ಣ್‌ ತೊತ್ತೇ ಎಂಬರು.” 


ಹೀಗೆ ಹೆಣ್ಣುಮಕ್ಕಳಿಗೆ ಉಪದೇಶ ಮಾಡಿದನು. ಇದರಿಂದ ಅನ 
ರಿಗೆ ದೇಹದ ಆರೋಗ್ಯವನ್ನು ಕಾಯ್ದುಕೊಂಡು ಶಿಕ್ಷಣವನ್ನು ಹೊಂದಿ 
ಸುಸಂಸ್ಕೃತರಾಗಲಿಕ್ಕೆ ಹೆಚ್ಚಿಗೆ ಅನುಕೂಲವಾಯಿತು. ಪರಸ್ರುರುಷರ 
ಪಾಸದೃಷ್ಟಿಯು ಕಡಿಮೆಯಾಯಿತು. ವಿವಾಹದ ಸಮಸ್ಯವು ಬಿಡಿಸ 
ಲ್ಪಟ್ಟಿತು. ಹೀಗೆ ಅವರಿಗೆ ಸ್ವತಂತ್ರರೀತಿಯಿಂದ ವಿಚಾರ ಮಾಡಲಿಕ್ಕೆ 
ಅನುವಾಯಿತು. ವಯಸ್ಸಾದ ಕೂಡಲೆ ತಿಳಿಗೇಡಿ ತಂದೆತಾಯಿಗಳ ಆಜ್ಞೆ 
ಗನುಸಾರವಾಗಿ ವಿವಾಹವನ್ನು ಮಾಡಿಕೊಂಡು ಅವರ ಮುಂದಿನ ಉಚ್ಚ 
ಜೀವನವನ್ನು ನಡಿಸಲಿಕ್ಕೆ ಆಸ್ಪದವು ಸಿಗುತ್ತಿದ್ದಿಲ್ಲ. ಒಂದು ವೇಳೆ ಸುದ್ಧೈ 
ವದಿಂದ ಅನುಕೂಲವುಳ್ಳ ಯೋಗ್ಯ ಪತಿಯು ಸಿಕ್ಕರೆ ನೆಟ್ಟಗಾಯಿತು. 
ಇಲ್ಲದಿದ್ದರೆ ತೊಂದರೆಯು ತಪ್ಪಿದ್ದಲ್ಲ. ಬಸವೇಶ್ವರನ ಈ ತರದ 
ಫ್ರೋತ್ಸಾಹೆನದಿಂದ ಅನೇಕ ಪ್ರೀಯರು ತಮ್ಮ ದೇಹ ಮನಸ್ಸುಗಳನ್ನು 
ಪರಿಶುದ್ಧವಾಗಿಟ್ಟುಗೊಂಡು ಆತ್ಮೋನ್ನತಿಯನ್ನು ಸಮಾಜದ ಉನ್ನತಿ 
ಯನ್ನು ಮಾಡಿದರು. 

ಶಿವಾನುಭವ ಮಂಟನದಲ್ಲಿ ಸರ್ವಸಂಗ ಪರಿತ್ಯಾಗ ಮಾಡಿದ 
ವೀರ ವೈರಾಗ್ಯಶಾಲಿಗಳಿದ್ದಂತೆ ಮನೆತನವನ್ನು ಮಾಡಿಕೊಂಡ ಸದ್ಗೃ 
ಹಸ್ಥರೂ ಇದ್ದರು. ಅವರೊಡನೆ ಅವರವರ ಧರ್ಮಪತ್ನಿಯರೂ ಇದ್ದು 
ಅವರು ಒಳ್ಳೇ ಅನುಭಾವಿಗಳಿದ್ದು ತಮ್ಮ ತಮ್ಮ ಉಚ್ಚ ವಿಚಾರಗಳನ್ನು 
ಪ್ರಕಟಮಾಡುತ್ತಿದ್ದರು. ಅಲ್ಲಿ ಬಸವೇಶ್ವರ, ಅಲ್ಲಮಪ್ರಭು, ಚನ್ನಬಸ 
ವೇಶ್ವರ, ಸಿದ್ಧರಾಮೇಶ್ವರ ಮೊದಲಾದವರು ಅವರೆಲ್ಲರನ್ನೂ ತಮ್ಮ 
ಸಹೋದರಿಯರು ಇಲ್ಲವೆ ಮಾತೆಯರಂತೆ ಕಾಣುತ್ತಿದ್ದರು. ಅಲ್ಲಿ ನೆಬ್ಲ 
ಗೊಂಡ ಮಹಾದೇವಿ, ಅಕ್ಕ ಬೊಂತಾದೇನಿ, ಬಲದೇವಿ, ವೀರಗುಡ್ಡಿವ್ರೆ, 
ಸೂರಸಾನಿ, ಜಕ್ಕಲಬ್ಬೆ, ರೆಬ್ಬವ್ವೆ, ಕೆಮ್ಮವ್ವೆ, ಸಾಯಿದೇವಿ, ಚಿಕ್ಕ 
ಪಾರ್ವತಿ ಕಾಮಲಾಂಬಿಕ್ಕೆ ಕಮಳೆನ್ವೆ, ನಿಮಳನ್ವೆ, ಮುಕ್ತಾಯಿ, 


ಸ ಶಿವಾನುಭವ. 


ಶಿವದಾಸವ್ವೈ, ಕೀಕವ್ವೆ, ಗಂಗಾದೇವಿ, ಕೇತಲದೇವಿ, ನೀಲಲೋಚನೆ 
ಮೊದಲಾದ ಅನೇಕ ಮಹಿಳೆಯರಿದ್ದು ಇವರೆಲ್ಲರಲ್ಲಿ ಉಡುತಡಿಯ 
ಮಹಾದೇವಿಯಕ್ಕನು ತನ್ನ ಉಜ್ವ್ಜ್ವಲಷಾದ ತೇಜಸ್ಸಿನಿಂದ ಮುಕುಟ 
ಮಣಿಯಂತೆ ಒಪ್ಪುತ್ತಿದ್ದಳು. ಇವರ ವಿಚಾರಗಳನ್ನು ವ್ಯಕ್ತಮಾಡಲಿಕ್ಕೆ 
ಆಸ್ಪದಕೊಟ್ಟದ್ದರಿಂದ ಅನೇಕರು ವಚನಗಳನ್ನು ರಚಿಸಿದರು. ಇವುಗ 
ಳಲ್ಲಿ ಮಹಾದೇವಿಯಕ್ಕನ ವಚನಗಳು ಉಚ್ಚತರಗತಿಯವಿದ್ದು ಕನ್ನಡ 
ಸಾಹಿತ್ಯದಲ್ಲಿ ಬಸವೇಶ್ವರ ಮೊದಲಾದವರ ವಚನಗಳಂತೆ ವಿಶಿಷ್ಟ ಸ್ಥಾನ 
ನನ್ನು ಪಡೆದಿರುವವು. "ಆಕೆಯ ಒಂದು ವಚನವು ಆದ್ಯರ ಅರುವತ್ತು 
ವಚನಗಳಿಗೆ ದಣ್ಣುಯಕರ ಇಪ್ಪತ್ತು ವಚನಗಳಿಗೆ, ಪ್ರಭುದೇವರ 
ಹತ್ತು ವಚನಗಳಿಗೆ ಅಜಗಣ್ಣನ ಐದು ವಚನಗಳಿಗೆ ಸರಿಯಾಗಿರು 
ವದು ಎಂದು ಚನ್ನಬಸವೇಶ್ವರನು ಆಕೆಯ ವಚನಮಹತ್ವವನ್ನು 
ಹೇಳಿದ್ದಾನೆ. 


ಮಹಾದೇವಿಯಕ್ಕನ ಚೀವನಚರಿತ್ರವನ್ನಷ್ಟೇ ನೋಡಿದರೂ ಶಿವಾ 
ನುಭವ ಮಂಟಪವು ಎಷ್ಟು ಪವಿತ್ರನಾದದ್ದಿತ್ತು ಎಂದು ಸ್ಪಷ್ಟವಾಗಿ 
ಕಾಣುತ್ತದೆ. ಒಳ್ಳೆ ಹದಿನಾರು ವರುಷದ ನವಯೌವ್ತನದ ಆ ಸುಂದ 
ರಿಯು ಅಲ್ಲಿಗೆ ಬರಲು ಬಸವೇಶ್ವರನು ಆಕೆಯ ವೈರಾಗ್ಯವನ್ನು ಕೇಡು 
ಅವಳನ್ನು ಒಳ್ಳೇ ಆದರದಿಂದ ಸತ್ಯರಿಸಿದನು. ಆದರೆ ಅಲ್ಲಮಸ್ರಭುವು 
ರ ವೈರಾಗ್ಯವನ್ನು ಅರಿತಿದ್ದ ರೂಸಹ ಆಕೆಯನ್ನು ಪರೀಕ್ಷೆ ಮಾಡ 
ಬೇಕೆಂದು "ನೀನು ಒಳ್ಳೆ ಚಲುನೆಯಾದ ಪ್ರಾಯದ ಹೆಣ್ಣುಮಗಳ್ಳು, 
ನಿನ್ನ ಸತಿಯ ಕುರುಹು ಹೇಳಿದರೆ ಶರಣರ ಸಂಗದಲಿ ಬ ಕುಳ್ಳಿರು 
ಇಲ್ಲದಿರೆ ಅತ್ತ ತೊಲಗು ತಾಯೆ? ಎಂದು ಹೇಳಿದನು. ಅದಕ್ಕೆ 
ಕೂಡಲೆ ಅವಳು «ದೇವರೇ ನನಗೆ ಗಂಡನಾಗಬೇಕೆಂದು ಆನಂ 4 
ತಪಿಸುತ್ತಿದ್ದೆನು. ಆವನೊಡನೆ ಮದುವೆ ಮಾಡಿ ಎಲ್ಲ 
ಯನ್ನು ಪೂರೈಸಿದರು” ಎಂದು ಉ ” 


ತಕಾಲ 
ರೂ ಎನ್ನ ಬಯಕೆ 
ತ್ರರಕೊಟ್ಟಿಳು. ಆದರೆ ಅಲವ 

ದ್‌ (( ನ್‌ ಬ ಸಾ 
ಮತ್ತೆ “ನಿನ್ನ ಮಾತನ್ನು ನಂಬಲಾಕೆ. ಕೌಶಿಕನು ದೀಕ್ಷೆ ಹೊಂದಲಿಲ್ಲ 


ಎಂಬ ಕಾರಣವನ್ನು ಅನನ ಮೇಲೆ ಹೊರಿಸಿ ನೀನು ಸಿಟಿ ನಿಂದ ಹೊರಟು 


ಬಂದಿರುವಿ. ನಿನ್ನಲ್ಲಿ ನಿಜವಾದ ವಿರಕ್ತಿಯಿದ್ದರೆ, ನಿನ್ನ ಭಾವವು ಸತ್ಯ 
ವಾಗಿ ಶುದ್ಧವಿದ್ದರೆ ಈ ಕೂದಲ ಮರೆ ಏಕ ಎಂದು ಪ್ರಶ್ನೆ ಹಾಕಿದನು. 


ಆಗ ಮಹಾದೇವಿಯಕೃನು “ನನಗೆ ನನ್ನ ಕಾಯದ ಪರಿನೆಯಿಲ, ನನ್ನ 


ಬಸನೇಶ್ವರನು ಸ್ತ್ರೀಯರಿಗೆ ತೋರಿಸಿದ ಗೌರವ ೬೨೧ 


ಇಯು ಕರ್ರನೆ ಕಂದಿದರೂ ಅಸ್ಟೇ, ಮಿರ್ರನೆ ಮಿಂಚಿದರೂ ಅಷ್ಟೇ, 
ಆದರೆ ಕಾಮದ ಮುದ್ರೆಯ ಕಂಡು ನಿಮಗೆ ನೋನಾದೀತೆಂಬ ಭಾವ 
ದಿಂದ ಎನ್ನ ಕೂದಲ ಮರಿ ಮಾಡಿರುವೆ? ಎಂದು ಸಮರ್ಪಕವೂ, 
ಪೃದಯಂಗಮವೂ, ಹೃದಯಭೇದಕವೂ ಆದ ಪ್ರತ್ಯುತ್ತರವನ್ನು ಕೊಡಲು 
ಅಲ್ಲಮಸ್ರಭುವು ಅವರ ನಿಜವಾದ ವಿರಕ್ತಿಯನ್ನು ಕಂಡು ಬಹಳ ಕೊಂಡಾ 
ಡಿದನು. ಬಸವೇಶ್ವರ ಚನ್ನಬಸವೇಶ್ವರ ಮೊದಲಾದವರು ಅವಳ 
ಉಜ್ವಲವಾದ ಆಚರಣೆಯನ್ನು ನೋಡಿ ಅವಳನ್ನು ಬಹಳ ಹೊಗಳಿರು 
ನರು. ಆವರ ಹೊಗಳಿಕೆಯನ್ನು ಕೇಳಿ ಮಹಾದೇನಿಯಕ್ಕನು ವಿನಯ 
ದಿಂದ ತನ್ನನ್ನು ಹಾಗೆ ಹೊಗಳಕೂಡದು ತನ್ನ ತಪ್ಪುಗಳನ್ನು ಒಪ್ಪಿಕೊ 
ಳೃಬೇಕು, ತನ್ನ ತಪ್ಪುಗಳನ್ನು ಹಿಡಿದರೆ ತನಗೆ ಹಿತವೇ ಹೊರತು 
ಕುಂದಿಲ್ಲ ಎಂದು ಅಂದಿರುವಳು. ಬಸವೇಶ್ವರನನ್ನು ಅವಳು ಸ್ವತಃ ಹೀಗೆ 
ಬಹಳ ಕೊಂಡಾಡಿರುವಳು. 


“ಎನ್ನಂಗದಲ್ಲಿ ಆಚಾರವ 'ತೋರಿದನಯ್ಯ ಬಸವಣ್ಣನು. ಆಜಾ 
ರವೇ ಲಿಂಗವೆಂದರುಖದನಯ್ಯ ಬಸವಣ್ಣನು. ಎನ್ನ ಪ್ರಾಣದಲ್ಲಿ ಅರಿವ 
ತೋರಿದನಯ್ಯ ಬಸವಣ್ಣನು. ಅರಿವೇ ಜಂಗಮವೆಂದು ಅರುಹಿದ 
ನಯ್ಯ ಬಸವಣ್ಣನು. ಚನ್ನಮಲ್ಲಿಕಾರ್ಜುನಯ್ಯ......... 


“ಬಸವಣ್ಣ, ನಿಮ್ಮಂಗದಾಚಾರವ ಕಂಡು ಎನಗೆ ಲಿಂಗಸಂಗ 
ವಾಯಿತ್ತು. ಅಯ್ಯ, ಬಸವಣ್ಣ, ನಿಮ್ಮ ಮನದ ಸುಜ್ಞಾನವ ಕಂಡು 
ಎನಗೆ ಜಂಗಮ ಸಂಬಂಧನಾಯಿತ್ತಯ್ಯ. ಬಸವಣ್ಣ, ನಿಮ್ಮ ಸದ್ಭ 
ಕ್ರಿಯ ತಿಳಿದು ಎನಗೆ ನಿಜನು ಸಾಧ್ಯನಾಯಿತ್ತು. ಚನ್ನಮಲ್ಲಿಕಾರ್ಜು 
ನಯ್ಯನ ಹೆಸರಿಟ್ಟ ಗುರು ನೀನಾದ ಕಾರಣ ನಿಮ್ಮ ಪಾದಕ್ಕೆ ನಮೋ 

ಮೋ ಎನುತಿರ್ದೆನು.” 

"ಕಾಮನ ಗೆಲಿಜಿನು ಬಸವಾ ನಿಮ್ಮ ದಯೆಯಿಂದ. ಸೋಮಧ 
ರನ ಹಿಡಿತಪ್ಸೆನು ಬಸವಾ ನಿಮ್ಮ ಕೃಪೆಯಿಂದ. ನಾಮದಲ್ಲಿ ಹೆಂಗು 
ಸೆಂಬ ಹೆಸರಾದರೇನು? ಭಾವಿಸಲು ಗಂಡು ರೂಪು. ಬಸವಾ ನಿಮ್ಮ 
ದಯೆದಿಂದ, ಅತಿಕಾಮಿ ಚನ್ನನುಲ್ಲಿಕಾರ್ಜುನಯ್ಯಂಗೆ  ತೊಡರನಿಕ್ಕಿ 
ಎರಡುವರಿಯದೆ ಕೂಡಿದೆನು ಬಸವಾ ನಿಮ್ಮ ಕೃಪೆಯಿಂದ. 

ಮತ್ತು ಅಲ್ಲಿಯ ಎಲ್ಲ ಶರಣರನ್ನು ಹೀಗೆ ಹೊಗಳಿರುವಳು. 


೬೨೨ ಶಿವಾನುಭವ, 


ಬಸವಣ್ಣನ ಭಕ್ತಿ, ಚನ್ನಬಸವಣ್ಣನ ಜ್ಞಾನ, ಮಡಿವಾಳಯ್ಯನ 
ನಿಷ್ಕ, ಪ್ರಭುದೇವರ ಜಂಗಮಸ್ಕಲ, ಅಜಗಣ್ಣನ ಐಕ್ಯಸ್ಥಲ, ನಿಜಗು 
ಣನ ಆರೂಢ ಸ್ಥಲ, ಸಿದ್ಧರಾಮಯ್ಯನ ಸಮಾಧಿಸ್ಥಲ, ಇಂತಿವರ ಕರುಣ 
ಪ್ರಸಾದನೆನಗಾಯಿತ್ತು ಚನ್ನಮಲ್ಲಿಕಾರ್ಜುನಾ” 

ಬಸವಣ್ಣನ ಮನೆಯ ಮಗಳಾದ ಕಾರಣ ಭಕ್ತಿ ಪ್ರಸಾದವ 
ಕೊಟ್ಟನು. ಪ್ರಭುದೇವರ ತೊತ್ತಿನ ತೊತ್ತಿನ ಮರಿದೊತ್ತಿನ ಮಗಳಾದ 
ಕಾರಣ ಜ್ಞಾನಪ್ರಸಾದವ ಕೊಟ್ಟನು. ಸಿದ್ಧರಾಮಯ್ಯನ ಶಿಶುಮಗಳಾದ 
ಕಾರಣ ಪ್ರಾಣಪ್ರಸಾದವ ಕರುಣಿಸಿ ಕೊಟ್ಟನು. ಸುಡಿವಾಳಯ್ಯನ 
ಮನೆಯ ಮಗಳಾದ ಕಾರಣ ನಿರ್ಮಲ ಪ್ರಸಾದವ ನಿಶ್ಚಯಿಸಿ ಕೊಟ್ಟನು. 
ಇಂತೀ ಅಸಂಖ್ಯಾತ ಗಣಂಗಳೆಲ್ಲರೂ ತಮ್ಮ ಕರುಣದ ಕಂದನೆಂದು 
ತಲೆದಡಹಿದ ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಶೀಪಾದಕ್ಕೆ ಯೋಗ್ಯ 
ಳಾದೆನು.” 


ಹೀಗೆ ಮಹಾದೇವಿಯಕ್ಕನು ಶಿವಾನುಭವ ಮಂಟಸದ ಶರಣ 
ರನ್ನು ಹೊಗಳುವದನ್ನು ನೋಡಿದಕ್ಕೆ ಅವರು ಅವಳಿಗೆ ತೋರಿಸಿದ 
ಪರನಾರೀ ಸಹೋದರತ್ವ, ಉದಾತ್ತವಾದ ಆದರ ಪ್ರೇಮ, ಗೌರವ 
ಗಳೂ ಸ್ಪಷ್ಟವಾಗಿ ಒಡೆದು ಕಾಣುವವು. 


ಇನ್ನು ಬಸವೇಶ್ವರನ ಪ್ರೋತ್ಸಾಹನದಿಂದ ದಂಪತಿಗಳೂ ಕೂಡ 
ಎಷ್ಟು ಅನನ್ಯ ಭಕ್ತಿಯಿಂದ ಧಾರ್ಮಿಕ ಕಾರ್ಯಗಳಲ್ಲಿ ತತ್ಸರರಾಗು 
ತ್ರಿದ್ದರೆಂಬದು ಅನೇಕ ಉದಾಹರಣೆಗಳಿಂದ ಕಾಣಬಹುದು. ಮೋಳಿ 
ಗೆಯ ಮಾರಯ್ಯನ ಪತ್ನಿಯಾದ ಮಹಾದೇನಿಯಮ್ಮನು ತನ್ನ ಪತಿಗೆ 
ನಿಜೈೆಕೃದ ತತ್ವವನ್ನು ಚನ್ನಾಗಿ ತಿಳಿಸಿ ಹೇಳಿ ಅವನ ಅಹಂಕಾರ, 
ಅಜ್ಞಾನಗಳನ್ನು ಹೊಡೆದೋಡಿಸಿ ದಿವ್ಯಜ್ಞಾನದ ಉಪದೇಶವನ್ನು ಮಾಡಿ 
೩ 
ದಳು. ಇದರಿಂದ ಇವಳ ಜ್ಞಾನ, ವಿನಯ ಮತ್ತು ಪತಿಭಕ್ಕಿಗಳು 
ಕಂಡುಬರುವವು. ಹಾಗೆಯೇ ವಿರಕ್ತನಾದ ಆಯದಕ್ಕಿ ಮಾರಯ್ಯನ 
ಹೆಂಡತಿಯಾದ ಲಕೃಮ್ಮನು ತನ್ನ ಗಂಡನಿಗೆ ನಿಷ್ಕಾಮ ಗುರುಲಿಂಗ 
ಜಂಗಮಸೇನೆಯನ್ನು ತಿಳಿಸಿದಳು. ಒಮ್ಮೆ ಅವಳು ಎಲ್ಲ ಜಂಗಮ 
ಕೊಡ ಸನಾದಿ ಪ ¢ ಗ ನ 
ಘ್‌ ಕೆ ತ್ತ ಇದಿ ಪ್ರಮಥರೆಲ್ಲರನ್ನು ನೈವೇದ್ಯಕ್ಕೆ ಕರೆಯಬೇಕೆಂದು 
ಸ ಪತಿಗೆ ಬೇಡಿಕೊಂಡಳು. ಅನನು ತಾನು ಬಡವರಾದುದರಿಂದ 


ಬಸನವೇಶ್ವರನು ಸ್ತ್ರೀಯರಿಗೆ ತೋರಿಸಿದ ಗೌರವ ೬೨೩ 


ಅದು ತಮ್ಮ ಕಾರ್ಯವನ್ಲವೆಂದು ಅಂದನು. ಆದರೆ ಅವಳು "ಚಿತ್ತ 
ಶುದ್ಧದಲ್ಲಿ ಕಾಯಕವ ಮಾಡುವಲ್ಲಿ ಸದ್ಭಕ್ತಂಗೆ ಎತ್ತ ನೋಡಿದತ್ತ 
ಲಕ್ಷ್ಮಿ ತಾನಾಗಿಪುಳು? ಎಂದು ಆತ್ಮನಿಶ್ವಾಸದಿಂದ ಧೈರ್ಯ ಕೊಟ್ಟಳು. 
ಮತ್ತು ಆ ಎಲ್ಲ ಪ್ರಮಥರನ್ನು ಕರೆದು ಅವರವರಿಗೆ ಇಷ್ಟವಾದ ಪದಾ 
ರ್ಥಗಳನ್ನು ಸಸ್ಸಿಸಿ ಸಂತೋಷಸಡಿಸಿದರು ಇದನ್ನೆಲ್ಲ ನೋಡಿ ಬಸ 
ವೇಶ್ವರ ಮತ್ತು ಅಲ್ಲಮಪ್ರಭುಗಳು ಅಶ್ಚರ್ಯದಿಂದ, 


೧ 
ಮನೆ ನೋಡಾ ಬಡವರು, ಮನ ನೋಡಾ ಸಂಪನ್ನರು. ಧನ 
ನೋಡಾ ಬಡವರು, ಘನಮನ ಸಂಪನ್ನರು. ದಂಪತಿ ಏಕಭಾವದಲ್ಲಿ 
ನಿಂದಲ್ಲಿ ಪರಮಾತ್ಮನಿಗೆ ಆರ್ನಿತವಾಯಿತ್ತು.” 


ಎಂದು ಹಲವು ಪರಿಯಿಂದ ಆ ದಂಪತಿಗಳನ್ನು ವರ್ಣಿಸಿರುವರು. 
ಇಂಥ ಅನೇಕ ಉದಾಹರಣೆಗಳನ್ನು ಕಾಣಬಹುದು. 


ಒಬ್ಬನ ಮೇಲೆ ಬಸವೇಶ್ವರನು ಪ್ರೀಯರ ದಾಸ್ಯುತ್ವವನ್ನು ಹೋ 
ಗಲಾಡಿಸಿ ಅವರೂ ಪುರುಷರ ಸಮಾನರು; ಅವರಿಂದ ಪುರುಷರಿಂದ 
ಸಹ ಆಗದ ಕಾರ್ಯಗಳು ಆಗುತ್ತವೆಂದೂ, ಅವರಲ್ಲಿಯೂ ವೃವ 
ಹಾರ ಚಾತುರ್ಯ, ಸಾಹಸ, ಧರ್ಮವೀರತೆ, ವೈರಾಗ್ಯ, ಅನುಭಾವ, 
ಬಕ ಮೊದಲಾದ ಗುಣಗಳು ಇವೆಯೆಂದೂ ತೋರಿಸಿಕೊಟ್ಟನು. 
ಸ್ತ್ರೀಯರು ನಿಜವಾಗಿ ಜನಾಂಗದ ಜನನಿಯರು. ಅವರು ಪುರುಷರ 
ಸಹಾಯಕರಾಗಿ, ಅವರ ಪ್ರತಿಯೊಂದು ಕಾರ್ಯದಲ್ಲಿ ಪ್ರೇಮದಿಂದ 
ತತ್ರರರಾದರೆ ಈ ಸಂಸಾರವು ಯಾವಾಗಲೂ ಸುಖಮಯವಾಗುವ 
ದೆಂದು ಅನ್ನಲಿಕ್ಕೆ ಏನೂ ಸಂಶಯನಿಲ್ಲ. ಇದನ್ನೆಲ್ಲ ಕಂಡು ಹಿಡಿದು 
ಅವರಿಗೆ ಯೋಗ್ಯ ಮಾನ, ಮರ್ಯಾದೆ, ಗೌರವಗಳನ್ನು ತೋರಿಸಿ 
ಸಮಾಜದಲ್ಲಿ ಒಳ್ಳೇ ಸ್ಥಾನವನ್ನು ಕೊಟ್ಟಿದ್ದನ್ನು ನೋಡಿದರೆ ನಿಜವಾ 
ಗಿಯೂ ಬಸವೇಶ್ವರನು ಪರನಾರೀ ಸಹೋದರನೂ, ಅನರ ವಿಷಯ 
ವಾಗಿ ಆದರ ಗೌರವಗಳುಳ್ಳ ವನೂ, ಉಚ್ಚ ನಿಚಾರಗಳುಳ್ಳವನೂ ಎಂದು 
ಒಳ್ಳೇ ಸ್ಪಷ್ಟವಾಗಿ ಕಂಡುಬರುವದು. 


೬೨೪ ಶಿನಾನುಭವ. 


ಮಹಾದೇವಿಯಕ್ಕ ಗಳ ಮದುವೆ. 


(ಠೀ ಸ ಹಾ. ಶಿವಮೂರ್ತಿಗಳ ಕೊನೆಯ ಲೇಖಾಂಕ. ಬನಾರಸ ಸಿಟಿ) 


ಎಕಾ ಸಯ ಯೂ  — 


ಇದು ಬಹುದಿನದ ವಾದವಾದುದರಿಂದೆ ಸಕ್ಸೆ ಸೈದಯವುಳ್ಳ ತತ 
ನುಭವ'ದ ವಾಚಕವೃಂದದಲ್ಲಿ ಬೇಸರಗೊಳ್ಳದಿರಲು ಮೌದಲೆನ್ನ ವಂದ 

ಮಹಾದೇವಿಯಕ್ಕಗಳ ಮದುವೆ ಸಂಬಂಧವಾಗಿ, ಒಂದೇ ಚ 
ಯಲ್ಲಿರುವ ಶೀ ಚಂದ್ರಶೇಖರ ದೇವರಿಗೂ ನನಗೂ ನಿವಾದನೆದ್ದಿರು 
ನದು "ಶಿನಾನುಭವ'ದ ವಾಂಚಕರಿಗೆಲ್ಲ ಹಳೆ ಮಾತು. ಈಗಿರುವ 
ಅಕ್ಕನ. ವಚನಗಳು ಯಾವ ನಿಷ್ಕರ್ಸೆಗೂ ಅನುಕೂಲವಿಲ್ಲದುದರಿಂದಲೇ 
ಈ ವಾದವು ಹುಟ್ಟಿದೆ, ಬೆಳೆದಿದೆ... ವಚನಶಾಸ್ರ್ರವನ್ನೆಲ್ಲ ಬಯಲಿಗೆ 
ತಂದ ಶ್ರೀಮಾನ್‌ ರಾವಸಾಹೇಬ ಪಿ ಜಿ. ಹಳಕಟ್ಟಿಯವರು ಬಹು 
ಶ್ರಮಪಟ್ಟು ಅಲ್ಲಿ ಇಲ್ಲಿಯ” ಸಂಗ್ರಹದೊಳಗಿಂದ ಆಯ್ದುಕೊಂಡು ಪ್ರಕ 
ಬಸಿರುವ “ಮಹಾದೇವಿಯಕ್ಕನ ವಚನಗಳು” ಎಂಬ ಗ್ರಂಥದಲ್ಲಿ, 
ಹರಿಹರನು ತನ್ನ ರಘಟಾ ಕಾವ್ಯದಲ್ಲಿ: ಉದಾಹರಿಸಿರುವ ಕೆಲವು ಅಕ್ಕನ 
ವಚನಗಳು ಕಂಡುಬರುವದಿಲ್ಲ. ಹರಿಹರನ ಕಾಲದಲ್ಲಿ ಸಂಗ್ರಹಾತ್ಮಕ 
ವಾದ ವಚನಗ್ರಂಥಗಳು (ಶೂನ್ಯಸಂಪಾದನೆ ಮೊದಲಾದವು) ಹುಟ್ಟಿರ 
ಲಿಲ್ಲ ನೆಂಬುವದನ್ನು ಒಪ್ಪವದಾದರೆ ಅಕ್ಕನ ಸಂಸೂರ್ಣ ವಚನಗ್ರ ಜ್‌ 
ಹರಿಹರನಿಗೆ ಅಸಂಚಯವಾದದ್ದಲ್ಲ. 


ಕನಿ _ ಕಾಲ, 


ಹರಿಹರಡೇವನ ಕಾಲನಿರ್ಣಯವು' ಇದುವರಿಗೆ ವಾದಗ್ರಸ್ತನಾ 
ಗಿತ್ತು. ಈಗ ಶ್ರೀಮಾನ್‌ಗಳಾದ ಕುಂದಣಗಾರರವರೂ, ಎಸ್‌, ಎಸ್‌ 
ಮಾಳವಾಡರನರೂ ಕ. ಶ. ೧೨೧೬ ಎಂದು ನಿಶ್ಚಯಕ್ಕೇ ನಿಲ್ಲಿಸಿ" 
ದ್ದಾರೆ. ಸೆ ಎಂಬ ಗ್ರಂಥದೊಳಗಿನ ಅವರ ಲೇಖವನು 
ಓದಿ.) ಕ್ರಿ.ಶ ೧೨೨೨ರಲ್ಲಿದ್ದ ಸೋಮರಾಜನು ತನ್ನ “ಉದ್ದಟ ಸಸ್ಯ 
ದಲ್ಲಿ ಹರೀಶ್ವ ರನನ್ನು ಸ್ತುತಿಸಿರುವದರಿಂದ, ೧೨೧೬ ಸಿಯ ಶಕವು 
ಹರಿಹರನ ಸ ಕಾಲವೆಂದೇ 


ಅಕಾಲ ಮರಣಕ್ಕೆ ತುತ್ತಾಗಡೆ ಪ್ರಾಯಃ 


ಸುಮಾರು 
ಹೇಳಬಹುದು. ಹರಿಹರನು 


ಸಂಸೂರ್ಣಾಯುಷ್ಯವುಳ್ಳವ 


ಮಹಾದೇವಿಯಕ್ಕಗಳ ಮಡುವೆ. ೬೨೫ 


ಇಗಿದ್ದನೆಂದು ಆತನ ಕಾವ್ಯಸೃಷ್ಟಿ ಯಿಂದಲೇ ಊಹಿಸಲವಕ:ಶವಿದೆ. 

ರಣ “ಬಸವಂಣನವರ ಸಟ್ಟಶಿಷ್ಯರಲ್ಲಿ ಕೆಲವರನ್ನಾದರೂ ಹರೀ 
ರನು. ಕಂಡಿರಬಹುದು. ಎಂಬ ಶ್ರೀಮಾನ್‌ ಅ. ನ. ಕೃಷ್ಣರಾ 
ರ ಅಭಿಪ್ರಾಯವೂ ಮಿಥ್ಯವಾಗಲಾರದು. ಪ್ರಾಯಃ ಹರಿಹರನ 
ಕಾವ್ಯಗಳೆಓ ವೂ ಅಂದಿನ' ವೀರಶೈವರ ಇತಿಹಾಸ `ತೋಧನೆಗೆ ಬಹು 
ಸಹಾಯಕವಾಗಿನೆಯೆಂದು ಎಲ್ಲ ಇತಿಹಾಸ ಪಂಡಿಶರೂ ಒಪ್ಪುತ್ತಾರೆ. 
ಆದರೆ ನಮ್ಮ ಪ್ರತಿವಾದಿ ದಿಗಳು ಮಾತ್ರ "ಹರಿಹರನು ರಚಿಸಿದ ರಗಳೆ 
ಗಳೆಲ್ಲಾ ಐತಿಹಾಸಿಕಕ್ಕೆ ತಳಹದಿಯಾಗಲಾರವೆಂದು ನನ್ನ ಭಾವನೆ” 
ಎಂದು ಬರೆದುಕೊಂಡಿದ್ದಾರೆ. (ಇದೇ ವರ್ಷದ ಜನವರಿಯ “ಶಿವಾ 
ನುಭವ' ದಲ್ಲಿದೆ.) 

ಚಾಮರಸನ ಕಾವ್ಯಕ್ಕೆ ಆಭಿಪ್ರಾಯವು. 

ಈ ನಮ್ಮ ಪ್ರತಿವಾದಿಗಳು ಅಕ್ಕನ ವಚನಗಳನ್ನೇ ಮುಖ್ಯ 
ಪ್ರಮಾಣವಾಗಿಟ್ಟುಕೂಂಡಿರುವೆವೆಂದು ಹೇಳಿಕೊಳ್ಳುವಯಿದರೂ, ಚಾಮ 
ರಸನ ಪ್ರಭುಲಿಂಗಲೀಲೆಯನ್ನೇ ಹಿಡಿದು ಸಾಧಿಸುವದರಿಂದ ಚಾಮರ 
ಸನ ಕಾವ್ಯವು ಕಾಲ್ಪನಿಕನೆಂಬುದನ್ನೇ ನನ್ನ ಮೂರನೇ ಲೇಖಾಂಕ 
ದಲ್ಲಿ ಬಿತ್ತರಿಸಿದ್ದೇನೆ. ಇದನ್ನು ನೋಡಿದ ಹೆಲವು ಜನ ಮಾನ್ಯ 
ವಿದ್ವಾಂಸರು ನನಗೆ ಒಪ್ಟೋಲೆಗಳನ್ನು ಬರೆದು: ಮತ್ತಷ್ಟು ಉತಸ್ಸಹ 
ಗೊಳಿಸಿದರು. ಚಾಮರಸನು ತನ್ನ "ಪ್ರಭುಲಿಂಗಲೀಲೆ'ಯಲ್ಲಿ-- “ಒಂದು 
ರೀತಿ ತಿದ್ದುವುದಕ್ಕೆ ಪ್ರಯತ್ನಸಟ್ಟಿ ಹಾಗೆ ತೋರುತ್ತದೆ” ಎಂದು 
ಶೀನಾನ' ಎವರ್‌. ಆರ್‌. ಶ್ರೀಯವರೂ ಅದೇ ಪ್ರಭುಲಿಂಗಲೀಲೆಯ -- 

ಸಂಗ್ರಹದ ಪೀಠಿಕೆಯ xlivನೆಯ ಪುಟದಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ. 
ದರಂತೆ ಶ್ರೀಯುತರಾದ ಬೆ ಶಿವಮೂರ್ತಿ ಶಾಸ್ತ್ರಿಗೆಳೆವರೂ "ಅಕ್ಕ 
ಅರ ನಾಟಿಕದ ವಿಮರ್ಶೆಯಲ್ಲಿ ತಟ್ಟಿನೆಯಿಂದ ವ್ಯಕ್ತಮಾ 
*ಡಿದ್ದಾರೆ. 
ನಮ್ಮ ಪ್ರತಿವಾದಿಗಳ ಅಸ್ನೇಪಗಳು. 

(೧) «ಯಾವುದು ಇರುವುದಿಲ್ಲವೋ ಅದು ಪ್ರಸಾರವಾಗುವದೇ 
ಇಲ್ಲ' ಎಂಬಿವರ ಮಾತಿನಂತೆ ಅಕ್ಕನ ಅಥವಾ ಹರಿಹರನ ಕಾಲಕ್ಕಿಲ್ಲ 
ದುದನ್ನು ಚಾಮರಸನಾದರೂ ಹೇಗೆ ಪ್ರಸಾರ ಮಾಡಿದನು? ಇಲ್ಲದು 
ದನ್ನು ಹೇಳಿದನೇದರೆ ನಿಮ್ಮ ಮಾತಿಗೇ ವ್ಯತ್ಯಯ ಬರುವದಿಲ್ಲವೇ? 


i ಶಿನಾನುಭನ. 


(೨) ಅಥವಾ ಲಗ್ಗವಾಗಿಲ್ಲವೆಂಬ ಮಾತು ಹರಿಹರನ ಕಾಲಕ್ಕಿ 
ಲ್ಲದಿದ್ದರೂ ಅಕ್ಕನವರ ಕಾಲಕ್ಕಿತ್ತು. ಅದೇ ಚಾಮರಸನ ಕಾಲಕ್ಕೆ 
ಹಬಿತು. ಹಾಗಾದರೆ ಹಂಹರನೇಕೆ ಹಾಗೆ ಹೇಳಲಿಲ್ಲನೆಂದರೆ 
ಆತನ ಕಾಲಕ್ಕೆ ಚ ಹೇಳಿದ ಜನಗಳಲ್ಲಿ ಲಗ್ನವಾಗಿದ್ದಳೆಂದು 
ಭ್ರಮೆ (ತಪ್ಪು ಕಲ್ಪನೆ)ಯಾಗಿರಬೇಕು. ಬರಬರುತ್ತ ಅದು ಸುಳ್ಳಾಗಿ 

ಚಾಮರಸನ "ಲಕ್ಕ ನಿಜಸಂಗತಿಯು ಪ್ರಮೆಯಾಗಿರಬೇಕು. ಆದ 
ಕಾರಣ ಭ್ರಮೆಯಿಂದ ಪ್ರಮೆಯಾಗುವದೂ ಸೃಷ್ಟಿಯ ನೇಮು? 
ಎಂದು ನನ್ನ ಹೇಳಿಕೆ. ಇದಕ್ಕೆ ಸರ್ಪರುಜ್ಜುನ್ಳಾಯ'ವೇ ದೃಷ್ಟಾಂತ. 

(೩) ಇನ್ನು ಹರಿಹರದೇವನಿಗಾದರೂ ಲಗ್ನವಾಗಿತ್ತೆಂದು ಹೇಳಲು 
ಯಾವ ಐತಿಹಾಸಿಕ ಆಧಾರವಿದೆಯೋ ಅದು ನನಗೆ ತಿಳಿಯದಾಗಿದೆ. 
ಒಂದು ಪಕ್ಷದ ದೃಷ್ಟಿ ಯಿಂದ ಅಕ್ಟನವರಗಿಂತಲೂ ೧೩೦ ak 
ರದಲ್ಲಿರುವ ಚ ಜಹಾ ಈ ಲೇಖಕರು ಒಂದು ಐತಿಹಾಸಿ 
ಪ್ರಮಾಣವನ್ನು ಕೊಡದಿದ್ದರೆ ಅಕ್ಕನವರು ಲಗೃವಾಗಿದ್ದರೆಂದು ತೆ 
ವದು ತಾನೇ ಹೇಳಿದಂತೆ ತಮ್ಮದೇ ಬೇಸರ ಕಳೆಯಲು ಕೂತು 
ಕೇಳುವ ಕತೆಯಾಗುವದಲ್ಲನೇ? ಎಂದು ಕೇಳಿದರೆ ಇವರಿಗೆ ಕೊಂಚ 
ಕಠಿಣವಾಗಬಹುದು. ಕಾರಣ ಆಪ ಪ್ರಶ್ನ ಮಾಡಿ ಕಲ್ಲೆದೆಯವನಾಗುವ 
ಇಚ್ಛೆಯು ಎನಗಿಲ್ಲ. 


ಕ್ರಮವಾಗಿ ನನ್ಮು ಉತ್ತರವು. 


ಕೊಂಕುವಿತ್ತ ಮೆಲ್ಲೆ ವೆಯಿಲ್ಲದ ನಾನು, ನನ್ನ ಸಾಜಮಾದ ಕಲ್ಲೆ 
ದೆಗಾಗಿ ಬೇಸತ್ತು, ಮುಂದೆ ಉತ್ತರಿಸಲು ಉತ್ಸಾಹಸಡುತ್ತೇನೆ. 

(೧) "ಒಂದು ಭಾಗದಲ್ಲಿ ಅಥವಾ ಒಂದು ನಾಡಿನಲ್ಲಿ ನಡೆದು 
ಹೋದ ಕಾರ್ಯಗಳ ನಿಜಸ್ಥಿತಿಯು ಕಾಲಾಂತರದ ಮೇಲೆ ಎಲ್ಲೆಡೆಯಲ್ಲಿ 
ಹಬ್ಬು ವದು ಸಾ _ಭಾವಿಕ್‌್‌ ಎಂಬ ಈ ಲೇಖಕರ ಮಾತಿಗೆ ಉತ್ತ ಕನಾ 
ಡಿ ನಾಡೆ ವ ಕ್ರಿಯ ಕಾರ್ಫಗಳು ಕಾಲಾಂತರದ ಮೇಲೆ ಹಬ್ಬುವ 
ಟೀನೋ ದಿಟವು. ಆದರೆ ಆ ಕಾಕ್ಯವು ಕಾಲಾಂತರದ ಮೇಲೆ ಹೆಚ್ಚು 
ಹಬ್ಬಬೇಕಾದರೆ ಮೊದಲಿಗೇ ಆ ವಿಷಯವು ಎಲ್ಲಿಯಾದರೂ ಸ 
ಪ್ರಮಾಣದಿಂದಲಾವರೂ ಹಬ್ಬಿಕೊಂಡಿರಸೇಕಾಗುತ್ತೆ? ಎಂದು ಸ 


ವಾಗ-_ "ಯಾವುದು ಇರುವುದಿಲ್ಲವೋ ಅದು ಪ್ರಸಾರವಾಗುವದೇ 


ಇಲ್ಲ 
ಎಂದು ಬರೆಿದಿದೇಸೆ. 


ಇದರ ಸ್ಥೂಲಾರ್ಥವಾದರೂ ಇಂತು ಪ್ರಸಾರ 


ಮಹಾದೇವಿಯಕ್ಕಗಳ ಮದುನೆ. ೬೨೭ 


ವಾಗುವದೆಲ್ಲ ಪೂರ್ವದಲ್ಲಿರಬೇಕಾಗುತ್ತೆ ಎಂದರೆ ಮೊದಲು ಹುಟ್ಟು 
ಕಾಣುತ್ತಿದ್ದು ಆಮೇಲೆ ಪ್ರಸಾರವುಳ್ಳದ್ದು. ಇನನ್ನ ಸರಿಯಾಗಿ ತಿಳಿಸ 
ಬೇಕೆಂದರೆ ಅಕ್ಕನು ಮದುವೆಯಾಗಿಲ್ಲವೆಂದು ಚಾಮರಸನು ಹೇಳು 
ತ್ತಾನಲ್ಲವೆ? ಈ ಹೇಳಿಕೆಯು ಇವನಿಗಿಂತಲೂ ಬಹು ಪ್ರಾಚೀನ ಕಾಲ 
ದಲ್ಲಿ ವಿಷಮವಾಗಿ ತೋರುತ್ತದಲ್ಲದೆ ಸಮವಾಗಿ ತೋರುವುದಿಲ್ಲ. ಕಾರಣ 
ಅದು ಅವನಿಂದ ಆರಂಭ; ಅಂತೆಯೇ ಕಲ್ಪಿತ. ಈ ದೃಷ್ಟಿಯಿಂದ 
ನನ್ನ ಮಾತಿಗೇನೂ ವ್ಯತ್ಯಯನಿಲ್ಲ. 

(೨) ಅಕ್ಕನು ಲಗ್ಗವಾಗಿಲ್ಲವೆಂಬುದು ಆಕೆಯ ಕಾಲದಲ್ಲಿ ನೆಲಿ 
ಸಿತ್ತೆಂದೂ, ಅದು ಹರಿಹರನ ಕಾಲಕ್ಕೆ ಅಜ್ಞಾತವಾಸ ಮಾಡಿತ್ತೆಂದೂ, 
ಅನಂತರ ಚಾಮರನ ಕಾಲಕ್ಕೆ ಮತ್ತೆ ಹಬ್ಬಿತೆಂದೂ, ನೀವು ಯಾವ 
ಆಧಾರದಿಂದ ಬರೆದಿರುವಿರಿ? ಇಂಥವುಗಳನ್ನು ಹೇಳಬೇಕಾದರೆ ಪ್ರಮಾಣ 
(ಆಧಾರ) ಬಿಟ್ಟಿ ಬಂಬಾರದೆಂದು ಈ ಹಿಂದೆಯೇ ಎಚ್ಚರಿಕೆ ಕೊಟ್ಟದ್ದಿ 
ಲ್ಲನೆ? ಇರಲಿ. ಇನ್ನು ಮುಂದಾದರೂ ಇದನ್ನು ಸಾಧಾರವಾಗಿ 
ಸಾಧಿಸಿ ತೋರಿಸಿದರೆ, ನಮ್ಮ ಲೆಕ್ಕಣಿಕೆಯಾಗ ಮುಂದುವರಿಯಲಾ 
ರದು. ಆಧಾರ ತೋರಿಸದಿದ್ದರೆ ಮಾತ್ರ ಮತ್ತೂ ಬೇಸರ ಕಳೆಯಲು 
ಕೂತು (ತೂಕಡಿಸುತ್ತ) ಕೇಳುವ ಕತೆಯ ಜೊತೆಗೇ ಸೇರುವದರಲ್ಲಿ ಸಂಶ 
ಯನಿಲ್ಲ. ಇನ್ನು ಹರಿಹರನನ್ನು ಕುರಿತು ಹೇಳುವ ಜನಗಳಲ್ಲಿ ಲಗ್ನ 
ವಾಗಿತ್ತೆಂಬ ಭ್ರಮೆಯೇಕೆ ಹುಟ್ಟಿತು? ದೋಷಯುಕ್ತವಾದುದಕ್ಕೇ 
“ಭ್ರಮೆ”ಯೆಂದು ನೈಯ್ಯಾಯಿಕರ ಮತ. ಹೇಗೆಂದರೆ-- ನೀವು ಹೇಳುವ 
«"ಸರ್ಪರಜ್ಜುನ್ಯಾಯ?” ವೇ ದೃಷ್ಟಾಂತ ಎಂಬ ವಾಕ್ಯವನ್ನೇ ವಿಚಾರ 
ಮಾಡೋಣ. ಹಗ್ಗದಲ್ಲಿ ಹಾವೆಂದು ಭ್ರಮಿಸಬೇಕಾದರೆ ಅಲ್ಲಿ ಕತ್ತ 
ಲೆಯಿರಲೇಬೇಕು. ಇದೇ ಇಲ್ಲಿ ದೋಷವು. ಹೀಗೆ ಅಲ್ಲಿರುವ ದೋಷ 
ವಾವುದು ತೋರಿಸಿ ನೋಡೋಣ?  ತೋರಿಸುವದಾದರೆ ಭ್ರಮೆ 
ಯಿಂದ ಪ್ರಮೆಯಾಗುವದು ಸೃಷ್ಟಿಯ ನೇಮ ವೇ ಅಹುದು. 

(೩) ಹರಿಹರನಗಿಂತಲೂ ಪೂರ್ವದಲ್ಲಿ ಯಾರಾದರೂ ಅಕ್ಕನ 
ಚರಿತ್ರೆಯನ್ನು ಬರೆದಿದ್ದರಲ್ಲವೇ ಪ್ರಮಾಣ ತೋರಿಸುವದು? ಎಲ್ಲದ 
ಕೈಿಂತಲೂ ಯಾವುದು ಪ್ರಾಚೀನವಿದೆಯೋ ಅದಕ್ಕೆ ಅದೇ ಸ್ರಮಾಣ. 
ಒಂದು ಪ್ರಾಚೀನ ಇತಿಹಾಸವನ್ನು ತಪ್ಪೆಂದು ಹೇಳುವ ಧೈರ್ಯವಿರಬೇ 
ಕಾದರೆ ಅದಕ್ಕಿಂತಲೂ ಪ್ರಾಚೀನ ಪ್ರಮಾಣ ದೊರೆಯಬೇಕು. ಅಲ್ಲ 


ಸ ಶಿವಾನುಭವ, 


ದಿಕೆ ಅದೇ ಸತ್ಯ. ಚಾಮರಸನಿಗಿಂತ ಪೂರ್ವದಲ್ಲಿಯೂ ಕೊನೆಯಲ್ಲಿಯ 
ಅಕ್ಕನ ಮದುನೆಯನ್ನು ತಿಳಿಸಿದವರುಂಟು. ಇಲ್ಲಿ ನಿಮ್ಮ ಪ 
ದಂತೆ ಚಾಮರಸನದು ಭ್ರವೆ ಮೆಯಿಂದ ಪ್ರಮೆಯಾಗಿದ್ದರೆ ಆತನ ತರು 
ವಾಯ ಅದು ಮತ್ತೇಕೆ ಭ್ರನೆಯಾಯಿತು ' ? "ಪ್ರಮೆಯಿಂದ ಭ್ರಮೆ 
ಯಾಗುವದೂ ಸೃ ಸ್ಟಿಯ ನೇಮವಿದೆಯೆ? ” ಸ ಮರಳಿ ಪ್ರಶ್ನಿಸಿದರೆ 
ಯಾರಿಗೆ ತೊಂಡೆ ಕಠಿಣವಾಗಬಹುದು ನೀನೇ ನೋಡಿ? 


ಮತ್ತೆ ಕೆಲವು ಆಸ್ಲೇಷಗಳು. 

(೪) ಒಂದು ಪಕ್ಷದ ಶ್ರೀಮಾನ್‌ ದ.ರಾ. ಬೇಂದ್ರೆಯವರು ಹೇಳು 
ವಂತೆ ಅಕ್ಕನ ಕಾಲ ೧೧೦೦ ಹೋಗುವದು ಸತ್ಯವಾಗಿ ಪರಿಣಮಿಸಿದಕೆ 
(ಹರಿಹರನಿಗೂ ಆಸ್ಕನಿಗೂ) ಸುಮಾರು ೨೦೦ ವರ್ಷ ಅಂತರವಾಗುವದು. 

(೫) ಹರಿಹರನ ರಗಳೆಯ ಕೆಲನಂಶಗಳು ಅಕ್ಕನ ವಚನಗಳಿಗೆ 
ವಿರೋಧನಾಗಿ ನಿಲ್ಲುವಂತಿವೆ. ಅವುಗಳಲ್ಲಿ ಕೆಲವನ್ನು ಹಿಂದಿನ ಬರಹ 
ದಲ್ಲಿ ಹೇಳಿದ್ದೇನೆ. 

(೬) ಕೌತಿಕನೊಡನಾದ ವಿವಾಹವಿಷಯವನ್ನು ಹೇಳತಕ್ಕ 
ಪ್ರಸಂಗಗಳು ಆಕ್ಕನವರಿಗೆ ಘಟಸಿದ್ದರೂ ಹೇಳಿಲ್ಲ. ಅಕ್ಕಗಳು ಆಗಿಹೋದು 
ದನ್ನು ವ್ಯಕ್ತಮಾಡದೆ ಬಚ್ಚಿಡುವ ಸಂಕುಚಿತ ಸ್ತಭಾವದವಳೂ ಆಗಿರಲಿಲ್ಲ. 
ಆದ್ದರಿಂದ ಅವಳ ವಚನದಿಂದ ಲಗ್ಗವಾಗಿಲ್ಲವೆಂದು ಬಹು ಮಟ್ಟಿಗೆ ಊಹಿ 
ಸಲು ಸಾಧ್ಯವಿದೆಯೆಂದು ತೋರುತ್ತದೆ. 


ಕ್ರಮವಾಗಿ ನಮ್ಮ ಉತ್ತರನು. 

(೪) ವಿಮರ್ಶೆಯಲ್ಲಿ ನಿಶ್ಚ ಯಾತ್ಮಕ ಅಭಿಸ ಪ್ರಾಯವಿದ್ದ ರೇ ಮಾನ್ಯ. 
ಕಾರಣ ಈ ನಿಮ್ಮ ಪ್ರಶ್ನೆಯಲ್ಲಿ "ಒಂದು ಪಕ್ಷ? "ಸತ್ಸವಾಗಿ ಪರಿಣಮಿಸಿದರೆ? 
ಎಂಬ | "ನಡಗಳಿರುವಡರಿಂದ. ನಾವು ಅದರ ಗೋಜಿಗೆ 
ಹೋಗೆವು. ದರೂ ಅಕ್ಕನ ಕಾಲವು ಕ್ರಿ. ಶ. ೧೧೬೫ ಇರುವದರಿಂದ 


ಇದೇ ೫ "ಕನಿಕಾಲ' ದ Ep ಬರೆದುದೂ ಉತ್ತರವಾ 
ಗುತ್ತದೆ. 


9) ... ರಗಳೆಯು ಅಕ್ಕನ ವಚನಗಳಲ್ಲಿರುವ ತಾತ್ವಿಕ 
ವಿಚಾಂಕ್ಕೆ ತಪ್ಪಿವೆಯೋ Ws ಎಂಬುದನ್ನು. ನಾವು ಬೀರೆ 
ಯಲ್ಲಿ ನಿಶ್ಚಯ ವಾಗಿಯೂ ಸೆ 

ಚರ್ಚೆ ಸುತ್ತೇವೆ, ಸೂಕ್ಷ್ಮವಾದ ತಾತ್ವಿಕ 


ಮಹಾದೇವಿಯಕ್ಕಗಳ ಮಜಬೆನೆ. ೬೨೯ 


ದೃಷ್ಟಿಗೂ, ಐತಿಹಾಸಿಕವಾದ ಸ್ಥೂಲ ಚೆರಿತ್ರೆಗೂ ಬಹು ದೂರವಿದೆ. 
ಕಾರಣ ಈಗ ನಡೆದಿರುವ ವಿಷಯವಾದರೂ «ಮಹಾಡದೇವಿಸಕ್ಕಗಳು 
ಮದುವೆಯಾಗಿದ್ದರೇ ಅಥವಾ ಇಲ್ಲವೆ? ಎಂಬುದು. ಇದನ್ನು ಬಿಟ್ಟು 
ಅಕ್ಕನು ತನ್ನ ಇಷ್ಟದೈನವನಾದ ಶ್ರೀಶೈಲದಲ್ಲಿಯ ಚೆನ್ನಮಲ್ಲಿಕಾರ್ಜುನ 
ನಿಗೆ ಸೊಡಮಟ್ಟಳು ಎಂದು ಹೆರಿಹರನು ಹೇಳಿದೊಡನೇ, ಅಕ್ಕನು 
ಮದುವೆಯಾದದ್ದೇ ಸುಳ್ಳೆಂದೂ, ಆತನ ಕಾವ್ಯವು ಸತೃಪೀಠದಲ್ಲಿ ನಿಲ್ಲ 
ಲಾರದೆಂದೂ, ಹರಿಹರನು "ಪುಷ್ಪದ ರಗಳೆ' ಯನ್ನು ಬರೆದುದರಿಂದ 
ಕಾನ್ಯದೊಲವು. ಅಂತರಂಗದಲ್ಲಿ ಹರಿದುನಿಂತಿದೆಯೆಂದೂ ಹೇಳುವು 
ದೆಂದರೆ-- ತಮ್ಮ ಪಕ್ಷ ಬೀಳುವ ಮಿಥ್ಯಾಭಿಮಾನವಲ್ಲದೆ ಮತ್ತೇನೂ 
ಅಲ್ಲವು. ನಿನೋ ಹೇಳುತ್ತಾರಲ್ಲವೆ?- “ಕೈಲಾಗದಿರೋಣ ........... 
ಕೆಂದು” ಇದೂ ಹಾಗೆಯೇ ಸರಿ. ಏಕೆಂದರೆ-. ಮದುವೆಯಾಗಿತ್ತೇ 
ಇಲ್ಲವೇ ಎಂಬುದನ್ನು ಬಿಟ್ಟು ಅನನ ತತ್ವವೆಂಥದು? ಎಷ್ಟು ಶಾಸ್ತ್ರ 
ಗಳನ್ನು ಅಭ್ಯಸಿಸಿದ್ದ? ಅವನಿಗೆ ವೇದ ಬರುತಿತ್ತೇ ಇಲ್ಲವೇ? ಹೀಗೆಲ್ಲಾ 
ಇಲ್ಲದ್ದು ಅಲ್ಲದ್ದು ಸೇರಿಸಿ ಸತ್ಯವನ್ನು ಮುಳುಗಿಸಲು ಯತ್ನಮಾಡು 
ವದು ಸತ್ಯಾಪೇಕ್ಷಿಯಾದ ವಿಮರ್ಶಕನಿಗೆ ತಕ್ಕುದಲ್ಲ. ಯಾವುದೂ ಎಲ್ಲೆ 
ಮಾರಬಾರದು. ಪ್ರತಿಯೊಂದಕ್ಕೂ ಎಲ್ಲೆಯಿದೆ. ಸತ್ಯಕ್ಕೆ ಒಪ್ಪಿ ಬಿಡಬೇಕು. 


ಇನ್ನು ಕೆಲನು ಹರಿಹರನ ಅಭಿಪ್ರಾಯಗಳು ಅಕೃನ ವಚನಗಳಿಗೆ 
ವಿರೋಧವಾಗಿದ್ದುದರಿಂದ ಕೆಲವುಗಳನ್ನು ಹಿಂದಿನ ಬರಹದಲ್ಲಿ ಹೇಳಿರುವೆ 
ನೆಂದೂ ತಿಳಿಸಿದ್ದಾರಲ್ಲವೇ? ಅವೇ ೩೭ನೇ ಇಸ್ವಿಯ ಜುಲೈ ತಿಂಗಳ 
ಇದೇ ಪತ್ರಿಕೆಯ ೪೭೭ನೇ ಪುಟ ಮತ್ತು ೪೮೧ನೇ ಪುಟದಲ್ಲಿವೆ. ಅಲ್ಲಿ 
ಇವರು ಮಾಡಿರುವ ಅರ್ಥವಾದರೂ ಸಂಪೂರ್ಣ ಅಬದ್ಧವಾಗಿದೆ. ಅದ 
ರಲ್ಲಿಯೂ «"ಹಿಂಡನಗಲಿ ಹಿಡಿವಡೆದ ಕುಂಜರ.....” ಎಂಬ ವ 
ನಕ್ಕೆ ಬಿಚ್ಚಿ ಬರೆದಿರ.ವದನ್ನು ನೋಡಿದರೆ ಮರುಗಚೇಕಾಗುತ್ತಡೆ. ಇವು 
ಗಳ ಖಂಡನೆಗಿಲ್ಲಿ ಸ್ಥಳಸಂಕೋಚವಾಗುವದರಿಂದ ಅಕ್ಕನ ಮದುವೆಗೆ 
ಉಸಯುಕ್ತವಿದ್ದ ವಿಷಯವನ್ನಷ್ಟೇ ಚರ್ಚಿಸುತ್ತ ಈಗ ಮುಗಿಸುತ್ತೇನೆ. 

(೬) “ಮಹಾದೇವಿಯಕ್ಕನ ವಚನ” ಗಳನ್ನು ಶ್ರೀಮಾನ್‌ ರಾವ 
ಸಾಹೇಬ ಹಳಕಟ್ಟಿಯವರು, ತಾವು ಸಂಗ್ರಹಗ್ರಂಥಗಳಿಂದ ಅಲ್ಲಲ್ಲಿ 
ಆಯ್ದುಕೊಂಡು ಪ್ರಕಟಸಿರುವರಾಗಿ ಅದರ ಮುನ್ನುಡಿಯಲ್ಲಿಯೇ ತಿಳಿ 
ಸಿದ್ದಾರೆ. ಕಾರಣ ಅಕ್ಕನ ವಚನಗಳೆಲ್ಲವೂ ದೊರೆತಿಲ್ಲವೆಂಬುದಕ್ಕೆ ಹರಿ 


೩೩4೦ 


ಶಿವಾನುಭವ, 


ಹರನ "ಮಹಾಜೀವಿಯಕ್ನನ ರಗಳೆ' ಯಲ್ಲಿರುವ ಅಕ್ಕನ ವಚನಗಳೇ 


ದೃಷ್ಟಾಂತ. 


7 


ಮ. ರಗಳೆಯ ಪುಟ ಸಂಖ್ಯೆ. 


ಇವುಗಳನ್ನು 


೫೦ ೩ ೪ ೫% 
೫೨ ೨೨ ೨೩ ೪ 
೫೩ ೧ ೨ ೩ 
೫೫ ೨೦ ೨೧ ೨೨ 
೫೬ ಥಿ 
ನೋಡಿದರೆ ತಿಳಿಯುವದು. ಕಾರಣ ಅಕ್ಕನ 


ಸಂಪೂರ್ಣ ವಚನಗ್ರಂಥವು ದೊರೆತಾಗ ಯಾವುದನ್ನೂ ಊಹಿಸಬೇಕ 


ಲ್ಲದೆ ಇಷ್ಟೇ 


ಹೇಳಿಲ್ಲ. 


ಪ್ರಸಂಗಗಳು 


ವಚನಗಳನ್ನು ನೋಡಿ--“ಕೌಶಿಕನೊಡನಾದ ವಿವಾಹ 
ವಿಷಯವನ್ನು ಹೇಳತಕ್ಕ 


ಅಕೃನವರಿಗೆ ಘಟಸಿದ್ದರೂ 


ಅಕ್ಕಗಳು ಆಗಿಹೋದುದನ್ನು ಬಚ್ಚಿಡುವ ಸಂಕುಚಿತ ಸ್ವಭಾವ 


ದವಳೂ ಕಲ್ಮಷ ಹೃದಯದವಳೂ ಆಗಿರಲಿಲ್ಲ” ವೆಂದು ಮೊದಲಾಗಿ 
ಅಭಿಪ್ರಾಯ ಸಟ್ಟುದು ಇಲ್ಲಿ ಬಿದ್ದು ಹೋಗುತ್ತದೆ. 


ಅಕ್ಕನು ಆಗಿಹೋದುದನ್ನು 
ಳೆಂಬುದಕ್ಕೆ ನಾವೂ 


ಪ್ರಮಾಣವನ್ನು 


ಉಪಸಂಹಾರ 


ಬಿಚಿಡುವ 


ಸ್ವಭಾವದಳು ಇದ್ದ 


ತೋರಿಸುತ್ತೀವೆ- ಈ ಮೇಲೆ 
ಹೇಳಿದ ಹರಿಹರನ ರಗಳೆಯಲ್ಲಿರುವ ವಚನಗಳನ್ನು ನೋಡಿ. ನೋಡಿ 
ದಕಿ ಮದುವೆಯಾಗಿದ್ದಳೆಂಬ ನಿಶ್ಚಯವು ಅಕ್ಕನ ನಚನಗಳಿಂದಲೇ 
ಸಿದ್ಧಾಂತವಾದಂತಾಗುತ್ತದೆ. 


ಇದುವರೆಗೂ ವಿಚಾರಿಸಿದ-- ನಿಚಾರಿಸಿರುವ ನನ್ನೂರ್ವರ ಅಭಿ 


ಪ್ರಾಯಗಳಿಂದ ಕೊಂಚಮಟ್ಟಗಾದರೂ ಒಂದು 


ನಿಶ್ಚಯ 


ಭಾವವು 


ಮಾನ್ಯ ವಿಮರ್ಶಕರಿಗೆ ಹೊಳೆಯದಿರದು. ಸತ್ಯಾಸತ್ಯಗಳ ಕಲ್ಪನೆಯು 
ಉದಿಸದಿರದು. ವಿಮರ್ಶೆಯಲ್ಲಿ ಸೋಲುಗೆಲುವುಗಳು ಮುಖ್ಯವಾಗಿಲ್ಲ. 
ಸತ್ಯಾಸತೃಗಳ ವಿನೇಚನೆಯು ಮುಖ್ಯ 
ದರಿ ಗೆಲುವಿಗಿಂತ ಹೆಚ್ಚಾಗಿ ಆನಂದಸಡುತ್ತೇನೆ. ಕಾರಣ ನನ್ನ ಈ 
ಲೇಖಗಳನ್ನು ಬೇಕಾದವರು ಇನ್ನು ವಿಮರ್ಶಿಸಬಹುದು. 


ಇದರಲ್ಲಿ ನಾನು 


ಸೋಲಾ 


ಮಹಾದೇವಿಯಕ್ಕಗಳ ಮದುವೆ. ೬4೧ 


ವಿಮರ್ಶೆಕಾರನೆಂದರೆ-.- “ಸಾಹಿತ್ಯರೂನದಲ್ಲಿ ಬಯ್ಯುವ ಪದ್ದತಿ 
ಯೊಳಗಿನ ಒಂದು ಪ್ರಭೇದದವನು” ಎಂದು ಕೆಲರು ಅವನ ಲಕ್ಷಣಮಾಡು 
ತ್ತಾರೆ. ಕಾರಣ ನನ್ನೀ ವಿಮರ್ಶೆಯಲ್ಲಿ ಯಾವನಾದರೂ ಬಿರುನುಡಿಗ 
ಳಾಗಿದ್ದರೆ ಇದರಲ್ಲಿ ಕ್ಲಮೆಬೇಡುವದು "ಅನವಶ್ಯಕ. ಆದರೂ ಪದ್ಧತಿ 
ಗನುಸರಿಸಿ "ಕ್ಷಮೆಯಿರಲಿ' ಎಂದು ನಮ್ಮ ಪ್ರತಿವಾದಿಗಳಲ್ಲಿ ವಿನಂತಿ. 


ನಾನಿನ್ನು ಲೇಖನಗಳಲ್ಲಿ ಈ ವಿಷಯವನ್ನು ಚರ್ಚಿಸುವದಿಲ್ಲ. ಮಹಾ 
ದೇವಿಯಕ್ಕನ ಸರ್ವವಿಷಯವನ್ನೊಳಗೊಂಡ ಒಂದು ಹೊತ್ತಿಗೆಯನ್ನೇ 
ಬರೆಯಲು ತೊಡಗುತ್ತೇನೆ. (ತೊಡಗಿದ್ದೇನೆ) ಇದರಲ್ಲಿ "ಅಕ್ಕನ ಸಹಜ 
ಚರಿತ್ರೆ ಮತ್ತು ಮಾರ್ಪಾಟುಗಳು? “ಅಕ್ಕನ ವೇದಾಂತ, ಅಥವಾ 
ತತ್ತಸ್ರತಿಪಾದನೆ”--“ಕರ್ಣಾಟಿಕದ ಇತಿಹಾಸ ಮತ್ತು ಸಾಹಿತ್ಯಗಳಲ್ಲಿ 
ಅಕ್ಕನಿಗಿರುವ ಸ್ಥಾನ- ಮಾನಗಳು”-“ಆಗಿನ ಕಾಲ-ಧರ್ಮಗಳು”-“ಅಕ್ಕನು 
ಚಂತ್ರೆಯನ್ನು ಬರೆದ ಪ್ರಾಚೀನ ಕವಿಗಳ ಉದ್ದೇಶ” FERIA 
ಗಳನ್ನು ವಿಚಾರಿಸುವೆನಲ್ಲದೆ, ಅದರ ಸರಿಶಿಷ್ಟ ಭಾಗದಲ್ಲಿ ಮದುವೆಯ 
ಸಂಬಂಧ ಒಂದು ಸಿದ್ಧಾಂತ ಮಾಡುವ ಧೈರ್ಯ ತಾಳಿದ್ದೇನೆ. ಮತ್ತು 
ಈ "ಪರಿಶಿಷ್ಟ? ದಲ್ಲಿ "ಈ ಲೇಖಕರು ಮಾಡಿರುವ ಅಕ್ಕನ ವಚನಗಳ 
ಆಸಾರ್ಥವನ್ನು ತೋರಿಸಿ ನನ್ನ ಸಿದ್ಧಾಂತವನ್ನು ಮಂಡಿಸುತ್ತೇನೆ. 


ಈ ಹೊತ್ತಿಗೆಯನ್ನು ಬೇಗನೆ ಕನ್ನಡಿಗರ ಹಸ್ತದಲ್ಲಿಡುವಂತೆ 
ಅನುಗ್ರಹಿಸಲೆಂದು ನನ್ನ ದೇವನಲ್ಲಿ ಕೊನೆಯ ಪ್ರಾರ್ಥನೆಯು. 


೬೭೩೨ 


ಶಿನಾನುಭವ. 


ನೀನಲ್ಲದಿನ್ನಾರು? 





ಚಿತ್ರಿಗರು ನಿನ್ನನ್ನು ಚಿತ್ರವೆಂದೊರೆಯುವರು 
ಗಾಯಕರು ನಿನ್ನನ್ನು ಗಾನವೆಂದು-ಸುರುವರು 
ಶಿಲ್ಲಿಗರು ನಿನ್ನನ್ನು ಮೂರ್ತಿಯೊಳು ತೋರುವರು 
ಶಕ್ತಿಯೇ ನೀನೆಂದು ಹಲಕೆಲರು ಉಲಿಯುವರು 
ರ್ಮವೇ ನೀನೆಂದು ಕರ್ಮಿಗಳು ಬಣ್ಣಿಸರು 
ಪಾಂಡಿತ್ಯುವೇ ನೀನೆಂದು ಪಂಡಿತರು ನುಡಿಯುವರು 
ತರ್ಕವೇ ನೀನೆಂದು ತಾರ್ಕಿಕರು ತರ್ಕಿಪರು 
ಜ್ಞಾನವೇ ನೀನೆಂದು ಜ್ಞಾನಿಗಳು ಬೋಧಿಸರು 
ನಲ್ಮೆಯೇ ನೀನೆಂದು ಪ್ರೇಮಿಗಳ್ಳೇಳುವರು 
ಚಂದವೇ ನೀನೆಂದು ಚೆನ್ನಿಗರು ನಲಿಯುವರು 
ಕರುಣಿಯೇ ನೀನೆಂದು ಶರಣಜನ ಹೊಗಳುವದು 
ಕಾವ್ಯವೇ ನೀನೆಂದು ಕವಿವರರು ನುತಿಸುವರು 
ಸತ್ಯವೇ ನೀನೆಂದು ಸತ್ಪುರುಷರುಸುರುವರು 
ಶಾಂತಿಯೇ ನೀನೆಂದು ಮಹಾತ್ಮರಿಂದುಲಿಯುವರು 
ಸಕಲರೂ ನಿನ್ನೊಳಿಹೆ ಸೌಂದರ್ಯವನ್ನರಿತು 
ಬಗೆ-ಬಗೆಯ ವಿಧದಿಂದ ಬಣ್ಣಿಸುತಲಿರುತಿಹರು 


ಸೊಬಗುಳ್ಳ ಸೇವೆಯೇ! ಸೌಂದರ್ಯ ಮೂರ್ತಿಯೇ! 
ವಿಶ್ವದೊಳು ನೀನಲ್ಲ-ದಿನ್ನಾರು ದೇವರಿಹರು? 


-—ಆನಂದಕನಿ ಕುರಗುಂದ. 


ಅಕ್ಕಮುಹಾದೇನಿಯೆಂ ಕದಳೀ ಹೊಕ್ಕೆ ಹಾಡು. ಿಕ್ಕಿಷ್ಟಿ 


ಅಕ್ಕಮಹಾದೇನಿಯೆು ಕದಳೀ ಹೊಕ್ಕ ಹಾಡು. 


(ಲೇಖಕರು: ಶ್ರೀ. ಚಂದ್ರಶೇಖರದೇವರು ಅಡ್ಡೂರು.) 
— SEO —— 


ಅಕ್ಕನ ಹೆಸರು ಅವಳ ಘನತೆಯ ಕುರುಹು. ಅದು ಕೇವಲ 
ನೀರಶೈವರಿಗೇ ಅಲ್ಲ ಕನ್ನಡಿಗರಿಗೆಲ್ಲ ಹೆಮ್ಮೆಯ ಹೆಸರು. ನಾಡಿನಲ್ಲೆಲ್ಲ 
ಹೆಸರುವಾಸಿಯಾದ ಹಿರಿ ಹೆಸರು. ಆದುದರಿಂದಲೇ ಅದು ಅಂದಿನ 
ಮಹಾನುಭಾವರ ಭಾವಗಳನ್ನು ಆಕರ್ಷಿಸಿದೆ. ಮಹಾಕವಿಗಳ ಹೃದ 
ಯಗಳನ್ನು ಸೆಳೆದಿದೆ; ಕಾವ್ಯಕಟ್ಟಿ ಹಾಡಹಚ್ಚಿದೆ. 
ಅವಳಾ ಸುಂದರವಾದ ಜೀವನ ಚರಿತೆಯನ್ನು, ಮಹಾಕನಿಯಾದ 

ಹರಿಹರನು ಮೊತ್ತಮೊದಲು ರಗಳೆಯ ರೂಪಾಗಿ ಚಿತ್ರಿಸಿದರು. ಚನ್ನ 
ಬಸವಾಂಕನು ಷಬ್ಬದಿಯಲ್ಲಿ ಪುರಾಣರೂಪದಲ್ಲಿ ಹರಿಸಿದನು. ರಾಚಯ್ಯ 
ಕವಿಯು ಸಾಂಗತ್ಯದಲ್ಲಿ ಸಾರಿರುವನು. + ಹೀಗೆ ಅಕ್ಕನ ಆ ಅಲ್‌ 
ಕಿಕ ಜೀವನ ಚರಿತ್ರೆಯು ಕೇವಲ ಗಂಡುಗವಿಗಳನ್ನೇ ತನ್ನತ್ತ ಎಳೆ 
ದಿದ್ದಿತೆಂದು ಹೇಳಲಾಗುನದಿಲ್ಲ. ಅದು ಪ್ರೀಯರನ್ನೂ ಸಹೆ ಎಳೆದಿ 
ದ್ದಿತು. “ಅಕ್ಸಮಹಾದೇವಿಯು ಕದಳೀ ಹೊಕ್ಕ ಹಾಡು” ಎಂಬುದಾಗಿ 
ಜನಪದ ಸಾಹಿತ್ಯದಲ್ಲಿ ಹೆಣ್ಣುಮಕ್ಕಳು ಹಾಡಿದ ಒಂದು ದೊಡ್ಡ ಹಾಡಿದೆ. 
ಇದರಲ್ಲಿ ಸು. ೩೦೦ ರಷ್ಟು ಪದ್ಯಗಳಿವೆ. ತ್ರಿಸದಿ ಮೊದಲಾದ ಬೇರೆ 
ಬೇರೆ ರಾಗಗಳಲ್ಲಿ ಹಾಡಿದ್ದಾರೆ. ಇದರಲ್ಲಿ ಇಡೀ ಜೀವನ ಚರಿತ್ರೆಯೇ 
ಅಡಕಾಗಿದೆ. ಆದರೆ ಇನು ಕೈಯಿಂದ ಎತ್ತಿ ಬರೆದುಕೊಂಡ ಪ್ರತಿಯಾ 
ದ್ದರಿಂದ ತಪ್ಪುಗಳಿಗೆ ಪಾರವಿಲ್ಲ. ಅಲ್ಲಲ್ಲಿ ಕೆಲವು ಪದ್ಯಗಳೇ ಬಿಟ್ಟು 
ಹೋಗಿವೆ. ಇದರ ಮೂಲಪ್ರತಿಯು ಪೊರೆಯವದೂ ಕಷ್ಟದ ಮಾತು. 
ಏಕೆಂದರೆ ಇದು ತಲತಲಾಂತರದಿಂದ ಹಾಡಿಕೊಳ್ಳುತ್ತ ಬಂದಂತೆ ತೋರು 
ತ್ತದೆ. ಈ ಹಾಡಿನ ಕೊನೆಯಲ್ಲಿ-- 

ಆಡೊ ಮಕ್ಕಳನೆ ಬಿಟ್ಟ | ಕಡೆವ ಮಸರನೆ ಬಿಟ್ಟು । 

ಎನ್ನೊಡನಾಡಿ ಪದವ ಕಲಿಸಿದ ರಾಚಮ್ಮ ನಿಗೆ । 

ಕೈಲಾಸದಲಿ ಗಂಟೆ ಢಣರೆಂದು ॥ 
+ «ಶರಣಸಾಟಿತ್ಯ”- ಮಾಸಿಕದ ೬ನೇ ಸಂಚಿಕೆಯಲ್ಲಿ “ಮಹಾದೇವಿಯಕ್ಕನ ಸಾಂಗತ್ಯ? 
ಎಂಬುದಾಗಿ ಬರೆದ ಪ್ರೊ. ರಂ. ಫ್ರೀ. ಮುಗಳಿ ಎಂ. ಖೃ ಬಿಟ್ಟಿ ಇವರ ಲೇಖನದಿಂದ 
ತಿಳಿದುಬರುತ್ತದೆ. 


44೪ ಶಿವಾನುಭವ, 


ಈ ಪದವ ಕಲಿಸಿದಮ್ಮನ 1 ಯಾವಲ್ಲಿ ನೆನೆಯಲಿ | 

ಬಿಲ್ಬಪತ್ರಿಯಾ ವನದಲ್ಲಿ ರಾಚಮ್ಮನಿಗೆ । 

ಕೈಲಾಸವದು ತಾನೆದುರಾಗಿ ॥ 
ಎಂಬುದಾಗಿ ಹಾಡುಗಲಿಸಿದ ರಾಚಮ್ಮನ ಉಸಕಾರವನ್ನು ಒಳ್ಳೇ ಹೃದ 
ಯದಿಂದ ಹಾಡಿಹೇಳುತ್ತಾಳೆ. ಇದು ಮೇಲೆ ಬರೆದ ಮಾತಿಗೆ ಉಪ 
ಸ್ಫಂಭಕವಾಗಬಹುದಾಗಿದೆ. ಆದರೆ ಇದನ್ನು ಯಾರು ರಚಿಸಿದರು? 
ಅವರ ಕಾಲನಾವುದು? ಇವಾವೂ ಗೊತ್ತಾಗುವುದಿಲ್ಲ. ಒಮ್ಮೆ ಈ 
ಹಾಡನ್ನು ಕಲಿಸಿದ ರಾಚಮ್ಮನೇ ರಚಿಸಿರಬಹುದೇ ಎಂದು ಸಂಶ 
ಯವು ಹುಟ್ಟುವದಾದರೂ ಧಿರ್ಧರಿಸಲು ಬರುವಂತಿಲ್ಲ. ' 

ಈ ಹಾಡನ್ನು ರಚಿಸಿದವಳು: “ಮುದ್ದು ಮಲ್ಲಯ್ಯನ ನೆನೆದೇನೆ” 
ಎಂದು ೨೨-೩ನೇ ಪದ್ಯಗಳಲ್ಲಿ ಮಲ್ಲಯ್ಯನನ್ನು ನೆನೆಯುತ್ತಾಳೆ. ನಾಲ್ಕನೇ 
ಪದ್ಯದಲ್ಲಿ ದಕ್ಷಯಜ್ಞಧ್ವಂಸಕನಾದ ನೀರಭವ್ರನನ್ನು ಹರಿಸುತ್ತಾಳೆ. 
ನಂತರ ಗೌರಿಯ ಮಗನಾದ ಗೂಳೂರ ಗಣಪತಿಯನ್ನು ಬಹುವಾಗಿ 
ಕೊಂಡಾಡಿದ್ದಾಳೆ. ಮೈಸೂರ ಪ್ರಾಂತದಲ್ಲಿ ಗುಮ್ಮಳಾಪುರದ ಗೌರಮ್ಮ, 
ಗೂಳೂರ ಗಣಪತಿ ಇವೆರಡೂ ಪ್ರಸಿದ್ಧ ವೆಂದೂ ಈಗಲೂ ಜನರು ಆ 
ದೇವಸ್ಥಾನಗಳಿಗೆ ನಜೆದುಕೊಳ್ಳುವರೆಂದೂ ಹೇಳುತ್ತಾರೆ. ಆದ್ದರಿಂದ 
ಗೂಳೂರ ಗಣಪ್ಸನ ರಸಿಕ ವರ್ಣ ನೆಯನ್ನು ಕೊಂಚ ಕೇಳಿರಿ. 

ಕಟ್ಟಿ ಹಿಂದಲ ಪುಟ್ಟ ಬಾಳೆ ಹಣ ನನು ತಂದು । 

ಕೊಟ್ಟೂ ಡಾ ಹಣ್ಣ ಸಲಿಸುವ ಗೂಳೂರ | 
ಹೊಟ್ಟಿ ್‌ನಕನೆ ಕಡ ಕಯ n 

RE ಕಿರಿಗೆಜ್ಜೆ | ಮಂಡಿ ಊರಿದ ಪಾದ | 

ಖಂಡ್ಗಕ್ಕಿ ಬಾನಾ ಕಿರಿದೆಂದು ತಾಯೊಡನೆ | 

ಚಂಡಿಮಾಡಿದನೆ ಕೊಡುಮತಿಯ ॥ 
ಸೂಸಲದ ಸವಿಕಡಬು । ಸುಲಿದ ಬಾಳೆಯ ಹಣ್ಣು | 
`ರಾಶಿಹೊಯ್ಯುವೆ ನಿಮ್ಮ ಬಳಿಗೆ ಗೌರಿಯ | 
ಬಾಲ ಕೊಡೆನಗೆ ಮತಿಗಳ ॥ 

ಹೀಗೆಂದು ಗೂಳೂರು ಗಣಪತಿಯ ಪವಾಡಗಳನ್ನು ವಿವಿಧವಾಗಿ ವರ್ಣಿ 


ಸಿರುವದರಿಂದ ಈ ಹಾಡಿನ ಕರ್ತಳು ಗೊಳೂರವ ಳಿರಬಹುದೆ? ಎಂದು 
ಭಾಸವಾಗುತ್ತದೆ. ಮುಂದೆ. 


ಅಕ್ಕಮಹಾದೇವಿಯೆಂ ಕೆದಳೀ ಹೊಕ್ಕ ಹಾಡು, ೬೩೫ 


ಚಿನ್ನದ ಹಲಗಿ ಕೊಡೆ । ರನ್ನದ ಬಳಸ ಕೊಡೇ | 

ಇನ್ನೊಮ್ಮೆ ನಿಮ್ಮ ಬಳಿಗಾಗಿ ಸರಸ್ವತಿ ತಾಯಿ | 

ಚನ್ನಾಗಿ ಪದವ ಬರಕೋಡೆ ॥ 
ಎಂದು ೩-೪ ಪದ್ಯಗಳಲ್ಲಿ ಸರಕ್ವತಿಯನ್ನು ಸದ ಬರಕೊಡಲು ಬೇಡಿದ್ದಾಳೆ. 
ಆದರಿದು ಅವಳ. ಸ್ತುತಿಯಿರಬಹುದೋ ಅಥನಾ ಅವಳೇ ರಚಿಸಿರಬ 
ಹುದೋ ಯಾನದೂ ತಿಳಿಯುವದಿಲ್ಲ. ಕೇವಲ ಬರಕೊಡು ಎಂದು 
ಬೇಡುವಳೇ ಹೊರತು ಬರಕೊಟ್ಟಳೆಂದು ಎಲ್ಲಿಯೂ ಹೇಳುವದಿಲ್ಲ. ಆದ್ದ 
ರಿಂದ ಇದು ಹೀಗೆ ಎಂದು ಹೇಳಲಿಕ್ಟಾಗುವದಿಲ್ಲ. ಆ ಮೇಲೆ ಕಿನ್ನರಯ್ಯ, 
ಆದಯ್ಯ, ಮಾದಯ್ಯ, ಊಳಿಗಯ್ಯ ಚೇರಮರನ್ನು ನೆನೆಯುತ್ತಾಳೆ. 


ಈ ಹಾಡುಗಾರಳು ಗೂಳೂರು ಶಾಂತಿದೇವರನ್ನಾಗಲಿ ಗುಮ್ಮಳಾ 
ಪುರದ ಶಾಂತೇಶರನ್ನಾಗಲಿ ಸ್ತುತಿಸುವದಿಲ್ಲ. ಇವರಿಬ್ಬರೂ ಒಳ್ಳೇ ಹೆಸ 
ರುವಾಸಿಗಳು, ಮಹಾಮಹಿಮರು, ಅನುಪಮ ಚರಿತರು. ಇವರ ವಿಷ 
ಯವಾಗಿ ಬಸವ ಪೌರಾಣದ ಮಲ್ಲಣಾರ್ಯರು (ಕ್ರಿ. ಶ ೧೪೩೫) ತಮ್ಮ 
ಭಾವ ಚಿಂತಾರತ್ನದ ಮೊದಲನೆಯ ಸಂಧಿಯೊಳಗೆ ಶ್ಲೋಕ ೧೦-೧೧ 
ರಲ್ಲಿ ಒಳ್ಳೇ ಹೃದಯಂಗಮವಾಗಿ ಹೇಳಿದ್ದಾರೆ. ಇಂಥಹರನ್ನು ಸ್ಮರಿ 
ಸದೆ ಗೂಳೂರು ಗಣಸನೊಬ್ಬನನ್ನೇ ಸ್ತುತಿಸಿದ್ದನ್ನು ನೋಡಿದಕಿ ಈ 
ಕವಿಯಿತ್ರಿಯು ಇವರಗಿಂತಲೂ ಮೊದಲೇ ಇದ್ದಿರಬಹುದೇ? 

ಮುಂದೆ ಈ ಹಾಡಿನಲ್ಲಿ ಅಕ್ಕನ ಚರಿತ್ರೆಯು ಹೀಗೆ ಚಿತ್ರಿತವಾ 
ಗಿದೆ. ಹಿಂದಿನ ಹಿರಿಯರ ನೆನಹು ಮುಗಿದ ಮೇಲೆ ಕೈಲಾಸದ ಪಾರ್ವ 
ತಿಯ ಒಡ್ಡೋಲಗದ ವರ್ಣನೆಗೆ ಪ್ರಾರಂಭವಾಗುವದು ಅಲ್ಲಿ ಹಲವು 
ತರಹದ ದೇವಿಯರು ನೆರೆದಿದ್ದರು. ಅಲ್ಲಮರ ಆಗಮನವೂ ಆಗಿದ್ದಿತು. 
ಹಲ ಕೆಲ ಪ್ರಮಥಗಣವೂ ಬಂದಿದ್ದಿತು. ಆ ಸಮಯದಲ್ಲಿ ಯಾವುದೋ 
ಉದ್ದೇಶದಿಂದ ಎದ್ದು ಹೋಗುವಾಗ ರುದ್ರಕನ್ನಿಕೆಯ ಶರಗು ಗಣಂ 
ಗಳಿಗೆ ಸೋಂಕುವದು. ಆಗ ಅವರು ರೋಷಗೊಂಡುಃ-- ಹಿರಿಯ 
ಕೆಂದರಿಯರು. ಕಿರಿಯರೆಂದರಿಯರು. ವಿರಕ್ತರೆಂದು ಭಾವಿಸರು. ತಾವು 

ಮ್ಮ ಭರದಲಿ ಓಡಾಡುವರು. ಓ ರುದ್ರಕನ್ನಿಕೆ ನಿನ್ನ ಕೆರಗು ನಮಗೆ 
ಸೋಂಕಿದ ಕಾರಣ ಭುವಿಯಲ್ಲಿ “ಭವಿ ನಿಮ್ಮಕೆರಗ ಸೆಳೆಯಲಿ” ಎಂದು 
ಶಾಪಕೊಡುವರು. ಆ ಶಾಪಕ್ಕೆ ಕನ್ನಿಕೆಯು ಭಯಗೊಂಡು ಎಲೆ ತಂಜಿ! 
ಎನ್ನಪ್ಪ!! ಹೇಗೆ ನಾನಲ್ಲಿ ಜೀವಿಸಲಿ. ಹೈೇಯವಾದ ಗರ್ಭದಲ್ಲಿ ಎಂತು 


NR ಶಿನಾನುಭನ 


ವಾಸಿಸಲಿ. ಅಕ್ರಮಾದದಿಂದಾದ ಅಸರಾಧನನ್ನು ಕ್ಷನಿ ುಸಜೇಕು ಎಂದು 
ಮುಂತಾಗಿ ಬೀಳ್ಕೊಳ್ಳುವಳು. ಅದಕ್ಕೆ ಗಣಂಗಳು ಪ್ರಸನ ಹೃದಯ 
ಮೆ 
ರಾಗುವರು. ಎಲೋ ದೇವಿ ಗರ್ಭವಾಸಕ್ಕೆ ಹೆದರಬೇಡ. ಕೋ 
ಶವು ಕೊಳಕಾದರೂ ಅದರ ಲೇಪವಿಲ್ಲ ದೆ ನೀನು ಸುಖನಿರು. ಮತ್ತು 
ನೀನು ಜನಿಸುವಾಗಲೇ ನಾವೇ ನೊಸಲಗಣ್ಣಿನಿಂದ ಬಸವನೊಡನೆ 
ಬಂದು ನಿನಗೆ ಸನ್ಮಾರ್ಗೋಪದೇಶವನ್ನು ಮಾಡುವೆನು. ಎಂದು ಅಲ್ಲ 
ಮನು ಧಯನ ಕೊಡುವನು. pk ಉಡುತಡಿಯಲ್ಲಿ ಸುಮ 
ತಿಯು ಮಕ್ಕಳಿಲ್ಲದೆ - 


ಒಂದ್ರೊತ್ತು ಇರುವೆ ಮಿಂದು ಮಡಿಗಳುಡುನೆ | 
ಕಂದನ ಗರ್ಭಜನಿಸಿದರೆ ಶಿವನಿಗೆ । 
ಖಂಡ ಬೂರತಿಯ ಬೆಳಗುವೆ ॥ 


ಎಂದು ಹರನಿಗಾಗಿ ಹಲವು ಹರಿಕೆಗಳನ್ನು ಹೊರುತ್ತಿದ್ದಳು. ಇಂತಿ 
ರುವ ಇವಳ ಗರ್ಭದಲ್ಲಿ ಆ ರುದ್ರಕನ್ನಿಕೆಯು ಬರುವಳು. ದಿನ ಕಳೆ 
ದಂತೆ ಸುಮತಿಗೆ ಗರ್ಭದ ಬೇನೆಯು ಬಲವಾಗುವದು. ಅದರ ಉಸ 
ಚಾರಕ್ಕಾಗಿ ನಿರ್ಮಲನು ಆದೇ ಊರ ಸೂಲಗಿತ್ತಿ ದೇವಮ್ಮನನ್ನು ಕರೆ 
ತರುವನು. ಅವಳು ಬಂದು ಮಾಡುವ ಉಪಚಾರಗಳನ್ನೆಲ್ಲ ಮಾಡು 
ವಳು. ಮಹಾದೇವಿಯು ಜನಿಸುವಳು. ಕೈಲಾಸದಲ್ಲಿ ಮಾತುಕೊ 
ಟ್ಟಂತೆ ಅಲ್ಲಮನು ನಂದೀಶ್ವರನೊಡನೆ ಬರುವನು. ಆ ಶಿಶುನಿನ ಮ್ಬೆ 
ತೊಳಿಸಿ ಭಸ್ಮಧರಿಸಿ, ಲಿಂಗಧಾರಣೆಮಾಡಿ, ಪಂಚಾಕ್ಷರಿಯನುಪದೇತಿಸು 
ವನು. ಕೊನೆಗೆ-- 


ನಿಂಖ್ಯನಿತ್ಯಳು ಆಗು | ಸತ್ಯವನಿತೆಯಾಗು | 
ಮೂರು ತನುವನು ಮೂರು ಲಿಂಗಕೆ ಕೊಟ್ಟ 
ನರರ ಹಂಗ ಅಳಿಯೆಂದು ಕಟ್ಟು ಮಾಡ್ಯೂಕರೆ ಶಿವ ತಾವು ॥ 


ಎಂದು ಉಪದೇಶಿಸಿ ತಮ್ಮ ಪುರಕೆ ಹೊರಟು ಹೋಗುವರು. ಇತ್ತ 
ನಿರ್ಮಲ ಮೊದಲಾದವರು ಆ ಶಿಶುವಿಗೆಂದು ಶ್ರೀಗಂಧದ ಹೊಸ 


ಕಟ್ಟಿಗೆಯನ್ನು ತಂದು ತೊಟ್ಟಿಲ ಮಾಡತೊಡಗಿದ್ದಾರೆ. 


ಆ ತೊಟ್ಟಿ ಲದ 
ರಚನೆಯನ್ನು ಆಲಿಸಿರಿ. 


ಆಕ್ಕಮಹಾದೇನಿಯು ಕದಳೀ ಹೊಕ್ಕ ಹಾಡು. ೬೩೭ 


ಮಂಡೆಯ ಕಡೆಗೆ । ಗುಂಡು ಬ್ರಹ್ಮಯ್ಯನೋರು । 
ಸಿಂಧು ಬಲ್ಲಾಳ ಸಿರಿಯಾಳ ಹಂಪೆಯ ಘನಲಿಂಗವ । 
ಕಡಿದು ರಚಿಸ್ಯಾರೆ ॥ 


ಹಸ್ತದ *ಡೆಗೆ । ಹರಿಯು ಬ್ರಹ್ಮನೋರು | 
ಅಕ್ಕ ಚಂಗಳೆ ಅಜಗಣ್ಣ ಅಲ್ಲಮಪ್ರಭು ಮುಕ್ಕಣ್ಣನ ; 
ಕಡಿದು ರಚಿಸ್ಯಾರೆ ॥ 


ಫಾದದ ಕಡೆಗೆ! ಮೇದಾರ ಚನ್ನಯ್ಯ । 

ಚೀದಿರಾಜ ಸಿರಿಯಾಳ ಹಂಪೆಯ ಘನಲಿಂಗವ | 

ಕಡಿದು ರಚಿಸ್ಯಾರೆ ॥ 

ಈ ಪದ್ಯಗಳಲ್ಲಿ ಎಲ್ಲಿಯೂ ಪ್ರಾಸುಗೀಸುಗಳನ್ನು ನೋಡಬೇಡಿ. 

ಈ ಹಾಡುಗಾರಳು ಪ್ರಾಸಿಗಾಗಿ ಧ್ಯಾನ ಮಾಡಿಲ್ಲ. ಅದು ಅವಳ ಧ್ಯೇಯ 
ವಿದ್ದಂತೆಯೂ ಕಾಣುವದಿಲ್ಲ. ಹೀಗೆ ಪ್ರಮಥರ ಬೊಂಬೆಗಳನ್ನು ಸುತ್ತಲೂ 
ಕೆತ್ತಿದ ಶ್ರೀಗಂಧದ ಹೊಸದೊಟ್ಟಿಲಲ್ಲಿ ಆ ಕೂಸು ಬೆಳೆದಿದೆ. ತನ್ನ 
ಗೆಳತಿಯರೊಡತೆ ಆಟಪಾಟಗಳನ್ನು ಆಡಲು ಆರಂಭಿಸಿದ್ದಾಳೆ. ಒಂದು 
ದಿನ ಮಹಾದೇವಿಯು ತನ್ನ ಸಖಿಯರೊಡನೆ ಆಡುವಾಗ ಒಬ್ಬ ಜಂಗ 
ಮರು ಭಿಕ್ಷಕ್ಕೆ ಬರುವರು. ಅವರಿಗೆ ಕೂಡಲೆ ನೀಡಿ ಕಳಿಸುವಳು. 
ಅದೇ ವೇಳೆಗೆ ಅಗಸರವನು ಬರುವನು. ಅವನನ್ನು ನೋಡಿ ಹೊರ 
ಗಿರುವ ಗೆಳತಿಯರು ಮಹಾದೇವಿಯನ್ನು ಅವನಿಗೆ ಬಾನಾ ನೀಡೆಂದು 
ಕೂಗುವರು. ಅದಕ್ಕೆ ಮಹಾಡೇವಿಯುಃ-- 


ಅಟ್ಟಂತ ಅಡಿಗಿಗೆ ವಿಭೂತಿ ಧಾರಣೆ ಮಾಡಿ । 
ಎಷ್ಟಾದರೂ ಭನಿಗೆ ಕೊಡಬೇಡೆನುತ । 
ಸಾರಿಕಳಿಸ್ಯಾಳೆ ನಮ್ಮಮ್ಮಯ್ಯ ॥ 

ಎಂದು ಉತ್ತರ ಹೇಳುವಳು. ಅದಕ್ಕೆ ಸಖಿಯರು: 
“ ಶೀಲವಂತರೆಂಬುವರು ಬಹು ಜೀನರಕ್ಕ | 
ಅಗಳು ಬಿದ್ದಲ್ಲಿ ಆರಿಸಿ ಉಂಬುವರು......... ಸ 


ಎಂದು ಪರಿಹಾಸಮಾಡುವರು. ಹೀಗಿರಲು ಮತ್ತೊಂದು ದಿನ 
ಹಲವು ಸಖಿಯರು ಸೇರಿ ಮಹದೇವಿಯನ್ನು ಊರಹೊರಗಿರುವ ಉಪ 


೬೩೮ ಶಿವಾನುಭನ 


ವನಕ್ಕೆ ಹಟ್ಟಿಣಿ ಹಾಡಲು ಹಠತ್ತಾಗಿ ಕರೆದುಕೊಂಡು ಹೋಗುವರು. 
ಆ ವನದಲ್ಲಿ ಸವಿಯಕೆೊಡನೆ ಆಡುತ್ತ ಹಾಡುತ್ತ ಕಾಲಕಳೆಯುವಾಗ 
ಅದೇ ದಿನ ಕೌಶಿಕನು ವೈ ಹಾಳಿಯಿಂದ ಅಲ್ಲಿಗೆ ಬರುವನು. ಆಗ 
ರಾಜನಿಗೂ ಅಕ್ಕಗಳಿಗೂ ಭೆಟ್ಟಿಯಾಗುವಡು. ಅಕ್ಕಗಳು ಈತನು ಭವಿ 
ಯೆಂದು ಭ.ವಿಸಿ ತನ್ನ ಮನೆಗೆ ಬೇಗನೆ ಹೊರಟುಹೋಗುವಳು. 
ಇತ್ತ ರಾಜನು ಅವಳ ಆ ರೂಪಕ್ಕೆ ಮನಸೋಲುವನು. ತನ್ನೊಡ 
ನಿರುವ ಸೈನಿಕರಿಗೆ ನೋಡಿದಿರಾ ಆ ರೂಪನ್ನು ಎಂತಹ ರೂಪು? 
ಏನು ಆಕೃತಿ? ಜಗನ್ಮೋಹೆಕಳಾದ ಆ ಚಲುನೆ ಯಾರ ಮಗಳು 
ಬಲಿರಾ? ಎಂದು ಕೇಳುವನು. ಅವರಿಗಾದರೂ ಅವಳ ವಿಚಾರವಾಗಿ 
ಗೊತ್ತಿರುವದಿಲ್ಲ. ಅಲ್ಲೇ ಪಕ್ಕದಲ್ಲಿ ಆಡುತ್ತಿರುವ ಇನ್ನುಳಿದ ಬಾಲಿಕೆಯ 
ರನ್ನು ಕರೆಯಿಸಿ ಕೇಳುವನು. ಅವರು ಆಕೆಯು ಶೀಲವಂತರ ಮಗಳು. 
ನೇಮದೊಳಗಿರುವವಳು. ಎಂದು ಉತ್ತರ ಕೊಡುವರು. ರಾಜನು ಕೆಲವು 
ದೂತರನ್ನು ಶೀಲವಂತರ ಮನೆಗೆ ಕೇಳಲು ಕಳಿಸುವನು. ಅದರಂತೆ 
ಅವರು ಹೋಗಿ ಕೇಳಲು ಅಕ್ಕನ ತಾಯ್ತಂದೆಗಳು ನಾವೇನಾದರೂ 
ಬಿಟ್ಟಿವು. ಆದರೆ ಭವಿಗೆ ಮಗಳನ್ನು ಕೊಡಲಾಕೆವು ಎಂದು ಖಂಡತುಂ 
ಡಾಗಿ ಹೇಳಿಬಿಡುವರು. ಅವರು ತಿರುಗಿಹೋಗಿ ರಾಜನಿಗೆ ಹಾಗೆಯೇ 
ಹೇಳುವರು. ಪುನಃ ರಾಜನು ೫ ಮಂದಿ ಸ್ತ್ರೀಯರನ್ನು ಕಳಿಸಿಕೊಡು 
ವನು. ಅವರಿಗೂ ಅದೇ ಉತ್ತರ. ಅವರೂ ಹಾಗೆಯೇ ಹೋಗುವರು. 
ಅಡೀ ಉತ್ತರವನ್ನೇ ಅರಸನಿಗೆ ಹೇಳುವರು. ಆಗ ರಾಜನಿಗೆ ಮೋಹ 
ವ್ಯಥೆಯು ಹೆಚ್ಚಾಗಿ ಸ್ಮರಜ್ವರದಿಂದ ಸಂತಪ್ತನಾಗುವನು. ಆ ನಿರಹವ್ಯಥೆ 
ಯನ್ನು ತಾಳದೆ ಒಡನೆ ಮಂತ್ರಿಯನ್ನು ಕರೆಯಿಸಿ ಬಲಾತ್ಕಾರದಿಂದ 
ಲಾದರೂ ಅವಳನ್ನು ಕರತರಬೇಕೆಂದು ಕಟ್ಟಪ್ಪಣೆಯನ್ನು ವಿನಿಸಿ ಕಳಿ 
ಸುವನು. ಆ ಮಂತ್ರಿಯ ಕಂಡು ದೃಢಭಕ್ತನಾದ ನಿರ್ಮಲನು ಸುವತಿ 
ಯನ್ನು ಕರೆದು ನಮಗೆ ಎಂತಹ ಕಷ್ಟವು ಪ್ರಾಸ್ತವಾಯಿತಲ್ಲ? ನಾವೀಗ 
ಏನುಮಾಡೋಣ ? ಈಗ ಸುಮ್ಮನಿರುವದಕ್ಕಿಂತಲೂ ಮಠಕ್ಕೆ ಹೋಗಿ 
ಗುರುಗಳನ್ನು ಕೇಳಿಬರೋಣ! ಎಂದು ಗುರುಗಳಾದ ಲಿಂಗಪ್ಸಮರಿ (?) 
ಗಳ ಮಠಕ್ಕೆ ಹೋಗಿ ಕೇಳುವರು. ಆದರೆ ಗುರುಗಳು ಅದಕ್ಕೆ ಯಾವ 
ಉತ್ತರ ಕೊಟ್ಟರೆಂಬುದನ್ನು ನಾವಿಲ್ಲಿ ಕಾಣಲಾರೆವು. ಮರಳಿ ಬಂದ 
ತಾಯ್ತಂದೆಗಳು ಮಗಳ ಈ ಅವಸ್ಥೆ ಗಾಗಿ ಶೋಕಮಾಡುವರು. ಅದನ್ನು 


ಅಕ್ಕೆ ಮಹಾದೇವಿಯು ಕದಳೀ ಹೊಕ್ಕ ಹಾಡು. ೬೩೯ 


ನೋಡಿ ಮಹಾದೇನಿಯು ತನ್ನ ಬುದ್ದಿ ಕೌಶಲ್ಯದಿಂದ ಅಸ್ತ್ರ, ಅನ್ರ, 
ಅಂಜಬೇಡಿರಿ, ಅಳುಕಬೇಡಿರಿ, ಬಂದ ಚರತ Hs ತಂದೆ 
ಪ ಕೃಸೆಯುಂಟು ಎಂದು ಸಂತನಿಡುವಳು, ಸ್ವಂತ ಯೋಚಿ 


೫ 
& 
ಈ 


[ನಾವು ಹೀಗೆಯೇ ಖಂಡತುಂಡವಾದ ಉತ್ತರವನ್ನು ಹೇಳಿ 


ದಕಿ ಜ್‌ ಶಾಂತಿಯಾಗದು. ನಮ್ಮ ಸಂಕೋಲೆಯು ಪರಿಹಾರ 
ವಾಗದು. ಅವರಂತೆ ಹೋಗಿ ಅವರ ಬೆರಳನ್ನೇ ಅವರ ಕಣ್ಣಿಗೆ 


ಚುಚ್ಚಬೇಕು.] ಎಂದು ಬಗೆದು ಮನೆಗೆ ಬಂದು ಬಲಾತ್ಪಾರ ಮಾಡುವ 
ಮಂತ್ರಿಯನ್ನು ಕರೆದು, ಅಕ್ಕನೇ ನಿಮ್ಮ ರಾಯನು ನನ್ನನ್ನು ಪ್ರೀತಿಸುವ 
ಇದರೆ ಆತನೇ ಬಂದು ನಮ್ಮ ಮನೆಯನ್ನು ಕಾಣಬೇಕು, ಅಂದರೆ 
ನಾನು ಅರಮನೆಗೆ ಬರುವೆನು ಎಂದು ಉತ್ತರ ಹೇಳುವಳು. ಈ 
ಉತ್ತರದಿಂದ ಮಂತ್ರಿಯು ಸಂತುಷ್ಟನಾಗಿ ಹಿಂತಿರುಗಿ ಬಂದು ರಾಜ 
ನಿಗೆ ತಿಳಿಸುವನು. ಅರಸನಾದರೂ ಅತ್ಯಂತ ಆನಂದದಿಂದ ಕೂಡಿ 
ಕೂಡಲೆ ಹೊರಟು ನಿರ್ಮಲನ ಮನೆಗೆ ಬರುವನು. ಮಹಾದೇವಿಯ 
ಮನ ಮೆಚ್ಚಿಸಲು ಕಲವು ತೊಡಿಗೆಗಳನ್ನು ಕೊಡಲು ಹೋಗುವನು. 
ಭಸ್ಮಾಭರಣವುಳ್ಳ ನಮಗೆ ಇವೇಕ್ಕೆ ಬೇಡ ಎಂದು ಹೇಳುವಳು. 
ಮತ್ತು ಒಂದು ಕೈಯಲ್ಲಿ ಲಿಂಗವನ್ನು ಮತ್ತೊಂದು ಕೈಯಲ್ಲಿ ಪತ್ರೆ 
ಯನ್ನು ಹಿಡಿದುಕೊಂಡು ಬಂದು ಇಕೋ ಈ ಲಿಂಗಾಂಗಿಗಳ ಸಂಗ 
ನಿಮಗೇಕೆ? ನೀವು ಭಕ್ತರಾಗಬಲ್ಲಿರಾ? ಎಂದು ಕೇಳುವಳು. ಅದಕ್ಕೆ 
ರಾಜನು ಈ ಮಾತೊಂದನ್ನು ಬಿಟ್ಟು ಇನ್ನೇನಾದರೂ ಹೇಳಿದರೆ ಅವನ್ನು 
ನಾನು ಮೂರುವದಿಲ್ಲ, ಒಂದು ವೇಳೆ ವಮೂರಿದರೆ. ಹಸುಮಗುವಿಗೆ 
ಹಾಲೆರೆಯದೆ ಬಾವಿಯಲ್ಲಿ ಚಲ್ಲಿ ಕೊಲ್ವ ಪಾತಕ ಸ್ತ್ರೀಯಳ ಗತಿಯು 
ಎನಗಾಗಲಿ. ತಾಯಿತಂಗಿಗಳನ್ನು ಬೈಯ್ದವರ ಗ ಮರವನ್ನು 
ಕತ್ತರಿಸಿದವರ ಗತಿ ಎನಗಾಗಲಿ. ಜಪವ ಜರಿದವರ ತಪವ ತೆಗಳಿ 
ದವರ ಪಾಡು ನನಗಾಗಲಿ. ತಂದೆತಾಯಿಗಳಿಗೆರಡು ಬಗೆದವರ ಪಾತ 
ಕವು ನನಗಾಗಲಿ. ಆಗಮವ ಜರಿದು ಅಭ್ಯಾಗತರ ನೋಯಿಸಿದವರ 
ಗತಿಯು ಎನಗಾಗಲಿ ಎಂದು ಮುಂತಾಗಿ ಆಣೆಯಿಟ್ಟುಕೊಳ್ಳುವನು. 
ಆದರೂ ಅವನ ಮಾತಿನಲ್ಲಿ ಅವಳಿಗೆ ನಂಬಿಕೆಯಾಗುವದಿಲ್ಲ. 

ಲಿಂಗಪೂಜೆಯೆಂದಿದ್ದರು ಆಗಲೆಂದು । 

ಜಂಗಮ ಮನೆಗೆ ಬರಲೆಂದು ಇಷ್ಟಕ್ಕೆ । 

ಕೈಯೋಲೆ ತಾರೋ ಕೌಶಿಕಾ ॥ 


೬೪೦ ಶಿನಾನುಭವ, 


ಎಂದು ತಾನು ಹಾಕುವ ಕರಾರುಗಳಿಗೆ ಕೈಯೋಲೆಯನ್ನು ಕೇಳು 
ಳು. ಈ ಕೈಯೋಲೆಯನ್ನು ಕೊಟ್ಟಿಕೆ ಮಾತ್ರ ಅರಮನೆಗೆ ಬರುವೆನು 
ಎಂದು ಹೇಳುವಳು. ಆದರೆ ಅದಕ್ಕೆ ಅತನು ಕೈಯೋಲೆಯನ್ನು 
ಕೊಟ್ಟನೋ ಇಲ್ಲೋ ಇಲ್ಲಿ ಅದಾವುದೂ ಉಲ್ಲೇಖವಾಗಿಲ್ಲ. ಬಹುಶಃ 
ಆ ಶ್ಲೋಕಗಳನ್ನು ಬರಕೊಳ್ಳುವವರು ಬಿಟ್ಟು ಬಿಟ್ಟಿರಬೇಕು. ಆದರೆ 
ಅಕ್ಕನು ಮುಂದೆ ಅರಮನೆಗೆ ಹೋಗುವದರಿಂದ ಆತನು ಕೈಯೋಲೆ 
ಯನ್ನು ಕೊಟ್ಟಿರಲೇಬೇಕು. ಆಮೇಲೆ ಅಕ್ಕನು ಹೊರಡುವಾಗ ತನ್ನ 
ತಾಯ್ತಂದೆಗಳ ಅಡಿಗಳಿಗೆ ಪೊಡಮಡುವಳು. ಆಗವರು ಏನಾದರೂ 
ಮದುವೆಯಾಗಲು ಒಸ್ಸಬೇಡೆಂದು ಹೇಳಿದರಲ್ಲದೆ, ನಿನ್ನನಗಲಿ ನಾವೆಂತು 
ವನಾಸಿಸೋಣ ಎಂದು ಕಂಬನಿದುಂಬಿ ದುಃಖಿಸುವರು. ಅಕ್ಕನು ಅವ 
ರನ್ನು ಸಂತೈಸಿ ಇವರೂ ನನ್ನ ಬೆಂಬಳಿವಿಡಿದು ಬರಬಹುದೆಂದು ಭಾವಿಸಿ 
ನೀವು ನನ್ನೊಡನೆ ಬರಲಾಗದೆಂದು ಜಂಗಮರ ಮತ್ತು ಜನರ ಆಣ 
ತಿಯನ್ನಿಡುವಳು. ಇಟ್ಟು ಹೊರಡುವಳು. ಹೊರಡುವಾಗ ರಾಜನು 
ತಾಯ್ತಂದೆಗಳಿಗೆ ತೆರವನ್ನು ಕೊಡಬೇಕೆಂದು ಕೆಲವು ಸಂಸತ್ತನ್ನು 
ತಂದು ಮುಂದಿಡುವನು. ಆದನ್ನು ಅಕ್ಕನು ನೋಡಿ ಶಿನನು ನಮಗೆ 
ಕೊತುವವನಿರಲು ಇದೇನು ನಿನ್ನ ಮೋಹದಾಟ! ಇದು ಬೇಡ. 
ಇದೇ ಮೊದಲನೆಯದಾದ ತಪ್ಪು ಎಂದು ಹೇಳುವಳು. ಅರಮನೆಗೆ 
ಹೊರಟು ಹೋಗುವರು. ಅಲ್ಲಿ ಇವಳಿಗೆ ಒಂದು ಪ್ರತ್ಯೇಕ ಮನೆಯ 
ನ್ನೇರ್ಸಡಿಸುವರು. ಕೆಲವು ಸಖಿಯರನ್ನು ನೇಮಿಸುವರು. 


ಇತ್ತ ರಾಜನ ಮನಸ್ಸಿನಲ್ಲಿ ವಿವಾಹ ಸಾಹಿತ್ಯವನ್ನು ಸಜ್ಜುಗೊ 
ಳಿಸಬೇಕೆಂಬ ಸಂಭ್ರಮ. ಅತ್ತ ಅಕ್ಕನ ವನದಲ್ಲಿ ಅಷ್ಟರಲ್ಲಿಯೇ ಇನ್ನೆ 
ರಡು ಅಸರಾಧಗಳನ್ನು ಮಾಡಹಚ್ಚಿ ಹೊರಗಾಗ ಬೇಕೆಂಬ ಕುತೂ 
ಹಲ. ಹೀಗಿರಲು ಒಂದು ದಿನ ಅಕ್ಕನು ಶಿವಪೂಜೆಯಲ್ಲಿ ತಲ್ಲೀನರಾ 
ಗಿರುವಳು. ಆಗ ರಾಜನು ಮೋಹಾವೇಶದಿಂದ ಬಂದು ಬಹು ತಸಿಸಿ 
ನೊಂದೆಯೆಂದು ತಲೆಯಮೇಲೆ ಕೈಯಿಕ್ಟುವನು. ಅದನ್ನು ತಿಂದು 
ಇದೇನು ಶಿವಪೂಜೆಯ ಸಮಯದಲ್ಲಿ? ಎಂದು ಕೋಪದಿಂದ ಉರಿ 
ಔಿದ್ದು ಹೀಗೆಲ್ಲ ವರ್ತಿಸುವದಾದರೆ ನಾನು ನನ್ನ ಪ್ರಾಣವನ್ನೇ ಬಿಟ್ಟು 
ಬಿಡುನೆನು ಎಂದು ಎದ್ದುನಿಲ್ಲುವಳು. ಆಗಲೇ ಶಿವನು ಜಂಗಮ 
ವೇಷದಿಂದ ಬಂದು ಎದುರಿಗೆ ನಿಲ್ಲುವನು. (ಕೌಶಿಕನು ಶಿವಪೂಜೆಗೆ 


ಅಕ್ಕಮಹಾದೇವಿಯ ಕೆಚಳೀ ಹೊಕ್ಕ ಹಾಡು. ೬೪೧ 


ಅಡ್ಡಿಮಾಡಿದ್ದರಿಂದ ಇದು ಎರಡನೇ ತಪ್ಪೆಂದು ಹೇಳುವಳು.) ಅದನ್ನು 
ಮರೆತು ಎದುರಿಗಿದ್ದ ಜಂಗಮನನ್ನೂ ಅವನೊಡನೆ ಬಂದ ಮಹಾಂತ 
ರನ್ನೂ ಸತ್ಯರಿಸತೊಡಗುವಳು. ಅವರೆಲ್ಲರಿಗೂ ಶಿವಪೂಜೆಗೆ ಅಣಿಮಾಡಿ 
ಅವರನ್ನು ಶಿವಪೂಜೆಗೆ ಕೂಡ್ರಿಸುವಳು. ಆದರೆ ಅವರೆಲ್ಲರೂ ಅವಳ 
ಆ ದಿವ್ಯರೂಪಕ್ಕೆ ಮನವೆಳಿಸಿದ್ದಾರೆ. 

ದೇವರ ಪೂಜೆಯ ಯೆಂದಿದ್ದರು ಮಾಡೇವು । 

ಬಾಲೆಯ ರೂಪು ನಿಜರೂಪು ಮಹಂತೋರು। 

ಯೋಗ ಜಸವ ಮರೆದಾರು॥ 

ಆ ಮಹಾಂತರ ಜನಮಾಲೆಗಳು ಕೈಯಿಂದ ಹಾಗೆಯೇ ಕಳಚಿ 
ಬಿದ್ದಿವೆ. ಮಂತ್ರಪಠನವು ನಿಂತು ಹೋಗಿದೆ. ಲಿಂಗ ನೋಟಗಳು 
ಅಕ್ಕನ ಅಂಗದ ಮೇಲೆ ಬಿದ್ದಿವೆ. ಇಷ್ಟಾದರೂ ಅಕ್ಕನು ಇದಾವುದನ್ನ 
ರಿಯದೆ ಸಹಜವಾದ ತನ್ನ ಭಕ್ತಿಭಾವದಿಂದ ಭವಿಗಳು ಮಹಾಂತರು 
ಮಾಡುವ ಶಿವಪೂಜೆಯನ್ನು ನೋಡಬಾರದೆಂದು ಮರೆಮಾಡುವಳು. 
ಇದೆಲ್ಲವನ್ನು ನೋಡಿ ಭನಿಯಾದ ಕೌಶಿಕನಿಗೆ ಸಂಶಯವು ಹೆಚ್ಚಿ: 

ಇತ್ತಬಾರೆ ಮಹದೇವಿ ಮತ್ತೊಂದ ಹೇಳುವೆನು | 

ಪಟ್ಟೇಯ ನುಳಿದು ಬಿಳಿದುಡೆ ಮಹದೇವಿ । 

ನಿನ್ನ ರೂಪು ಕಂಡವರು ಬಿಡುವರೇ॥ 
ಎಂದು ಹೇಳುವನು. ಇದನ್ನು ಕೇಳಿ ಅಕ್ಕನು ರೇಗಿ, ಏತಕ್ಕೆ ಎಲೆ 
ರಾಯ, ಕಾಕುಮಾತುಗಳಾಡುವದು? ಲೋಕವಂದ್ಯರ ಮೇಲೆ ನೀಚತನ 
ದಲಿ ನುಡಿವುದು ನಿನಗೆ ಲೇಸಲ್ಲ. ಇಲ್ಲಿಗೆ ಸಂದಿದವು ಸಂಪೂರ್ಣ ದೋಷ 
ತ್ರಯಗಳು. ನಾನಿನ್ನು ನನ್ನಿಚ್ಛೆಯಲಿ ತೆರಳುವೆನು ಎಂದು ಹೋಗಲು 
ದ್ಯುಕ್ತಳಾಗುವಳು. ಆಗ ಕಾಮುಕನಾದ ಕೌಶಿಕನು ಅವಳ ಸೆರಗು 
ಹಿಡಿದು ಎಳೆಯುನನು. ಅದಕ್ಕೆ ಇನ್ನೂ ರೇಗಿ ಕೊಂಡು ಉಟ್ಟ ಬಟ್ಟಿ 
ಯನ್ನು ತೊಟ್ಟಿ ತೊಡಿಗೆಯನ್ನು ಬಿಸುಟ ನಗ್ನಳಾಗಿ ಹೊರಟ; ಹೋಗು 
ವಳು. ಅಲ್ಲಿಂದ ಕಲ್ಯಾಣಕ್ಕೆ ಬಂದು ಅಲ್ಲಿ ಅಲ್ಲಮನ ಕರುಣೆಯನು 
ಪಡೆದು ಶರಣರ ಥಿಸ್ಸಂಗ ಸುಖವನನುಭವಿಸಿ ಮುಂದೆ ಶ್ರೀಗಿರಿಗೆ ಬಂದು 
ಕದಳೀವನ ಹೊಕ್ಕು ನೀಕಾಯಳಾಗುವಳು. ಈ ವಾರ್ತೆಯು ಮೊದಲು 
ಬಸವನಿಗೆ ಬರುವದು. ಆವನು ಆಮೇಲೆ ಕೈಯೋಲೆಯಿ:ಂದ ಎಲ್ಲರಿಗೂ 
ತಿಳಿಸುವನು. ಹೀಗೆಂದು ಹೇಳಿ ಹಾಡನ್ನು ಪೂರೈಸುವಾಗಃ-- 


೬೪೨ ಶಿವಾನುಭವ. 


ದೊಡ್ಡ ದೊಡ್ಡ ಹಾಡು । ದೊಡ್ಡ ಭರಣಿಗೆ ತುಂಬಿ | 
ಒಪ್ಪಿ ಹೊನ್ನಿನ ಮುದ್ರಿ ಕೆಯ ಭರಣಿಯ । 
ನಮ್ಮಣ್ಣ ಯ್ಯನಿಗೊಪ್ಪಿ ಜನೆ ಪದ ನೂರು ॥ 


ಚಿಕ್ಕ ಚಿಕ್ಕ ಹಾಡು । ಚಿಕ್ಕ ಭರಣಿಗೆ ತುಂಬಿ । 
ಒಪ್ಪಿ ಚಿನ್ನದ ಮುದ್ರಿಕೆಯ ಭರಣಿಯ । 
ನಮ್ಮಣ್ಣ ಯ್ಯನಿಗೊಪ್ಪಿಸಿದೆ ಪದನೂರು ॥ 


ಕವಯಿತ್ರಿಯು ತಾನು ರಚಿಸಿದ ಹಾಡುಗಳನ್ನು ತಮ್ಮಣ್ಣನಿಗೆ ಅರ್ಪಿ 
ಸಿದ್ದಾಳೆ. ಅರ್ಪಿಸುವ ಆನಂದ ಭರದಲ್ಲಿ ಪದ್ಯ ಪ್ರಾಸನನ್ನೇ ಬಿಟು 
ಬಿಟ್ಟಿದ್ದಾಳೆ. ಈ ಹಾಡಿನಲ್ಲಿ ಆರಂಭಕ್ಕಿದ್ದ ಪ್ರಾಸು ಆಮೇಲಿಲ್ಲ. ಕೊನೆ 
ಕೊನೆಗಂತೂ ಇಲ್ಲವೇ ಇಲ್ಲ. ಇದಕ್ಕೆ ಈ ಪದ್ಯಗಳೇ ಸಾಕ್ಷಿ. ಒಮ್ಮೊನ್ಮೊು 
ಇವು ಪ ಪದ್ಯಗಳೇ ಗದ್ಯಗಳೇ ಎಂಬುವಷ್ಟು ಲಂಗವಾಗಿವೆ. ಒಮ್ಮೊಮ್ಮೆ ತೀರ 
ಕೊರಗಿ ಹೋಗಿವೆ. ಒಮ್ಮೊಮ್ಮೆ lode ಪದ್ಯಗಳೇ ಬಿಟ್ಟುಹೋಗಿವೆ. 
ಇನ್ನು ಶಬ್ದ ವ್ಯತ್ಯಾಸಗಳಿಗಂತೂ ಮಿತಿಯೇ ಇಲ್ಲ. ಪುನರುಕ್ತಿ 
ಗಳಂತೂ ಹೆಜ್ಜೆಹೆಜ್ಜೆಗೆ ತುಂಬಿಕೊಂಡಿವೆ. ಇವೆಲ್ಲ ಕಾರಣಗಳಿಂದ ಈ 
ಪದ್ಯದ ಭಾವವನ್ನು ಮಾತ್ರ ನಾವು ಎತ್ತಿಗೊಳ್ಳಬಹುದೇ ಹೊರ್ತು 
ಇಹೆಯನ್ನು ತಿದ್ದಿ ಸರಿಸಡಿಸುವದು ತುಂಬಾ ಕಷ್ಟ. 


ಈ ಹಾಡಿನಲ್ಲಿರುವ ಚರಿತ್ರೆಯನ್ನೂ ಹರಿಹರದೇವನ ರಗಳೆಯಲ್ಲಿ 
ಹೇಳಿದ ಚರಿಕ್ರಿಯನ್ನೂ ಸರಿಶೀಲಿಸಿದರೆ ಕೆಳಗಿನಂತೆ ಕೆಲವು ಹೆಚ್ಚು 
ಕಡಿಮೆಗಳನ್ನು ಕಾಣಬಹುದು. ಹರಿಹರನ ರಗಳೆಯಲ್ಲಿ ಗುಪ್ತಗಣನಾ 
ಥನ ಕಾಲು ರುದ್ರಕನ್ನಿಕೆಗೆ ಸೋಂಕೆದೊಡೆ ಅವಳು ಭನಿಯೆಂದು ಬೈಯು 
ಳು. ಅದಕ್ಕೆ ಪಾರ್ವತಿಯೇ ರುದ್ರಕನ್ಲಿಕೆಗೆ ಶಪಿಸುವಳು. ಇಲ್ಲಿ ರುದ್ರ 
ಕನ್ನಿಕೆಯ ಶೆರಗು ಪ್ರಮಥರಿಗೆ ಸೋಂಕಿ ಅವರಿಂದ ಶಸ್ತಳಾಗುತ್ತಾಳೆ. 
ಹರಿಹರನ ಕೌಶಿಕನು ಮಹಾದೇವಿಯನ್ನು ಮನೆಯ ಬಾಗಿಲಲಿ ಕಾಣು 
ತ್ತಾನೆ. ಇಲ್ಲಿ ಊರ ಹೊರಗಿನ ವನದಲ್ಲಿ ಕಾಣುತ್ತಾನೆ. ಹೆರಿಹರನಂತೆ 
ಇಲ್ಲಿಯೂ ಮೂರು ಕರುರುಗಳಿವೆ. ಆದರೆ ಅವು ಇಲ್ಲಿ ಲಗೃಕ್ಕಿಂತಲೂ 
ಮೊದಲೇ ಪರೀಕ್ಷಿಸಲ್ಪಡುತ್ತವೆ. ರಗಳೆಯಲ್ಲಿ ಲಗ್ಗಮಾದ ಮೇಲೆ ಸರೀ 
ಕ್ಲಿಕಲ್ಪಡುತ್ತವೆ. ಮೂರನೆಯ ತನ್ಸು Ua ರಗಳೆಯಲ್ಲಿ ಶಿವನು 
ಜಂಗಮನಾಗಿ ರಾತ್ರಿಯಲ್ಲಿ ಮಲಗಿದಾಗ ಬರುತ್ತಾನೆ. ಇಲ್ಲಿ ಮಲಗದ 


ಅಕ್ಕಮಹಾದೇನಿಯು ಕದಳೀ ಹೊಕ್ಕ ಹಾಡು. ೬೪೩ 


ಮುನ್ನ ಪೂಜೆಯ ವೇಳೆಗೆ ಸಂಧಿ ಸಮಯಕ್ಕೆ ಸಕಾರಣವಾಗಿ ಬರುತ್ತಾನೆ. 
ಈ ವಿಚಾರವಾಗಿ ನಡೆದ ಸಂಗತಿಯೂ ಭಿನ್ನವಾಗಿದೆ. ಇವಿಷ್ಟು ಮುಖ್ಯ 
ವಾದವುಗಳು. ಇವುಗಳಲ್ಲಿ ಯಾವುದು ಸಹಜವಾದುದು ಸಮಂಜಸವಾ 
ದುದು ಎಂಬ ವಿಚಾರವನ್ನು ವಾಚಕರ ನಿರ್ಣಯಕ್ಕೆ ಬಿಡುತ್ತೇನೆ. 


ಈ ಹಾಡಿನಲ್ಲಿ ಹಿಂದೆ ಹೆಣ್ಣು ಮಕ್ಕಳಿಗಿರುವ ಸಾಹಿತೃಪ್ರೇಮ, ಸ ಸಚ್ಚ 
ರಿತ್ರೆಗಳಲ್ಲಿ ಒಲವು, ಎ್ಟಿದ್ದ ವೆಂಬುದು. ವ್ಯಕ್ತವಾಗುತ್ತದೆ. ಕವಯಿತ್ರಿ 
ಇಗ ಕೆ ಹಂಬಲವಿಲ್ಲದಿದ್ದರೂ ಸಚ್ಚರಿತ್ರೆಗಳನ್ನು ಹಾಡುಗಟ್ಟಿ 
ಹಾಡುವ ಹಂಬಲವಿದೆ, ಹಾಕೈಕೆಯಿದೆ. ಇಂತಹ ಹಾಡುಗಳು ಸಾಹಿತ್ಯ 
ಶ್ರೇಣಿಗೆ ಸೇರದಂತಿದ್ದ ದರೂ ನಿಜವಾದ ಘಟನೆಗಳನ್ನು ತಿಳಿಯಲು ಕೊಂಚ 
ಉನಕಾರಕಗಳಾಗುವಂತಿ ವೆ. ಪದ ಬರೆದು ಕೊಟ್ಟ ರಾಚಮ್ಮನ ಉನ 
ಕಾರ ಸ್ಮರಣೆಯ ಪದ್ಯಗಳನ್ನು ಓದಿದರೆ ಬರೆಯಿಸಿಗೊಂಡವಳಿಗೆ ಆದ 
ಆನಂದವು ನಮ್ಮಿಂದ ಹೇಳಲಸಾಧ್ಯ. ವಿವಾದಾಸ್ಪದವಾದ ಅಕ್ಕನ ಚರಿ 
ತೆಯ ನಿಚಾಂಶನೇನೆಂದು ತಿಳಿಯಲು ಇನೂ ಕೋ ಉನಕಾರಕ 
ವಾಗಬಹುದಲ್ಲವೇ? 


೬೪೪ ಶಿನಾನುಭನ 


ಸಂತೋಷ. 


(ರೇ.- ಶ್ರೀ ಸಂಗಮೇಶ್ವರ ದೇವರು ಷಿಕಾರಿಪೂರ ಶಿನಯೋಗಾಶ್ರಮ) 





"ಸದಾ ಸಂತೋಷ ಚಿತ್ತಾನಾಂ 1 ಸಂಸದಸ್ತು ಪದೇಪದೇ 
(ಹಾನಗಲ್ಲ ಶ್ರೀಗಳವರ ಉಕ್ತಿ.) 
(ಶೌಚ, ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ 
ನಿಯಮಾಃ (ಪಾತಂಜಲಯೋಗಸೂತ್ರ) 
ದುಃಖೇಷ್ಟೆ ಸುದ್ದಿಗ್ಗಮನಾಃ । ಸುಖೇಷುವಿಗತಸ್ಪೃಹಃ। 
ವನೀತರಾಗಭಯಕ್ರೋಧಃ | ಸ್ಥಿತಧೀರ್ಮುನಿರುಚ್ಛತೆ ॥ 
(ಭಗವದ್ಗೀತಾ) 


ಶ್ರೀಕೃಷ್ಣನ ಉಕ್ತಿಯಂತೆ ಸಮಸ್ತ ಮನುಷ್ಯರು ಸದಾ ಸಂತೋಷ 
ದಿಂದಿರಬೇಕೆಂಬುದೇ ಮೇಲಿನ ಶ್ಲೋಕದ್ವಯದ ತಾತ್ಸರ್ಯವಿದೆಯಷ್ಪೇ. 
ಅನೇಕ ನೀತಿ ಶಾಸ್ತ್ರಗಳಲ್ಲಿ ಇದು ಒಂದು ನೀತಿ ಎಂಬುದಾಗಿ ಹೇಳ 
ಲೃಡುವದು. ಈ ಸುಸ್ವಭಾವವನ್ನು ಎಲ್ಲರೂ ಆಚರಣೆಯಲ್ಲಿ ತಂದರೆ 
ಆರೋಗ್ಯದೃಷ್ಟ್ವಾ ಬಹು ಲಾಭದಾಯಕವಾಗುವದು. ಮಾನವ ಕೋಟಿ 
ಯಲ್ಲಿ ಪರಸ್ಪರ ವಿರುದ್ಧ ಸೃತಿಯವರು ಅನೇಕರಿರಬಹುದು. ಕೆಲವು 
ಮಂದಿ ಜೀವಮಾನದಲ್ಲಿಯೂ ಸಹೆ ಸುಖಶಾಂತಿಯನ್ನು ತಿಳಿಯಲಾ 
ರರು. ಊಟದ ಸಮಯದಲ್ಲಿಯಾಗಲೀ, ಅಥವಾ ಮಿತ್ರರೊಡನೆ ಮಾತಾ 
ಡುವಲ್ಲಿಯಾಗಲಿ, ಸೇವಕರ ಸಂಗಡವಾಗಲಿ, ಯಾವಾಗಲೂ ಸಿಡಿಮಿಡಿ 
ಗುಟ್ಟುತ್ತಲೇ ಇರುವರು. ಸದಾ ಜಗಳಗಂಟಿಗರಾಗಿ «ಬೆಂಕಿಬೇತಾಳ 
ನಂತೆ' ಇರುವರು. ಇಂತಹ ಜನರು ಪಂಚಸಕ್ಟಾನ್ನಗಳನ್ನು ಯಥ 
ಷ್ಸವಾಗಿ ಉಂಡರೂ ಯಾವಾಗಲೂ ಒಣಗಿಕೊಂಡೇ ಇರುವರು. ಚಿಂತೆ 
ಮತ್ತು ಕೋಸಪಾಗ್ತಿಯು ಮನುಸ್ಯನಲ್ಲಿದ್ದರಿ ಸಾಕು, ಅವನನ್ನು ಆಧಃ 
ಪತನಕ್ಕೆ ಕೆಡುವುತ್ತವೇ ವಿನಾ ಉನ್ನತ ಸ್ಥಾನಕ್ಕೆ ಒಯ್ಯಲಾರವು. ಇಂತಹ 
ಮನುಷ್ಯನಿಂದ ಸಮಾಜದ ಸುಧಾರಣೆಯು ಏನು ತಾನೇ ಸಾಧ್ಯವಾ 
ದೀತು? ಅವನು ತಿಂದ ಅನ್ನವೂ ಸಹ ಜೀರ್ಣಿಸುವದಿಲ್ಲ. ಅದು 
ಜೀರ್ಣಿಸದಿದ್ದಕೆ ಶರೀರವು ಸುಷ್ಟಿಯನ್ನು ಹೊಂದದೆ ಕಾಷ್ಮದಂತೆ ಯಾವಾ 
ಗಲೂ ಕೃಶವಾಗಿರುತ್ತದೆ. "ಅಶಾಂತಸ್ಯ ಕುತ ಸುಖಂ' ಎಂಬ ಭಗವಂತನ 


ಸಂತೋಸ ೬೪೫ 


ಮಾತಿನಂತೆ ಮನಸ್ಸು ಸಮಾಧಾನವಿಲ್ಲದವರಿಗೆ ಸುಖ ಮತ್ತು ಶಾಂತಿ 
ಇವು ಸ್ವಪ್ನದಲ್ಲಿಯೂ ದುರ್ಲಭವಾಗಿರುವವು. 


ಕಾರಣ "ಸಂತೋಸಂ ಜನಯೇತ್‌ ಪ್ರಾಜ್ಞಃ । ತದೇವೇಶ್ವರಪೂ 
ಜನಂ' ಎಂಬ ಉತ್ತಮವಾದ ಉಕ್ತಿಯಂತೆ ತಾನು ಸದಾ ಸಂತೋಷ 
ಚಿತ್ತನಾಗಿರಬೇಕು. ಇದಲ್ಲದೆ ಇತರರಿಗೂ ಸಾಧ್ಯವಾದ ಮಟ್ಟಗೆ ಸಂತೋ 
ಷವನ್ನುಂಟುಮಾಡುತ್ತಿರಬೇಕು. ಇದೇ ಈಶ್ವರ ಪೂಜೆಯು. ಇದರಿಂ 
ದಲೇ ಪರಮಾತ್ಮಮ ಪ್ರೀತನಾಗುವನು. ಇರಲಿ. ಇನ್ನೂ ಸ್ವಲ್ಪು ಮುಂ 
ದಾಲೋಚನೆಯನ್ನು ಮಾಡಿ ನೋಡುವಾ. ಯಾವದು ಅಂದರೆ ಪ್ರಕ್ಛ 
ತದಲ್ಲಿ ರೋಗವೆಂಬುದೇ ಒಂದು ದುಃಖ ಎಂಬುದಾಗಿ ಊಹಿಸೋಣ. 
ಆ ದುಃಖದಲ್ಲಿ ಎರಡು ಭಾಗಗಳನ್ನು ಕಲ್ಪಿಸಬಹುದು. ಒಂದು ಶಾರೀ 
ರಿಕನೆಂತಲೂ, ಒಂದು ಮಾನಸಿಕವೆಂತಲೂ ಎರಡು ಪ್ರಕಾರ. ಸಂತಾ 
ಪವನ್ನುಂಟುಮಾಡುವ ಜ್ವರಾದಿಗಳು ಶಾರೀರಕವು. ಇನ್ನು ಚಿಂತೆ, ಭಯ, 
ಕ್ರೋಧ ಇವೇ ಮೊದಲಾವುಗಳು ಮಾನಸಿಕ ರೋಗಗಳು. ಈ ಶಾರೀ 
ರಕ ಮತ್ತು ಮಾನಸಿಕ ರೋಗಗಳಿಂದ ಮನುಷ್ಯನ ಪ್ರಕೃತಿಯು ಕ್ರಮೇಣ 
ಕ್ಷೀಣವಾಗುತ್ತ ಬರುತ್ತದೆ. ಇವೆಲ್ಲವುಗಳು ನನ್ನ ಸ್ವಂತ ಅನುಭವದ 
ಮಾತಾಗಿದೆ. ಇರಲಿ. ಜೀರ್ಣಕೋಶ ಶ್ವಾಸಕೋಶ ಹೃದಯಕೋಶ 
ಗಳೆಂಬ ಈ ಕೋಶತ್ರಯಗಳು ಬಲಹೀನನಾಗುತ್ತ ಬಂದರೆ ಶರೀರಕ್ಕೆ 
ಅಲ್ಪ ಆಯುಷ್ಯವನ್ನುಂಟುಮಾಡುವ ಸಂಭವವಿರುತ್ತದೆ. ಕಾರಣ ಆಯು 
ಷ್ಯೃವನ್ನೇ ಬಯಸತಕ್ಕೆ ಮಹನೀಯರು ಅನಾವಶ್ಯಕಗಳಾದ ಚಿಂತೆಗಳಿ 
ಗಾಗಲಿ, ಮಿತಿಮೀರಿದ ಆಹಾರ ವಿಹಾರಾದಿಗಳಿಗಾಗಲಿ ಆದಷ್ಟು ಹೆಚ್ಚು 
ಅವಕಾಶ ಕೊಡದೇ ಸದಾ ಸಂತೋಷದಿಂದಿರಬೇಕೆಂಬುದೇ ಈ ಲೇಖ 
ಕನ ಬಯಕೆ. ಮತ್ತೂ-- 

"ಸುಖಸ್ಯದುಃಖಸ್ಯ ನ ಕೋಪಿ ದಾತ। ಪರೋ ದದಾತೀತಿ ಕುಬುದ್ಧಿ 
ರೇಷಾ। ಅಆಹಂಕರೋಮೀತಿ ವೃಥಾಭಿಮಾನಃ। ಸ್ವಕರ್ಮ ಜಾಲಗ್ರಥಿ 
ತೋಹಿ ಲೋಕಃ ।' ಮುಖ್ಯಾಭಿಸ್ರಾಯನೇನಂದರೆ ಸುಖವಾಗಲಿ ದುಃಖ 
ವಾಗಲಿ ಇನ್ನೊಬ್ಬರಿಂದ ನಮಗೆ ಎಂದಿಗೂ ಪ್ರಾಶ್ರವಾಗಲಾರದು. ಸುಖ 
ದುಃಖಗಳಿಗೆ ನಮ್ಮ ನಮ್ಮ ಕರ್ಮಗಳೇ ಕಾರಣ ಹೊರತು ಅನ್ಯಥಾ 
ತಿಳಿಯ:ವದು ಶುದ್ಧ ಅಜ್ಞಾನನೇಸರಿ. ಮೇಲಿನ ಶ್ಲೋಕದ ರಹಸ್ಯಾ 
ರ್ಥವನ್ನು ಪ್ರತಿಯೊಬ್ಬರೂ ಸರಿಯಾಗಿ ಮನನಮಾಡಿ ತಿಳಿದುಕೊಂಡರೆ 


೬೪೬ ಶಿವಾನುಭವ. 


ಪ್ರಾಯಃ ಅನಾವಶ್ಯಗಕಳಾದ ಚಿಂತೆಗಳೆಲ್ಲವೂ ಪರಿಹಾರವಾಗಿ ಸಂತೋ 
ಸವು ಪ್ರಾಪ್ತಿ ಆಗುವದರಲ್ಲಿ ಯಾವ ಅಭ್ಯಂತರವೂ ಇಲ್ಲ. ಇನ್ನು 
ಆರೋಗ್ಯ ದೃಷ್ಟ್ವಾ ಸಂತೋಷದಿಂದ ನಮಗೆ ಆಗತಕ್ಕ ಮುಖ್ಯ ಪ್ರಯೋ 
ಜನಗಳು ಯಾವವೆಂದರೆ ಆಹಾರ ಜೀರ್ಣಕ್ಕೆ ಅನುಕೂಲಗಳಾಗಿರುವ 
ಹಲವು ಕಾರಣಗಳಲ್ಲಿ ಸಂತೋಷವು ಅತ್ಯುತ್ತಮವೆಂದು ನಮಗೆ ತಿಳಿ 
ಯುತ್ತದೆ. ಅಂದರೆ ಒಳ್ಳೇ ಜೀರ್ಣಶಕ್ತಿಯೂ ಪೂರ್ಣಾರೋಗ್ಯವೂ 
ನಮ್ಮಲ್ಲಿ ಹೆಚ್ಚುವಂತೆ ಮಾಡುವದೇ ಸಂತೋಷದಿಂದ ಲಭಿಸತಕ್ಕ ಒಂದು 
ಮುಖ್ಯ ಗುಣ. ಬಹಳ ಹೊತ್ತು ಮನಸ್ಸಿಗೆ ಕೆಲಸ ಕೊಡೋಣದ 
ರಿಂದ ತಲೆದೋರುವ ಮಿದುಳಿನ ಆಯಾಸವೂ ಕೂಡ ನಗುವದರಿಂದ 
ಉಪಶಮನವಾಗುತ್ತದೆ. ಇದರಿಂದ ಮಿದುಳಿನ ಶಕ್ತಿ ಹೆಚ್ಚಿ ಪುನಃ 
ಕೆಲಸಕ್ಕೆ ತೊಡಗಿಸುವದು. ಒಳ್ಳೇ ನಗೆಯು ಹರ್ಷೊೋದ್ರೇಕವನ್ನುಂ 
ಟುಮಾಡಿ ನರಗಳೆಲ್ಲಾ ಉಬ್ಬುವಂತೆ ಮಾಡುವದಲ್ಲದೆ ಇದರಿಂದ ನರ 
ಗಳ ಶಕ್ತಿಯು ಅಧಿಕವಾಗುತ್ತದೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಸಂತೋ 
ಷವೇ ಶಾಶ್ವತವಾದ ಯೌವನವು. ಚಿಂತೆಯೇ ಮುಪ್ಪು. ಆದ್ದರಿಂದ 
ಆಯುರಾರೋಗ್ಯಕಾಮಿಗಳು, ಈ ಸಂತೋಷವೆಂಬ ತತ್ವವನ್ನು ಚನ್ನಾಗಿ 
ತಿಳಿದು ಹೆಚ್ಚ ಹೆಚ್ಚು ಆಚರಣೆಯಲ್ಲಿ ತಂದವರಿಗೆ ಆರೋಗ್ಯ, ಸೌಭಾಗ್ಯ, 
ಆಯುಷ್ಯ, ಕ್ರಾಂತಿ, ಶಾಂತಿ, ತುಸ್ಟಿ, ಪುಷ್ಟಿ ಇವೆಲ್ಲವುಗಳೂ ಸುಗಮ 
ವಾಗಿ ಪ್ರಾಪ್ತವಾಗುತ್ತವೆಂದು ಹೇಳಿ ಈ ಚಿಕ್ಕ ಲೇಖವನ್ನು ತಮ್ಮ 
ಮುಂದೆ ಇಟ್ಟು ವಿರಮಿಸುವೆನು. 


ಸಂಗೀತದಲ್ಲಿ ಶೀ ಬಸವಣ್ಣನವರ ನಚನಗಳು. ೬೪೭ 


ಸಂಗೀತದಲ್ಲಿ ಶ್ರೀ ಬಸನಣ್ಣನನರ ವಚನಗಳು. 


(ಲೇ- ಥಿ ಸಂಗಮೇಶ್ವರ ದೇನರು ಹಿಕಾರಿಪು3 ಶಿನಯೋಗಾಶ್ರಮ) 


— ENO —— 


ರಾಗ. ಅರಬಿ.- ತಾಲ. ರು:ಂಪಾ. 


ಹೊತ್ತಾರೆ ಎದ್ದು ಕಣ್ಣ ಹೊಸೆವುತ್ತ । ಎನ್ನ ಒಡಲಿಂಗೆ ಎನ್ನ 
ಮಡದಿಮಕ್ಕಳಿಗೆಂದು । ಕುದಿದೆನಾದರೆ । ಎನ್ನ ಮನಕ್ಕೆ ಮನನ 

ಸಾಕ್ಷಿ (ಸ 

“ಶನೇ ಶಯನೇ ಯಾನೆ । ಸಂಸರ್ಕೆ ಸಹಭೋಜಕನೆ। 

ಸಂಚರಂತಿ ಮಹಾಘೋರೆ , ನರಕೆಕಾಲಮಕ್ಷಮಯಂ || ” 
ಭವಿಯಾದ ಬಿಜ್ಜಳನ । ಗದ್ದುಗೆಯ ಕೆಳಗೆ । ಕುಳ್ಳಿದ ಓಳ್ಳೆ 
ಸಿಹನೆಂಬರಯ್ಯ ಪ್ರಮಥರು | ಕೊಡುವೆನುತ್ತರವನವರಿಗೆ। ಕೊಡಲಮ್ಮೆ 
ಹೊಲೆ ಹೊಲೆಯರ ಮನೆಯ | ಹೊಕ್ಕಾದರೆಯು !1೧॥ ಶೆ ಕೈಕೂ 
ಲಿಯ ಮಾಡಿದರೆಯು । ನಿಮ್ಮ ನಿಲನಿಂಗೆ ಕುದಿನೆನಲ್ಲದೆ । ಎನ್ನೊಡ 

ಲವಸರಕ್ಕೆ ಕುದಿದೆನಾದರೆ । ತಲೆಂಡ ಕೂಡಲಸಂಗಮದೇವ ॥ ೨॥ 


ರಾಗ. ಬಾಗೇಶ್ರಿ.-- ತಾಲ, ಜಂಪಾ. 


ಜಾಲಿ. (ಗಾವ್ರೇ ಬಾಗೇಸರಿ) ಎಂಬಂತೆ. 
ಎಮ್ಮನರು ಬೆಸಗೊಂಡರೆ । ಶುಭಲಗ್ನವೆನ್ನಿರಯ್ಯ । ರಾಶಿಕೂಟ 
ಖಣಸಂಬಂಧ 1 ಉಂಬಿಂದು ಹೇಳಿರಯ್ಯ । ॥ಪ॥ ಚಂದ್ರಬಲ ತಾರಾ 
ಬಲ ಉಂಟೆಂದು ಹೇಳಿರಯ್ಯ । ನಾಳಿನ ದಿನಕ್ಕಿಂದಿನ ದಿನ | ರಿಸ 
ನಿದಾನಿಸಾ। ಮಗಾ । ಮಧಾ। ನಿದಮಗರಿಸಾ । ॥೧॥ ಲೇಸೆಂದು 
ಹೇಳಿಂಯ್ಯ । ಕೂಡಲಸಂಗಮದೇವನ ಪೂಜಿಸಿದ ಫಲ ಥಿನ್ಮುದಯ್ಯ ॥ 
ರಿಸನಿದಾನಿಸಾ। ಮಗಾ । ಮಧಾ। ನಿದಮಗರಿಸ ॥5॥ 


೬೪೮ ಶಿನಾನುಭವ, 


ಬಾಗೇಶ್ರಿ. ರಾಗ--ತಕ್ರಿತಾಲ. 
ಚಾಲಿ (ಜೈನ ನಹೀ ಮೈತೊ) 

ಸುಡಲೀ ಮನವೆನ್ನ । ನುಡುಹನಮಾಡಿತ್ತು । ನಡೆನಲ್ಲಿ ನುಡಿವಲ್ಲಿ । 
ಅಧಿಕನೆಂದಿನಿಸಿತ್ತು (ನಃ ಬೆಡಗಿನಕೀಲ । ಕಳೆದು ಕೆಡೆದ ಬಳಿಕ । ಕಡ 
ಗೂಪ ಮಡದಿ ತಾ ಮುಟ್ಟಿಲನ್ಮುಳು (೧1 ಒಡಲನುರಿಕೊಂಬುದು | ಒಡ 
ನೆಯನರಸು ಕೊಂಬ | ಕಡ:ಗೂಪ ಮಡದಿಯ । ಮತ್ತೊಬ್ಬ ಚನ್ನಿಗ 
ಕೊಂಬ ॥೨॥ ಮುನ್ನ ಮಾಡಿದ ಕರ್ಮ | ಬೆನ್ನ ಬಿಡದನ್ನಕ್ಕ। ಇನ್ನು 
ಮಾಡಿದಕೊಳನೆ । ಕೂಡಲಸಂಗಮದೇವ ॥೩॥ 


ರಾಗ--ಕಾಥಿ. ತ್ರಿತಾಲ. 

ಚಾಲಿ (ಮದನಸಜನಿಲಾ.) 
ಅರ್ಥವನರ್ಥವ ಮಾಡಿ । ಕೋಳಾಹಳಂಗೈವುತ್ತಿರಲಿ। ಹುಟ್ಟಿದ 
ಮಕ್ಕಳ ನವಖಂಡವ ಮಾಡಿ । ಕಡಿವುತ್ತಿರಲಿ ॥ಸ॥ ಮುಟ್ಟಿದ ಶ್ರೀಯ ಕಣ್ಣ 
ಮುಂದೆ । ಅಭಿಮಾನಂಗೊಂಡು । ನೆರೆಪುಕ್ತಿರಲಿ ॥೧॥ ಇಂತೀತ್ರಿನಿಧವು । 
ಹೊರಗಣವು। ಇನ್ನೆನ್ನಂಗದ ಮೇಲೆ ಬರಲಿ 1೨: ಹಿಡಿಖಂಡವ । 
ಕೊಯ್ಯಲಿ। ಇಕ್ಕುವ ಶೂಲ ಪ್ರಾಶ್ತಿಯಾಗಲಿ। ಹಾಕೊಂದಿಸೆ | 
ಹನ್ನೊಂಡೆಸೆಯಾಗಿ । ಮಾಡುತ್ತಿರಲಿ ೩. ಮತ್ತೆಯೂ ಲಿಂಗಾರಾಧನೆ 
ಮಾಡುವೆ । ಜಂಗಮಾರಾಧನೆ ಮಾಡುವೆ । ಪ್ರಸಾದಕ್ಕೆ ತಪ್ಪೆ 1೪॥ 


ಇಂತಪ್ಪ ಭಾಷೆ ಕಿಂಚಿತ್ತು ಹುಸಿಯಾದರೆ। ನೀನಂದೇ ಮೂಗು ಕೊಯ್ಯಿ। 
ಕೂಡಲಸಂಗಮದೇವ ॥೫ 





ರಾಗ--ದುರ್ಗಾ, ರುಂಪಾ. 
ಮಾಡಿನೀಡಿ ಲಿಂಗವ । ಪೂಜಿಸಿಹನೆಂಬರು । ನೀವುಕೇಳಿಕೋ । 
ಹಾಗದ ಕೆರಹ ಹೊರಗೆ ಕಳೆದು | ದೇಗುಲಕ್ಕೆ ಹೋಗಿ । ನಮಸ್ಕಾರವ 
ಮಾಡುವನಂತೆ |ಪಃ ತನ್ನಕೆರಹಿನ ಧ್ಯಾನವನಲ್ಲದೆ; ದೇವರ ಧ್ಯಾನವಿಲ್ಲ। 
ಧನವನಿರಿಸಿದಿರಾ । ಇರಿಸಿದರೆ; ಭವ ಬಪ್ಪುದು ತಪ್ಪದು । ಕೂಡಲ 
ಸಂಗನ ಶರಣರಿಗೆ । ಸವಿಸಲೇಬೇಕು ॥೧॥ 





ಸಂಗೀಕದಲ್ಲಿ ಠೀ ಬಸವಣ್ಣನನರ ವಚನಗಳು. ೬೪೯ 


ರಾಗ--ಭೀಮಸಲಾಸ, ತ್ರಿತಾಲ. 
ಅಂಜಿದರಾಗದು । ಅಳುಕಿದರಾಗದು | ವಜ್ರ ಪಂಜರದೊಳಗಿದ್ದರೆ 
ಆಗದು ॥ಪ॥ ತನ್ಪದೆಲವೋ ಲಲಾಟಲಿಖಿತ । ಕಕ್ಕುಲತೆಬಟ್ಟಿರು ಆಗದು 
ನೋಡಾ ॥೧॥ ಧೃತಿಗೆಟ್ಟ ಮನಧಾತು । ಗೆಟ್ಟಕೆ ಅನ್ಸುದು । ತನೃದು 
ಕೂಡಲಸಂಗಮದೇವ ॥೨॥ 


ರಾಗ- ಬಾಗೇಶ್ರೀ, ರುುಂಪಾ. 
ಚಾಲಿ (ನಂಬು ನಂಬೆಲೋ) 
ಸಮುದ್ರ ಫಘನನೆಂಜೆನೆ। ಧರಯಮೇಲಡಗಿತ್ತು । ಧರೆಯು ಘನ 
ವೆಂಬೆನೆ। ಫಣಾಮಣಿಮೇಲಡಗಿತ್ತು ಪ ನಾಗೇಂದ್ರ ಘನವೆಂಜಿನೆ। 
ಪಾರ್ವತಿಯ ಕೆರುಕುಣಿಯ ಮುದ್ರೆಯಾಗಿತ್ತು ॥೧॥ ಪಾರ್ವತಿಯು 
ಘನವೆಂಬೆನೆ। ಪರಮೇಶ್ವರನ ಅರ್ಧಾಂಗಿ । ಅಂಥ ಪರಮೇಶ್ವರನು ಘನ 
ವೆಂಜೆನೆ। ನಮ್ಮ ಕೂಡಲಸಂಗನ ಶರಣರ | ಮನದ ಕೊನೆಯ ಮೇಲಡ 
ಗಿದನು ॥೨॥ 


೬೫೦ ಶಿವಾನ:ಭನ 


ತಿವಾನುಭನ ಪತ್ರಿಕೆ. 
(ಸಂಪಾದಕ) 





ಶಿವಾನುಭವ ಪತ್ರಿಕೆಯ ೧೨ನೆಯ ವರುಷವು ಈ ಸಂಚಿಕೆಗೆ 
ಮುಗಿಯಿತು. ಮತ್ತು ಮುಂದಿನ ಸಂಚಿಕೆಯಿಂದ ಅದರ ೧೩ನೆಯ 
ವರುಷವು ಪ್ರಾರಂಭವಾಗುತ್ತದೆ. ಶಿನಾನುಭವವು ಶಿವಶರಣರ ಮಾರ್ಗ 
ವನ್ನೂ ಅವರ ವಿಚಾರಗಳನ್ನೂ ಜನರ ಮುಂದಿ ಇಡುವ ತನ್ನ ಧ್ಯೇಯ 
ವನ್ನು ಬಿಡದೆ ಅದಕ್ನ್ಕೋಸ್ಟರ ಈ ವರೆಗೆ ಪ್ರಯತ್ನಿಸುತ್ತ ಬಂದಿರುತ್ತದೆ. 
ಈ ಕಾರ್ಯತನ್ನು ಇನ್ನೂ ಹೆಚ್ಚಿಗೆ ಬಅನಾಗಿ ಸಾಗಿಸಲು ಅದು ಇಚ್ಛೆ 
ಯನ್ನು ತಾಳಿದೆ. ನೀರಶ್ಸೈವ ಸಮಾಜಕ್ಕೆ ಸಂಬಂಧಿಸಿದ ಮತ್ತು ಇನ್ನೂ 
ಸಂಶೋಧಿಸಲ್ಪಡತಕ್ಕ ರಾಜಕೀಯ ವಾಜ್ಮಯಾತ್ಮಕ, ಸಾಮಾಜಿಕ ವಿಷ 
ಯಗಳು ಅಸಂಖ್ಯಾತನಿರುತ್ತನೆ. ನಮ್ಮ ಈ ಸಂಶೊ:ಧನ ಕಾರ್ಯ 
ದಲ್ಲಿ ವಾಚಕರು ಸಹಾನುಭೂತಿಯುಳ್ಳವರಾಗಿ ನಮಗೆ ಸಹಾಯವನ್ನೀ 
ಯಬೇಕೆಂದು ನಾವು ಪ್ರಾರ್ಥಿಸುತ್ತೇನೆ. 


ಶಿವಾನುಭವ ಗ್ರಂಥಮಾಲಾ ನಂ ೪೭. 


ತಿನಶರಣರ 
ಸಂಕೀರ್ಣ ವಚನಗಳು 


ಭಾಗ ೧. 


(ಗಜೇಶಮಸಣಯ್ಯ, ಚಂದಿಮರಸು ಮತ್ತು ಅರುವಿನ 
ಮಾರಿತಂದೆಗಳ ವಚನಗಳು.) 


ಹಿತಚಿಂತಕ ಪ್ರಿಂಟಿಂಗ ಪ್ರೆಸ್‌ 
ವಿಜಾಪುರ. 





೧. 


೨. 


೩. 


ಅನುಕ್ರಮಣಿಕೆ, 





ಗಜೇಶಮಸಣಯ್ಯನ ವಚನಗಳು 
ಚಂದಿಮರಸನ ವಚನಗಳು 
ಅರುನಿನ ಮಾರಿತಂದೆಗಳ ವಚನಗಳು 


ಪ್ರಸ್ತಾವನೆ. 





ಈ ಗ್ರಂಥದಲ್ಲಿ ನಾವು ಹಿಂದಿನ ಕಾಲದಲ್ಲಿ ಬಹು ಪ್ರಸಿ ದ್ಭರಃ ಇದ 
ಮೂವರು ವಚನಕಾರರ ವಚನಗಳನ್ನು ಪ್ರಸಿದ್ಧಿಸಿದ್ದೇನೆ. ಅನರು 
ಗಜೇಶ ಮಸಣಯ್ಯ, ಚಂದಿಮರಸು ಮತ್ತು ಅರುವಿನವತಾರಿತಂದೆ ಈ 
ಪ್ರಕಾರ ಇದ್ದಾರೆ. ವೀರಶೈವ ವಾಜ್ಮಯದಲ್ಲಿ ದೊರೆಯುವ ಪ್ರತಿಯೊಂದು 


ವಚನ ಸಂಗ್ರಹದಲ್ಲಿ ಇನರ ವಚನಗಳು ಬಹುತರ ಉಳ್ಲೇಖಿಸಲ್ಪಡು 


ವದುಂಟು. ವೀರಶೈವರಲ್ಲಿ ಅವರು ಒಳ್ಳೇ ಮಹೆತ್ವಿಕರೆಂದು ಪ್ರಸಿದ್ಧಿ 
ಯನ್ನು ಹೊಂದಿರುವದರಿಂದ ಅವರ ವಚನಗಳಿಗೆ ಮಹತ್ವದ ಸ ಸ್ಥಾನವು 
ಬಂದಿರುತ್ತದೆ. ಇವರಲ್ಲಿ ಗಜೇಶಮಸಣಯ್ಯನ ವಚನಗಳಲ್ಲಿ ಸತಿಪತಿ 


ಭಾವದ ವಚನಗಳು ಹೆಚ್ಚಾಗಿ ಬಂದಿರುತ್ತವೆ. ಅವು ಬಹು ಸೊಬ 
ಗುಳ್ಳವು ಇವೆ. ಚಂದಿಮರಸನ ವಚನಗಳಾದರೂ ಬಹು ಸುಂದರ 
ವಾದವುಗಳು. ಅರುವಿನಮಾರಿತಂದೆಯ ವಚನಗಳಲ್ಲಿ ಬೆಡಗಿನ ವಚ 
ನಗಳೇ ಹೆಚ್ಚಾಗಿರುತ್ತವೆ. ಅವು ಬಹು ಅರ್ಥಬೋಧಕವಾಗಿರುತ್ತವೆ. 


ಮೂವರು ವಚನಕಾರರ ವಚನಗಳು ಇನ್ನೂ ಬಹಳ ಇರ 
ಬಹುದು. ಆದರೆ ನಮಗೆ ಉಸಲಬ್ಬವಾದವುಗಳನ್ನಷ್ಟೇ ನಾವು ಇಲ್ಲಿ 
ವಿಷಯಾನುಸಾರವಾಗಿ ಕ್ರಮಗೊಳಿಸಿ ಅಚ್ಚ ಹಾಕಿದ್ದೇವೆ. ಆದರೆ ಈ 
ಪ್ರತಿಯೊಬ್ಬನ EE ಸಂಖ್ಯೆ ಯು ಬಹು ಕಡಿಮೆ ನಮಗೆ ದೊರೆ 
ತಿರುವದರಿಂದ ಅಷ್ಟೇ ವಚನಗಳನ್ನು ಗ್ರಂಥ ರೂಪಾಗಿ ಅಚ್ಚು ಹಾಕು 
ನದು ಅನಾನುಕೂಲವೆಂದು ತೋರಿದ್ದರಿಂದ ಈ ಮೂನರು ವಚ 
ನಕಾರರ ವಚನಗಳನ್ನು ಒತ್ತಟ್ಟಿಗೆ ಸಂಗ್ರಹಿಸಿ ಈ ಗ್ರಂಥವನ್ನು ಪ್ರಸಿ 
ದ್ಧಿಸಿದ್ದೇವೆ. ಸ್ವಲ್ಪ ಸಂಖ್ಯೆಯುಳ್ಳ ವಚನಕಾರರ ಅನೇಕ ವಚನಗಳು 
ಇನ್ನೂ ಬಹಳ ದೊರೆಯುತ್ತವೆ. ಅವುಗಳನ್ನು ನಾನು ಯಥಾವಕಾಶ 
ವಾಗಿ ಕ್ರಮಗೊಳಿಸಿ “ಸಂಕೀರ್ಣ ವಚನ” ಗಳೆಂದು ಬೇರೆ ಬೇರೆ ಭಾಗ 
ಗಳನ್ನಾಗಿ ಮಾಡಿ ಮುದ್ರಿಸಲು ಇಚ್ಛಿಸಿದ್ದೇವೆ. 


ನಮಗೆ ದೊರೆದ ವಚನಗಳೆಲ್ಲವೂ ಬಹು ಅಶುದ್ಧವಾದವುಗಳು. 
ಅವುಗಳನ್ನು ಶಕ್ಕನಿದ್ದಷ್ಟರ ಮಟ್ಟಿಗೆ ತಿದ್ದಿ ಈ ಗ್ರಂಥವನ್ನು ಅಚ್ಚಿಗೆ 


ಪಿ 


ಸಿದ್ಧಪಡಿಸಿರುತ್ತೇವೆ. ಆದರೂ ಅರ್ಥವು ತಿಳಿಯದಂಥ ಅನೇಕ ವಚ 
ನಗಳು ಇದರಲ್ಲಿವೆ. ಇದು ಅನಿವಾರ್ಯವಾದುದರಿಂದ ವಾಚಕರು 
ಇದಕ್ಕೋಸ್ಕರ ನಮ್ಮನ್ನು ಕ್ಷಮಿಸಬೇಕು. 


ಈ ಗ್ರಂಥದಲ್ಲಿ ಬಂದ ವಚನಕಾರರ ಚರಿತ್ರೆಗಳು ಅವರವರ 
ವಚನಗಳ ಆರಂಭದಲ್ಲಿಯೇ ಪ್ರಸ್ತಾವನಾರೂಪವಾಗಿ ಕೊಟ್ಟಿದ್ದೇವೆ. ಅವು 
ಗಳನ್ನು ವಾಚಕರು ನೋಡಬೇಕು. 


ನಿಜಾಪುರ ಫ. ಗು. ಹಳಕಟ್ಟಿ 
ತೌ॥ 3೬-೮-೧೯೩೮ ಸಂಪಾದಕ. 


೮೯ 


ಟೀಕುಃ-- ಪೃಥ್ವಿಜ್ಞಾನ ನೂಸೊಂದು ಸ್ಥ ಸ್ಥಲದಾಚರಣೆಯಲ್ಲಿ ಕೂಡಿ 
ಹುದೆ€ಬುದೀಗ ಪೃಥ್ವಿಜ್ಞಾನ ನಿನೀಲಿಕ ಸಂಬಂಧನಾಗಿಹುದೆಂಬ ಶಬ್ದ 
ಕೃರ್ಥ. ಅಪ್ಪು ಜ್ಞಾನ ಷಡ್ವಿಧ ಲಿಂಗಾಂಗ ಸ್ಥಲದಾಚರಣೆಯನೊಳ 
ಕೊಂಡಿಹುದೆಂಬುದೀಗ ಅಪ: ಜ್ಞಾನ ಮರ್ಕಟಿ ಸಂಬಂಧವಾಗಿಹುದೆಂಬ 
ಶಬ್ದಕೃರ್ಥ. ಇ ಭು ಚಿದಗ್ನಿ ಸ್ವರೂಸವಾಗಿ ಪ್ರಕಾಶಿಸುತ್ತಿಹುದೆಂ 
ಬುದೀಗ ತೇಜಜ್ಞಾನ ಅಗ್ನಿಸಂಬಂಧವಾಗಿಹ:ದೆಂಬ ಶಬ್ದಕ್ಕರ್ಥ. ವಾಯು 
ಜ್ಞಾನ ಚಿದ್ವಾ ಸನ "3 ರೂಪವಾಗಿಹುಬಿಂಬುದೀಗೆ ಮಾಯಃಜ್ಞಾನ 
ಗಂಧಸ ಸತ ಗಿಹುದೆಂಬ ಶಬ್ದಕ್ಕರ್ಥ.  ಆಕಾಶಜ್ಞಾನಅಭೇದ್ಯ 
ವಾದ ಪರಶಿವ ತತ್ವವನವಗ್ರ ಹಸಿ ಹೊರೆ ಇಲ್ಲದೆ ಜ್‌ A 
ದೆಂಬುದೀಗ ಆಕಾರಜ್ಞಾನ ಎ1 ಸಂಬಂಧವಾಗಿಹುದೆಂಬ ಶಬ್ದ 
ಕೃರ್ಥ. ತಮಜ್ಞಾನ ಪರಶಿವ ತತ್ವ ವನರಿಯಬೇಕೆಂಬ ಏಕಾಗೃ ಚಿತ್ರದ 
ಲ್ಲಿರುತ್ತಿ ಹುದೆಂಬುದೀಗ ತಮಜ್ಜಾನ ರ ra 
ಶಬ್ದಕೃರ್ಥ. ಚು ತೆ ರೂಪು ರುಚಿ ತ್ನ ಪ್ತಿ ಮೊದಲಾದ ಸಕಲ 
ಪದಾರ್ಥವ ಲಿಂಗವೆ ( ಕೈಕೊಂಡು ಸೂಟಿ ತೃಪ್ತಿಯನೆಯ್ದಿತ್ತೆಂಬ 
ನೆನಹಿನಲ್ಲಿರುತ್ತಿಹುದೆಂಬುದೀಗ ನ ಕೂರ್ಮ ಸಂಬಂಧ 
ವಾಗಿಹುದೆಂಬ ಶಬ್ದಕ್ಕರ್ಥ. ಲಿಂಗಾಂಗ ಸ್ಥಲ ಮೊದಲಾದ ಸವಾ 
ಚಾರ ಸಂಪತ್ತನು ಭೇದಿಸಿ ಅರುಹುತ್ತಿ ಹುಜಿಂಬುದೀಗ ದಿವ್ಯಜ್ಞಾ 
ಸರ್ವಮಯವಾಗಿ ನಾನಾ ಭೇದಂಗಳ ಭೇದಿಸುತ್ತಿಹುದೆಂಬ ಶಬ ಿಕೃರ್ಥ. 
ಶರಣನ ಉನ್ಮನಿ ಸ್ವರೂಸವಾದ ಮನೋಮಧ್ಯದಲ್ಲಿ ಪರಿಪೂರ್ಣಜ್ಞಾನ 
ಸಮರಸವಾಯಿತ್ತೆಂಬುದೀಗ ಇಂತೀ ಮನಜ್ಞಾನ ಭರಿತನಾಗಿ ಎಂಬ 
ಶಬ್ದಕ್ಕರ್ಥ. ಆ ಶರಣ ದಶವಾಯು ವಿಕಾರದಲ್ಲಿ ಸಂಚೆರಿಸುತ್ತಿರ್ದ 
ಮನೋವರ್ತನೆಯ ಸತಷ್ಟಿಯಾಚರಣೆಯಿಂದ ಧ್ರ ಸವ ಮಾಡಿದನೆಂ 
ಬುದೀಗ ದಶಗುಣ ಮರ್ಕಟವ ಮೆಟ್ಟಿ ನಿಂದು ಎಂಬ ಶಬ್ದಕೃರ್ಥ. 
ಚಿದಾಕಾಶ ಮಧ್ಯದಕ್ಷಿರ್ಪ ಚಿದ್ಯನ ಅಂಗವು ತೂರ್ಯಾವಸ್ಥೆಯ ಭಾವ 
ದಳ್ಲಿರ್ನ ಶರಣನ ಉನ್ಮನಿಸ್ವ ಸ್ನರೂಸವಾದ ಮನೋಮಧ್ಯದಲ್ಲಿ ತೊಳಗಿ 
ಬೆಳಗುತ್ತಿಹುದೆಂಬುದೀಗ ಬಟ್ಟ ಬಯಲ ತುಟ್ಟಿ ತುದಿಯ ಸದಾಶಿವ 
ಮೂರ್ತಿ ಲಿಂಗದ ಕಳೆ ಕಳ ಕಳಿಸುತ್ತಿದೆ ಚಿತ್ತದ ನೆನಹಿನಲ್ಲಿ ಎಂಬ 
ಶಬ್ದಕ್ಕರ್ಥ. 


೮೦. ಪೃಥ್ವೀ ಜ್ಞಾನ, ಅ ಪ್ಪುಜ 


೯ 
pe) 
[N) 


ನೆವಾ 
ನ ತೇಜಜ್ಜಾನ, ವಾಯುಜ್ಞಾನ, 


ಆಕಾಶಜ್ಞಾನ, ತಮೋಜ್ಞಾನ, ಪರಿಪೂ ರ್ಣಜ್ವಾನ, ದಿವೃಜ್ಞಾನ ಇಂತೀ 


೯೦ 


ಜ್ಞಾನಂಗಳೆಲ್ಲಿ ಕಂಡು ದೇಹ ಧರ್ಮಂಗಳನರಿದು ಪಿಂಡಪ್ರಾಣ ಅಂಗ 
ಲಿಂಗ ಸಂಯೋಗ ಸಂಸದದಲ್ಲಿ ನಿಂದು ನೋಡು. ಸದಾಶಿವಮೂರ್ತಿ 
ಲಿಂಗದಲ್ಲಿ ಕಳೆ ಬೆಳಗುತ್ತಿದೆ. 

ಟೀಕುಃ-- ಸೃಥ್ವೀಜ್ಞಾನ ಭಕ್ತಸ್ಥಲ ಸಂಬಂಧವಾಗಿಹುದೆಂಬುದೀಗ 
ಸೃಢ್ಟೀಜ್ಞಾನವೆಂಬ ಶಬ್ದಳೃರ್ಥ. ಅಪ್ಪುಜ್ಞಾನ ಮಹೇಶ್ವರಸ್ಥಲ ಸಂಬಂ 
ಧವಾಗಿಹುದೆಂಬುದೀಗ ಅಪ್ಪು ಜ್ಞಾನವೆಂಬ ಶಬ್ದಕ್ಕರ್ಥ. ತೇಜಜ್ಞಾನ 
ಪ್ರಸಾದಿಸ್ಪಲ ಸಂಬಂಧವಾಗಿಹುದೆಂಬುದೀಗ ತೇಜಜ್ಞಾನನೆಂಬ ಶಬ್ದ 
ಕೃರ್ಥ. ವಾಯುಜ್ವಾನ ಪ್ರಾಣಲಿಂಗಿ ಸಂಬಂಧವಾಗಿಹುದೆಂಬುದೀಗ 
ವಾಯುಜ್ವಾನವೆಂಬ ಶಬ್ದಕ್ಕರ್ಥ. ಆಕಾಶಜ್ಞಾನ ಶರಣಸ್ಥಲ ಸಂಬಂಧ 
ವಾಗಿಹುದೆಂಬುದೀಗ ಆಕಾಶಜ್ಞಾನವೆಂಬ ಶಬ್ದಕ್ಕರ್ಥ. ತಮಜ್ಞಾನ 
ಐಕ್ಯಸ್ಥಲ ಸಂಖಂಧವಾಗಿಹುಡೆಂಬುದೀಗ ತಮಜ್ಞಾನನೆಂಬ ಶಬ್ದಕ್ಕರ್ಥ. 
ಇಂತಸ್ಪ ಸ್ಥಲಕುಲಾದಿಗಳನೊಳಕೊಂಡು ಸರ್ವಾಜಾರದಲ್ಲಿ ಸಂಬಂಧ 
ವಾಗಿ ಹುದೆಂಬುದೀಗ ಪರಿಪೂರ್ಣ ಜ್ಞಾನವೆಂಬ ಶಬ್ದಕ್ಕರ್ಥ. ಅಂತಪ್ಪ 
ಲಿಂಗಾಂಗಸ್ಥಲಂಗಳ ಭೇದಾದಿ ಭೇದಂಗಳನರುಹಿಸಿಕೊಳ್ಳುತ್ತಿಹುದೆಂಬು 
ದೀಗ ದಿವ್ಯಜ್ಞಾನವೆಂಬ ಶಬ್ದಕ್ಕರ್ಥ. ಇಂತಪ್ಪ ಪರಿಪೂರ್ಣ ಜ್ಞಾನಂಗಳಿಂ 
ಸ್ಥಲಸಂಬಂಧಗಳನರಿದು ಎಂಬುದೀಗ ಇಂತೀ ಜ್ಞಾನಂಗಳಲ್ಲಿ ಕಂಡು 
ಎಂಬ ಶಬ್ದಕೃರ್ಥ. ಇಂತನ್ಸ ಸಂರ್ವಾಂಗಲಿಂಗಸಂಬಂಧಿಯಾದ ಶರ 
ಣಂಗೆ ದೇಹ ಪ್ರಾರಬ್ಧ ಭೋಗ ನಷ್ಟವಾಗಿ ಲಿಂಗಭೋಗೋಪ ಭೋಗಿ 
ಯಾಗಿರ್ದನೆಂಬುದೀಗ ದೇಹಧರ್ಮವನರಿದು ಎಂಬ ಶಬ್ದಕ್ಕರ್ಥ. 
ಅಂತಸ್ಸ ಶರಣನ ದೇಹವಳಿದು ಜ್ಞಾನಕಾಯಸ್ವರೂಸವಾಯಿತ್ತೆಂಬು 
ದೀಗ ಪಿಂಡವೆಂಬ ಶಬ್ದಕ್ಳರ್ಥ. ಆ ಶರಣನ ಪ್ರಸಾದವಳಿದು ಲಿಂಗ 
ಪ್ರಾಣವಾಯಿತ್ತೆಂಬುದೀಗ ಪ್ರಾಣವೆಂಬ ಶಬ್ದಕ್ಕರ್ಥ. ಆ ಶಂಣನ ಭಕ್ತಾ 
ದೈಕ್ಯಾಂತವಾದ ಷಡ್ವಿಧ ಚಿದಂಗಗಳೆಂಬುದೀಗ ಅಂಗವೆಂಬ ಶಬ ಕೃರ್ಥ. 
ಆ ಚಿದಂಗಗಳಲ್ಲಿ ಸಂಬಂಧನಾದ ಆಚಾರಾದಿ ಮಹಾಲಿಂಗಂಗಳೆಂಬು 
ದೀಗ ಲಿಂಗವೆಂಬ ಶಬ್ದಕ್ಕರ್ಥ. ಇಂತಪ್ಪ ಲಿಂಗಾಂಗವೆರಡರ ಕೂಟನೇ 
ಭಜನ ಕಾರಣ ಸಂಯೋಗವೆಂಬ ಶಬ್ದಕ್ಕರ್ಥ. ಈ ಲಿಂಗಾಂಗ 
ಸಮರಸ ಕೂಟದ ಮಹದೈಶ್ವರ್ಯದಲ್ಲಿ ಸುಸ್ಥಿರಭಾವಿಯಾಗಿ ನಿಂದು ತನ್ನ 
ನಿಜ ಸ್ವರೂನ ಅವಿರಳಜ್ವಾ ನದೃಕ್ಕಿಸಿಂ ನಿರೀಕ್ಷಿಸುತ್ತಿರ್ದ ಶರಣನೆಂಬು 


ದೀಗ ಸಂಪದದಲ್ಲಿ ನಿಂದು ನೋಡು ಸದಾಶಿವ ಮೂರ್ತಿಲಿ ಕ 
ಬೆಳಗುತ್ತಿದೆ ಎಂಬ ಶಬ್ದಕ್ತರ್ಥ. ಜು 


೯ಗಿ 


೮೧. ನಂಜಿನ ಭೂಮಿಯ ಮೇಲೆ ಸಂದೇಹದ ಕವರು ನೆಟ್ಟು 
ಮಂಜುಳ ಮೂರಂಗದ ಮುಂಡಿಯ ನೆಟ್ಟು ಸರಂಗದ ಸುಮನದ 
ಡೊಂಕರತ ಬೆಂಬರನ ಹಾಕಿ ಗತಿಮತಿಯೆಂಬ ಇಕ್ಸೆಲದ ಸೂರಿಗೆ 
ನಿಜ ನಿಶ್ಚಯವೆಂಬ ಹುಲು ಒಡುವ ಹಾಕಿ ಏರಿಸಿದಗಳು ಚಿತ್ತಶುದ್ಧವೆಂಬ 
ಮೂಗುತಿಗೋಲಿನಲ್ಲಿ ನಿಂದಿತ್ತು. ತೊಲಗದ ಕಟ್ಟು ವಿಶ್ವಾಸ ನಿಶ್ಚಯದಲ್ಲಿ 
ನಿಂದಿತ್ತು. ಸಂದೇಹ ನಿಂದು ಹಂಜರವೇರಿತ್ತು. ಕಡೆನಡು ಮೊದಲೆನ್ನದ 
ತ್ರಿಗುಣದ ಕಂತೆ ಕಟ್ಟ ಅರಿದು ಮರೆಯದ ಹುಲ್ಲು ಕವಿಸಿತ್ತು. ಮನೆ 
ಯಾಯಿತ್ತು. ಮನದ ಕೊನೆಯಲ್ಲಿ ಬಾಗಿಲು ಬಯಲಾಯಿತ್ತು. ಸದಾ 
ಶಿವಮೂರ್ತಿಲಿಂಗವು ನಿರಾಳವಾಯಿತ್ತು. 


ಬೀಕು$-- ಶಿವಜ್ಞಾನೋದಯವಾಗಿ ಸಕಲ ಮಾಯಾಪ್ರಸಂಚು 
ನಷ್ಟವಾದ ಶರಣನ ಚಿದ್ಧೂಮಿಯಲ್ಲಿ ಎಂಬುದೀಗ ನಂಜಿನ ಭೂಮಿಯ 
ಮೇಲೆ ಎಂಬ ಶಬ್ದಕ್ಕರ್ಥ. ಆ ಚಿದ್ಧೂಮಿಯಲ್ಲಿ ಸಂಕಲ್ಪ ವಿಕಲ್ಪ 
ವಳಿದು ದೃಢಸ್ತಂಭವ ನೆಲೆಗೊಳಿಸಿದನೆಂಬುದೀಗ ಸಂದೇಹದ ಕವಣ 
ನೆಟ್ಟು ಎಂಬ ಶಬ್ದಕ್ಕರ್ಥ. ಆ ಸದ್ಭಾವದಲ್ಲಿ ನಿರ್ಧರವಾದ ಶರಣನು 
ಶ್ರೀಗುರುಕಾರುಣ್ಯದಿಂ ತನುತ್ರಯಂಗಳಿಗೆ ಚೈತನ್ಯವಾದ ಆತ್ಮತ್ರಯ 
ದಲ್ಲಿ ಗುರುಲಿಂಗಜಂಗಮವ ಸಂಬಂಧವ ಮಾಡಿದನೆಂಬುದೀಗ ಮಂಜುಳ 
ಮೂರಂಗ ಎಂಬ ಶಬ್ದಕ್ಕರ್ಥ. ಆ ಲಿಂಗತ್ರಯ ಸಂಬಂಧವಾದ ಶರ 
ಣನು ಕುಬುದ್ಧಿಯಳಿದು ಸುಬುದ್ಧಿಯನೇ ಕಂಬವ ಮಾಡಿದನೆಂಬು 
ದೀಗ ಮುಂಡಿಯ ನೆಟ್ಟು ಎಂಬ ಶಬ್ದಕೃರ್ಥ. ಆ ಶರಣನ ಕುಮನ 
ವಳಿದ ನೇರಿತವಾದ ಸಮರಸನೆಂಬುದೀಗ ಸರಂಗದ ಸುಮನ ಎಂಬ 
ಶಬ್ದಕ್ಕರ್ಥ. ಅಂತು ಮನಬುದ್ಧಿಗಳೆರಡು ನಷ್ಟವಾದಲ್ಲಿ ಶರಣಲಿಂಗ 
ವೆಂಬುಭಯವಳಿದ ಬೆಂಬರನ ಹಾಕಿದನೆಂಬುದೀಗ ಡೊಂಕರತ ಬೆಂಬ 
ರನ ಹಾಕಿ ಎಂಬ ಶಬ್ದ ಕೃರ್ಥ. ಅಂತು ಉಭಯವಳಿದು ಒಂದೇಯಾದ 
ಶರಣಂಗೆ ಜ್ಞಾ ಕಕ್ರಿ ಯಾಚಾರವೆಂಬುಭಯವು ಇಕ್ಕೆಲದ ಸೂರಾಯಿತ್ತೆಂಬು 
ದೀಗ ಗತಿವುತಿ ಎಂಬ ಇಕ್ಕೆಲದ ಸೂರಿಗೆ ಎಂಬ ಶಬ್ದಕ್ಕರ್ಥ. ಆ 
ಜಾಕಿ ಯಲ್ಲಿ ತತ್ಪ ರನಾದ ಶರಣನಾ ಪರಶಿವ ಸ್ವರೂಪನು ಪರಬ್ರಹ್ಮ 

ನನು ಎಂಬ ನಿಶ್ಚಯವೀಗ ನಿಜ ನಿಶ್ಚಯ Ki ಹುಲು ಒಡುವ 
ನ ಎಂಬ ಶಬ್ದಕ್ಕರ್ಥ. ಆ ಪರಬ್ರಹ್ಮನೇ ತಾನಾದ ಶರಣನ ಸಕಲ 
ಕರಣಂಗಳೆಲ್ಲ ಲಿಂಗಕರಣಂಗಳಾಗಿ ಲಿಂಗದಲ್ಲಿ ಏಕಾರ್ಥವಾದನೆಂಬು 


೨ 


ದೀಗೆ ಏರಿಸಿಡಗಳು ಎಂಬ ಶಬ್ದಕ್ಕರ್ಥ. ಅಂತು ಕರಣಂಗಳ ಲಿಂಗ 
ದಲ್ಲಿ ಎಕಾರ್ಥವ ಮಾಡಿದ ಶರಣಂಗೆ ಸಂಕಲ್ಪ ವಿಕಲ್ಪ ಜ್ಞಾನವಿಲ್ಲದ 
ಸ್ವಸ್ಸವಾದ ಶಿವಜ ಸ್ವಾ ನನೆ ಂಬ ಮೂಗುತಿ ಗೋಲಿನಲ್ಲಿ ಗ್ಯ ಸ ಟುದೀಗೆ 
ಚಿತ ಶುದ್ಧ ವೆಂಬ ಮೂಗುತಿಗೋಲಿನಲ್ಲಿ ನಿಂದಿತ್ತೈಂಬ ಶಬ್ದಕ್ಕರ್ಥ. ಅಂತು 
ಶಿನಜ್ವಾನೆದಲ್ಲಿ ನಿರ್ಧರವಾದ ಶರಣನ ಸಕಲ ಕರಣಂಗಳು ಭಿನ್ನ 
ವರ್ತನೆಗೆ ತೊಲಗದ ಹಾಗೆ ಸದ್ಭಾವದಿಂ ಸಂಬಂಧಿಸಿದನೆಂಬುದೀಗ 
ಗಳು ತೊಲಗದ ಕಟ್ಟು ಎಂಬ ಶಬ್ದಕ್ಕರ್ಥ. ಅಂತು ಸಕಲ ಕರಣಂಗಳು 
ಸದ್ಭುವದಲ್ಲಿ ಸನ್ನಿಹಿತವಾದ ಶರಣನ ಗುರುಲಿಂಗಜಂಗಮದಲ್ಲಿ ವಿಶ್ವಾಸ 
ನೆಲೆಗೊಂಡಲ್ಲಿ ಟೋ ನಿಶ್ವಾಸ ನಿಶ್ಚಯದಲ್ಲಿ ನಿಂದಿ 
ತ್ರೈಂಬ ಶಬ್ದಕೃರ್ಥ. ತ್ರಿನಿನ ಭಕ್ತಿಯಲ್ಲಿ ತತ್ಸರನಾದ ಶರಣಂಗೆ 
ಸಂಕಲ್ಪ ನಿಕಲ್ಪ ಚ ಜ್ಞಾನಕ್ರಿಯಾಚಾರವೆ 5೦ಂಬ ಹಂಜರ ಸ್ಥಿರ 
ನಾಯಿಕ ಎಂಬುದೀಗ ಸಂದೇಹ ಸು ಹಂಜರವೇರಿತ್ರೆ ೦ಬ ಶಬ )ಿ ಕೃರ್ಧ. 
ಆ ಜ್ಹಾನಕ್ರಿಯಾಚಾರದಲ್ಲಿ ನಿರ್ಧರನಾದ ಶರಣಂಗೆ ಗುಣತ್ರಯಂಗಳು 
ನಷ್ಟವಾಗಿ ಇಷ್ಟ ಪ್ರಾಣ ಭಾವ ಲಿಂಗ ತ್ರಯ SE 
ದೀಗ ಕಡೆ ನ ಮೊದಲೆನ್ಸದ ತ್ರಿಗುಣದ ಕಂತೆ ಕಟ್ಟಿ ಎಂಬ ಶಬ್ದ 
ಕೃರ್ಥ. ಅಂತು ಲಿಂಗತ್ರಯ ಸಂಬಂಧವಾದ ಶರಣ ಪರಶಿವತತ್ವವೇ 
ತನ್ನ ನಿಜನೆಂದರಿದು ಮರೆಯದೆ ಇರ್ದ ಹುಲ್ಲು ಕವಿಸಿತ್ತೆಂಬುದೀಗ 
ಅರಿದು ಮರೆಯದ ಹುಲ್ಲು ಕವಿಸಿತ್ತೆಂಬ ಶಬ ಕೃರ್ಥ. ಆ ಸುಜ್ಞಾನ 
ಸ್ವರೂಪನಾದ ಶರಣನು ಚಿಪ್ರನಲಿಂಗಳ್ಕೆ ಚಿದ್ಗ್ಯ ) ಹವ ಮಾಡಿದ ತನ್ನ 
ನೆನಹಿನ ಅಗ್ರದಲ್ಲಿ ಎಂಬುದೀಗ BN ಮನದ ಕೊನೆಯಲ್ಲಿ 
ಎಂಬ ಶಬ್ದಕ್ಕರ್ಥ. ಚಿದ ಹವನ ಮಾಡಿದ ಚಿಪ್ರೂಸನಾದ ಶರಣನ 
ಉನ್ಮನಿಸ್ವರೂಪವಾದ ಚಿದ್ವಾರವು ಚಿದ್ಭದ ಲಿಂಗದಲ್ಲಿ ನಿರ್ವಯಲಾಯಿ 
ತ್ರೈಬುದೀಗ ಬಾಗಿಲ ಬಯಲಾಯಿತ್ತು ಸದಾಶಿವಮೂರ್ತಿಲಿಂಗವು 
ನಿರಾಳವಾಯಿತ್ತೆಂಬ ಶಬ್ದಕ್ಕರ್ಥ. 


೮೨. ಜೀವಜ್ಞಾನ, ಪರಮಜ್ಞಾನ, ಪ್ರಕಾ ಶಜ್ಞಾನ, ಪ್ರಜ್ವಲಿತ 
ಜ್ಞಾನ, ಪ್ರಭಾವಜ್ಞಾನ, ತೇಶೋಮಯಹಜ್ಞಾನ ನ, ಪರಂಜ್ಯೋತಿಜ್ಞಾ ನ, 
ದಿವ್ಯಜ್ಞಾನ, ಸರ್ವಮಯಸಂಪೂರ್ಣಂಗಳಲ್ಲಿ ತೋರುತ್ತಿಹೆ ಟ್ರ 
Wi | ಮುಂಡಲವಲ್ಲಿ ತೋರುವ ಅರುಣನ ಕಿರಣ ಸರ್ವ ಜೀವಜ್ಞಾನ ಪ 

ಪೂರ್ಣ ದೃಷ್ಟಿಯಾಗಿ ಕಾ:ಬ ತೆರನಂತೆ ಎನ್ನ 'ನಿಂಡಮಂಡಲದಲ್ಲಿ 


೯೩ 


ತೇಜೋ ವರುಣ ಕಿರಣ ಮಯವಾಗಿ ಒಂಗರಲ್ಲಿ ನಿಂದು ಕಾಂಬುದು 
ಹೆಲನಾದಂತೆ ಎನ್ನ ಮನದ ಮಂದಿರದಲ್ಲಿ ನಿಂದವ ನೀನೊಬ್ಬ ವಿಶ್ವ 
ರೂಪಾದೆಯಲ್ಲಾ ಭೇದ್ಯಕ್ಕೆ ಅಭೇದ್ಯನಾದೆಯಲ್ಲಾ ನಿನ್ನನೇನೆಂಬುದಕ್ಕೆ 
ತೆರಪಿಲ. ಭಾಗೀರಥಿಯಂತೆ ಆರು ನಿಂದರೂ ಪ್ರಮಾಣಾದಿಯಲ್ಲಾ. ಎನ್ನ 
ಮನಕ್ಕೆ ಕಾಷ್ಮಗಟ್ಟಿಯಾಗಿನಿಂದೆಯಲ್ಲಾ ಸದಾಶಿವಮೂರ್ತಿಲಿಂಗವೇ. 


ದ 
ಜೀವಜ್ಞಾನನೆಂಬ ಶಬ್ದಕ್ಕರ್ಥ. ಸಮರಸಭಕ್ತಿ ಸ್ವರೂಪವಾಗಿಹುದು 
ಐಕೃಸ್ಥಲವೆಂಬುದೀಗ ಪಂಮಜ್ಞಾನವೆಂಬ ಶಬ್ದಕ್ಕರ್ಥ. ಭಕ್ತನ ಶ್ರದ್ಧಾ 
ಭಕ್ತಿಯನೊಳಕೊಂಡು ತೋರುತ್ತಿಹುದು ಆಚಾರಲಿಂಗವೆಂಬುದೀಗ 
ಪ್ರಕಾಶಜ್ಞಾನವೆಂಬ ಶಬ್ದಕ್ಕರ್ಥ. ಮಹೇಶ್ವರನ ನಿಷ್ಕಾಭಕ್ಕಿಯನೊಳ 
ಕೊಂಡು ತೋರುತ್ತಿಹುದು ಗುರುಲಿಂಗವೆಂಬುದೀಗ ಪ್ರಜ್ವಲಿತ ಜ್ಞಾನ 
ವೆಂಬ ಶಬ್ದಕ್ಕರ್ಥ. ಪ್ರಸಾದಿಯ ಸಾವಧಾನ ಭಕ್ತಿಯನೊಳಕೊಂಡು 
ತೋರುತ್ತಿಹುದು ಶಿವಲಿಂಗನೆಂಬುದೀಗ ಪ್ರಭಾವಜ್ಞಾನವೆಂಬ ಶಬ್ದಕ್ಕರ್ಥ. 
ಪ್ರಾಣಲಿಂಗಿಯ ಅನುಭಾವ ಭಕ್ತಿಯನೊಳಕೊಂಡು ತೋರುತ್ತಿಹುದು 
ಜಂಗಮಲಿಂಗವೆಂಬುದೀಗ ತೇಜೋಮಯಜ್ಞಾನನೆಂಬ ಶಬ್ದಕ್ಕರ್ಥ. 
ಶರಣನ ಆನಂದಭಕ್ತಿಯನೊಳಕೊಂಡು ತೋರುತ್ತಿಹುದು ಪ್ರಸಾದ 
ಲಿಂಗನೆಂಬುದೀಗ ಸರಂಜ್ಯೋತಿಜ್ಞಾನನೆಂಬ ಶಬ್ದಕ್ಕರ್ಥ. ಐಕ್ಯ ಸಮ 
ರಸ ಭಕ್ತಿಯನೊಳಕೊಂಡು ತೋರುತ್ತಿಹುದು ವ:ಹಾಲಿಂಗನೆಂಬುದೀಗ 
ದಿವೃಜ್ಞಾನನೆಂಬ ಶಬ್ದಕ್ಕರ್ಥ. ಇಂತಪ್ಪ ಸಡ್ವಿಧಸ್ಥಲ ಮುಖ್ಯವಾದ 
ಸರ್ನಾಚಾರ ಸಂಪತ್ತಿಕೊಳಗಾದ ಸಕಲವನು ಪರಿಪೂರ್ಣ ಜ್ಞಾನವ ಒಳ 
ಕೊಂಡಿಹುದೆಂಬುದೀಗ ಸರ್ವಮಯ ಸಂಪೂರ್ಣಂಗಳಲ್ಲಿ ತೋರುತ್ತಿಹ 
ತೋರಿಕೆ ಎಂಬ ಶಬ್ದಕ್ಕರ್ಥ. ಆಕಾಶದಲ್ಲಿ ತೋರುವ ಸೂರ್ಯಕಿರಣ 
ಪ್ರಕಾಶ ಪಿಂಡಬ್ರಹ್ಮಾ:ಡದೊಳಗೆ ಸರ್ವ ಜೀವರುಗಳಿರುವ ಪ್ರಭಾವಿಸಿ 
ಕೊಡುವ ಹಾಗೆಂಬುದೀಗ ಆಕಾಶಮಂಡಲದಲ್ಲಿ ತೋರುವ ಅರುಣನ 
ಕಿರಣ ಸರ್ವ ಜೀವಜ್ಞಾನ ಪರಿಪೂರ್ಣ ದೃಷ್ಟಿಯಾಗಿ ಕಾಂಬ ಶೆರನಂತೆ 
ಎಂಬ ಶಬ್ದಕ್ಕರ್ಥ. ಆ ಶರಣ ಚಿಫ್ರಿಂಡ ಮಂಡಲ ಮಧ್ಯದಲ್ಲಿ ಚಿತ್ಸೂ 
ರ್ಯನು ಪ್ರಭಾವಿಸಿ ಒಳಹೊರಗೆ ಸರ್ವಾಂಗದಲ್ಲಿ ಪ್ರಕಾಶಿಸುತ್ತಿಹುದೆಂಟು 
ದೀಗ ಎನ್ನ ಪಿಂಡ ಮಂಡಲದಲ್ಲಿ ದಿವೃತೇಜೋನರುಣ ಕಿರಣಮಯ 
ವಾಗಿ ಎಂಬ ಶಬ್ದಕ್ಕರ್ಥ. ಒಂದರಿಂದೆ ಹಲವು ಲೆಕ್ಕವು ಕಾಂಬಂತೆ 


ಟೀಕುಃ-- ಶ್ರದ್ಧಾಭಕ್ತಿ ಸಂಬಂಧವಾಗಿಹುದು ಭಕ್ತಿಸ್ಸಲವೆಂಬುದೀಗ 


೯೪ 


ಒಂದೇ ಪರಬ್ರಹ್ಮವು ತನ್ನ ಸ್ವಲೀಲೆಯಿಂ ಪಿಂಡಾದಿಜ್ಞಾನ ಶೂನ್ಯಾಂತ 
ನಾದ ನೂರೊಂದು ಸ್ಥಲಕುಳ ಸ್ವರೂಪವನೆಯ್ದಿತ್ತೆಂಬುದೀಗ ಒಂದರಲ್ಲಿ 
ನಿಂತು ಕಾಂಬುದು ಹಲವಾದಂತೆ ಎಂಬ ಶಬ್ದಕ್ಕರ್ಥ. ಅನೇಕ ಸ್ಥಲ 
ಕುಲಂಗಳನೊಳಕೊಂಡಿರ್ಸ ಪರಬ್ರಹ್ಮವು ಉನ್ಮನಿಸ್ವರೂಪವಾದ ಮನವ 
ನೊಳಕೊಂಡು ಶರಣನ ಹೃದಯ ಕಮಲ ಕರ್ಣಿಕಾವಾಸದಲ್ಲಿ ಪ್ರಾಣ 
ಲಿಂಗ ಸ್ನರೂಪವಾಗಿ ಮೂರ್ತಿಗೊಂಡಿಕ್ತೆಂಬುದೀಗ ಎನ್ನ ಮನದ 
ಮಂದಿರದಲ್ಲಿ ನಿಂದವನ ನೀನೊಬ್ಬನೆಂಬ ಶಬ್ದಕ್ಕರ್ಥ. ಆ ಪರಬ್ರಹ್ಮವು 
ಅನೇಕ ತತ್ವ ಬ್ರಹಸ್ಮಾಂಡಂಗಳಲ್ಲಿ ಚ್ಛತನ್ಯಸ್ವರೂಪವಾಗಿ ವೇಧಿಸಿಹುದೆಂಬು 
ದೀಗ ವಿಶ್ವರೂಪಾದೆಯಲ್ಲಾ ಎಂಬ ಶಬ್ದಕೃರ್ಥ. ಆ ವಸ್ತುವ ಅಷ್ಟ್ರುಂಗ 
ಯೋಗದಿಂ ಭೇವಸಿಹೆನೆಂದಡೆ ಅಭೇದ್ಯವಾಗಿಹುದೆಂಬುದೀಗ ಭೇದಕ್ಕೆ 
ಅಭೇದ್ಯನಾದೆಯಲ್ಲಾ ಎಂಬ ಶಬ್ದಕ್ಕರ್ಥ. ಆ ಪರಬ್ರಹ್ಮನನು ಸಕಲ 
ನಿಷ್ಕಲನೆಂದು ಸಕಲ ನಿಷ್ಕಲಾತೀತವೆಂದು ಭಿನ್ನವಿಟ್ಟು ನುಡಿಯಬಾರ 
ದೆಂಬುದೀಗೆ ನಿನ್ನನೇನೆಂಬುದಕ್ಕೆ ತೆರಪಿಲ್ಲವೆಂಬ ಶಬ್ದಕ್ಕರ್ಥ. ಭಾಗೀ 
ರಥೀ ಸರ್ವರಿಗೂ ಒಂದೇ ಸಮಾನವಾಗಿಹ ಹಾಗೆ ಲಿಂಗಾಂಗಸಂಬಂಧಿ. 
ಗಳಾದ ಶರಣ ಜನಂಗಳೆಲ್ಲಕ್ಟೂ ಪರಬ್ರಹ್ಮವು ಪರಿಪೂರ್ಣ. (ಸೂಚನೆ-- 
ಮುಂದಿನ ಭಾಗ ಉಪಲಬ್ಧವಿಲ್ಲ) 


೮೩. ಕಲ್ಲಿನ ಗಿರಿಯ ಹುಲ್ಲಿನ ಮೊನೆಯಲ್ಲಿ ಕುಕ್ಕಿ ಹುಲ್ಲೆಯ 
ಮರಿ ಹುಲಿಯೊಂದಾಗಿ ಚಲ್ಲವಾಡುತ್ತಿದ್ದಿತ್ತು. ಬಲ್ಲಹನ ಬಲುಹ ಏನೂ 
ಇಲ್ಲದವ ಮುರಿದು ಈ ಸೊಲ್ಲಿನ ವಿವರವ ಕೆಳುವ ಬನ್ನಿ ಸದಾಶಿವ 
ಮೂರ್ತಿಲಿಂಗದಲ್ಲಿಗೆ. 


ಟೀಕುಃ- ಕಲುಹೃದಯವಾದ ದೇಹಮಧ್ಯದಲ್ಲಿ ಅಹಂಕಾರ ಹುಟ್ಟಿ 
ತ್ರೆಂಬುದೀಗ ಕಲ್ಲಿನ ಗಿರಿಯ ಎಂಬ ಶಬ್ದಕ್ಕರ್ಥ. ಅಂತಸ್ಸ ಅಹೆಂಕಾ 
ರದ ಗಿರಿಯ ಸುಜ್ಞುನಾಂಕುರದಲ್ಲಿ ಸಂಬಂಧವಾಗಿರ್ಪ ಭಕ್ತಿಯಿಂ 
ನಿವೃತ್ತಿ ಮಾಡಿದನೆಂಬುದೀಗ ಹುಲ್ಲಿನ ಮೊನೆಯಲ್ಲಿ ಕುಕ್ಕಿ ಎಂಬ ಶಬ್ದ 
ಕ್ಕರ್ಥ. ಅಂತು ಅಹಂಕಾರವಳಿದು ಚಿಚ್ಛಕ್ತಿಯಿಂದುದ್ದ ವಿಸಿ ಚಿತ್‌ 
ಸ್ವರೂಪನಾದ ಶರಣನು ಸಕಲ ತತ್ವಂಗಳನವಗ್ರಹಿಸಿ ಕೊಂಡಿರ್ಪ ಮಹಾ 
ಘನಲಿಂಗದಲ್ಲಿ ಒಡಗೂಡಿ ಕ್ರೀಡಾಪರನಾಗಿರ್ದನೆಂಬುದೀಗ ಹುಲ್ಲೆಯ 
ಮರಿ ಹುಲಿಯೊಂದಾಗಿ ಚಲ್ಲವಾಡುತ್ತಿದ್ದಿತ್ತೆಂಬ ಶಬ್ದಕ್ಕರ್ಥ. ಅಂತು 


೯೫ 


ಲಿಂಗದಲ್ಲಿ ಕ್ರೀಡಾಸರನಾದ ಶರಣನು ಅಹಂ ಬ್ರಹ್ಮನೆಂಬ ಅದ್ವೈತ 
ಜ್ಞಾನದ ಅಹೆಂಕಾರವನು ಸಕಲ ಪ್ರಪಂಚು ಹೊದ್ದದ ಚಿತ್‌ಸ್ವರೂಪ 
ನಾದ ಶರಣ ನಿವೃತ್ತಿಮಾಡಿದನೆಂಬುದೀಗ ಬಲ್ಲಹನ ಬಲುಹ ಏನು 
ಇಲ್ಲದವ ಮುರಿದನೆಂಬ ಶಬ್ದಕೃರ್ಥ. ಅಂತು ಅದ್ರೈತಜ್ಞಾನವ ನಿವೃತ್ತಿ 
ಮಾಡಿ ಶಿವೋಹಂ ಭಾವ ಘಟಸಿದ ಶರಣನ ಚರಿತ್ರವ ತ್ರಿವಿಧ ಲಿಂಗಾನು 
ಭಾವಿಗಳಿಂ ಬೆಸಗೊಳುತಿರ್ದನೆಂಬುದೀಗ ಈ ಸೊಲ್ಲಿನ ವಿವರವ ಕೇಳುವ 
ಬನ್ನಿ ಸದಾಶಿವಮೂರ್ತಿಲಿಂಗದಲ್ಲಿಗೆ ಎಂಬ ಶಬ್ದಕ್ಕರ್ಥ. 





ತಾನುಸ ಜಂಗನುರು. 


೮೪. ಜಂಗಮ ಲೆಂಗವಾದಲ್ಲಿ ಜಗದ ಜಂಗುಳಿಗಳ ಬಾಗಿಲ 
ಕಾಯದಿರಬೇಕು. ಒಡೆಯರ ಓಲಗವ ಬಂಟಿ ಕಾಯಬೇಕಲ್ಲಡೆ ಬಂಟಿನ 
ವೇಳೆಯವ ಒಡೆಯ ಕಾಯಬಲ್ಲನೇ? ಇಂತಿದನರಿದು ರಾಜಮಂದಿರ 
ದಲ್ಲಿ ಗೃಹಸ್ಥಾಶ್ರಮದಲ್ಲಿ ವೇಳೆಯವನರಿತು ಭುಂಜಿಸಿಹೆನೆಂಬ ದರ್ಶನ 
ಜಂಗುಳಿಗಳಿಗೆ ಜಂಗಮಸ್ಪಲವಿಲ್ಲವೆಂದೆ. ಸದಾಶಿವಮೂರ್ತಿ ಲಿಂಗವು 
ಅವರಂಗಕ್ಕೆ ಮುನ್ನವೇ ಇಲ್ಲವೆಂದೆ. 


೮೫ ಬಾಗಿಲಲ್ಲಿ ತಡೆವಾತನ ಮನೆಯಲ್ಲಿ ಬಾಗಿ ಹೊಕ್ಕು ಉಂಡ 
ಜಂಗಮದ ಪಾದೋದಕ ಪ್ರಸಾದವೆಂದು ಕೊಂಡಾತಂಗೆ ಅಘೋರ 
ಪಾತಕನೆಂದೆ. ಅದೆಂತೆಂದೊಡೆ ತಾ ಸರ್ವಸಂಗದ ಅರಿವ ಕಂಡು ಭಕ್ತಿ 
ನಿರಕ್ತಿಯ ಕಂಡು ಇಂತೀ ಗುಣಂಗಳಲ್ಲಿ ಸನ್ನರ್ಧನಾಗಿ ಮತ್ತೆ ಉದ 
ರದ ಕಕ್ಕುಲಿತಿಗೆ ಸದನ ಹೊಗಲಾಗದು. ಇಂತೀ ವಿರಕ್ತನ ಸ್ಥಲ. 


ಸದಾಶಿವಮೂರ್ತಿ ಲಿಂಗದಲ್ಲಾಗು ಚಾಗೆಯನರಿಯಬೇಕು. 


೯೬ 


ಐಕ್ಕ ಸ್ಮ ಲ. 
ವಿನರಣೆಃ- ಐಕ್ಯಸ್ಥಿತಿಯಲ್ಲಿ ಮನುಷ್ಯನು ನಿವೃ ತ್ರಿ ಮಾ ಶಾರ್ಗವನ್ನು 
ಕೈ ಕೊಳ್ಳುತ್ತಾನೆ. (೮೬, ೮) ಆಗ ಅವನ ಮನಸ್ಸು ನ (ಕ ಸ್ವರೂ 


ಪವನ್ನು ಹೊಂದಿ ಶಿವಭಾವದಲ್ಲಿ ಸ್ಥಿರವಾಗುವದು. ಇಂದ್ರಿಯಗಳು 
ನಿವೃತ್ತಿಯಾಗುವವು. ಜಾತ್ರ ದೂರಾಗುವದು. ಇದು. ಬಚ್ಚ 
ಬಯಲು. (೮೮) ಆಗ ನಾದ ಬಿಂದು ಕಲೆಗಳು ಮೂಲ ಚಿತ್ತು ತ 
ಬರದು ಸ್ವಯಂಭು ತಿಯುಂಟಾಗುತ್ತದೆ. (೮೯) ಅದು ಕೇವಲ ಪ್ರ 
ಕಮಯನವಾದ ತಿಯು. ಇದೇ ಲಿಂಗೈಕ್ಯವು. (Fo) 


ವಚನಗಳು. 


೮೬. ಹರಿವ ಹಾವು ಕೊಂಬಿನ ಮೇಲಣ ಕೋಡಗ ಸಂಗಿಸಿ 
ಒಂದಕ್ಕೊಂದಂಜಿ ನಿಂದೈದಾವೆ. ಕೋಡಗ ನೋಡಲಮ್ಮದು. ಹಾವು 
ಹೊ:ಗಲನ್ಮದು. ಎರಡು ನಿಂದು ಜೋಗಿಗೆ ಲೇಸಾಯಿತ್ತು ಸದಾಶಿವ 
ಮೂರ್ತಿಲಿಂಗವನರಿತು. 


ಟೀಕುಃ-- ಸಕಲ ಪ್ರಪಂಚಿನ ವ್ಯವಹಾರದಲ್ಲಿ ಚರಿಸುಕ್ತಿಹ ಶಂಕಾ 
ವಿಷಯ ಸಂಬಂಧಿಯಪ್ಪ ಜೀ EAS ಹೆರಿವ ಹಾವು ಎಂಬ ಶಬ್ದ 
ಕೃರ್ಥ, ಇಂದ್ರಿಯಂಗಳಿಂಬ ಜಾಖೋಪ ಶಾಖೆಗಳಲ್ಲಿ ಲಂಥಿಸುತ್ತಿಹುದು 
ಮನಸ್ಸೆಂಬುದೀಗ ಕೊಂಬಿನ ಮೇಲಣ ಕೋಡಗವೆಂಬ ಶಬ್ದಕ್ಕರ್ಥ. 
ಅಂತಪ್ಪ ಜೀವಂಗೆ 


ಶಿವಕೃಪೆಯಿಂ ಸಮ್ಯಜ್ಞಾ ನೋದೆಯನಾಗಲು 
ಮನಸ್ಸು ಸದ್ವಿವೇಕ ಸ್ವರೂಸವ 

ಹ 

~ 


ನೆಯ್ದಿ ನಿನೃತ್ತಿ ಮಾರ್ಗದಿಂ ಸಮ್ಮ 
ಖನಾದ ವೆಂಬುದೀಗ ಸಂಧಿಸಿಯೇ ಎಂಬ ಶಬ್ದಕ್ಕರ್ಥ. ಆ ಜೀವನ 
ಸ ಜ್ಞಾನ ಪ್ರಕಾಶಕ್ಕೆ ಮನವಳುಕಿ ಆ ಮನಸ್ಸಿನ ಸದ್ದಿನೇಕ ಜೀವಗಳು 
ಎರಡು ಶಿವಭಾವದಲ್ಲಿ ಸುಸ್ಲಿರನಾದನೆಂಬುದೀಗ ಒಂದತೆಸಂದಂಜಿ ನಿಂದೈ 
ದಾವೆ ಎಂಬಶಬ್ದಕ್ಕರ್ಥ. ಇಂದ್ರಿಯಂಗಳ ಪ್ರವರ್ತನೆ ನೆಯ ಅಜ್ಞಾನದ ೈಕ್ಸಿನಿಂ 
ನಿರೀಕ್ಷಿಸಲಮ್ಮದು ಮನಸ್ಸೆಂಬುದೀಗ ಕೋಡಗ ನೋಡಲಮ್ಮುದೆ ೨ಬ ಶಬ್ದ 
ಕೃರ್ಥ. ಸಕಲ ಮಾಯಾ ಪ್ರಸಂಚಿಗೆ ಅಡಿಯಿಡಲಮ್ಮದು ಜೀವನೆಂಬು 
ದೀಗ ಹಾವು ಹೋಗಲಮ್ಮದು ಎಂಬ ಶಬ್ದಕ್ಕರ್ಥ. ಸುಜ್ಞಾನೋದ 
ಯವಾದ ಜೀವನು ಸದ್ವಿವೇಕ ಸ್ವರೂಸವಾದ ಮನಸ್ಸು ಎರಡು ಶಿವ 


ಭಾವದಲ್ಲಿ ಸುಸ್ಮಿರವಾಗಲು ಶಿನತತ್ವದಲ್ಲಿ ಸಮರಸೈಶಕ್ಯವನೆಯ್ದುವ ಶರ 


೯೭ 


ಣಂಗೆ ಮುಖವಾಯಿತ್ತೆಂಬುದೀಗ ಎರಡು ನಿಂದು ಜೋಗಿಗೆ ಲೇಸಾ 
ಯಿತ್ತು ಸದಾಶಿವಮೂರ್ತಿ ಲಿಂಗವನರಿತು ಎಂಬ ಶಬ್ದ ಕ್ಕರ್ಥ. 


೮೭. ಹಸಿದ ಹಾವಿನ ಹೆಡೆಯಲ್ಲಿ ಬಿಲವ ಮಾಡುತ್ತಿದೆ. ಹೆಡೆ 
ಯಲ್ಲಿ ಹೆಬ್ಬಿಲ ಕಣ್ಣಿನ ಓನರಿಯಲ್ಲಿ ಹುಲ್ಲಿನ ಹಾಸಿಕೆಯ ಶಯನದ 
ಮನೆ ಮೂಗಿನ ವಾಸದಲ್ಲಿ ತನ್ಪುದಾರಿ ಬಾಲದ ತುದಿಯಲ್ಲಿ ಹುಡುಸ ಹಾವ 
ಹಿಡಿದಲ್ಲಿ ಸಿಕ್ಕಿತ್ತು ಸದಾಶಿವಮೂರ್ತಿ ಲಿಂಗವನರಿದಲ್ಲಿ ಚಿತ್ತ ನಿಂದಿತ್ತು. 


ಟೀಕು: - ಶಂಕಾವಿಷ ಸಂಬಂಧಿಯಸ್ಪ ಜೀವನು ಆಶಾ ತೃಷ್ಣೆಯ 
ಲ್ಲಿರ್ದನೆಂಬುದೀಗ ಹಸಿದ ಹಾವಿನ ಎಂಬ ಶಬ್ದಕ್ಕರ್ಥ. ಪಂಚೇಂದ್ರಿ 
ಯಂಗಳೇ ಆ ಜೀವಂಗೆ ಶಿರಸ್ಸಾಗಿಹವೆಂಬುದೀಗ ಹೆಡೆಯಲ್ಲಿ ಎಂಬ 
ಶಬ್ದಕ್ಕರ್ಥ. ಆ ಪಂಚೇಂದ್ರಿಯ ದ್ವಾರಂಗಳಲ್ಲಿ ವಿಷಯ ಪ್ರಪಂಚ 
ವನೇ ಉಂಟು ಮಾಡಿ ಕೊಳ್ಳುತ್ತಿಹುದು ಮನಸ್ಸೆಂಬುದೀಗ ಬಿಲವ 
ತೋಡುತ್ತಿದೆ ಎಂಬ ಶಬ್ದಕ್ಕರ್ಥ. ಆ ಇಂದ್ರಿಯಂಗಳಲ್ಲಿ ಆಶೆ ಅತ್ಯಂತ 
ಘನತರವಾಗಿಹುದೆಂಬುದೀಗ ಹೆಡೆಯಲ್ಲಿ ಹೆಬ್ಬಲವೆಂಬ ಶಬ್ದಕೃರ್ಥ. ಆ 
ಜ್ಞಾನ ದೃಷ್ಟಿಯ ಬೆಂಬಳಿಯಿಂ ಪಂಚವಿಷಯ ಸಂಬಂಧವಾದ ಅಂತ 
ರ್ದೇಹವೇ ಆ ಮನಸ್ಸು ಮರವೆಯನೆಯ್ದುವದಕ್ಕೆ ಆಶ್ರಯವಾಯಿತ್ತೆಂ 
ಬುದೀಗ ಕಣ್ಣಿನ ಓವರಿಯಲ್ಲಿ ಹುಲ್ಲಿನ ಹಾಸಿಕೆಯ ಶಯನದ ಮನೆ 
ಯೆಂಬ ಶಬ್ದಕೃರ್ಥ. ದುರ್ವಾಸನ ಸ್ಪೀಕಾರವೆಂಬ ನಾಸಿಕವಿಡಿದು 
ನಾನಾ ದುಶ್ಚರಿತ್ರಂಗಳಲ್ಲಿ ಚರಿಸುತ್ತಿಹುದು ಮನಸ್ಸೆಂಬುದೀಗ ಮೂಗಿನ 
ವಾಸದಲ್ಲಿ ತಪ್ಪುದಾರಿಯೆಂಬ ಶಬ್ದಕ್ಕರ್ಥ. ಆ ಮನಸ್ಸು ಭವಪಾಶದಲ್ಲಿ 
ತಮೋಗುಣ ಸಂಬಂಧದಿಂ ಮರವೆಯನೆಯ್ದಿಹುದೆಂಬುದೀಗ ಬಾಲದ 
ತುದಿಯಲ್ಲಿ ಹುಡುಸನೆಂಬ ಶಬ್ದಕ್ಕರ್ಥ. ಸುಜ್ಞಾನೋದಯವಾದ ಶರ 
ಣನ ಆ ಜೀವಭಾವವ ನಿವೃತ್ತಿ ಮಾಡಿ ಶಿನಭಾವ ಫಘಟಸಿದಲ್ಲಿ ಗುರು 
ಕಾರುಣ್ಯದಿಂ ಲಿಂಗಾಂಗ ಸಂಬಂಧವಾದಲ್ಲಿ ಮನವಳಿದು ಉನ್ಮನಿ 
ತತ್ವರೂನವನೆಯ್ದಿ ಲಿಂಗದಲ್ಲಿ ಸಮರಸವಾಯಿತ್ತೆಂಬುದೀಗ ಹಾವ ಹಿಡಿ. 
ದಲ್ಲಿಯೇ ಸಿಕ್ಕಿತ್ತು ಸದಾಶಿವಮೂರ್ತಿ ಲಿಂಗವನರಿದಲ್ಲಿ ಚಿತ್ತ ನಿಂದಿತ್ತು 
ಎಂಬ ಶಬ್ದಕ್ಕರ್ಥ. 


೮೮. 
ಅರುಹು ಅರು 


et 


ನಿ ಅಸ್ಬುವಿನಾಧಾರದಿಂದ ಬೀಜ ಒಡೆದು ಬೆಳೆವಂತೆ 
ಸಿಕೊಂಬ ಉಭಯದ ಮಧ್ಯದಲ್ಲಿ ಜ್ಞಾನ ಕುರುಹಾಗಿ 


8° 


೯೮ 


ಚಿದ್ಬನ ವಸ್ತು ಪತಿಯಾಗಿ ಉಭಯ ಒಂದುಗೂಡಿ ಮೇಲನರಿತಲ್ಲಿ 
ಸದಾಶಿವಮೂರ್ತಿ ಲಿಂಗ ಬಚ್ಚ ಬಯಲು. 


ರ್ರ. ನಾದ ಬ್ರಹ್ಮಶಕ್ತಿಯಾಗಿ, ಬಿಂದು ನಿಷ್ಣುಶಕ್ತಿಯಾಗಿ, ಕಳೆ 
ರುದ್ರಶಕ್ತಿಯಾಗಿ, ತ್ರಿವಿಧ ಪ್ರಾಣ ಅತೀತಭೇದ "ಚೇತನವಾಗಿ ಉಮಾ 
ಪತಿ ನಿರಸನ ಸ್ವಯಂಭು ಸದಾಶಿವಮೂರ್ತಿ ಲಿಂಗವು ತ್ರಿನಿಧನಾಮ 
ನಷ್ಟವಾಯಿತ್ತು. 


೯೦. ಚಕ್ಷುಮಯನಾಗಿ, ಚಕ್ಷುರೂನನಾಗಿ, ಚಕ್ಷುವಿನೋಕ್ಷನಾಗಿ, 
ನಿಮೋಕ್ಷ ಸುಕ್ಷೇತ್ರವಾಸನಾಗಿ, ವಾಸದ ಮಧ್ಯದಲ್ಲಿ ಮೂರ್ತಿಯ ಬೆಳಗು 
ತೋರುತ್ತಿದೆ. ಸರಾಶಿವಮೂರ್ತಿ ಲಿಂಗದಲ್ಲಿ. 


೯೯ 


ಗುರು. 


ನಿನರಣೆಃ-- ಗುರುವು ಕ್ರಿಯಾದೀಕ್ಷೆಯಿಂದ ಸೂಲತನುವನು 
ನಿವೃತ್ತಿಮಾಡಿ ಭಕ್ತನಲ್ಲಿ ಲಿಂಗ ಸಾಹಿತ್ಯವನ್ನು ಮಾಡುವನು. ಮಂತ್ರ 
ದೀಕ್ಷೆಯಿಂದ ಸೂಕ್ಷ್ಮ ತನುವನ್ನು ಫಿವೃತ್ತಿಮಾಡಿ ಪ್ರಾಣಲಿಂಗ ಸಾಹಿತ್ಯ 
ವನ್ನು ಮಾಡುವನು. ವೇಧಾ ದೀಕ್ಷೆಯಿಂದ ಹೆಸ್ತ ಮಸ್ತಕ ಸಂಯೋಗವನು 
ಮಾಡಿ ಕಾರಣ ದೇಹವನ್ನು ಅಳಿದು ಭಾವಲಿಂಗ ಸಂಬಂಧ ಮಾಡು 
ವನು. (೯೧-೯೨) ಹೀಗೆ ಜೀವತ್ರಯಗಳನ್ನಳಿದು ಲಿಂಗತ್ರಯಗಳನ್ನು 
ಸಂಬಂಧಿಸುವನು. ಇದರಿಂದ ದುರ್ವರ್ತನೆಗಳಡಗುವವು. ಭಕ್ತನು ಶಿವ 
ಜ್ಞಾನ ಸ್ವರೂಸನಾಗುವನು. ಹೀಗೆ ಅಂಗವನ್ನು ಲಿಂಗವನ್ನಾಗಿ ಮಾಡಿದ 
ಗುರುವು ತನ್ನ ಶಿಷ್ಯನಲ್ಲಿ ಅವಿರಳ ಸಂಗವನ್ನು ಮಾಡುವನು. ಗುರುವು 
ನಿಷ್ಕಲಚಿತ್‌ ಶಕ್ತಿಯೆಂದೇ ಭಾವಿಸಬೇಕು. ಇದೇ ವೀರಶೈವ ಮಾರ್ಗವು. 
ಈತನು ಶುದ್ಧ ಶೈವ, ಮಾರ್ಗ ಶೈವ, ಪೂರ್ವ ಶೈವ ಇವುಗಳಿಗೆ ಹೊರ 
ಗಾಗಿರಬೇಕು. (೯೩) ಈತನು ತನ್ನ ಶಿಷ್ಯರಲ್ಲಿ ಭಿನ್ನಾಚಾರವುಳ್ಳವನಾಗಿ 
ರಬಾರದು. (೯೪) ಅವನು ಬರಿಯ ಮಾತಿನ ಮಾಲೆಯವನಲ್ಲ. (೯೫) 
ಅವನು ಪ್ರಾಣಕ್ಕೆ ಉಪದೇಶವನ್ನು ಮಾಡಿ ಕಾಯಕ್ಕೆ ಲಿಂಗವನ್ನು ಕೊಡು 
ವನು. ಕಾಯ ಶುದ್ಧಮಾಡಿ ಪ್ರಾಣಕ್ಕೆ ಅರಿವ ಕೊಡುವನು. (೯೬) 
ಹೀಗೆ ಶಿಷ್ಯನು ಗುರುವಿನಲ್ಲಿ ಲಿಂಗವನ್ನು ಪಡೆಯಬೇಕು. ಇವನು 
ಪುನರ್ಜಾತನಾಗುವನು. ೯೭) ಇವನು ಪನಿತ್ರಾಚರಣೆಯಿಂದ ಆಚ 
ರಿಸಬೇಕು. ಇದು ಹೇಗೆಂಬುದು ೯೮ ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. 


ನಚೆನಗಳು. 


೯೧. ಆ ದುರ್ಗದಲ್ಲಿರ್ದ ಧೂರೆಗಳ ನಿರೋಧವನರಿದು. ಇದೇ 
ದುರ್ಗಕ್ಕೆ ಸಾಧ್ಯ ವೇಳೆ ಎಂಬುದನರಿದು ಮಾಯಾಮಲ ನಾಸ್ತಿ ಎಂಬ 
ಮನ್ನೆಯ ಕಾಳಗವ ಹಿಡಿದು ದುರ್ಗವ ಮುತ್ತಿ ಕೈಯ್ಯೊಳಗಾದರು 
ಮೂವರು ಧೂರೆಗಳು. ನರಪತಿಯ ಅಂಡವ ಕಿತ್ತು ಸುರಪತಿಯ 
ಕ್ಲೈಯ್ಯಹಿಡಿದು ಸಿರಿಮುರಿಗೊಡೆಯ:ನ ಕಣ್ಣ ಕಳೆದು ಅರಿಗಳಿಲ್ಲಾ ಎಂದು 
ಅಭಿಮುಖನ ನಷ್ಟವ ಮಾಡಿ ಊರ್ಧ್ವಮುಖನಾದ ಮಾಯಾ ಕೋಳಾ 
ಹಳ ಮಲಂ ನಾಸ್ತಿ ಮನ್ನಣೆಯ ಭಾವರಹಿತ ಅನುಸಮು ಚರಿತ 
ಸದಾಶಿವಮೂರ್ತಿಲಿಂಗಕ್ಕೆ ಅರಿಗಳಲ್ಲದೆ ನಿರಾಳವಾಯಿತ್ತು. 


೧೦೦ 


ಭೀಕುಃ--. ಅಂತಸ್ಸ ಅಹಂಕಾರವನಾಶ್ರಯಿಸಿಕೊಂಡಿರ್ಸ ಜೀವತ್ರ 
ಯಂಗಳಲ್ಲಿ ಸಮ್ಯಜ್ಞಾನೋದಯವಾಗಲು ನಿವೃತ್ತಿ ಮುಖದಿಂ ನಿರೋಧ 
ವಾಗಿರ್ದ ಭೇದವ ಶರಣ ಸುಜ್ಞಾನ ದೃಷ್ಟಿಯಿಂ ಕಂಡು ವಿನೇಕಿಸು 
ತ್ರಿರ್ದನೆಂಬುದೀಗ ಆ ದುರ್ಗದಲ್ಲಿರ್ದ ಧೊರೆಗಳ ನಿರೋಧವನರಿದು 
ಎಂಬ ಶಬ್ದಕ್ಕರ್ಥ. ಅಂತು ಸದ್ವಿವೇಕಮುಖದಿಂ ನಿವೇಕಿಸುತ್ತಿರ್ದ 
ಶರಣನ ನಿನೃತ್ತಿ ಮಾಡುವದಕ್ಕೆ ಇದೇ ತತ್ವಾಲನೆಂದರಿದು ನಿರೂಸಿ 
ಸುತ್ತಿರ್ದನೆಂಬುದೀಗ ಇದೇ ದುರ್ಗಕ್ಕೆ ಸಾಧ್ಯ ವೇಳೆ ಎಂಬುದನರಿತು 
ಎಂಬ ಶಬ್ದಕ್ಕರ್ಥ. ಮಾಯಾ ಸಂಬಂಧವಾದ ಮಲಕ್ರಯ ರಹಿತ 
ವಾದ ನಿರ್ಮಳಾಂಗ ಸ್ವರೂಸನಾದ ಶರಣನೆಂಬುದೀಗ ಮಾಯಾ ಮಲ 
ನಾಸ್ತಿ ಎಂಬ ಶಬ್ದಕೃರ್ಥ. ದುರ್ಭಾವವಳಿದು ಸದ್ಭಾವವುಳ್ಳಾತನೇ 
ಶರಣನೆಂಬುದೀಗ ಮನ್ನೆಯನೆಂಬ ಶಬ್ದಕ್ಕರ್ಥ. ಅಂತಸ್ಪ ಶರಣನು 
ಅಹಂಕಾರವನಾಶ್ರಯಿಸಿರ್ಪ ಜೀವತ್ರಯಂಗಳ ಸಂಹರಿಸಬೇಕೆಂದು ಪರಿ 
ಪೂರ್ಣಜ್ಞಾನವನು ಕೃತನಿಶ್ಚಯ . ಹಸ್ತದಲ್ಲಿ ದೃಢವಿಡಿದನೆಂಬುದೀಗ 
ಕಾಳಗವ ಹಿಡಿದು ಎಂಬ ಶಬ್ದಕ್ಕರ್ಥ. ಆ ಪರಿಪೂರ್ಣ ಜ್ಞಾನ ಪ್ರಕಾಶ 
ದಿಂದಹೆಂಕಾರವನನಗ್ರಹಿದನೆಂಬುದೀಗ ದುರ್ಗವ ಮುತ್ತಿ ಎಂಬ ಶಬ್ದ 
ಕೃರ್ಥ. ಅಂತಪ್ಪ ಅಹಂಕಾರವ ನಿವೃತ್ತಿಮಾಡಿ ಚಿದಹಂಕಾರವ ನಿವೃತ್ತಿ 
ಮಾಡಿ ಚಿದಹಂಕಾರ ಸ್ವರೂಸನಾದ ಶರಣನ ಜೀವಭಾವದಲ್ಲಿ ಜೀವ 
ತ್ರಯಂಗಳು ಅಡಗಿದವೆಂಬುದೀಗ ಕೈಯ್ಯೊಳಗಾದರು ಮೂವರು ಥೊರೆ 
ಗಳು ಎಂಬ ಶಬ್ದಕ್ಕರ್ಥ. ಆ ಶಿವಭಾವತ್ರಯಂಗಳನವಗ್ರಹಿಸಿದ ಶರಣ 
ಗುರೂಪಾವಸ್ಥೆಯ ಮಾಡಲು ಶ್ರೀಗುರು ಕರುಣಿಸಿ ಪ್ರಸನ್ನನಾಗಿ ಕ್ರಿಯಾ 
ದೀಕ್ಷೆಯಿಂ ವಿಶ್ವಂಗೆ ಸಂಬಂಧವಾದ ಸ್ಫೂಲತನುವ ನಿವೃತ್ತಿಯ ಮಾಡಿ 
ಇಷ್ಟಲಿಂಗವ ಸಾಹಿತ್ಯವ ಮಾಡಿದನೆಂಬುದೀಗ ನರಪತಿಯ ಅಂಡನ ಕಿತ್ತು 
ಎಂಬ ಶಬ್ದಕ್ಕರ್ಥ. ಮಂತ್ರ ದೀಕ್ಷೆಯಿಂದ ಸೂಕ್ಷ್ಮತನು ನಿವೃತ್ತಿಯಾಗಿ 
ಪ್ರಾಣಲಿಂಗ ಸಾಹಿತ್ಯವಾಗಲು ತೈಜಸನು ಭೋಕ್ತವ್ಯವನುಂಬ ಮನೋ 
ಹಸ್ತವು ನಷ್ಟವಾಯಿತ್ತೆಂಬುದೀಗ ಸುರಪತಿಯ ಕೈಯ್ಯಹಿಡಿದು ಎಂಬ 


ಶಬ್ದಕ್ಕರ್ಥ. ವೇಧಾದೀಕ್ಷೆಯಿಂದ ಹಸ್ತಮಸ್ತಕ ಸಂಯೋಗವಾದಲ್ಲಿ ಕಾರಣ 
ದೇಹವಳಿದು ಭಾವಲಿಂಗ ಸಂಬಂಧವಾದಲ್ಲಿ ಆ ಪ್ರಾಜ್ಞ ಭಿನ್ನಜ್ಞಾನ 
ನಷ್ಟವಾಯಿತ್ತೆಂಬುದೀಗ ಸಿರಿಮುರಿಗೊಡೆಯನ ಕಣ “ಕಳೆದು ಎರಬ 

ಇ 


ಶಬ್ದಕ್ಕರ್ಥ. ಅಂತು ಅಂಗತ್ರಯ ಮುಖ್ಯನಾದ ಜೀವತ್ರಯವಳಿದು 


೧೦೧ 


ಲಿಂಗತ್ರಯ ಸಂಬಂಧವಾದ ಶರಣನ ಸಕಲ ಕರಣಂಗಳೆಲ್ಲ ಲಿಂಗ 
ಕರಣಂಗಳಾದ ಕಾರಣ ಶರಣಂಗೆ ವಿರೋಧನಿಲ್ಲದೆ ಹೋಯಿತ್ತೆಂಬು 
ದೀಗ ಅರಿಗಳಿಲ್ಲ ಎಂಬ ಶಬ್ದಕ್ಕರ್ಥ. ಆ ಕರಣಂಗಳ ನಿವೃತ್ತಿ ಮಾಡಿದ 
ಶರಣನ ಸ್ರನಂಚಿನತ್ತಭಿಮುಖವಾಗಿರ್ಪ ದುರ್ವರ್ತನೆ ನಿವೃತ್ತಿಯ ಮಾಡಿದ 
ನೆಂಬುದೀಗ ಅಭಿನುಖವ ನಷ್ಟವ ಮಾಡಿ ಎಂಬ ಶಬ್ದಕ್ಕರ್ಥ. ಆ 
ಪ್ರಸಂಚ ನಷ್ಟವಾದಲ್ಲಿ ಶಿವಜ್ಞಾನ ಸ್ವರೂನನಾಗಿರ್ದನೆಂಬುದೀಗ ಊರ್ಧ್ವ 
ಮುಖವಾದನೆಂಬ ಶಬ್ದ ಕ್ಕರ್ಥ. ಆ ಜ್ಞಾನಸ್ತರೂಪನಾದ ಶರಣನು ಆ 
ಜ್ಞಾನಸ್ತರೂನಿಯಾದ ಮಾಯೆಯ ನಿವೃತ್ತಿಯ ಮಾಡಿ ಮಲತ್ರಯ 
ರಹಿತನಾಗಿರ್ಸನೆಂಬುದೀಗ ಮಾಯಾ ಕೋಳಾಹಳ ಮಲಂನಾಸ್ತಿ ಎಂಬ 
ಶಬ್ದಕ್ಟರ್ಥ. ಆ ನಿರ್ಮಲಸ್ವರೂಸನಾದ ಶರಣಂಗೆ ತಾನೆಂಬ ಭಾವ 
ನಸ್ಟನಾಗಿ ಉನಮಾತೀತನಾಗಿರ್ದನೆಂಬುದೀಗ ಭಾವರಹಿತ ಅನುಸಮ 
ಚರಿತ ಸದಾಶಿವಮೂರ್ತಿಲಿಂಗಕ್ಕೆ ಅರಿಗಳಿಲ್ಲದೆ ನಿರಾಳನಾಯಿತ್ತೆಂಬ 


ಶಬ್ದಕ್ಕರ್ಥ. 


೯೨. ಊರ ಹೊರಗಣ ಹೊಲತಿಯು ಹಾರುನನೆಕೆದು ತನ್ನಯ 
ಸೂತಕ ಹೋಯಿತ್ತು. ಹೊಲತಿಯ ಕುಲ ಹರಿದು ಹಾರುವ ಹೊಲೆ 
ಯನಾಗಿ ಸದಾಶಿವಮೂರ್ತಿ ಲಿಂಗಕ್ಕೊಳಗಾದ. 


ಟೀಕುಃ-- ಜೀಹ ಭಾವಕ್ಕೆ ಹೊರಗಾಗಿರ್ಪ ನಿಷ್ಕಲ ಚಿಚ್ಛಕ್ತಿ ಎಂಬು 
ದೀಗ ಊರ ಹೊರಗಣ ಹೊಲತಿಯು ಎಂಬ ಶಬ್ದಕ್ಕರ್ಥ. ಪರಧನ 
ಪರಸ್ತ್ರೀಯರ ಬಯಸುತ್ತಿದ್ದ ಜೀವಂಗೆ ಶಿವಕೃನೆಯಿಂ ಸುಜ್ಞಾನೋದ 
ಯ.ವಾಗಿ ಗುರೂಪಾವಸ್ಥೆಯ ಮಾಡಲು ಆ ನಿಷ್ಕಲ ಚಿಚ್ಛೆಕ್ತಿಯೇ ಗುರು 
ಸ್ವರೂಪವಾಗಿ ಬಂದು ದೀಕ್ಷುತ್ರಯಂಗಳಿಂದಂಗಕ್ಕೆ ಲಿಂಗ ಸಂಬಂಧವ 
ಮಾಡಿದಲ್ಲಿ ಆ ಶ್ರೀಗುರು ತತ್ವದಲ್ಲಿ ಶಿಷ್ಟನನಿರಳ ಸಂಗನ ಮಾಡಲು 
ತನ್ನ ಮುನ್ನಿನ ಜೀವಭಾವ ಭ್ರಾಂತಿನ ಸೂತಕ ನಿವೃತ್ತಿಯಾಯಿಕ್ತೆಂ 
ಬುದೀಗ ಹಾರುವನೆಕೆದು ತನ್ನಯ ಸೂತಕ ಹೋಯಿತ್ತು ಎಂಬ 
ಶಬ್ದಕ್ಕರ್ಥ. ಆ ಚಿಚ್ಛಕ್ತಿ ಸ್ವರೂಪವಾದ ಶ್ರೀಗುರು ತಾನೆ ಪರಬ್ರಹ್ಮ 
ವೆಂಬ ಚಿದಹಂಕಾರವ ನಿವೃತ್ತಿಯ ಮಾಡಿದನೆಂಬುದೀಗ ಹೊಲತಿಯ 
ಕುಲ ಹರಿದು ಎಂಬ ಶಬ್ದಕೃರ್ಥ. ಶಿವಾಸೇಕ್ಷೆಯ ಮುಂದುಗೊಂಡಿರ್ಸ 
ಶರಣನು ಸರ್ವ ಸೂತಕ ರಹಿತವಾದ ಪರಬ್ರಹ್ಮನೆಯಾದನೆಂಬುದೀಗ 


೧೦೨ 


ಹಾರುವ ಹೊಲೆಯನಾಗಿ ಸದಾಶಿನಮೂರ್ತಿ ಲಿಂಗಕ್ಕೊಳಗಾದನೆಂಬ 
ಶಬ್ದಕ್ಕರ್ಥ. 


೯೩. ವೀರಶೈವ ಗುರುವಾಗಿ ಶುದ್ಧಶೈವಕ್ಕೆ ಹೊರಗಾಗಬೇಕು. 
ಶುದ್ಧಶೈವ ಗುರುವಾಗಿ, ಮಾರ್ಗಕೈವಕ್ಕೆ ಹೊರಗಾಗಬೇಕು. ಮಾರ್ಗ 
ಶೈವ ಗುರುವಾಗಿ ಪೂರ್ವಕೈವಕ್ಕೆ ಹೊರಗಾಗಬೇಕು. ಇಂತೀ ಶೈವಂ 
ಗಳಲ್ಲಿ ಸನ್ನರ್ಧನಾಗಿ ತಿಳಿದು ಆಂಗಲಿಂಗಾತ್ಮ ನಲ್ಲಿ ನಿಂದು ಸಂಯೋ 
ಗವ ಮಾಡಬೇಕು. ಮಾಡಿದಲ್ಲಿ ಕೂಡಿದ ಕಾರಣ ಪರಶೈವವೆಂಬ ಹೆಸ 
ರಾಯಿತ್ತು ಸದಾಶಿವಮೂರ್ತಿ ಲಿಂಗವನರಿತಲ್ಲಿ. 


೯೪. ಲಿಂಗ ಹೊರ್ತಾಗಿ ವಿಭೂತಿ ರುದ್ರಾಕ್ಷಿಯ ಕೊಟ್ಟು ಗುರು 
ವಾಗಬಹುದೇ ಅಯ್ಯ? ಬೀಜನಿಲ್ಲದೆ ಅಂಕುರವಾಗಬಲ್ಲುದೇ? ಗಂಡ 
ನಿಲ್ಲದೆ ಮುಂಡೆಗೆ ಗರ್ಭ ನಿಂದಡೆ ಅವಳಾರಿಗೆ ಯೋಗ್ಯ? ಉಭ 
ಯವು ಕೇಡಾಯಿತ್ತು. ಇದನರಿತು ಮಾಡಿ ಸದಾಶಿವಮೂರ್ತಿ ಲಿಂಗ 
ವನರಿವುದಕ್ಕೆ. 


೯೫. ಭಕ್ತ ತನ್ನಯ ಪಾಠವ ಗುರುಮುಖದಿಂದ ಕಳೆವ. ಗುರು 
ತನ್ನಯ ಪಾಶವ ಏತರಿಂದ ಕಳೆಯಬೇಕೆಂಬುದನರಿಯಬೇಕು. ಹಾಗರಿ 
ರಿಯದೆ ಉಪಾಧಿಕನಾಗಿ ಮಾತಿನ ಮಾಲೆಯ ನುಡಿದು ಜ್ಞಾತೃ, ಜ್ಞಾನ 
ಜ್ಞೇಯವನರಿಯದೆ ಭಾವ ಶುದ್ಧವಿಲ್ಲದ ಆಚಾರ್ಯನ ಕೈಯ್ಯಿಂದ 
ಕೊಂಡ ಪಾಷಾಣದ ಕುರುಹು ಅದೇತಕ್ಕು ಯೋಗ್ಯವಲ್ಲ ಎಂದೆ. 
ಪ್ರತಿಸ್ಕೆ ಘನದಿಂದಲ್ಲದೆ ಲಿಂಗ ಚೇತನವಿಲ್ಲ ಎಂದೆ ಸದಾಶಿವಮೂರ್ತಿ 
ಲಿಂಗವನರಿವುದಕ್ಕೆ. 


೯೬. ಪ್ರಾಣಕ್ಕುಸದೇಶನ ಮಾಡಿ ಕಾಯಕ್ಕೆ ಲಿಂಗನ ಕೊಡ 
ಬೇಕು. ಕಾಯ ಶುದ್ಧವ ಮಾಡಿ ಪ್ರಾಣಕೃರಿವ ತೋರಬೇಕು. ಇಷ್ಟವ 
ನರಿಯದೆ ದೀಕ್ಷೆಯ ಮಾಡಬಾರದು. ಕುರುಡನ ಕೈಯ್ಯಲ್ಲಿ ಕೂಳ 
ಕಲಿಸಿ ಪ್ರತಿಗುರುಡಂಗೂಡಿಸಿದಂತಾಯಿತ್ತು. ಮಲಭಾಂಡದ ಜೀವಿಯ 
ಕೈಯ್ಯಲ್ಲಿ ಅನುಜ್ಲಿಯ ಪಡೆದ ಶಿಷ್ಯಂಗೆ ಉಭಯದ ಕೇಡಾಯಿತ್ತು 
ಇದನರಿದು ಅರಿವುಳ್ಳ ಶಿಷ್ಯನು ಶಿವ ಜ್ಞಾನ ಮಾರ್ಗನ ಬಲ್ಲ ಗುರುವಿನ 
ಕೈಯ್ಯಲ್ಲಿ ಆಲಿಂಗವ ಕೊಟ್ಟು ಮರಳಿ ಪಡೆಯಬೇಕಣ್ಣಾ. ಸದಾಶಿವ 
ಲಿಂಗ ಮೂರ್ತಿಯನರಿವುದಕ್ಕೆ ಇದೇ ಚಿನ್ನ. 


೧೦೩ 


೯೭. ಪ್ರಥಮದೀಕ್ಷೆ ಸರಬ್ರಹ್ಮದೀಕ್ಷೆ ಅಂಗಲಿಂಗದೀಕ್ಷೆ ಪುನರ್ದೀಕ್ಷೆ 
ಇಂತೀ ದೀಕ್ಷಂಗಳಲ್ಲಿ ತಿಳಿಯಬೇಕು. ಪ್ರಥಮದೀಕ್ಷೆ ಮಾಡುವಲ್ಲಿ ಬ್ರಹ್ಮನ 
ಪಾಶವ ಹರಿಯಬೇಕು. ಪರಬ್ರಹ್ಮ ದೀಕ್ಷೆಯ ಮಾಡುವಲ್ಲಿ ನಿಷ್ಣುವಿನ 
ಪಾಠವ ಹರಿಯಬೇಕು. ಅಂಗಲಿಂಗದೀಕ್ಷೆಯ ಮಾಡುವಲ್ಲಿ ರುದ್ರನ 
ಪಾಶವ ಹರಿಯಬೇಕು. ಪುನರ್ದೀಕ್ಷೆಯ ಮಾಡುವಲ್ಲಿ ಘಟದಲ್ಲಿದ್ದಾತ್ಮನ 
ಕಳೆದು ಪುನರಪಿಯ ಮಾಡಿ, ಪುನರ್ದೀಕ್ಷೆಯ ಮಾಡಬೇಕು. ಅದೆಂ 
ತೆಂದೊಡೆ ಇದಕ್ಕೆ ದೃಷ್ಟ. ದ್ವಿಜರ ಗರ್ಭದಲ್ಲಿ ಜನಿಸಿದ ಪಿಂಡಕ್ಕೆ ಮಂತ್ರೋ 
ಚ್ಚರಣೆ ಮುಂಜೆಯಿಂದಲ್ಲದೆ ಭೂಸುರ ಕುಲವಿಲ್ಲ. ಇದನರಿತು ವಿಚಾರವ 
ಮಾಡಿ ಕೇಳಿ ಕಂಡು ಉಪದೇಶ ಗುರುವಾಗಬೇಕು ಸದಾಶಿವಮೂರ್ತಿ 
ಲಿಂಗವನರಿವುದಕ್ಕೆ. 

೯೮. ದೀಕ್ಷಾಗುರುವಾದಲ್ಲಿ ತ್ರಿವಿಧದಾಸೆ ಇಲ್ಲದಿರಬೇಕು. ಶಿಕಾ 
ಗುರುವಾದಲ್ಲಿ ಅರಿಗಳಿಗಂಜಡೆ ಪ್ರಾಣತ್ಯಾಗ ನಿಶ್ಚಯವಾಗಿರಬೇಕು. 
ಮೋಕ್ಸಾಗುರುವಾದಲ್ಲಿ ಸರ್ವದೋಷ ಸರ್ವೆೇಂದ್ರಿಯ ನಾಶವಾಗಿರಬೇಕು. 
ಇಂತೀ ಮೂರ ಮೀರಿ ಬೇರೊಂದರಲ್ಲಿ ನಿಂದು ತ್ಯಾಗಾಂಗ, ಭೋಗಾಂಗ್ಕ 
ಯೋಗಾಂಗ, ತ್ರಿವಿಧ ಲೇಪನಾಗಿ ನಿಂದುದೇ ನಿಜಗುರುಸ್ಥಲ. ಆ 
ಗುರುವಿನ ಕೈಯ್ಯ ಅನುಜ್ಞೆ ಪರಂಜ್ಯೋತಿ ಪ್ರಕಾಶ, ಅದು ನಿರನಯ 
ತತ್ವ, ಸದಾಶಿವಮೂರ್ತಿ ಲಿಂಗವು ತಾನೆ. 


೧೦೪ 


ಲಿಂಗ. 


ನಿನರಣೆಃ- ಬ್ರಹ್ಮ ರಂಧ್ರದಲ್ಲಿ ಪರಮಾಮೃತ ಕೂರವಿದೆ. ಅದ 
ರಲ್ಲಿ ಉಂಟಾಗಿದ್ದ ದೇಹದಲ್ಲಿ ಸುಜ್ಞಾನೋದಯವಾಗುನದು. ಇಂತಹ 
ಸುಜ್ಞಾನ ಗುರುವೇ ಕ್ರಿಯಾಘನ ಗುರುವಾಗಿ ಬಂದು ಅಂಗಕ್ಕೆ ಲಿಂಗ 
ಸಂಬಂಧವ ಮಾಡಿ ತನ್ನಾದಿಯನೆಚ್ಚರಿಸುವನು. ಆಗ ಗುರುಮಾರ್ಗಾ 
ಚಾರವನ್ನು ಹಿಡಿದು ಶಿವತತ್ವದತ್ತ ಹೋಗುವನು. (೯೯) ಮನುಷ್ಯನಲ್ಲಿ 
ವಿಶ್ವ ತೈಜಸ ಪ್ರಾಜ್ಞ ಎಂಬ ಜೀವತ್ರಯಂಗಳಿದ್ದು ಸುಜ್ಜಾನವು ಪ್ರಭಾ 
ನಿಸಲು ಅವುಗಳ ಪ್ರಪಂಚು ನಿನೃತ್ತಿಯಾಗುವದು. ಆಗ ಸತ್ಯ್ರ್ರಿಯೆಗಳ 
ಮೂಲಕ ಇಷ್ಟಲಿಂಗ ಸಂಬಂಧವು, ಸುಜ್ಜಾನವು ನೆಲೆಗೊಳ್ಳಲು ಪ್ರಾಣ 
ಲಿಂಗ ಸಾಹಿತ್ಯವು, ಅದೃಢವನ್ನು ದೂರಮಾಡಲು ತೃಪ್ತಿಲಿಂಗ ಸಂಬಂ 
ಧವು. (೧೦೦) ಆಗ ಗುರು ಶಿಷ್ಯರೆಂಬ ಉಭಯ ಭಾನವಳಿದು ಶಿವಬ್ರಹ್ಮ 
ಸ್ವರೂಸನಾಗುವನು. 


ವಚನಗಳು. 


೯೯. ಶ್ರೀಶೈಲದ ಮಧ್ಯದಲ್ಲಿ ಒಂದು ಪರುಷದ ರಸದ ಭಾವಿ 
ಹುಟ್ಟಿತ್ತು. ಆ ಭಾವಿಯೊಳಗೆ ಕಬ್ಬಿಣದ ಅದುರು ಹುಟ್ಟಿ ಸಿದ್ಧರಸವ' 
ನುಂಗಿತ್ತು. ಇದ್ದವನ ಸುದ್ದಿಯ ಸತ್ತನ ಹೇಳಿ ಕಾಣದವ ಕೇಳಿ ಹೋದ, 
ಸದಾಶಿವಮೂರ್ತಿ ಲಿಂಗ ಬಚ್ಚ ಬಯಲು. 


ಟೀಕುಃ-- ಬ್ರಹ್ಮರಂಧ್ರದ ಸಹಸ್ರದಳ ಕಮಲಕರ್ಣಿಕಾ ಮಧ್ಯ 

ದಲ್ಲಿ ಎಂಬುದೀಗ ಶ್ರೀಶೈಲದ ಮಧ್ಯದಲ್ಲಿ ಎಂಬ ಶಬ್ದಕ್ಕರ್ಥ. ಆ 
ಬ್ರಹ್ಮರಂಧ್ರದ ಸ್ಥಾನದಲ್ಲಿ ಪವಿತ್ರಸ್ಟ್ಪರೂಸವಾದ ಸರಮಾಮೃತ ಕೂಸ 
ಉದಿಸಿತ್ತೆಂಬುದೀಗ ಪರುಷ ರಸದ ಬಾವಿ ಹುಟ್ಟಿತ್ತೆಂಬ ಶಬ್ದಕೃರ್ಥ 
ಇ ತಾತ ೧ as 

ಆ ಸರಮಾಮೃತ ಕೂಸವನೊಳಕೊಂಡಿರ್ಪ ಚಿದ್ಭನ ಲಿಂಗದಿಂದೆ ಅಜ್ಞಾನ 
ಸಂಬಂಧವಾದ ದೇಹಭಾವ ತೋರಿತ್ತು ಜೀನಂಗೆಂಬುದೀಗ ಆ ಭಾವಿ 
ಸಚ ಸಿದ ಅದರು ಹುಟ್ಟಿ ನಿಂಬ ಶಬ್ದಕ್ಕರ್ಥ. ಅಂತಪ್ಪ 
(ಹವು ಆ ಪರಮಾಮೃತ ರಸ ಬಿಂದುವನೊಳಕೊಂಡಿಹುದೆಂಬುದೀಗ 


ಸಿದ್ಧರಸವ ನುಂಗಿತ್ತು ಎಂಬ ಶಬ್ದ ಕೃರ್ಥ. ಇಂತಪ್ಪ ದೇಹ ಸಂಬಂಧಿ 


೧೦೫ 


ಯಾಗಿರ್ದ ಆತ್ಮಂಗೆ ಶಿವಕೃಷೆಯಿಂ ಸುಜ್ಞಾನೋದೆಯನಾಗಲು ಅಂತ 
ರಂಗದ ಸುಜ್ಞಾನ ಗುರುವೇ ಕ್ರಿಯಾಘನ ಗುರುವಾಗಿ ಬಂದು ಆಂಗಕ್ಕೆ 
ಲಿಂಗಸಂಬಂಧವ ಮಾಡಿ ತನ್ನಾದಿಯನೆ ಚ್ಚರಿಸಿ ಸುಜ್ಞಾನ ಬೋಧೆಯ 
ಕೇಳಿ ಆ ಗುರುಮಾರ್ಗಾಚಾರನಿಡಿದು ಶಿವ: ತತ್ವದತ್ತ ಲೆಯ್ತು ತ್ರಿರ್ದನೆಂಬು 
ದೀಗ ಕಾಣದವ ಕೇಳಿ ಹೋದ NN ಊತ ಬಚ್ಚ ಬಯಲು 
ಎಂಬ ಶಬ್ದಕ್ಕರ್ಥ. 

೧೦೦. ಮೂಳಿಯ ಮೊದಲಿನಲ್ಲಿ ಮೂವರು ಮಕ್ಕಳು ಹಟ್ಟಿ 
ಒಬ್ಬ ಕಾಲಲ್ಲಿ ಬಲ್ಲಿದ, ಒಬ್ಬ ಕೈಯ್ಯಲ್ಲಿ ಬಲ್ಲಿದ, ಒಬ್ಬ ಬಾಯಲ್ಲಿ 
pL ಇಂತೀ ಮೂವರು ಮಕ್ಕಳ ಹೆತ್ತ ತಂದೆಯನಾಳುಮಾಡುತ್ತಿರ 

ಇಗಿ ಇವರು ಎನಗೆ ಹಗೆ ಮಕ್ಕಳಲ್ಲ, ಎಂದು ಹಗೆಯೆಂ ಬುದನರಿದು 
ಘಟ ಮಗನ ಕಾಲ ಮುಂದು ನಡುವಣ್ತ, ಮಗನ ಕ್ಸ ಮುರಿದು 
ಕಿರಿಯ ಮಗನ ಬಾಯ ಮುಚ್ಚಿ ಗೋರ್ಣು' ಮುರಿದು ಅವರ ಹಿಂಗಿ 
ನಾ ಬದುಕೆದೆನೆಂದು ತ್ರಿನಿಧ ಸಂದ ಬಿಟ್ಟು ಸದಾಶಿವಮೂರ್ತಿಲಿಂಗ 
ದಲ್ಲಿ ಸಂದಿತ್ತು ಚಿತ್ತ. 


ಬೀಕುಃ1-. ಅನಾಹತ ಕರ್ಣದ್ವಾರಂಗಳು ರಹಿತಮಾಗಿರ್ಪ 
ಮಾಯೆಯ ತಾನೆಂಬ ಮೂಲಾಹಂಕಾರದಲ್ಲಿ ಎಂಬುದೀಗ ಮೂಳಿಯ 
ಮೊದಲಿನಲ್ಲಿ ಎಂಬ ಶಬ್ದಕ್ಸರ್ಥ. ಆ ಮಾಯಾ ಸಂಬಂಧವಾದ ಮೂಲಾ 
ಹಂಕಾರದಲ್ಲಿ ವಿಶ್ವ ತೈಜಸ ಪ್ರಾಜ್ಞರೆಂಬ ಜೀವತ್ರಯಂಗಳುದಯಿಸಿದ 
ವೆಂಬುದೀಗ ಸ ರು ಮಕ್ಕಳು *ಹುಟ್ಟಿದಕೆಂಬ ಶಬ್ದಕ್ಕರ್ಥ. ಸ್ಥೂಲ 
ತನು ಸಂಬಂಧವಾದ ವಿಶ್ವನು ದುಶ್ಚರಿತ್ರದಲ್ಲಿ ಚರಿಸುತ್ತಿಹನೆಂಬುದೀಗ 
ಒಬ್ಬ ಕಾಲಲ್ಲಿ ಬಲ್ಲಿದನೆಂಬ ಶಬ್ದಕ್ಕರ್ಥ. ಸೂಕ್ಷ್ಮತನು ಸಂಬಂಧಿ 


ನು 
ಯಪ ತೈಜಸನು ಸಂಕಲ್ಪ a; ಮನೋವರ್ತನೆಯಲ್ಲಿ ಕೂಡಿಹೆ 


ತೇಜ! ಒಬ್ಬರ ಕೈಯ್ಯಿ ಬಲ್ಲಿದನೆಂಬ ಶಬ್ದಕ್ಕರ್ಥ. ಕಾರಣತನು 
ಸಂಬಂಧಿಯಸ್ಸ ಪ್ರಾಜ್ಞನು ಭಿನ್ನಾಪೇಕ್ಷೆಯಲ್ಲಿ ಕೂಡಿಹನೆಂಬುದೀಗ 
ಒಬ್ಬ ಬಾಯಲ್ಲಿ ಬಲ್ಲಿದನೆಂಬ ಶಬ್ದಕೃರ್ಥ. ಅಂತಸ್ಸ ಜೀವತ್ರ 
ಯಂಗಳ ಮಧ್ಯದಲ್ಲಿ ಆ ಶಿವಕೃ ಸೆಯಿಂ ಸುಜ್ಞಾನ ಪ್ರಭಾವಿಸಿ ಅಹಂಕಾರ 
ಯುಕ್ತವಾದ ಜೀವನು ಅನಿತ್ಯವಾದ ಮಾಯಾ ಪ್ರಪಂಚಿಗೆ ಸಿಲ್ಕಿದ 
ನಲ್ಲಾ ಎಂದು: ಹಾಸ್ಕ್ಯೋಸಮಾನವ ಮಾಡುತ್ತಿ ಭು ಇಂತೀ 


ಮೂವರು ಮಕ್ಕಳು "ಹೆತ್ತ ತಂದೆಯನಾಳುಮಾಡುತ್ತಿರಲಾಗಿ ಎಂಬ 


೧೦೬ 


ಕೃರ್ಥ. ಆ ಸುಜ್ಞಾನ ಕಾಶದಿಂದ ತನ್ನ ನಿಜನ ತಾನೆಚ್ಚತ್ತು 
8 ಜವ i ಸಕಲ ಪ್ರಸಂಚ ನಿವೃತ್ತಿಯ ಆಡಿದ 
ಶರಣನು ಶ್ರೀ (ಗುರೂಪಾವಸ್ಥೆ ಯ ಅಸನ ಆ ಗುರು ನಟ ವಿಶ್ವನ 
ದುಶ್ಚರಿತ್ರವೆ ಂಬ ಚರಣವ "5 ಯಾದೀಕ್ಷೆಯಿಂ ಛೇದಿಸಿ ಸತ್ಯ್ರಿಯಾಚಾ 
ರಷ” ನೆಲೆಗೊಳಿಸಿ ಇಷ್ಟಲಿಂಗ ಬಕ ಮಾಡಿದನೆಂಬುದೀಗ ಹಿರಿಯ 
ಮಗನ ಕಾಲು ಮುರಿದು ಎಂಬ ಶಬ ನಿಕೃರ್ಥ. ಇಂತು ಸತ್ಕಿ)ಯಾ 
ಚಾರವ ನೆಲೆಗೊಳಿಸಿ ತೈಜಸನ ಸಂಕಲ್ಪ ರೂಪವಾದ ಮನೋಪಹಸ್ತನ 
ಮಂತ್ರದೀಕ್ಷೆಯಿಂ ಛೇದಿಸಿ ಸುಜ್ಞಾ ನನ ನ ಲೆಗೊಳಿಸಿ ಪ್ರಾ ಣಲಿಂಗ ಸಾಹಿ 
ತ್ಯವ ಕೊಟಟ ನಡುವಣ ಮಗನ ಕೈಯ್ಯ 1 ಎಂಬ 
ಶಬ್ದಕ್ಕರ್ಥ. ಅಂತು ಮನೋಹಸ್ತ ನಷ್ಟವಾಗಿ ಸುಜ್ಞಾನ ನೆಲೆಗೊಂ 
ಡಲ್ಲಿ ಪ್ರಾಜ್ಞನ ಭಿನ್ನಾಪೇಕ್ಷೆಯನು ಅದ್ಯ ವ ಕಡವ ವೇಧಾದೀ 
ಕ್ಷೆಯಿಂ ನಪ್ಟವ ಮಾಡಿ ಭಾವವ ನೆಲೆ ಗೊಳಿಸಿ 3 ತೃಪ್ತಿಲಿಂಗ ಸಂಬಂಧವ 
SEEN ಕಿರಿಯ ಮಗನ ಬಾಯ ಮುಚ್ಚಿ ಗೊ"ಣು ಮುರಿದು 
ಎಂಬ ಶಬ್ದಕ್ಕರ್ಥ. ಅಂತು ಜೀವತ್ರಯಂಗಳು ನಷ್ಟವಾಗಿ ಮಹಾಘನ 
ಲಿಂಗದಲ್ಲಿ ಶರಣ ಮಹಾಜ್ಞಾನ ಪ್ರಕಾಶ ನಿಷ್ಪಕ್ತಿಯಾಯಿತ್ತೆಂಬುದೀಗ 
ಅವರು ಹಿಂಗಿ ನಾ ಬದುಕಿದೆನೆಂದು ತ್ರಿನಿಧ ಸಂದು ಬಿಟ್ಟು ಸದಾಶಿವ 
ಮೂರ್ತಿ ಲಿಂಗದಲ್ಲಿ ಸಂದಿತ್ತು ಚಿತ್ತ ಎಂಬ ಶಬ್ದಕ್ಕರ್ಥ. 


೧೦೧... ಮೂಷಕ ಮಾರ್ಜಾಲ ಕೂಡಿ ಭೇಕನ ಕಂಡು ನೀತಿಯ 
ಕೇಳಿ ಮೂಷಕ ನೆಕೆದಲ್ಲಿ ಅಳಿಯಿತ್ತು. ಮಾರ್ಜಾಲ ಮನೆಗೆ ಹೋಯಿತ್ತು. 
ನಾ ನೀನೆಂಬುದು ನಿಂದಿತ್ತು ಸದಾಶಿವಮೂರ್ತಿ ಲಿಂಗವನರಿದಲಿ. - 


ಟೀಕುಃ- ದೇಹ ಸಂಬಂಧಿಯಾಗಿರ್ಪ ಜೀವನು ಮಾಯಾ ವಾಸ 
ನೆಯ ಕೂಡಿರ್ದಲ್ಲಿ ಶಿವಕೃಷೆಯಿಂ ಸುಜ್ಞಾನೋದಯವಾಗಲು ಜೀವ 
ಭಾವವಳಿದು. ಸಜ್ಜೀವ ಸ್ವರೂಪವನೆಯ್ದಿ ಮನೋ ಮಾರ್ಜಾಲನ 
ವರ್ತನೆಯ ನಿವೃತ್ತಿ ಮಾಡಿ ಶಿವಭಾವ ಘಟಸಿ ಎಂಡು ಏಕವಾಗಿ ಎಂಬು 
ದೀಗ ಹಕ ಮಾರ್ಜಾಲ ಕೂಡಿ ಎಂಬ ಶಬ ನ ಕೃರ್ಥ. ಆ ಶಿವ 
ಭಾವದಲ್ಲಿ ಸನ್ನಿಹಿತವಾದ ಚಿತ್‌ಸ್ತರೂಸನಾದ ಶಿಷ ಸ್ಯನ ಆತ್ಮ ಚ್ಲಿತನ 
ಹ ಪರಮ ಶಾಂತಿಯ ಚಿದ್ಬಿಂದುವೇ ಗುರು ಸ್ಪ ಸ್ವರೂಪವಾಗಿ Ke 
೫೩. ಆ ಗುರೂಪಾವಸ್ಥೆಯ ಮಾಡುತ್ತಿರ್ಜನೆಂಬು 
೯ ಕಂಡು ಎಂಬ ಶಬ್ದಕ್ಕರ್ಥ. ಆ ಶ್ರೀಗುರುನಿಂಗೆ ಉಪಾ 


೧೦೭ 


ವಸ್ಥೆಯ ಮಾಡುತ್ತಿರ್ದ ಶಿಷ್ಯನು ತನ್ನ ನಿಜ ಸ್ವರೂಸವಾವುದೆಂದು ಬೆಸ 
ಗೊಂಡಲ್ಲಿ ಆ ಶಿಷ್ಯನ ಆತ್ಮಾಂತರ್ಗತವಾಗಿರ್ಪ ಪರಮ ಚಿತ್ಕಲೆಯನು 
ಭಾವ ಮನ ದೃಕ್ಕಿನಿಂ ಬಹಿಷ್ಕರಿಸಿ ಕರಸ್ಥಲಕ್ಕೆ ಇಸ್ಟಲಿಂಗ ಸಾಹಿತ್ಯವ 
ಮಾಡಲು ಅಂಗದಲ್ಲಿ ಜ್ಞಾನಕ್ರಿವಿಡಿದಾಚರಿಸಿ ಸಮರಸ ಭಾವದಿಂ ನಿಷ್ಟ 
ತ್ರಿಯಾದನೆಂಬುದೀಗ ನೀತಿಯ ಕೇಳಿ ಮೂಷಕ ನೆರೆದಲ್ಲಿ ಅಳಿಯಿತ್ತು ಎಂಬ 
ಶಬ್ದಕೃರ್ಥ. ಆ ಸಪ್ಟಿ ಯಾ ಲಿಂಗದಲ್ಲಿ ನಿಷ್ಪತ್ತಿಯನೆಯ್ದಿದ ಶಿಷ್ಯ ಉನ್ಮನಿ 
ತತ್ವಸ್ತರೂನವಾದ ಮನಸ್ಸು ಅಂತರಂಗದಲ್ಲಿ ಸಾಹಿತ್ಯವಾಗಿರ್ಪ ಪ್ರಾಣಲಿಂ 
ಗದಲ್ಲಿ ಸಮರಸವನೆಯ್ದಿತ್ತೆಂಬುದೀಗ ಮಾರ್ಜಾಲ ಮನೆಗೆ ಹೋಯಿತ್ತು 
ಎಂಬ ಶಬ್ದಕ್ಕರ್ಥ. ಆ ಮನವು ಲಿಂಗದಲ್ಲಿ ಸಮರಸವನೆಯ್ದಲು ಗುರು 
ಶಿಷ್ಯರೆಂಬುಭಯ ಭಾವವಳಿದು ಶಿವಬ್ರಹ್ಮ ಸ್ವರೂಪವಾಯಿತ್ತೆಂಬುದೀಗ 
ನಾನೀನೆಂಬುದು ನಿಂದಿತ್ತು ಸದಾಶಿವಮೂರ್ತಿ ಲಿಂಗವನರಿದಲ್ಲಿ ಎಂಬ 
ಶಬ್ದಕ್ಕರ್ಥ. 


೧೦೨. ಮಹಾ ಧರೆಯಲ್ಲಿ ಮನೆಯ ಕಟ್ಟುವದಕ್ಕೆ ಕಾವಿಲ್ಲದ 
ಕೊಡಲಿಯಲ್ಲಿ ಹುಟ್ಟಿದ ಮರನ ತರಿದು ಎತ್ತಿಲ್ಲದ ಏರಿನಲ್ಲಿ ಹೂಡಿ 
ತಂದವ ನೀನಾರಣ್ಣಾ? ನಾನೆಂಬುದಕ್ಕೆ ಮೊದಲೇ ನಾಮ ನಷ್ಟವಾಯಿತ್ತು. 
ಸದಾಶಿವಮೂರ್ತಿ ಲಿಂಗವು ಇಲ್ಲಿ ಸತ್ತು ಅಲ್ಲಿ ಹೆಣನಾಯಿತ್ತು. 


ಟೀಕುಃ-- ಅಖಂಡ ಚಿತ್‌ ಪೃಥ್ವಿಯಲ್ಲಿ ಶರಣ ತನ್ನ ಜ್ವಾನಕಾ 
ಯವ ರಚಿಸುತ್ತಿರ್ದನೆಂಬುದೀಗ ಮಹಾ ಧರೆಯಲ್ಲಿ ಮನೆಯ ಕಟ್ಟುವ 
ದಕ್ಕೆ ಎಂಬ ಶಬ್ದಕ್ಕರ್ಥ. ಆ ಶರಣನು ಭಿನ್ನಭಾವವಲ್ಲದೆ ಇರ್ಪ ಶಿವ 
ಜ್ಞಾನದಲ್ಲಿ ಎಂಬುದೀಗ ಕಾವಿಲ್ಲದ ಕೊಡಲಿಯಲ್ಲಿ ಎಂಬ ಶಬ್ದಕ್ಕರ್ಥ. 
ಜನನಾಂಕುರವಿಲ್ಲದ ಸದ್ವಿವೇಕ ವೃಕ್ಷವ ಆ ಶಿವಜ್ಞಾನದಲ್ಲಿ ಅವಗ್ರಹಿ 
ಸಿದನೆಂಬುದೀಗ ಹುಟ್ಟಿದ ಮರನ ತರಿದು ಎಂಬ ಶಬ್ದಕ್ಕರ್ಥ. ಆತ್ಮ 
ತ್ರಯಂಗಳಿಲ್ಲದ ಅಭಿನ್ನ ಕ್ರಿಯಾಚಾರದಲ್ಲಿ ಆ ಸದ್ವಿವೇಕ ವೃಕ್ತನ ಸಂಬಂ 
ಧಿಸಿದಾತ ಶ್ರೀಗುರುವೆಂದು ಶಿಷ್ಯ ಬೆಸಗೊಳುತ್ತಿರ್ದನೆಂಬುದೀಗ ಎತ್ತಿ 
ಲ್ಲದ ವಿರಿನಲ್ಲಿ ಹೊಡಿ ತಂದವ ನೀನಾರಣ್ಣಾ ಎಂಬ ಶಬ್ದಕ್ಟರ್ಥ. 
ತಾನೆಂಬ ಅಹಂಕಾರವ ತಲೆದೋರುವದಕ್ಕೆ ಮೊದಲೇ ಶರಣ ಲಿಂಗ 
ವೆಂಬಭಯ ನಾಮವಳಿಯಿತ್ತೆಂಬುದೀಗ ನಾನೆಂಬುದಕ್ಕೆ ಮೊದಲೇ 
ನಾಮ ನಷ್ಟವಾಯಿತ್ತೆಂಬುದೀ ಶಬ್ದಕ್ಕರ್ಥ. ಅಂತು ಉಭಯ ನಾಮ 
ವಳಿದು ಶರಣನ ಬಹಿರಂಗದ ಅಭಿನ್ನ ಕ್ರಿಯಾಚಾರದಲ್ಲಿ ಸ್ವರೂಪ 


೧೦೮ 


ವಾದ ಇಷ್ಟಲಿಂಗವು ಸಂಬಂಧವಾಗಿಹುದೆಂಬುದೀಗ ಸದಾಶಿವಮೂರ್ತಿ 
ಲಿಂಗವು ಇಲ್ಲಿ ಸತ್ತು ಎಂಬ ಶಬ್ದಕ್ಕರ್ಥ. ಆ ಮಾರ್ಗ ಕ್ರಿಯೆಯಲ್ಲಿ 
ಸಂಬಂಧವಾದ ಇಷ್ಟಲಿಂಗವು ಮೀರಿದ ಕ್ರಿಯೆಯನೊಳಕೊಂಡು ಅಂತರಂ 
ಗದಲ್ಲಿ ನಿವೃತ್ತಿಯಾಯಿತ್ತೆಂಬುದೀಗ ಅಲ್ಲಿ ಹೆಣನಾಯಿತ್ತೆಂಬ ಶಬ್ದಕೃರ್ಥ. 
ತನ್ನಯ ಬಾಯ ಶೇಷನ ಲಿಂಗಕ್ಕೆ ತೋರಿ, ಲಿಂಗದ ಶೇಷನ ತಾ 
ಕೊಂಡೆನೆಂದು ಕೊಂಡುದು ಪ್ರಸಾದ, ಇದ್ದುದು ಸುಯಿಧಾನವೆಂದುಂಡು 
ಲಿಂಗಕ್ಕೆ ಕೊಡಲಹುದೇ ಅಯ್ಯ? ಅದು ಮುನ್ನವೇ ಲಿಂಗಾರ್ಪಿತ. 
ತನ್ನ ಸಂದೇಹಕ್ಕೆ ಕೊಟ್ಟು ಕೊಂಡಿಹೆನೆಂಬ ಭೇದವಲ್ಲದೆ ಇಂತೀ ಗುಣ 
ಸದಾಶಿವಮೂರ್ತಿ ಲಿಂಗಕ್ಕ ಹೊರಗು. 

೧೦೩. ಸ್ಥಾವರಲಿಂಗ ಪೂಜೆ ಶುದ್ಧಶೈ ವಪೂಜೆ. ವೀರತೈವಲಿಂಗ 
ಪೂಜೆ ಅಂಗದ ಮೇಲೆ ಹಿಂಗದೆ ಧರಿಸಿಹುದು. ಇದೆಲ್ಲವು ಸರಿ. ನೀರ 
ಶೈವ ಪೂಜೆ ಎಂತೆಂದೊಡೆ ಇಷ್ಟಲಿಂಗ ಜೀವನಂಗ ಉಭಯವು ಕೂಡಿ 
ಲೀಯವಾಗಿದ್ದುದು, ಶೈವ ಭೇದಂಗಳಿಗೆ ಹೊರಗು, ಸದಾಶಿವಮೂರ್ತಿ 
ಲಿಂಗಕ್ಕೊಳಗು. 

೧೦೪. ಬೀಜವಿಲ್ಲದ ಬೆಳೆಯುಂಟೇ ಅಯ್ಯ? ನಾದವಿಲ್ಲದ ಶಬ್ದ 
ಉಂಟೀ ಅಯ್ಯ? ದೃಷ್ಟಿ ಇಲ್ಲದ ಕಳೆಯುಂಟೀ ಅಯ್ಯ? ಅಂಗ 
ಸಾಹಿತ್ಯವಾಗಿ ಸರ್ವಸಂಗವನರಿಯಬೇಕಲ್ಲದೆ ಲಿಂಗ ಅಂಗದಲ್ಲಿ ಹೊಕ್ಕು 
ಸರ್ವಭೋಗಂಗಳ ಕಾಂಬುದಕ್ಕೆ ಇದೇ ದೃಷ್ಟೆ. ಭಂಗಾರದ ಒಡಲಿನಲ್ಲಿ 
ಬಣ್ಣ ನಿಂದು ಲೆಕ್ಟವಟ್ಟಕ್ಕೆ ಬಾಹಂತೆ ಆತ್ಮನ ದೃಷ್ಟವ ಕಂಡು ಮತ್ತೆ 
ಅಧ್ಯಾತ್ಮನೆನಲೇಕೆ? ಘಟದ ಮಧ್ಯದಲ್ಲಿ ನಿಂದು ನುಡಿವುಡೀ ಕ್ರಿ ಎಂದೆ 
ಸದಾಶಿನಮೂರ್ತಿ ಲಿಂಗವನರಿವುದಕ್ಕೆ, 

೧೦೫. ಪಂಚತತ್ವದಲ್ಲಿದ್ದು ಪರತತ್ವವನರಿಯಜೇಕು. ಅದಕ್ಕೆ ದೃಷ್ಟ. 
ಪಶುವಿನ ಹೊಟ್ಟಿಯಲ್ಲಿ ಕರುನಿದ್ದಡೆ ಕರೆವುದಕ್ಕೆ ಮನೋಹರ ಉಂಟೇ? 
ಅದು ಭಿನ್ನಭಾವವಾಗಿ ಇದಿರಿಟ್ಟ ಉಂಡಲ್ಲದೆ ಮೊಲೆ ತೊರೆಯವು. ಆ 
ತೆರನನೆರಿದಲ್ಲಿ ಅರಿವುದಕ್ಕೊಂದು ಕುರುಹು ಬೇಕು. 
ದಡೆ ಅಲಗಿನ ಮೊನೆಯಲ್ಲಬ್ಬದೆ ಗೆಲಬಹುದೇ? 
ಹಿನ ಘಟದಲ್ಲಿದ್ದು ಅರಿವುತಿದ್ದಿತಾದ ಕಾರಣ ಇದ 
ಸದಾಶಿಸಮೂರ್ತಿ ಲಿಂಗವನರಿವುದಕ್ಕೆ ಇದಿರಿಟ್ಟು 


(| 


ಬಲ್ಲಿದ ವೀರನೆಂ 
ಆ ಅರಿವ ಚಿತ್ರ ಕುರು 
ನರಿತಾತ್ಮನಾದವೆನಲಿಲ್ಲ. 
ಕಳೆದುಳಿಯಬೇಕು. 





೧೦೯ 


ಜಂಗನು. 


ನಿವರಣೆಃ-- ಯಾವುದು ವಸ್ತುವಿನಲ್ಲಿ ಚೈತನ್ಯಾತ್ಮಕವಾಗಿ ವ್ಯವ 
ಹರಿಸುತ್ತದೋ ಅದೇ ಜಂಗಮವೆಂದು ಹೇಳಲ್ಪಡುತ್ತದೆ. ಈ ದೃಷ್ಟಿ 
ಯಿಂದ ಕಾಯವನ್ನು ಭಕ್ತನೆಂದು ಕಕೆದಕಿ ಜಂಗಮವು ಅದಕ್ಕೆ 
ಪ್ರಾಣವಾಗಿರುವದು. (೧೦೬) ಜಂಗಮವು ಜ್ಞಾನವಾಗಿ ಪದಾರ್ಥಗಳಲ್ಲಿ 
ಪ್ರೇರಣೆ ಮಾಡುತ್ತದೆ. ಆದುದರಿಂದ ಜಂಗಮನು ಉಚ್ಚವರ್ತನೆಯು 
ಳೃವನಾಗಿರಬೇಕು. ಅಂದರೆ ಮಾತ್ರ ಅನನು ಭಕ್ತನಲ್ಲಿ ಸರಿಣಾಮ 
ಮಾಡುವನು. ಜಂಗಮನ ವರ್ತನೆ ಹೇಗಿರಬೇಕೆಂಬದು ಮುಂದಿನ ವಚ 
ನಗಳಲ್ಲಿ ಹೇಳಲ್ಪಟ್ಟರುತ್ತದೆ. 

ವಚನಗಳು. 

೧೦೬. ಅಪ್ಪು ಚಿಪ್ಪಿನಲ್ಲಿ ನಿಂದು ಅಸ್ಪುವ ಬೆರಸದಂತೆ, ಮೃತ್ತಿಕೆ 
ತೇಜದಲ್ಲಿ ಚೆಂದು ಪೃಥ್ವಿಯ ಕೂಡದಂತೆ, ಹಾಗಿರಬೇಕು ಭಕ್ತ ನಿರ 
ಕ್ಷನ ಭೇದ ಇಷ್ಟಪ್ರಾಣದಿರವು ಇದು ನಿಶ್ಚಯ. ಲಿಂಗಾಂಗಕಾಯ 
ಭಕ್ತಪ್ರಾಣ ಜಂಗಮನವಾದ ಸ್ವಾನುಭಾವಸಿದ್ಧಿ ಈ ತೆರ ತಾನೆ ಸದಾ 
ಶಿವಮೂರ್ತಿಲಿಂಗವು. 

೧೦೭. ಅರಿದು ಮಾಡುವುದು ಗುರುಭಕ್ತೆ, ಅರಿದು ಮಾಡುವುದು 
ಲಿಂಗಭಕ್ತಿ, ಅರಿದು ಮಾಡುವುದು ಜಂಗಮಭಕ್ತಿ, ಅರಿಕೆಯಿಂದ 
ಕಾಂಬುದು ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. 

೧೦೮. ಉಪಾಧಿಯುಳ್ಳನ್ನಕ್ಕ ಗುರುವಲ್ಲ. ವೇಷವ ಹೊತ್ತು 
ಬಾಗಿಲ ಕಾಯುವನ್ನಕ್ಕ ಜಂಗಮವಲ್ಲ. ಶಕ್ತಿಸಹಿತ ಉಳ್ಳನ್ನಕ್ಕ ಲಿಂಗ 
ವಸ್ತುವಲ್ಲ. ಅದೆಂತೆಂದೊಡೆ ಏತರಲ್ಲಿರ್ದಡೂ ಶರೀರ ಬಲಿದು ತದ್ರೂಸ 
ಹಾಕಿದಂತಿರಬೇಕು. ಇದು ಅರಿವಿನ ಮೊದಲು ಸದಾಶಿವಮೂರ್ತಿ 
ಲಿಂಗದಿರವು. 

೧೦೯. ಗುರು ಚರ ಮೂರ್ತಿ ಪೂಜಿಸಿಕೊಂಬಲ್ಲಿ ತಮ್ಮ ವಿನ 
ರವ ತಾವರಿಯಬೇಕು. ಹೆಣ್ಣು, ಹೊನ್ನು, ಮಣ್ಣ ಹೊರಗೆಂದು 
ಕೆಲರಿಗೆ ಹೇಳಿ ಗನ್ನದಿಂದ ಗಳಿಸಿಕೊಡುವುದು ಅದು ತಾನೇ ಅನ್ಯಾಯ 
ವಲ್ಲವೇ? ಬಿರಿದ ಕಟ್ಟಿದ ಬಂಟ ಭಾಷೆಗೆ ತಸ್ತಿದಡೆ ರಾಜನ ಮುಖ 
ಕೃರಿದಡೆ ಭಂಗ. ಇಂತಿದನರಿಯದೆ ವಗ ಕಯ ಮಾರತಣ್ಣ 


೧೧೦ . 


ಚಲುವ ಎಣ್ಣೆಗಳ್ಳಗೇಕೆ ಗುರು ಚರಸ್ಥಲ? ಇ:ತಿವರೆಲ್ಲರು ಸದಾಶಿವ 
ಮೂರ್ತಿ ಲಿಂಗಕ್ಕೆ ಹೊರಗು. 


೧೧೦. ಗುರುವಾದಡೂ ಮಲತ್ರಯದಾಸೆಯುಳ್ಳನ್ನಕ್ಕ ಮಲ 
ಜೇಹಿ. ಲಿಂಗವಾದಡೂ ಶಕ್ತಿಸಂಪುಟವುಳ್ಳನ್ನಕ್ಕ ಭವಕ್ಕೊಳಗು. ಜಂಗಮ 
ವಾದಡೂ ತನ್ನಿರವ ತಾನರಿಯದನ್ನಕ್ಕ ಪ್ರಸಿದ್ಧಭಾವವಿಲ್ಲ. ಇಂತಿದ 
ನರಿದು ಪೂಜಿಸಬೇಕು. ತನ್ನಯ ಜನ್ಮ ನಿವೃತ್ತಿಯ ಮಾಡಿಕೊಳಬಲ್ಲಡೆ 
ಇದೇ ಸದ್ಭಕ್ತನಿರವು. ಸದಾಶಿವಮೂರ್ತಿಲಿಂಗಪನರಿವುದಕ್ಕೆ. 


೧೧೧. ಗುರುವೆಂದು ಅನುಸರಣೆಯ ಮಾಡಿದಲ್ಲಿ ಲಿಂಗವಿಲ್ಲ. 
ಲಿಂಗವೆಂದು ಆನುಸಂಣೆಯ ಮಾಡಿದಲ್ಲಿ ಜಂಗಮವನಿಲ್ಲ. ಜಂಗಮ 
ವೆಂದು ಅನುಸರಣೆಯ ಮಾಡಿದಲ್ಲಿ ಪಂಚಾಚಾರ ಶುದ್ಧಕ್ಕೆ ಹೊರಗು. 
ತಾ ಮಾಡುವ ಭಕ್ತಿ ತನಗೆ ಹಾನಿಯಾದ ಕಾರಣ ಈ ತ್ರಿವಿಧಕ್ಕೆ 
ಅನುಸರಣೆಯ ಮಾಡಲಿಲ್ಲ ಸದಾಶಿವಮೂರ್ತಿಲಿಂಗವನರಿವುದಕ್ಕೆ. 


೧೧೨. ಗುರುವಿಂಗೆ ಗುರುವಿಲ್ಲದೆ. ಅರಿವ ಪರಿ ಇನ್ನೆಂತೋ? 
ಲಿಂಗಕ್ಕೆ ಕಳೆ ಇಲ್ಲದೆ ಅರಿವ ಪರಿ ಇನ್ನೆಂತೋ? ಜಂಗಮಕ್ಕೆ ಪದಫಲ 
ನಾಸ್ತಿಯಾವಲ್ಲಡೆ, ಪ್ರಸಿದ್ಧವಹ ಪರಿ ಇನ್ನೆಂತೋ?` ಇಂತೀ ಅರಿವನರಿ 
ದಲ್ಲಿ ಸದಾಶಿನಮೂರ್ತಿಲಿಂಗವನರಿದುದು. 

೧೧೩. ಫಾಶವರತು ಗುರುವಾಗಬೇಕು. ವೇಷವರತು ಚರವಾ 
ಗಬೇಕು. ಭ್ರಾಮಕವರತು ಲಿಂಗನಾಗಬೇಕು. ಸಕಲಕೃತ ಭೇದವರತು 
ವಿರಕ್ಷನಾಗಬೇಕು. ಇಂತೀ ಸಕಲ ಭ್ರನೆಯಳಿದು ನಿಂದುಡೇ ಸದಾ 
ಶಿವ ಮೂರ್ತಿಲಿಂಗವು ತಾನೆ. 

೧೧೪. ಭಕ್ತಂಗೆ ಕ್ರಿಯೆ, ಜಂಗಮಕ್ಕೆ ನಿಪ್ಕಿ)ಯೆ, ಎನ್ನಬಾರದು 
ನೋಡಾ. ಜಹಂಗಮವಾದರೆ ಸದ್ಭಕ್ತಿ ಸದಾಚಾರ ಸತ್ಯ್ಯ್ರ್ರಯೆಗಳಲ್ಲಿರ 
ಬೇಕು. ಅದೆಂತೆಂದಡೆ ಪುರುಷನ ಆಜಾರ ಸತಿಗೆ ಕಟ್ಟು. ಜಂಗಮದ 
ಆಚಾರವು ಭಕ್ತನ ಸಂಪದದ ಬೆಳೆ. ಅವತಾಂಕ್ಕೆ ವೇಷ ಅರುಹಿಂಗೆ 
ಆಚಾರ. ಆ ಜಂಗಮ, ಆ ಭಕ್ತ ಈ ಉಭಯದ ಇರವು ಅಂಗಪ್ರಾಣ 
ದಂತೆ, ಭಿನ್ನವಿಲ್ಲ ಕಾಣಾ. ಸದಾಶಿನಮೂರ್ತಿ ಲಿಂಗವು ತಾನೆ. 


ಸಮಾಸ್ತ. 


